Milan Bathmeer 


ಷೇಕ್ಸ್ಪಿಯರಿಗೆ ನಮಸ್ಕಾರ 


ನಾನೂರನೆ ವರ್ಧಂತಿಯ ನೆನಪಾಗಿ ಕವಿಚಕ್ರವರ್ತಿಗೆ 

ಸಲ್ಲಿಸಿದ ಕನ್ನಡ ಗ್ರಂಥಾಂಜಲಿ 


ಪೊಕದುರಿಗೆ 
ನನುಸ್ಥಾರ 


- ಸಂಪಾದನೆ ಮತ್ತು ಮುದ್ರಣವಿನ್ಯಾಸ : 

ಶಾ . ಬಾಲುರಾನ್ 


ಚಿತ್ರ ವಿನ್ಯಾಸ: 
ಆರ್ , ಎಸ್ . ಎನ್ . 


ಕನ್ನಡ- ಭಾರತಿ 


4 /10, ವೆಸ್ಟರ್ನ್ ಎಕ್ಸ್‌ಟೆನ್ಷನ್ 
ಕರೋಲ್ ಬಾಗ್ , ಹೊಸ ದಿಲ್ಲಿ- 5. 


Shakespearige Namaskara 
A quatercentenary homage , in Kannada, to William 
Shakespeare consisting of articles on , translations 
from and short introductions to the works of the Poet 

contributed by distinguished Kannada writers . 


Edited , designed & produced by 

S . Balu Rao 


Illustrated by 
R . S . Naidu 


Published by 

Kannada Bharati 
4 /10 W . E . A ., Karol Bagh 

New Delhi-5 


Printed at 
The Printsman 
New Delhi-5 


Cover printed at 
Shuchi Private Limited 

New Delhi-5 


Bound & tooled by 
Rajadhani Book Binding House 
New Lajpat Rai Market, Delhi-6 


Published in 
August, 1966 


Copyright with the Authors 


Price : Rs 25 


ಕನ್ನ ಡ - ಭಾರತಿ ಯ ನಮಸ್ಕಾರ 


ಎಷ್ಟೋ ಮೈಲಿಗಳ ದೂರ ನಡೆಯಬೇಕಾಗಿ ಗುರಿ ಮುಟ್ಟುವುದು ಎ೦ದೋ ಎಂತೋ 
ಎಂದು ಗಳಿಗೆ ಗಳಿಗೆಗೆ ಹೆಜ್ಜೆ ಭಾರವಾಗುತ್ತಾ ಬಂದಾಗ್ಯೂ ಧೃತಿಗೆಡದೆ ಮು೦ದುವರಿ 
ಯುತ್ತಿದ್ದಾಗಕೊನೆಮುಟ್ಟಿತೆಂದು ಒಮ್ಮೆಗೇ ಮನವರಿಕೆಯಾದೊಡನೆಯೇ ಯಾತ್ರಿಕನಿಗೆ 
ದೊರೆಯುವ ಆನಂದ ವರ್ಣನೆಗೆ ನಿಲುಕದ್ದು . ತನ್ನ ಸಾತ್ವಿಕ ಸಾಹಸ ಕೊನೆಗೂ ಫಲ 
ಬಿಟ್ಟಿತಲ್ಲ ಎಂದು ಮಾತಿಗೆ ಮೀರಿದ ತೃಪ್ತಿ . ಇಂದು ಕನ್ನಡ ಭಾರತಿಗೆ ಅಂತಹ ಆನಂದದ 
ದಿನ ; ಹಿಡಿದ ಕಾರ್ಯ ಹೊನ್ನಾ ಯಿತಲ್ಲ ಎಂಬ ತೃಪ್ತಿಯ ದಿನ. ಇಂತಹ ದಿನ ಉದ 
ಯಿಸಲು ಕಾರಣರಾದವರು ಒಬ್ಬಿಬ್ಬರಲ್ಲ ; ಕನ್ನಡ- ಭಾರತಿಯ ನೂರಾರು ಶ್ರೇಯೋಭಿ 
ಲಾಷಿಗಳು - ಪಾಂಡಿತ್ಯಪೂರ್ಣ ಲೇಖನ ಹಾಗೂ ಅನುವಾದಗಳನ್ನೊದಗಿಸಿದ ಕನ್ನಡ 
ನೆಲದ ವಿದ್ವದ್ರಸಿಕರು ; ವಿವಿಧರೂಪಗಳಲ್ಲಿ ದ್ರವ್ಯ ಸಹಾಯ ನೀಡಿದ ಕನ್ನಡಾಭಿಮಾನಿ 
ಗಳು ; ದುಡಿತದಿಂದಲೇ ಹಳ್ಳ ತುಂಬಿಸಿದ ರಾಮಭಕ್ತರು. ಇವರೆಲ್ಲರಿಗೂ ಇದೇ 
ಕನ್ನಡ ಭಾರತಿಯ ಹೃತೂರ್ವಕ ನಮಸ್ಕಾರ, 
- ಈಗ್ಗೆ ಮೂವತ್ತು ತಿಂಗಳ ಹಿಂದಿನ ಮಾತು . ಕನ್ನಡ- ಭಾರತೀ ಹುಟ್ಟಿ ಸ್ವಲ್ಪ 
ಹೆಚ್ಚು ಕಡಿಮೆ ಒಂದು ವರ್ಷ ಸಂದಿತ್ತು . ನುಡಿಯ ಋಣ ತೀರಿಸಲು ರ೦ಗವೊ೦ದೇ 
ಸಾಲದೆಂದೂ ಅದರ ಜೊತೆಗೆ ಪ್ರಕಾಶನ ಕಾರ್ಯವೂ ಅಗತ್ಯವೆಂದೂ ಮನಗಂಡು 
ಒಂದು ಪ್ರಕಾಶನ ವಿಭಾಗವನ್ನೂ ಕನ್ನಡ ಭಾರತೀ ರೂಪಿಸಿ ಅದರ ಮೊದಲ ಕುಸುಮ 
ವಾಗಿ ಗೆಳೆಯ ಶಾ . ಬಾಲುರಾಯರ 'ಕೈಗೆ ಬಂದ ತುತ್ತು ' ನಾಟಕವನ್ನು ಕ್ರೋಧಿ 
ಸಂವತ್ಸರದ ಯುಗಾದಿಯಂದು ಹೊರತಂದಿತ್ತು . ಆ ವರ್ಷ ( 1964) ಷೇಕ್ಸ್ಪಿಯರ್ 
ಮಹಾಕವಿಯ ನಾನೂರನೆ ಜಯಂತ್ಯುತ್ಸವದ ವರ್ಷ. ವಿಶ್ವದ ನಾನಾ ಭಾಗಗಳಲ್ಲಿ 
ಸಂಸ್ಥೆಗಳೂ ಸಾಹಿತ್ಯಕೂಟಗಳೂ ತಮ್ಮ ನೆನಪುಗಳನ್ನು ಆ ಕವಿಪುಂಗವನಿಗೆ ಒಂದಲ್ಲ 
ಒಂದು ಬಗೆಯಲ್ಲಿ ಸಲ್ಲಿಸುತ್ತಿರುವಾಗ ತನ್ನ ಚೈತನ್ಯಕ್ಕೆ ಒಪ್ಪುವಂತೆ ಸರಳ ರೀತಿಯಲ್ಲಿ 
ತಾನೂ ಆ ನಾಟಕ ಬ್ರಹ್ಮನನ್ನು ನೆನೆದು ವಿಶ್ವದ ಹೂರಾಶಿಗೆ ತನ್ನ ಹೂವೊಂದನ್ನೂ 
ಅರ್ಪಿಸಬೇಕೆಂದು ಕನ್ನಡ- ಭಾರತೀ ಯೋಚಿಸಿತು. ಶ್ರೀಮಾನ್ ಡಿ. ವಿ. ಗುಂಡಪ್ಪನವರು 
ಕನ್ನಡಿಸಿದ ಷೇಕ್ಸ್ಪಿಯರನ ರುದ್ರನಾಟಕಗಳಲ್ಲಿ ಶ್ರೇಷ್ಠವೆನಿಸಿದ ಮ್ಯಾಕ್ ಬೆತ್ ” ನಾಟಕದ 
ಪ್ರದರ್ಶನ, ವಿಮರ್ಶನಾತ್ಮಕ ಲೇಖನಗಳನ್ನೂ ಇದುವರೆಗೆ ಕನ್ನಡಕ್ಕೆ ಬಂದಿರದ ಮೂಲ 
ಭಾಗಗಳನೇಕಗಳ ಅನುವಾದಗಳನ್ನೂ ಷೇಕ್ಸ್ಪಿ ಯರನ ನಾಟಕಗಳ ಪರಿಚಯಗಳನ್ನೂ 
ಒಳಗೊಂಡ ' ನೆನಪಿನ ಹೊತ್ತಗೆ' ಯ ಪ್ರಕಟಣೆ - ಈ ಎರಡು ಕಾರ್ಯಕ್ರಮಗಳನ್ನು 
ರೂಪಿಸಿಕೊಂಡು ಮುಂದೆ ಸಾಗಿತು . ನಾಟಕಪ್ರದರ್ಶನ 1964ರ ಅಕ್ಟೋಬರ್ ತಿಂಗಳಿನಲ್ಲೇ 
ನಡೆಯಿತಾದರೂ ' ನೆನಪಿನ ಹೊತ್ತಗೆಯ ಕಾರ್ಯ ಮುಂದುವರಿಯುತ್ತಲೇ ಹೋಯಿತು, 


ಬೆಳೆಯುತ್ತಲೂ ಹೋಯಿತು. ಗ್ರ೦ಥ ಬೆಳಕಿಗೆ ಬರಲು ಇಷ್ಟು ಕಾಲ ಹಿಡಿಯಿತು ನಿಜ ; 
ಆದರೆ ಗ್ರಂಥದ ಪುಟಗಳನ್ನು ಕೊನೆಯಿಂದ ಕೊನೆಯವರೆಗೆ ಒಮ್ಮೆ ತಿರುವಿಹಾಕಿದರೆ ಈ 
ವಿಳಂಬಕ್ಕೆ ಕಾರಣ ಯಾರಿಗಾದರೂ ಗೊತ್ತಾದೀತು. 

ಲೇಖನ ಹಾಗೂ ಅನುವಾದಗಳ ಸಂಗ್ರಹಣೆ ಮತ್ತು ಅವುಗಳ ಸಂಪಾದನಕಾರ್ಯ, 
ದೆಹಲಿಯಲ್ಲೇ ಅಚ್ಚು ಕೂಟವನ್ನು ಅನುವು ಮಾಡಿಕೊಂಡು ಕಣ್ಣೆದುರಿಗೇ ನಡಸಿದ ಮುದ್ರಣ 
ಕಾರ್ಯ, ರೇಖಾಚಿತ್ರಗಳನ್ನು ಬಿಡಿಸಿಸಿ ಅವುಗಳಿ೦ದ ಪಡಿಯಚ್ಚುಗಳ ಸಿದ್ದತೆ , ಮುದ್ರಣ 
ಕಾರ್ಯದಲ್ಲಿ ಲವಲೇಶವೂ ಕುಂದು ಬರದಂತೆ ಎಲ್ಲಾ ಹಂತಗಳಲ್ಲ ಕಣ್ಣಲ್ಲಿ ಕಣ್ಣಿಟ್ಟು 
ನಡೆಸಬೇಕಾಗಿ ಬಂದ ಮೇಲ್ವಿಚಾರಣೆ ಮತ್ತು ಇಂತಹ ಇನ್ನೆಷ್ಟೋ ಸಮಸ್ಯೆಗಳು ಕೆಲಸಕ್ಕೆ 
ತಡೆಯೊಡ್ಡಿದವು. ಆದರೆ ಇವೆಲ್ಲವನ್ನೂ ಎದುರಿಸಿ ಹಿಡಿದ ಪಟ್ಟನ್ನು ಸಡಿಲಿಸದೆ ಕಾರ್ಯ 
ವನ್ನು ಕೊನೆಮುಟ್ಟಿಸಿದ ಸಂಪಾದಕ ಶಾ . ಬಾಲುರಾಯರಿಗೆ ಕನ್ನಡ- ಭಾರತೀ ಗಣಿ 
ಯಾಗಿದೆ. ಈ ಗ್ರಂಥ ಸಾಕಾರಗೊಂಡದ್ದು ಅವರ ಸಾಹಸದಿಂದಲೇ . 

ಈ ಗ್ರಂಥದ ಮುದ್ರಣದ ಹೊಣೆಯನ್ನು ಹೊತ್ತ ದಿಲ್ಲಿಯ ಪ್ರಿ೦ಟ್ಸ್ ಮನ್ ಮುದ್ರಣಾ 
ಲಯದ ಶ್ರೀ ಗೋಪೀನಾಥ್ ಸೇಠಿ , ಶ್ರೀ ದೀಪಕ್ ಸೇಥ್ , ಪುಟಗಳನ್ನು ಮುದ್ರಣಕ್ಕೆ 
ಸಿದ್ದಪಡಿಸಿದ ಶ್ರೀ ನಾರಾಯಣ ಮೂರ್ತಿ, ರೇಖಾಚಿತ್ರಗಳನ್ನು ಬಿಡಿಸಿ ಕಳುಹಿಸಿದ 
ಹೆಸರಾಂತ ಕಲೆಗಾರ ಶ್ರೀ ಆರ್ . ಎಸ್ . ನಾಯ್ತು ಇವರುಗಳಿಗೆ ಕನ್ನಡ ಭಾರತೀ ಅತ್ಯಂತ 
ಆಭಾರಿಯಾಗಿದೆ. 
- ಷೇಕ್ಸ್ಪಿಯರ್ ಮಹಾಕವಿಯ ಬಗ್ಗೆ ವಿದ್ವರ್ಣ ಲೇಖನಗಳನ್ನೂ ಆತನ ನಾಟಕ 
ದೃಶ್ಯಗಳ ಹಾಗೂ ಸಾನೆಟ್ಟು ಗಳ ಸುಂದರವಾದ ಅನುವಾದಗಳನ್ನೂ ಒದಗಿಸಿ ಕನ್ನಡ 
ಸಾರಸ್ವತ ಸಂಪತ್ತಿಗೆ ಈ ಗ್ರ೦ಥ ಒ೦ದು ಅಪೂರ್ವ ಕಾಣಿಕೆಯಾಗುವಂತೆ ಮಾಡಿದ 
ಸಹೃದಯ ಸಾಹಿತಿಗಳಿಗೆ ಕನ್ನಡ ಭಾರತಿಯ ಸಹಸ್ರ ಸಹಸ್ರ ನಮಸ್ಕಾರಗಳು . 

ಷೇಕ್ಸ್ಪಿಯರಿಗೆ ನಮಸ್ಕಾರ' ಗ್ರಂಥ ಹೊರಬಂದಾಯಿತು. ಕನ್ನಡ- ಭಾರತಿಯ 
ಎರಡನೆಯ ಕೊಡುಗೆ ಇದು. ಮುಂದೇನು ? ಈ ಪ್ರಶ್ನೆಯನ್ನು ಕನ್ನಡ- ಭಾರತೀ ಎದುರಿಸ 
ಬೇಕು ನಿಜ . ಆದರೆ ಇದಕ್ಕೆ ಉತ್ತರ ನೀಡುವ ಹೊಣೆಗಾರಿಕೆ ಓದುಗರಿಗೂ ಕನ್ನಡದಲ್ಲಿ 
ಒಳ್ಳೆಯ ಕೆಲಸಗಳಾಗಬೇಕೆನ್ನುವ ಕನ್ನಡಕೋವಿದರಿಗೂ ಸೇರಿದೆ. ತಾಯ್ಕೆ ಲದಿಂದ 
ದೂರ ಬ೦ದಷ್ಟೂ ತಾಯ್ತು ಡಿಯ ಮೇಲಿನ ಮಮತೆ ಹೆಚ್ಚುವುದಂತೆ. ಈ ಮಮತೆಗೆ 
ನೀರೆರೆಯುವುದರಿಂದ ಭಾಷೆಯ ವೃದ್ಧಿಗೂ ಪ್ರಸಾರಕ್ಕೂ ಪುಷ್ಟಿ ಒದಗುವುದು . ದೆಹಲಿಯ 
ಕನ್ನಡಿಗರೂ ಸಹ ಕರ್ನಾಟಕದಿಂದ ಎಷ್ಟೇ ದೂರದಲ್ಲಿರಲಿ ಕನ್ನಡ ನುಡಿಯ ಸಂಪತ್ತನ್ನೂ 
ಸಂಸ್ಕೃತಿಯನ್ನೂ ವ್ಯಾಪಕಗೊಳಿಸಲು ಮುಂದೆ ಬರುವುದಾದರೆ ಆ ಪ್ರಯತ್ನಗಳಿಗೆ ಪುಟ 
ವಿಟ್ಟು ರೂಪಗೊಳಿಸಲೂ ಪ್ರಕಾಶನ ವಿಭಾಗದ ಮೂಲಕ ಸಾಹಿತ್ಯಸೇವೆಯನ್ನು ವಿಸ್ತ್ರತ 
ಗೊಳಿಸಿ ಇನ್ನು ಮುಂದೆಯೂ ಇಂತಹ ಆಣಿಮುತ್ತುಗಳನ್ನು ಬೆಳಕಿಗೆ ತರಲೂ ಕನ್ನಡ 
ಭಾರತೀ ಸರ್ವದಾ ಸಿದ್ದವಿದೆ. 

ಸಿರಿಗನ್ನಡಂ ಗೆಲ್ಗೆ 
15 ಆಗಸ್ಟ್ 1966 

ಕಾರ್ಯಕಾರಿ ಸಮಿತಿ 

ಕನ್ನಡ- ಭಾರತೀ 
ಹೊಸ ದಿಲ್ಲಿ 


ಸ೦ಪಾದಕನ ಬಿನ್ನಹ 


ಕನ್ನಡದಲ್ಲಿ 'ಗಜಪ್ರಸವ' ವೆಂಬರೂಢಿಯ ಮಾತೊ೦ದುಂಟು. ಆನೆಯ ಬಗ್ಗೆ ಹೇಗೊ 
ಏನೊ , ಆನೆಯ ಗಾತ್ರದ ಕೆಲಸಗಳ ವಿಷಯದಲ್ಲಂತೂ ಈ ಮಾತು ಹದಿನಾರಾಣೆ ನಿಜ. 
ಮಹಾಕವಿ ವಿಲಿಯಂ ಷೇಕ್ಸ್ಪಿಯರನ ನಾನೂರನೆ ವರ್ಧಂತಿಯ ವರ್ಷವಾದ 1964ರ 
ಏಪ್ರಿಲ್ ತಿಂಗಳಿನಲ್ಲಿ ಕೈ ತೊಡಗಿಸಿ, ಆ ವರ್ಷದ ಕೊನೆಯೊಳಗೇ ಮುಗಿಸಬಹುದೆಂದು 
ಆಶಿಸಲಾಗಿದ್ದ ಈ ಗ್ರಂಥದ ಸಂಪಾದನ ಮುದ್ರಣಗಳ ಕಾರ ಇದೀಗ ಹತ್ತಿರ ಹತ್ತಿರ 
ಎರಡೂವರೆ ವರ್ಷಗಳ ನಂತರ , ಆ ಕಾಲಾವಧಿಯ ದೀರ್ಘತೆಗೆ ಸರಿತೂಗುವಷ್ಟೇ 
ಪ್ರಮಾಣದ ನಿರಂತರ ಶ್ರಮಸಾಹಸಗಳ ಫಲವಾಗಿ ಅಂತಿಮ ಘಟ್ಟ ಮುಟ್ಟಿದೆ. ಈ 
ಎರಡೂವರೆ ವರ್ಷಗಳಲ್ಲಿ ಮೊದಲ ಒ೦ದು ವರ್ಷ ಪತ್ರವ್ಯವಹಾರ, ಲೇಖನ ಭಾಷಾಂತರ 
ಗಳ ಸಂಗ್ರಹಕ್ಕೂ ಉಳಿದ ಕಾಲ ಮುದ್ರಣಾದಿಗಳಿಗೂ ವಿನಿಯೋಗವಾಯಿತು. ಇದು 
ಅಚ್ಚಾದುದು ಕನ್ನಡ ನೆಲದಿಂದ ಎರಡು ಸಾವಿರ ಮೈಲಿಗಳ ದೂರದ ದಿಲ್ಲಿಯಲ್ಲಿ. ಊಹಿಸ 
ಬಹುದಾದಂತೆಯೇ ಇದರ ದಾರಿ ತಡೆದ ಅಡ್ಡಿ ಆತಂಕಗಳು ಹಲವಾರು. ಅವು ಏನೇ ಇರಲಿ, 
ಹಿಡಿದ ಕೆಲಸ ಹಣ್ಣಾಗುತ್ತಿರುವುದು ತೃಪ್ತಿ ಸಂತೋಷಗಳ ಸಂಗತಿ. 

ಈ ಗ್ರಂಥ ಸಾಧ್ಯವಾಗಿರುವುದು ಇದಕ್ಕೆ ಲೇಖನ ಭಾಷಾಂತರಗಳನ್ನು ಒದಗಿಸಿದ 
ನಲವತ್ತು ಮಂದಿ ಕವಿಸಾಹಿತಿಗಳ ಪ್ರೀತಿಯ ಸಹಕಾರದಿಂದ. ಅವರಲ್ಲಿ ಹಲವರು ನನ್ನ 
ಬದುಕಿಗೆ ದಾರಿದೀಪವಾದ ಹಿರಿಯರು ; ಕೆಲವರು ವಿದ್ಯೆ ಕಲಿಸಿದ ಗುರುಗಳು ; ಉಳಿದವರು 
ಕೆಳೆಯೆರೆದ ಗೆಳೆಯರು – ಎಲ್ಲರೂ ಏಕರೀತಿಯಲ್ಲಿಪ್ರೀತಿ ವಿಶ್ವಾಸಗಳ ಹಾಲೂಡಿಸಿ ಬೆಳಸು 
ತಿರುವವರು. ಇಂತಹ ಗ್ರಂಥವೊಂದರ ಸಂಪಾದನೆಯ ಹೊಣೆ ಹೊತ್ತಿರುವೆನೆಂದು 
ಹೇಳಿ ಅವರ ಬಳಿ ಹೋದಾಗ ತಟ್ಟಿದ ಬಾಗಿಲು ತೆರೆಯದೆ ಇರಲಿಲ್ಲ, ಒಡ್ಡಿದ ಕೈ ಬರಿದೆ 
ಹಿಂದಿರುಗಲಿಲ್ಲ. ಅವರಲ್ಲಿ ಪ್ರತಿಯೊಬ್ಬರೂ ಆ ಹೊಣೆ ತಮ್ಮದೇ ಎ೦ಬಷ್ಟು ಮಮತೆ 
ಯಿಂದ ಹಲವು ಕಾರಭಾರಗಳ ನಡುವೆಯೂ ಲೇಖನ ಅನುವಾದಗಳನ್ನು ಕಳಿಸಿ 
ಹರಸಿದರು , ಶುಭವಾಗಲೆಂದು ಹಾರೈಸಿದರು , ಉದ್ದಕ್ಕೂ ಆಸಕ್ತಿಯಿಂದ ಪ್ರಗತಿ ಕೇಳಿ 
ಬಲವಿತ್ತರು. ಅವರು ನನ್ನಲ್ಲಿಟ್ಟ ಪ್ರೀತಿಯ ಪ್ರತೀಕವಾಗಿ ಮೈದಾಳಿದೆ ಈ ಗ್ರ೦ಥ, ನನ್ನ 
ಮೇಲೆ ಅವರು ಹೊರಿಸಿರುವುದು ನುಡಿಗೊಟ್ಟು ತೀರಿಸಲಾರದ ಋಣ, ಶಬ್ದಾಭಾವ 
ದಿಂದಾಗಿ ಬರಿಯ “ ಅನಂತ ಕೃತಜ್ಞತೆಗಳು' ಎಂದಷ್ಟೇ ಹೇಳಿ ಅವರ ಉಪಕಾರ ಸ್ಮರಿಸುವೆ. 

ಈ ಆಧಾರದಲ್ಲಿ ಕಲಾವಿದ ಶ್ರೀ ಆರ್ . ಎಸ್ . ನಾಯ್ಡು ಅವರೂ ಸಮಭಾಗಿ. 
ಅವರ ರೇಖಾಚಿತ್ರಗಳಿಲ್ಲದಿದ್ದರೆ ಗ್ರಂಥ ಈಗಿನಷ್ಟು ಶೋಭಿಸುತ್ತಿರಲಿಲ್ಲ. ಹಿಂದಿನ ಹಲಕೆಲವು 
ಸಾಹಿತ್ಯೋದ್ಯಮಗಳಲ್ಲಿಯಂತೆಯೇ ಇದರಲ್ಲ ಅವರ ಕುಂಚ ನನಗೆ ಊರೆಯಾಗಿದೆ ; 
ಅವರ ಮಿತ್ರ ಹೃದಯ ಎಂದಿನಂತೆ ನನ್ನನ್ನು ತಾಳಿಕೊಂಡು ಕಾಪಾಡಿದೆ. 


ಗ್ರಂಥದ ಪ್ರಕಟನೆಯ ಭಾರವನ್ನು ಹೊತ್ತು ಅದನ್ನು ಯಶಸ್ವಿಯಾಗಿ ಕೊನೆ 
ಮುಟ್ಟಿಸಿದ ಶ್ರೇಯ ಕನ್ನಡ- ಭಾರತಿಯ ಮಿತ್ರರದು. ವರ್ಧಂತಿಯ ವರ್ಷದಲ್ಲಿ ಅದನ್ನು 
ಹೇಗೆ ಆಚರಿಸಬಹುದೆಂಬ ಪ್ರಶ್ನೆ ಎದ್ದಾಗ ಇಂತಹ ಗ್ರಂಥವೊಂದರ ಪ್ರಕಾಶನ ಯೋಗ್ಯ 
ಸ್ಮಾರಕವಾಗುವುದೆಂಬ ಸೂಚನೆಯನ್ನು ಅವರ ಮುಂದಿಟ್ಟೆ . ಅವರು ಅದನ್ನು ಮೆಚ್ಚಿ , 
ಒಪ್ಪಿ , ಅದರ ಸಂಪಾದನ ಮುದ್ರಣಗಳ ನಿರ್ವಹಣೆಯನ್ನು ನನ್ನ ಪಾಲಿಗೆ ವಹಿಸಿದರು . 
ಮೊದಲು ಸಾವಿರ ರೂಪಾಯಿ ವೆಚ್ಚದಲ್ಲಿ ನೂರು ಪುಟಗಳ ಚಿಕ್ಕ ಹೊತ್ತಗೆ ಸಿದ್ದ ಮಾಡು 
ವುದೆ೦ದಿದ್ದು ದು ಬರುಬರುತ್ತ ಆಸೆ ಬೆಳೆದಂತೆ ಗ್ರ೦ಥದ ಗಾತ್ರವೂ ಬೆಳೆದು ಈಗ ಹತ್ತು 
ಸಾವಿರರೂಪಾಯಿಗಳ ವೆಚ್ಚದಲ್ಲಿ440 ಪುಟಗಳಷ್ಟಾಗಿದೆ. ಇಷ್ಟೆಲ್ಲ ಖರ್ಚಿನ ಕಷ್ಟ ನಿಷ್ಟುರ 
ಗಳನ್ನು ಲೆಕ್ಕಿಸದೆ, ಬೇಕಾದಂತೆ ಮಾಡೆನ್ನುವ ಸ್ವಾತಂತ್ರ್ಯ ಕೊಟ್ಟು ನನ್ನನ್ನು ವಿಶ್ವಾಸ 
ದಿಂದ ನಡೆಸಿಕೊಂಡ ಆ ಮಿತ್ರರೆಲ್ಲರಿಗೆ, ಅದರಲ್ಲೂ ವಿಶೇಷವಾಗಿ ನನ್ನ ಸುಹೃದರಾದ 
ಸಂಘದ ಕಾರ್ಯದರ್ಶಿ ಶ್ರೀ ಎಂ . ವಿ . ನಾರಾಯಣರಾಯರಿಗೆ ನನ್ನ ಕೃತಜ್ಞತೆಗಳು. 
- ಈ ಗ್ರಂಥದ ಹೆಸರಿಗೆ ಸೂಚನೆ ದೊರೆತದ್ದು ಪರೋಕ್ಷವಾಗಿ ಶ್ರೀ ಡಿ. ವಿ. ಜಿ. 
ಅವರಿಂದ, ಗ್ರ೦ಥಕ್ಕೆ ಏನು ಹೆಸರಿಡಬೇಕೆಂಬ ಯೋಚನೆ ಎದ್ದು , ಅ೦ಥ ಸಂಪುಟ, ಇಂಥ 
ಗ್ರಂಥ ಎಂದು ಯಾವಯಾವದೊ ಹಲವು ಹೆಸರುಗಳೊಡನೆ ಮನಸ್ಸು ಗುದ್ದಾಟ ನಡೆಸಿದ್ದ 
ಹೊತ್ತಿನಲ್ಲಿ ಅವರ ಲೇಖನ ಕೈ ಸೇರಿ, ಅದರ ನೇರವೂ ಮನೋಹರವೂ ಆದ ಶೀರ್ಷಿಕೆ 
ಸಮಸ್ಯೆಗೆ ತಾನೇತಾನಾಗಿ ಉತ್ತರ ಒದಗಿಸಿತು. ಇದಕ್ಕೆ ನಾನು ಅವರಿಗೆ ಋಣಿ. 
ಕನ್ನಡ ಸಾರಸ್ವತ ಪ್ರಪಂಚದಲ್ಲಿ ಶ್ರೀ ಡಿ. ವಿ. ಜಿ. ಅವರಿಗಿರುವ ಹಿರಿಯ ಸ್ಥಾನ, ಹೊಸ 
ಗನ್ನಡ ಷೇಕ್ಸ್ಪಿಯರ್ ಸಾಹಿತ್ಯದಲ್ಲಿ ತಮ್ಮ ' ಮಾಕ್ ಬೆತ್ ' ನಾಟಕದ ಭಾಷಾಂತರದ 
ಮೂಲಕ ಅವರು ಹಾಕಿಕೊಟ್ಟ ಹೆದ್ದಾರಿ, ಹಾಗೂ ಸ್ವತಃ ಅವರ ಲೇಖನದ ಗರಿಮೆ 
ಗಳಿ೦ದಾಗಿ ಗ್ರಂಥದಲ್ಲಿ ಅದಕ್ಕೆ ಅಗ್ರ ತಾಂಬೂಲ ಸಂದಿರುವುದು ಯುಕ್ತವೇ ಆಗಿದೆ. 
- ಕನ್ನಡದಲ್ಲಿ 'ಷೇಕ್ಸ್ಪಿಯರ್', 'ಶೇಕ್ಸ್ ಪಿಆರ್ ' ಮುಂತಾಗಿ ಷೇಕ್ಸ್ಪಿಯರ್ ಪದದ 
ಕೆಲವಾರು ರೂಪಗಳು ಬಳಕೆಯಲ್ಲಿವೆ. ಇವುಗಳಲ್ಲಿ ' ಷೇಕ್ಸ್ಪಿಯರ್ ' ಎಂಬುದೇ ಹೆಚ್ಚು 
ಪ್ರಚಲಿತ. ಆದರೆ ಗ್ರಂಥದಲ್ಲಿ ಉದ್ದಕ್ಕೂ ಬಳಸಿದರೂಪ' ಷೇಕ್ಸ್ಪಿಯರ್ ', ರಾಬರ್ಟ್ 
ಗ್ರೀನನ “Shake-Scene' ಎಂಬ ಅಣಕ, ಆಕ್ಸ್ ಫರ್ಡಿನ ಅರ್ಲ್‌ ಭಲ್ಲಿ ( Spear) ತಿರುವು 
ವುದರಲ್ಲಿ (shaking) ನಿಪುಣನಿದ್ದುದರಿಂದ ಅವನೇ ಷೇಕ್ಸ್ಪಿ ಯರ್ ( Shake -speare ) 
ಎ೦ಬ ಜೆ . ಡಿ. ಲೂನಿಯ ಕರ್ತೃತ್ವ ಸಮಸ್ಯೆಯ ನಾದಕ್ಕೆ ಆಧಾರವಿತ್ರ ಸಂಗತಿ, ಮೊದಲ 
ಫೋಲಿಯೊದ ಪ್ರಾಸ್ತಾವಿಕ ಪುಟಗಳಲ್ಲಿ ಅಚ್ಚಾಗಿರುವ ಲಿಯನಾರ್ಡ್ ಡಿಗ್ಸ್ನ ಕವಿತೆಯ 
ಮೊದಲ ಪದದಲ್ಲೇ ' ಷೇಕ್ ' ಮತ್ತು 'ಸ್ಪಿಯರ್ ' ಗಳ ನಡುವೆ ಕಾಣಿಸಿದ ಕೂಡುಗುರುತು 
ಮುಂತಾದವು ಇಲ್ಲಿ ಬಳಸಿದ ರೂಪಕ್ಕೆ ಪುಷ್ಟಿ ಕೊಡುತ್ತವೆ. 

ಲೇಖನಗಳ ನಡುವೆಮೂಲಕೃತಿಗಳ ಉದ್ದರಣಗಳು ಬಂದಾಗ ಅವನ್ನು ಬಹುವಾಗಿ 
ಭಾಷಾಂತರರೂಪದಲ್ಲಿ ಕೊಡಲಾಗಿದೆ. ಶ್ರೇಷೆ, ಪ್ರಾಸ ಮುಂತಾದ ಭಾಷೆಗೆ ಸಂಬಂಧಿಸಿದ 
ಅಂಶಗಳನ್ನು ವಿವರಿಸುವಲ್ಲಿ ಮಾತ್ರ ಇಂಗ್ಲಿಷ್ ಮೂಲವನ್ನು ಹಾಗೆಯೇ ಉಳಿಸಿಕೊಂಡಿದೆ. 
ಕನ್ನಡದಲ್ಲಿ ಉದ್ದರಣಗಳನ್ನು ಕೊಡುವಾಗ ಆ ಭಾಗಗಳ ಹೊಸಗನ್ನಡ ಅನುವಾದ 
ದೊರೆಯುವಂತಿದ್ದಲ್ಲಿ ಅವನ್ನೆ ಬಳಸಿಕೊಳ್ಳಲಾಗಿದೆ. ಈ ಕಾವ್ಯದಲ್ಲಿ ಅತಿ ಹೆಚ್ಚಿನ ನೆರವು 
ದೊರೆತದ್ದು ಶ್ರೀ ಶ್ರೀನಿವಾಸರ ಹಾಗೂ ಶ್ರೀ ಎ. ಎನ್ . ಮೂರ್ತಿರಾಯರ 'ಷೇಕ್ಸ್ 


viji 


ಪಿಯರ್ ' ಗ್ರಂಥದಲ್ಲಿನ ಭಾಷಾಂತರಗಳಿಂದ. ಈ ಹಿರಿಯರಿಬ್ಬರೂ ಹೊಸಗನ್ನಡ ಷೇಕ್ 
ಸ್ಪಿಯರ್ ಸಾಹಿತ್ಯ ಸಂಪದವನ್ನು ಅನನ್ಯ ರೀತಿಯಲ್ಲಿ ಬೆಳಸಿ ಸೇವೆ ಸಲ್ಲಿಸಿದವರು. ಇವರಿಬ್ಬ 
ರಿಗೂ ಸಂಪಾದಕನ ವಿಶೇಷ ಕೃತಜ್ಞತೆಗಳು. . 

ಉದ್ಧತ ಭಾಗಗಳ ಪಾಠಕ್ಕೆ ಹಾಗೂ ಸಂದರ್ಭ-ಸೂಚನೆಗಳ ನಿರ್ದೆಶಕ್ಕೆ ಸರ್‌ 
ಆರ್ಥ‌್ರ ಕೈಲರ್ -ಕೂಚ್ ಮತ್ತು ಜಾನ್ ಡೋವರ್ ವಿಲ್ಸನ್‌ರಿಂದ ಸಂಪಾದಿತವಾದ 
ನ್ಯೂ ಕೇಂಬ್ರಿಜ್ ಸಂಸ್ಕರಣವನ್ನು ಅನುಸರಿಸಲಾಗಿದೆ. 

ಭಾಷಾಂತರಗಳನ್ನೂ ಹರ್ಷನಾಟಕ ರುದ್ರನಾಟಕಗಳ ಪರಿಚಯಗಳನ್ನೂ ಕೃತಿ 
ರಚನೆಯ ಕಾಲಾನುಕ್ರಮದಲ್ಲಿ ಕೊಡಲಾಗಿದೆ. ಇಲ್ಲಿ ಅನುಸರಿಸಿರುವುದು ಎಫ್ , ಇ. 
ಹಾಲಿಡೇ ಅವರು ತಮ್ಮ ' ಎ ಷೇಕ್ಸ್ಪಿಯರ್ ಕಂಪ್ಯಾನಿಯನ್ ' ಗ್ರಂಥದಲ್ಲಿ ಬಹುಮತದ 
ಆಧಾರದ ಮೇಲೆ ನಿರ್ದೇಶಿಸಿರುವ ಕಾಲಾನುಕ್ರಮ . ಕಥಾಸರಣಿ ಮುರಿಯದಿರಲೆಂಬ 
ಉದ್ದೇಶದಿಂದ ಚಾರಿತ್ರಕ ನಾಟಕಗಳ ಪರಿಚಯಗಳನ್ನು ಮಾತ್ರ ರಚನೆಯ ಕಾಲಾನು 
ಕ್ರಮದ ಬದಲು ಅವುಗಳ ಚಾರಿತ್ರಕ ಘಟನೆಗಳ ಕಾಲಾನುಕ್ರಮದಲ್ಲಿ ಕೊಡಲಾಗಿದೆ. 

ಭಾಷಾ೦ತರ ವಿಭಾಗದಲ್ಲಿ ಒಂದೊಂದು ಅನುವಾದಕ್ಕೂ ಪೂರ್ವಭಾವಿಯಾಗಿ ಸಣ್ಣ 
ಸಣ್ಣ ಟಿಪ್ಪಣಿಕೊಟ್ಟು ಅದರ ಸಂದರ್ಭವನ್ನು ವಿವರಿಸಲಾಗಿದೆ. ಆ ಟಿಪ್ಪಣಿಗಳು ಸಂಪಾ 
ದಕನವು; ಅವುಗಳಲ್ಲಿ ಅರೆಕೊರೆಯಿದ್ದರೆ ಆ ಹೊಣೆ ಅವನದೇ , ಭಾಷಾಂತರಕಾರರದಲ್ಲ. 

ಕೃತಿ- ಪರಿಚಯಗಳ ಬಗ್ಗೆ ಒಂದು ವಿವರಣೆ ಅಗತ್ಯ : ಮೊದಲು ಒ೦ದೊ೦ದು ಕೃತಿ 
ಯನ್ನೂ ಅದರ ಕಥಾಸಾರದ ಜೊತೆಗೆ ಸುದೀರ್ಘ ಚರ್ಚೆ ವಿಮರ್ಶೆಗಳೊಡನೆ ಪರಿಚಯ 
ಮಾಡಿಕೊಡುವುದೆಂಬ ವಿಚಾರವಿತ್ತು . ಹಾಗೆ ಮಾಡಿದ್ದಾದರೆ ಗ್ರ೦ಥದ ಗಾತ್ರ ಈಗಿನ 
ಒಂದೂವರೆಯಷ್ಟು ಬೆಳೆದು ಪ್ರಕಟನೆಯಲ್ಲಿ ಇದ್ದಿದ್ದೂ ವಿಳಂಬವಾಗುವುದೆಂಬ ಅಂಜಿಕೆ 
ಯಿಂದ ಆ ವಿಚಾರವನ್ನು ಕೈಬಿಡಬೇಕಾಯಿತು. ಸದ್ಯಃ ಸುದೀರ್ಘ ಚರ್ಚೆಯ ಗೊಡವೆಗೆ 
ಹೋಗದೆ ಕೃತಿಗಳ ಕಥಾಸಾರವನ್ನಷ್ಟೇ ಅವುಗಳ ರಚನೆ ಪ್ರಕಟನೆಗಳ ಕಾಲ, ಆಕರಗಳು 
ಹಾಗೂ ಎಂಟು ಹತ್ತು ಸಾಲುಗಳ ಚಿಟಿಕೆಯ ವಿಮರ್ಶೆಯೊಡನೆ ಸುಮಾರು ಮೂರು 
ಪುಟಗಳ ಮಿತಿಯಲ್ಲಿಕೊಡಲಾಗಿದೆ . ಕೆಲವೊಮ್ಮೆ , ಅದರಲ್ಲೂ ಮಹಾ ರುದ್ರನಾಟಕಗಳ 
ಪರಿಚಯಗಳಲ್ಲಿ , ಅವುಗಳ ಸಾರ್ಥತೆ ಸಂಕೀರ್ಣತೆಗಳಿಂದಾಗಿ ಈ ಪುಟಮಿತಿ ಮೀರಿರು 
ವುದುಂಟು. ಮೊದಲೇ ಷೇಕ್ಸ್ಪಿಯರನ ಕಥೆಗಳದು ತೊಡಕಿನ ಕಟ್ಟಡ. ಮೇಲೆ ಪಾತ್ರ 
ಗಳು ಬಹಳ ಸೂಕ್ಷ್ಮಗಳು ಅನೇಕ. ಹಾಕಿಕೊಂಡ ಪುಟಮಿತಿಯಲ್ಲಿ ಸಮಗ್ರವಾಗಿ ಕಥೆ 
ಹೇಳುವುದು ಕಷ್ಟದ ಕೆಲಸವೇ ಸರಿ. ಆದರೂ ಅತಿಮುಖ್ಯವಲ್ಲವೆನಿಸಿದುದನ್ನು ತೂರಿ, 
ಉಳಿದುದನ್ನು ಸಂಬದ್ದವಾಗಿ ಕಟ್ಟಿ , ಕಥೆಯ ಜೊತೆಗೆ ಪಾತ್ರ ಕಲ್ಪನೆ, ಕೃತಿಯ ಘನತೆ , 
ಗುಣವಿಶೇಷಗಳೂ ಅಲ್ಲಲ್ಲಿ ಕವಿಯ ಮಾತಿನಲ್ಲೇ ಮೂಡಿಬರುವಂತೆ ಪ್ರಯತ್ನಿ ಸಲಾಗಿದೆ. 
- ಇಂಗ್ಲಿಷ್ ಅಂಕಿತನಾಮಗಳನ್ನು ಲಿಪ್ಯಂತರ ಮಾಡುವಲ್ಲಿ ಬಲ್ಲವರೊಡನೆ ಚರ್ಚಿಸಿ , 
ಹೆಚ್ಚು ಸರಿಯೆಂದು ತೋರಿದ ರೂಪಗಳನ್ನೇ ಬಳಸಲಾಗಿದೆ. ಅನೇಕ ಹೆಸರುಗಳ 
ಉಚ್ಚಾರಣೆ ಇಂಗ್ಲಿಷಿನಲ್ಲಿ ಸಹ ಅನಿರ್ದಿಷ್ಟ , ಗ್ರಾನ್ ವಿಲ್ - ಬಾರ್ಕರ್ ಅವರು ತಮ್ಮ 
“ಪ್ರಿಫೇಸಸ್ ಟು ಷೇಕ್ಸ್ಪಿಯರ್' ಗ್ರಂಥದಲ್ಲಿ 'ಕೊರಿಯೋಲಿ', 'ಕೊರಿಯೋಲೇನಸ್ ? 
ಪದಗಳ ಹಲವುರೂಪಗಳನ್ನು ತೋರಿಸಿ ಅವುಗಳಲ್ಲಿ ಯಾವದು ಸರಿಯೆಂದು ಕೇಳಿರು 
ವುದನ್ನು ಇಲ್ಲಿ ನೆನೆಯಬಹುದು. ಭಾಷಾಂತರಗಳಲ್ಲಿ ಮಾತ್ರ ಛಂದಲಯಗಳಿಗೆ ಭಂಗ 


ಬರದಿರಲೆಂದು ಹೆಚ್ಚಾಗಿ ಭಾಷಾಂತರಕಾರರು ಕೊಟ್ಟ ರೂಪವನ್ನೇ ಉಳಿಸಿಕೊಳ್ಳಲಾಗಿದೆ. 
ಒಮ್ಮೊಮ್ಮೆ ಕೈ ತಪ್ಪಿನಿಂದ ಒಪ್ಪಿ ಬಳಸಿದ ರೂಪದಲ್ಲಿ ವ್ಯತ್ಯಯ ಬಂದಿರಲೂಬಹುದು. 
ಅಂತೂ ಈ ವಿಷಯದಲ್ಲಿ ಓದುಗರ ಸಹಾನುಭೂತಿಕೋರುವೆ . 
- ಇಲ್ಲಿನ ರೇಖಾಚಿತ್ರಗಳು ವಿವಿಧ ಮೂಲಗಳನ್ನು ಮುಂದಿಟ್ಟು ಮಾಡಿದ ಪ್ರಮಾಣ 
ಬದ್ಧ ವಾದ ಪ್ರತಿಕೃತಿಗಳು. ನಾಟಕದೃಶ್ಯಗಳಿಗೆ ಇಂಗ್ಲಂಡಿನ ಓಲ್ಡ್ ವಿಕ್ ' ಕಂಪನಿಯ 
ಪ್ರದರ್ಶನಗಳ ಛಾಯಾಚಿತ್ರಗಳು ಆಧಾರ ಒದಗಿಸಿವೆ. ಪರಿಚಯವಿದ್ದವರು ಅವುಗಳಲ್ಲಿ 
ಜಾನ್ ಗೀಲ್‌ಗಡ್ , ಲಾರೆನ್ಸ್ ಆಲಿವಿಯರ್‌, ರಿಚರ್ಡ್ ಬರ್ಟನ್ , ವಿವಿಯನ್ ಲೀ 
ಮುಂತಾದ ವಿಖ್ಯಾತ ಷೇಕ್ಸ್ಪಿಯರ್ ನಟನಟಿಯರನ್ನು ಗುರುತಿಸದೆ ಇರರು. 

ಈ ಚಿತ್ರಗಳ ಅಡಿಯಲ್ಲಿ ಹಲವೆಡೆ ಶೀರ್ಷಿಕೆಯ ಜೊತೆಗೆ ದೃಶ್ಯದ ಸಂದರ್ಭವನ್ನು 
ವಿವರಿಸುವ ಒಂದೆರಡು ಕಾವ್ಯಪಂಕ್ತಿಗಳನ್ನೂ ಕೊಟ್ಟಿದೆ. ಇವನ್ನು ಶ್ರೀಯುತರುಗಳಾದ 
ಡಿ. ವಿ. ಜಿ. ( ಪುಟ 7), ಶ್ರೀನಿವಾಸ ( ಪುಟ 33 ), ಕುವೆಂಪು ( ಪುಟ 70 , 72 , 13 , 154 ) 
ಅವರ ಭಾಷಾಂತರಗಳಿಂದ ಕೃತಜ್ಞತಾಪೂರ್ವಕವಾಗಿ ಎತ್ತಿಕೊಳ್ಳಲಾಗಿದೆ. ಸೂಕ್ತ 
ಅನುವಾದ ದೊರೆಯದ ಕಡೆ ಸಂಪಾದಕನೇ ಅದಕ್ಕೆ ಕೈ ಹಾಕಿರುವುದುಂಟು. ಈ ಚೇಷ್ಟೆ 
ಓದುಗರಿಗೆ ಅಪ್ರಿಯವೆನಿಸದಿದ್ದರೆ ಸರಿ . 

ಲೇಖನದ ಕೊನೆಗೆ ಕೊಟ್ಟಿರುವ ಅಡಿ ಚಿತ್ರಗಳಲ್ಲಿ ಕವಿಯ ಕಾಲದ, ಅ೦ದರೆ, 
ಎಲಿಜಬೆತ್ ಯುಗದ ಜನಜೀವನದ ವಿವಿಧ ಮುಖಗಳ ಚಿತ್ರಣವಿದೆ. ಅದಕ್ಕೆ ಎ . ಹೆಚ್ . 
ಡಾಡ್ ಅವರ 'ಲೈಫ್ ಇನ್ ಎಲಿಜಬೆತನ್ ಇಂಗ್ಲಂಡ್ ' ಪುಸ್ತಕದಲ್ಲಿ ದೊರೆಯುವ 
ನಾನೂರು ವರ್ಷಗಳ ಹಿಂದಿನ ಕೆತ್ತನೆಗಳು , ರೇಖಾಚಿತ್ರಗಳು ಆಧಾರ . ಅವನ್ನು ಕೊಟ್ಟಿ 
ರುವ ಉದ್ದೇಶ ಹಾಗೂ ಒಟ್ಟಿನಲ್ಲಿ ಗ್ರಂಥಕ್ಕೆ ಅಳವಡಿಸಿದ ಮುದ್ರಣವಿನ್ಯಾಸಕ್ರಮ ಬರಿಯ 
ಅಲಂಕರಣವಷ್ಟೇ ಅಲ್ಲ, ಗ್ರಂಥಕ್ಕೆ ಆ ಕಾಲದ ಕಳೆ ಕಟ್ಟಿ ಓದುಗರಲ್ಲ ಅದರ ಭಾವ 
ಮೂಡುವಂತಾಗಲೆಂದು. ಸಾಫಲ್ಯ ಏನೇ ಇರಲಿ , ಕಣ್ಣ ಮುಂದಿದೆ. 

ಗ್ರಂಥದಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಷೇಕ್ಸ್ಪಿಯರನ ಶ್ರೀಮುಖ ಮೊದಲ 
ಫೋಲಿಯೊದಲ್ಲಿನ ಗ್ರೀಷ್ಟ್ ಕೆತ್ತನೆಯ ಆಧಾರದ ಮೇಲೆ ಶ್ರೀ ನಾಯ್ತು ಅವರು 
ರಚಿಸಿದ ಪುನಃಸೃಷ್ಟಿ ; ಅಂತೆಯೇ ಹೊರಹೊದಿಕೆಯದು ಇನ್ನೊಂದು ಸುಪ್ರಸಿದ್ದ ಚಿತ್ರ 
ವಾದ ' ಪ್ಯಾ೦ಡೋಸ್ ಷೇಕ್ಸ್ಪಿಯರ್ ' ದು . ಎರಡೂ ಎರಡು ಬಗೆ; ಎರಡೂ ವಿಶಿಷ್ಟ . 

ಇದರ ಹೆಚ್ಚಿನ ಭಾಗದ ಮೊಳೆಜೋಡಿಸಿ ಅಚ್ಚಿಗೆ ಸಿದ್ಧ ಮಾಡಿದವರು ಶ್ರೀ ನಾರಾ 
ಯಣ ಮೂರ್ತಿ, ಯಾವದೋ ಬೇರೊಂದು ನಿಮಿತ್ತವಾಗಿ ದಿಲ್ಲಿಗೆ ಬಂದವರನ್ನು 
ಸುದೈವ ಈ ಗ್ರಂಥದ ಕೆಲಸಕ್ಕೆ ಒದಗಿಸಿ ಅವರಿಂದ ಬಂಟತನ ಮಾಡಿಸಿತು. ಅವರ 
ತಾಳ್ಮೆ ಅಗಾಧವಿತ್ತೆಂದೇ ಮುದ್ರಣಕಾರ ಯಶಸ್ವಿಯಾಗಿ ಕೊನೆಮುಟ್ಟುವುದು ಸಾಧ್ಯ 
ವಾಯಿತು. ಅವರಿಗೆ ನಾನು ಆಭಾರಿ . 

ತಮ್ಮ ತಮ್ಮ ಕುಂದಣದಲ್ಲಿ ಗ್ರಂಥಕ್ಕೆ ಒಪ್ಪವಿಟ್ಟ ಪ್ರಿಂಟ್ಸ್‌ಮನ್‌ನ ಶ್ರೀ ಗೋಪಿ 
ನಾಥ್ ಸೇರ್ , ಶ್ರೀ ದೀಪಕ್ ಸೇಠ , ಶುಚಿ ಪ್ರೈವೇಟ್ ಲಿಮಿಟೆಡ್ ನ ಶ್ರೀ ದೇವರಾಜ್ , 
ರಾಜಧಾನಿ ಬುಕ್ ಬೈಂಡಿಂಗ್ ಹೌಸ್ನ ಶ್ರೀ ಉದ್ದನು ಸಿಂಗರಿಗೆ ನಾನು ಕೃತಜ್ಞ . 
ಆಗಸ್ಟ್ , 1966 
ಹೊಸ ದಿಲ್ಲಿ 

ಶಾ . ಬಾಲುರಾನ್ 


ವಿಷ ದ ಸ ಜಿ 


ಕನ್ನಡ ಭಾರತಿಯ ನಮಸ್ಕಾರ 
ಸಂಪಾದಕನ ಬಿನ್ನಹ 
ಕವೀಂದ್ರನಿಗೆ ರವೀ೦ದ್ರ ನಮಸ್ಕಾರ , 

ಅನುವಾದ : ನಾರಾಯಣ ಸಂಗವು 


ಪ್ರಸ್ತಾವನೆ 
ಷೇಕ್ಸ್ಪಿಯರನ ಜೀವನ, ಕೃತಿ, ಸಾಧನೆಗಳಸ್ಕೂಲಪರಿಚಯ 

ಸಂಪಾದಕನಿಂದ 


YY 


ಭಾಗ ಒಂದು 
ಲೇಖನಗಳು 


1 . ಷೇಕ್ಸ್ಪಿಯರಿಗೆ ನಮಸ್ಕಾರ 
- ಡಿ. ವಿ . ಜಿ . 
2. ಷೇಕ್ಸ್ಪಿಯರ್ - ಒಂದು ನೋಟ 
- ವಿ . ಸೀತಾರಾಮಯ್ಯ 
3 . ಸಾಮಾನ್ಯರ ಷೇಕ್ಸ್ಪಿಯರ್ 

- ಶ್ರೀರಂಗ 
4 . ಷೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ -ಸಮಸ್ಯೆ 

ಗೌರೀಶ ಕಾಯ್ಕಿಣಿ 
5 . ಷೇಕ್ಸ್ಪಿಯರನ ಸಾನೆಟ್ಟುಗಳು 

ಎಸ್. ಅನಂತನಾರಾಯಣ 
6 . ಷೇಕ್ಸ್ಪಿಯರನ ನಾಟಕಗಳಲ್ಲಿ ಪೂರ್ಣಸತ್ಯ - ನಿರೂಪಣೆ 
- ಕೆ . ನರಸಿಂಹಮೂರ್ತಿ 
7 . ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅತಿಮಾನುಷತೆ 

ಹೇಮಂತ ಕುಲಕರ್ಣಿ 
8 . ಷೇಕ್ಸ್ಪಿ ಯರನ ಸ್ತ್ರೀ ಪಾತ್ರಗಳು 

ಎಂ . ರಾಮರಾವ್ 


9. ಷೇಕ್ಸ್ಪಿಯರನಲ್ಲಿ ಪ್ರಕೃತಿ ಚಿತ್ರಣ 

* ಸುಮತೀಂದ್ರ ನಾಡಿಗ | 
10. ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆನ್ನು ತನ 

- ಎಲ್ . ಎಸ್ . ಶೇಷಗಿರಿರಾವ್ 
11 . ಷೇಕ್ಸ್ಪಿಯರ್ ಕಾಲದ ರಂಗಭೂಮಿ 

- ಗಿರಡ್ಡಿ ಗೋವಿಂದರಾಜ 
12. ಶಿಕ್ಷಕರ ಕೈಯಲ್ಲಿ ಷೇಕ್ಸ್ಪಿಯರ್ 
- ಎಚ್ . ವೈ . ಶಾರದಾಪ್ರಸಾದ್ 
13 . ಷೇಕ್ಸ್ಪಿಯರ್ ಮತ್ತು ಕರ್ನಾಟಕ 

- ಎ . ಎನ್ . ಮೂರ್ತಿರಾವ್ 
14 . ಕನ್ನಡದಲ್ಲಿ ಷೇಕ್ಸ್ಪಿ ಯರನ ನಾಟಕಗಳು 

- ತ . ಸು . ಶಾಮರಾಯ 
15. ಷೇಕ್ಸ್ಪಿಯರ್‌- ನಟ ಬಳ್ಳಾರಿ ರಾಘವಾಚಾರರು 

ಎಂ . ಎಲ್ . ಶ್ರೀನಿವಾಸಶಾಸ್ತ್ರಿ 
16. ಕವಿಯೊ ಮಾಂತ್ರಿಕನೊ ? 
ಎಸ್. ವಿ . ರಂಗಣ್ಣ 

ಭಾಗ ಎರಡು 

ಭಾಷಾಂತರಗಳು 
ಸಾನೆಟ್ ಮತ್ತು ಇತರ ಕವನಗಳು 

1 . ಮುಪ್ಪು ಯೌವನ 


2 . ಒಂಟಿ ಬಾಳೆತಕ್ಕೆ ( ಸಾನೆಟ್ 9) 

ಬಿ. ಎ . ಸನದಿ 
3 . ತನ್ನೊಲುಮೆಗೆ ( ಸಾನೆಟ್ 18 ) 

ಕೆ. ಎಸ್. ನರಸಿಂಹಸ್ವಾಮಿ 
4 , ಮುಕ್ಕಿಮೊಗೆಯುವ ಕಾಲ ( ಸಾನೆಟ್ 19) 

ಚೆನ್ನವೀರ ಕಣವಿ 
5 . ನನ್ನ ನೇತ್ರವು ನಿನ್ನ ಚಿತ್ರಕಾರ ( ಸಾನೆಟ್ 24) 

ಡಿ. ಎಸ್ . ಕರ್ಕಿ 
6 . ರುದ್ರರಾತ್ರಿಯಲಿ ಹೊಳೆವ ವಜ್ರ ( ಸಾನೆಟ್ 27) 

ಜಿ. ಎಸ್. ಶಿವರುದ್ರಪ್ಪ 
7 . ಅಮೃತಶಿಲೆಯಲ್ಲ ( ಸಾನೆಟ್ 5 ) 

ಚೆನ್ನವೀರ ಕಣವಿ 


170. 


171 


172 


172 


173 . 


8 . ಈ ಇ೦ಥ ಕಾಲವನು ನನ್ನಲ್ಲಿ ಕಂಡೀಯ ( ಸಾನೆಟ್ 13 ) 
- ಚಂದ್ರಶೇಖರ ಪಾಟೀಲ 
9. ಏಕಿಷ್ಟು ಬರಡು ನಾ ಬರೆವ ಕಾವ್ಯ ? ( ಸಾನೆಟ್ 76 ) 

ರಾಮಚಂದ್ರ ಶರ್ಮ 
10. ಎದುರಾಳಿ- ಕವಿ ( ಸಾನೆಟ್ 86 ). 

ಶಾ . ಬಾಲುರಾವ್ 
11 . ಕುಸುಮ ಕಳೆಯೊಡನೆ ಕೂಡಿದರೆ . . . ( ಸಾನೆಟ್ 94) 

ಬಿ. ಎ. ಸನದಿ 
12 . ಎಲ್ಲಿರುವೆ ಏ ನಾಣಿ ? ( ಸಾನೆಟ್ 100) 

ರಂ . ಶ್ರೀ . ಮುಗಳಿ 
13 . ನಿಜವಾದ ಒಲವು ( ಸಾನೆಟ್ 116) 

ಮೈ ನೆಂಸೀ ರಾಘವ 
14 . ಮುರಿದ ಒಲವಿನ ಮನೆಯ ಬಿಚ್ಚಿ ಕಟ್ಟಲು . . . (ಸಾನೆಟ್ 119 ) 

ಚೆನ್ನವೀರ ಕಣವಿ 
15. ವಲ್ಲಭೆಯ ಕಂಗಳು ( ಸಾನೆಟ್ 130) 
- ಮೈ ನೆಂಸೀ ರಾಘವ 
16 . ಭರವಸೆಯ ಭಾಸ ( ಸಾನೆಟ್ 138 ) 

ಬಿ . ಎ . ಸನದಿ | 
17 . ಸಾವೆ ಸತ್ತರೆ ಒಮ್ಮೆ ( ಸಾನೆಟ್ 146 ) 

- ಕೆ . ವಿ . ಸುಬ್ಬಣ್ಣ 
ಗೀತಗಳು 

1 . ಅಡವಿ ಮರದಡಿಯಲ್ಲಿ 


174 


174 


175 


176 


177 


177 


2 . ಬೀಸು ಬೀಸೆಲೆ ಚಳಿಯ ಗಾಳಿ 


- 


ಪು ತಿ ನ 


178 


3 , ವಸಂತ - ಶಿಶಿರ 


179 


4. ತೆಗೆ, ಓ , ತೆಗೆ 


181 


181 


5 . ಅ೦ಜದಿರು 

ವಿನಾಯಕ 
ನಾಟಕಗಳಿಂದ ಆರಿಸಿದ ಭಾಗಗಳು 
1 . ಸುಭಾಷಿತ ಕಲಾಪ 

ಹಟ್ಟಿಯಂಗಡಿ ನಾರಾಯಣರಾವ್ 


183 


xiii . 


186 


200 


200 


202 


203 


204 


210 


220 


2. ಎರಡನೆಯ ರಿಚರ್ಡ್ : ಪದಚ್ಯುತಿಯ ದೃಶ್ಯ 

ಬಿ . ಎಚ್ . ಶ್ರೀಧರ | 
3 . ಉನ್ನತ , ಪ್ರೇಮಿ, ಕವಿ 

ತೀ . ನಂ. ಶ್ರೀಕಂಠಯ್ಯ 
4 . ಪಿರಮಸ್ ಮತ್ತು ತಿಸ್ಪಿ ? 

ವಸಂತ ಕವಲಿ 
5 . ಯಕ್ಷರ ಹಾಡು- ಹರಕೆ 

- ಅಂಬಿಕಾತನಯದತ್ತ 
6 . ಅರಸನಿಗೆ ಅರೆನಿದ್ದೆ 
- ಬಿ . ಎ . ಸನದಿ 
7. ಜೂಲಿಯಸ್ ಸೀಸರ್ : ಕೋಲೆಯ ಬಿತ್ತನೆ 

ಶ್ರೀನಿವಾಸ 
8 . ಕೊಲೆ ಬಿಟ್ಟ ಫಲ. 

ಕ. ವೆಂ . ರಾಘವಾಚಾರ್ 
9 . ಜೀವನ - ಸಾಂಕ 

ಅಂಬಿಕಾತನಯದತ್ತ 
10 . ಕಾಲದ ಕಣ್ಣಿನಲ್ಲಿ ನಿನ್ನೆ 
* ಸುಮತೀಂದ್ರ ನಾಡಿಗ 
11. ನಾಳೆ, ಮತ್ತೂ ನಾಳೆ, ಮತ್ತೂ ನಾಳೆ 

- ಗೋಪಾಲಕೃಷ್ಣ ಅಡಿಗ 
12 . ಕ್ಲಿಯೋಪಾತ್ರಳ ಸಾವು 

ವಸಂತ ಕನಲಿ 
13 . ಬದುಕಿರಲೆ , ಬಾಳಿಗ೦ತನ ತರಲೆ : ಅದುವೆ ಪ್ರಶ್ನೆ 

ಶಿವರಾಮ ಕಾರಂತ 
14. ಲಾನ್ಸನ ನಾಯಿ 
ಎಚ್ . ಕೆ. ರಂಗನಾಥ 

ಭಾಗ ಮೂರು 
ಕೃತಿ- ಪರಿಚಯ 

ಶಾ . ಬಾಲುರಾವ್ 
ಕವನಗಳು 

1 . ವೀನಸ್ ಅಂಡ್ ಡೋನಿಸ್ 
2 . ದಿ ರೇಪ್ ಅಫ್ ಲೂಕ್ರೀಸ್ 
3. ದಿ ಪ್ಯಾಷನೇಟ್ ಪಿಲ್ಗ್ರಿಮ್ 

xvi 


222 


223 


224 


225 


229 


235 


236 


238 


239 


240 


240 


240 


243 


245 


248 


250 


252 


255 


258 


260 


264 


266 


4. ದಿ ಫೀನಿಕ್ಸ್ ಅಂಡ್ ಟರ್ಟಲ್ 
5 . ಸಾನೆಟ್ಸ್ 

6. ಎ ಲವರ್ ಕಂಪ್ಲೇಂಟ್ - 
ಚಾರಿತ್ರಿಕ ನಾಟಕಗಳು 

1 . ದಿ ಲೈಫ್ ಅಂಡ್ ಡೆತ್ ಅಫ್ ಕಿಂಗ್ ಜಾನ್ 
2 . ದಿ ಟ್ರಾಜಿಡಿ ಅಫ್ ಕಿಂಗ್ ರಿಚರ್ಡ್ ದಿ ಸೆಕಂಡ್ 
3 . ದಿ ಫಸ್ಟ್ ಪಾರ್ಟಿ ಆಫ್ ಕಿಂಗ್ ಹೆನ್ರಿ ದಿ ಫೋರ್ 
4 . ದಿ ಸೆಕಂಡ ಪಾರ್ಟ್ ಅಪ್ ಕಿಂಗ್ ಹೆನ್ರಿ ದಿ ಫೋರ್ 
5. ದಿ ಲೈಫ್ ಅಫ್ ಕಿಂಗ್ ಹೆನ್ರಿ ದಿ ಫಿಫ್ 
6. ದಿ ಫಸ್ಟ್ ಪಾರ್ಟಿ ಆಫ್ ಕಿಂಗ್ ಹೆನ್ರಿ ದಿ ಸಿಕ್ಸ್ 
7. ದಿ ಸೆಕಂಡ್ ಪಾರ್ಟ್ ಅಪ್ ಕಿಂಗ್ ಹೆನ್ರಿ ದಿ ಸಿಕ್ಸ್ 
8. ದಿ ಥರ್ಡ್ ಪಾರ್ಟ್ ಅಫ್ ಕಿಂಗ್ ಹೆನ್ರಿ ದಿ ಸಿಕ್ಸ್ 
9 . ದಿ ಟ್ರಾ ಜೆಡಿ ಅಫ್ ಕಿಂಗ್ ರಿಚರ್ಡ್ ದಿ ಥರ್ಡ್ 
10 . ದಿ ಫೇಮಸ್‌ ಹಿಸ್ಟರಿ ಆಫ್ ದಿ ಲೈಫ್ ಅಫ್ ಕಿಂಗ್ ಹೆನ್ರಿ ದಿ ಏಮ್ಸ್ 
ಹರ್ಷನಾಟಕಗಳು ಮತ್ತು ರುದ್ರನಾಟಕಗಳು 

1 . ಟೈಟಸ್ ಆ೦ಡೋನಿಕಸ್ 
2 . ದಿ ಕಾಮಿಡಿ ಅಫ್ ಎರರ್ 
3 . ದಿ ಟೈಮಿಂಗ್ ಅಫ್ ದಿ ಹೂ 
4 . ದಿ ಟು ಜೆಂಟಲ್ ಮೆನ್ ಅಫ್ ವೆರೋನ 
5. ಲವ್ ಲೇಬರ್ ಲಾಸ್ಟ್ 
6 . ರೋಮಿಯೊ ಅ೦ಡ್ ಜೂಲಿಯೆಟ್ 
7. ಎ ಮಿಡ್ ಸಮ್ಮರ್‌-ನೈಟ್ಸ್ ಡ್ರಮ್ 
8 . ದಿ ಮರ್ಚೆಂಟ್ ಆಫ್ ವೆನಿಸ್ 
9 . ಮಚ್ ಡೂ ಅಬೌಟ್ ನಥಿಂಗ್ 
10 . ದಿ ಮೆರಿ ವೈವ್ ಅಫ್ ವಿಂಡ್ಕರ್‌ 
11. ಜೂಲಿಯಸ್ ಸೀಸರ್ 
12. ಆ್ಯಸ್ ಯು ಲೈಕ್ ಇಟ್ 
13 . ಟೈಲ್ಸ್ ನೈಟ್ ; ಆರ್ ನಾಟ್ ಯು ವಿಲ್ 
14 . ಹ್ಯಾಮ್ ಟ್ , ಪ್ರಿನ್ಸ್ ಅಫ್ ಡೆನ್ಮಾರ್ಕ್ 
15. ಟ್ರಾಯ್ಲಸ್ ಅಂಡ್ ಕ್ರೆಸಿಡ 
16 . ಆಲ್ಡ್ ವೆಲ್ ದಟ್ ಎಂಡ್ ವೆಲ್ 
17. ಅಥೆಲ್ಲೊ , ದಿ ಮೂರ್ ಆಫ್ ವೆನಿಸ್ 
18. ಮೆಷರ್ ಫರ್ ಮೆಷರ್ 
19 . ಟೈಮನ್ ಅಫ್ ಅಥೆನ್ಸ್ 


270 


274 


279 


282 


285 


289 


293 


297 


301 


306 


309 


313 


317 


322 


325 


329 


334 


338 


XV 


341 


346 


352 


358 


20 . ಕಿಂಗ್ ಲಿಯರ್ 
21 . ಮೆಕ್‌ಬೆತ್ 
22 . ಆ್ಯಂಟನಿ ಅ೦ಡ್ ಕ್ಲಿಯೋಪಾತ್ರ 
23 . ಕೊರಿಯೋಲೇನಸ್ 
24 . ಪೆರಿಕ್ಲಿಸ್ , ಪ್ರಿನ್ಸ್ ಅಫ್ ಟೈರ್ 
25 . ಸಿಂಬೆಲೈನ್ 
26 . ದಿ ವಿಂಟರ್ ಟೇಲ್ 
27 . ದಿ ಟೆಂಪೆಸ್ಟ್ 
28. ದಿ ಟು ನೋಬಲ್ ಕಿನ್ಸ್ ಮೆನ್ 


363 


368 


373 


378 


381 


ಅನುಬಂಧಗಳು 
ಷೇಕ್ಸ್ಪಿಯರನ ಕೃತಿಗಳ ಕನ್ನಡ ಭಾಷಾಂತರರೂಪಾಂತರಗಳ 

ಗ್ರಂಥಸೂಚಿ 
ಷೇಕ್ಸ್ಪಿಯರನ ಜೀವನ ಘಟನಾವಳಿ 


390 


394 


ರೇಖಾ ಚಿತ್ರಗಳ ವಿವರ 


xxiii 


xxix 
xxxix 


X | 


14 


19 


27 


33 


64 


ಷೇಕ್ಸ್ಪಿಯರ್ ಹುಟ್ಟಿದ ಸ್ಟಾರ್ಟ್ಫರ್ಡಿನ ಹೆನ್ರಿ ಸ್ವೀಟ್‌ನ ಮನೆ 
2. ಗ್ಲೋಬ್ ನಾಟಕಶಾಲೆ 
3. ಷೇಕ್ಸ್ಪಿಯರ್ ಸಮಾಧಿ ಕಂಡಸ್ಟಾಟ್ಫರ್ಡಿನ ಚರ್ಚ್ 
4. ಚರ್ಚ್‌ನಲ್ಲಿ ನಿರ್ಮಿತವಾಗಿರುವ ಕವಿಯ ಪ್ರತಿಮಾಸ್ಮಾರಕ 
5. ' ಮ್ಯಾಕ್ ಬೆತ್ ಅಲ್ಲಿ ಮ್ಯಾಕ್ ಬೆತ್ ಮತ್ತು ಸತೀ ವಾಕ್ ಬೆತ್ 
6. ' ನಾಲ್ಕನೆ ಹೆನ್ರಿ ' ಯಲ್ಲಿ ರಾಜಕುಮಾರ ಹಾಲ್ ( ಮುಂದೆ ಐದನೆ ಹೆ ) 
7 . “ ಆಂಟನಿ ಅ೦ಡ್ ಕ್ಲಿಯೋಪಾತ್ರ ' ದಲ್ಲಿ ಕ್ಲಿಯೋಪಾತ್ರ 
8 . ಕಾಳಿದಾಸ ಮತ್ತು ಷೇಕ್ಸ್ಪಿ ಯರ್ – ಶ್ರೀ ಆರ್ . ಎಸ್ , ಎನ್ . 
- ಅವರ ಕಲ್ಪನೆಯಲ್ಲಿ 
9. ಹ್ಯಾಟ್ 
10. ' ಅಥೆಲ್ಲೊ ' ದಲ್ಲಿ ಅಥೆಲ್ಲೊ ಮತ್ತು ಡೆಸ್ಟೆಮೋನ 
11. 'ರೋಮಿಯೊ ಅಂಡ್ ಜೂಲಿಯೆಟ್ ' ನಲ್ಲಿ ನೃತ್ಯಸಮಾರಂಭದ ದೃಶ್ಯ 
12. ' ಎ ಮಿಡ್ ಸಮ್ಮರ್ ನೈಟ್ಸ್ ಡೀಮ್'ನಲ್ಲಿ ಕತ್ತೆ -ತಲೆಯ ಬಾಟಮ್ 

ಮತ್ತು ಯಕ್ಷರಾಣಿ ಟೈಟೇನಿಯ 
13 . ` ದಿ ಟೆಂಪೆಸ್ಟ್ ನಲ್ಲಿ ಕ್ಯಾಲಿಬಾನ್ , ಪ್ರಾಸ್ಪೆರೊ ಮತ್ತು ಮಿರಾಂಡರೊಡನೆ 
14 . ' ದಿ ಟೆಂಪೆಸ್ಟ್ ' ನಲ್ಲಿ ಏರಿಯಲ್ 
15 . ಏರಿಯಲ್ , ಇನ್ನೆರಡು ಭಂಗಿಗಳಲ್ಲಿ 
16. 'ಅಸ್ ಯು ಲೈಕ್ ಇಟ್ ' ನಲ್ಲಿ ಆರೈಾಂಡೆ ಮತ್ತು ರೊಸಲಿಂಡ್ 
17. “ ಟೈಲ್ಸ್ ನೈಟ್ ' ನಲ್ಲಿ ಫೆಸ್ಟ್ , ಸರ್ ಅಂಡ್ಯ , ಮಾಲ್ಗೊಲಿಯೋ 

ಮತ್ತು ಸರ್ ಟೋಬಿ 
18. “ ಟೈಲ್ಸ್ ನೈಟ್ ' ನಲ್ಲಿ ಅಲಿವಿಯಾ ಮತ್ತು ಗಂಡುಡಿಗೆಯ ವಯೋಲ 
19. ಸ್ವಾನ್ ಥಿಯೇಟರಿನ ರಂಗಸ್ಥಳ 
20 . ಹದಿನೇಳನೆ ಶತಮಾನದ ರಂಗಸ್ಥಳ| 
21, ' ದಿ ಮರ್ಚೆಂಟ್ ಅಫ್ ವೆನಿಸ್ ' ನಲ್ಲಿ ಯೆಹೂದಿ ಷ್ಟೆ ಲಾಕ್ ಮತ್ತು 

ವಕೀಲ ವೇಷದ ಪೋರ್ಷಿಯಾ 
22 . ` ದಿ ಟು ಜೆಂಟಲ್ ಮೆನ್ ಅಫ್ ವೆರೋನ' ದಲ್ಲಿ ವ್ಯಾಲಂಟೈನ್ ಸಿಲ್ವಿಯಾ 

ಇಲ್ಲಿ ತನಗಿರುವ ಪ್ರೇಮವನ್ನು ತೋಡಿಕೊಳ್ಳುತ್ತಿದ್ದಾನೆ, ಗೆಳೆಯ 
ಪ್ರೋಟೂಸ್‌ನೊಂದಿಗೆ 


70. 


73. 


79 


97 


103 


113 


120 


134 


147 


154 


186 


218 


230 


242 


247 


251 


262 


269 


274 


276 


23. ' ದಿ ಟೆಂಪೆಸ್ಟ್ ' ನಲ್ಲಿ ನಕಲಿ ಟ್ರಂಕು ಮತ್ತು ಅಡಿಗೆ ಭಟ್ಟ ಸ್ಟಿಫ್ಯಾನೋ 

ರಾಕ್ಷಸ ಕ್ಯಾಲಿಬಾನನಿಗೆ ಕಳ್ಳಿನ ರುಚಿ ತೋರಿಸುತ್ತಿದ್ದಾರೆ. 
24 . ರಿಚರ್ಡ್ ದಿ ಸೆಕಂಡ್ ' ನಲ್ಲಿ ಎರಡನೆಯ ರಿಚರ್ಡ್ 
25 . 'ಜೂಲಿಯಸ್ ಸೀಸರ್ ' ನಾಟಕದಲ್ಲಿ ಸೀಸರನ ಶವದ ಮುಂದೆ ಮಾರ್ಕ್ 

ಆ೦ಟೋನಿ 
26 . “ ದಿ ಟು ಜೆಂಟಲ್‌ಮೆನ್ ಅಫ್ ವೆರೋನ' ದಲ್ಲಿ ಲಾನ್ಸ್ ಮತ್ತು ಅವನ 
- ನಾಯಿ 
27 . ' ಕಿಂಗ್ ಜಾನ್ ' ನಲ್ಲಿ ಜಾನ್ ದೊರೆ 
28 . ' ಹೆನ್ರಿ ದಿ ಫೋರ್ 'ನಲ್ಲಿ ಸರ್ ಜಾನ್ ಫಾಲ್ ಸ್ಟಾಫ್ 
29 , ' ಹೆನ್ರಿ ದಿ ಫಿಫ್ಟ್ ' ನಲ್ಲಿ ರಾಜಕುಮಾರಿ ಕ್ಯಾಥರೀನ್ 
30. ರಿಚರ್ಡ್ ದಿ ಥರ್ಡ್ ' ನಲ್ಲಿ ಗೂನುಬೆನ್ನಿನ ರಿಚರ್ಡ್ ಮತ್ತು ಲೇಡಿ ಆನ್ 
31. ಟೈಟಸ್ ಆ೦ಡೋನಿಕಸ್ 'ನಲ್ಲಿ ಟೈಟಸನ ಕೈ ಕತ್ತರಿಸುತ್ತಿರುವ ಕೇಡಿ 

ಏರನ್ 
32 . “ ದಿ ಕಾಮಿಡಿ ಅಫ್ ಎರರ್ ' ನಲ್ಲಿ ವಿಚಾರಣೆಯ ದೃಶ್ಯ 
33 . ದಿ ಟೇಮಿಂಗ್ ಆಫ್ ದಿ ಷ ' ನಲ್ಲಿ ಬಿಯಾಂಕಳೊಡನೆ ಮುದಿಯ 

ಗ್ರೇಮಿಯೊ 
34 . “ ದಿ ಟು ಜೆಂಟಲ್ ಮೆನ್ ಅಫ್ ವೆರೋನ' ದಲ್ಲಿ ಮೂರ್ಖಥೈರಿಯೊ 
- ಸಿಲ್ವಿಯಾಳನ್ನು ವರಿಸುವ ಹುರುಪಿನಲ್ಲಿದ್ದಾನೆ. 
35. ' ಲವ್ ಲೇಬರ್ ಲಾಸ್ಟ್ ನಲ್ಲಿ ಫ್ರಾನ್ಸಿನ ರಾಜಕುಮಾರಿ ಮತ್ತು ನಾರಿನ 
- ದೊರೆ ಫರ್ಡಿನಂಡ್ 
36 . ' ದಿ ಮರ್ಚೆಂಟ್ ಅಫ್ ವೆನಿಸ್ ' ನಲ್ಲಿ ಟುಬಲ್ ಪೈ ಲಾಕನಿಗೆ ಹಣ ಕದ್ದು 

ಓಡಿಹೋದ ಜೆಸಿಕಾಳ ಸುದ್ದಿ ತಂದಿದ್ದಾನೆ. 
37 . 'ಮಚ್ ಅಡೂ ಅಬೌಟ್ ನಥಿಂಗ್ ' ನಲ್ಲಿ ಹೀರೋ , ಅವಳ ಹೆಣ್ಣಾಳು 

ಅರ್ಸೂಲರು ಬೆನಿಡಿಕ್ ಬೀಯಿಸ್‌ಳನ್ನು ಪ್ರೇಮಿಸಿದ್ದಾನೆಂದು 

ಮಾತಾಡಿಕೊಳ್ಳುತ್ತಿರುವುದನ್ನು ಆ ಹೆಣ್ಣು ಕದ್ದು ಕೇಳುತ್ತಾಳೆ. 
38. ಹೀರೋಳ ದುರಂತದ ನೆರಳಿನಲ್ಲಿ ಒಂದಾದ ಬೆನಿಡಿಕ್ ಮತ್ತು ಬೀಯಪ್ರಿಸ್ 
39. ' ದಿ ಮೆರಿ ವೈನ್ ಅಫ್ ವಿಂಡ್ಡರ್ ' ನಲ್ಲಿ ಪೇಜನ ಮತ್ತು ಫೋರ್ಡನ 

- ಹೆಂಡತಿಯರ ಒಲವಿನ ಇಕ್ಕಟ್ಟಿನಲ್ಲಿ ಫಾಲ್ ಸ್ಟಾಫ್ 
40 . ಟೈಲ್ಸ್ ನೈಟ್' ನಲ್ಲಿ ಆಂಟೋನಿಯೊ 
41. ಆಲ್ಫ್ ವೆಲ್ ದಟ್ ಎಂಡ್ ವೆಲ್ 'ನಲ್ಲಿ ಹೆಲಿನಾ ಮುದಿ ದೊರೆಸಾನಿಗೆ 

ತಾನು ಅವಳ ಮಗ ಬರ್ಟಾನನಿಗೆ ಒಲಿದಿರುವ ಎದೆಗುಟ್ಟನ್ನು 

ಬಯಲು ಮಾಡುತ್ತಿದ್ದಾಳೆ. 
42 . ( ಆಲ್ಸ್ ವೆಲ್ ' ನಲ್ಲಿ ಬರ್ಟಾ ಮತ್ತು ಬಾಯಿಬಡಿಕ ಪರೊಲೆಸ್ 
43. ' ಮೆಷರ್ ಫರ್ ಮೆಷರ್ ' ನಲ್ಲಿ ಇಸಬೆಲಾ ಅಣ್ಣನ ಪ್ರಾಣ ಉಳಿಸೆಂದು 

ಏಂಜಿಗೆ ಮೊರೆಯಿಟ್ಟಿದ್ದಾಳೆ. 


281 


284 


29S 


298 


300 


304 


316 


327 


329 


336 


xviii 


354 


359 


44 . ಆಂಟನಿ ಅ೦ಡ್ ಕ್ಲಿಯೋಪಾತ್ರ ' ದಲ್ಲಿ ಕ್ಲಿಯೋಪಾತ್ರಳ ಬೆಡಗು ಬಿನ್ನಾಣ 
- ಗಳ ಬಲೆಯಲ್ಲಿ ಆ್ಯಂಟನಿ 
45. 'ಕೊರಿಯೊಲೇನಸ್ ' ನಲ್ಲಿ ದಂಗೆಯೆದ್ದ ಸಾಮಾನ್ಯರನ್ನು ಮೆನಿನಿಯಸ್ 

ಅಗ್ರಿಪ್ಪ ಸಮಾಧಾನಪಡಿಸುತ್ತಿದ್ದಾನೆ. 
46. ವಿಜಯಿಯಾಗಿ ರೋಮಿಗೆ ಹಿಂದಿರುಗಿದ ಕೊರಿಯೋಲೇನಸನನ್ನು ಹೆಂಡತಿ 

ವರ್ಜಿಲಿಯಾ ಮತ್ತು ತಾಯಿ ನಾಲಮ್ಮಿ ಯಾ ಎದುರುಗೊಳ್ಳುತ್ತಿದ್ದಾರೆ... 
47. ' ಸಿಂಬೆಲೈನ್ ' ನಲ್ಲಿ ಇಮೋಜೆನಳ ಮಲಗುವಕೋಣೆಯಲ್ಲಿ ಇಯಾಕಿ 
48. ' ದಿ ವಿಂಟರ್ ಟೇಲ್ ' ನಲ್ಲಿ ಹರ್ಮಿಯೋನ್ ಮತ್ತು ಲಿಯಾಂಟಿಸ್ 


361 


369 


376 


ಅಡಿ ಚಿತ್ರಗಳು 


xvi 


10. 


44 


14 


* 1 


87 


1. ಫ್ರಾನ್ಸಿನ ನೃತ್ಯ 
2 . ಕುಡಿತದ ಕೂಟ 
3. ಪ್ರವಾಸ ಹೊರಟ ದಂಪತಿಗಳು 
4. ಲಂಡನಿನ ಲಾರ್ಡ್ ಮೇಯರ್‌ 
5. ಮನೆಯಲ್ಲಿ ಧರ್ಮಬೋಧೆ 
6. ಭಿಕ್ಷಾಯಾಚನೆ 
7. ವಾದ್ಯಗೋಷ್ಟಿ 
8 . ತಾಯಿಮಕ್ಕಳು 
೨. ಮುದ್ರಣಶಾಲೆ 
10 . ಲಂಡನಿನ ರಾಜಬೀದಿ 
11 . ದಾರಿಗೊ೦ದು ಗುಟುಕು ಮದ್ಯ 
12 . ನೀರು ಸಾಗಾಣಿಕೆ 
13. ರಾತ್ರಿಯ ಕಾವಲುಗಾರ 
14 , ಎಲಿಜಬೆತ್ ಕಾಲದ ಸಾರೋಟು 
15 . ಬೇಟೆಯ ಗಿಡಗ 
16, ಪೇಟೆಯ ಹೆಂಗಸರು 


109 


130 


139 


156 


162 
182 


232 


389 


ಕ ವೀ೦ದ್ರನಿಗೆ ರವೀ೦ದ್ರ - ನನ ಸ್ಮಾರ 
ಯೇದಿನ ಉದಿಲೆ ತುಮಿ , ನಿಶ್ಯಕವಿ , ದೂರ ಸಿಂಧುಪಾರೆ, 
ಇಂಗ್ಲಂಡರ್ ದಿಕ್ ಪ್ರಾಂತ ಪೇಯಥಿಲ್ ಸೇದಿನ ತೊವಾರೆ 
ಆಪನ್ ನಕ್ಷೇರ್ ಕಾಥೆ, ಭೇಬೇಥಿಲ್ ಬುಲ್ಕಿ ತಾರಿ ತುಮಿ 
ಕೇವಲ್ ಆಪನ್ ಧನ್ ; ಉಜ್ವಲ ಲಲಾಟ ತನ ತುನಿ 
ರೇಖೆಥಿಲ್ ಕೀಳುಕಾಲ ಅರಣ್ಯ ಶಾಖಾರ್ ಬಾಹುಜಾಲೆ , 
ಡೇಕೆಥೋಲ್ ಕಿಚುಕಾಲ ಕುಯಾಶಾ- ಅಂಡಲ - ಅಂತರಾಲೆ, 
ನನಪುಷ್ಪ -ವಿಕಸಿತ ತೃಣಧನ ಶಿಶಿರ -ಉಜ್ವಲ 
ಪರೀದೇರ್ ಖೇಲಾರ್ ಪ್ರಾ೦ಗಣೆ | ದ್ವೀಪೇರ್ ನಿಕುಂಜತಲ 
ತಖನೋ ಓಠ ನಿ ಜೆಗೆ ಕನಿಸೂರ್ಯ - ವಂದನಾ- ಸಂಗೀತೆ | 
ತಾರ ಪರೆ ಧೀರೆ- ಧೀರೆ ಅನಂತೇರ್ ನಿಃಶಬ್ದ ಇಂಗಿತೆ 
ದಿಗಂತೇರ್ ಕೋಲ್ ಛಾಡಿ ಶತಾಬ್‌ ಪ್ರಹರೆ ಪ್ರಹರೆ 
ಉಠಿಯಾಛ? ದೀಪ್ತಜ್ಯೋತಿಮಧ್ಯಾಹೋರ್ ಗಗನೇರ್‌ ' ಪರೆ ; 
ನಿಯೇಲ್‌ ಆಸನ ತನ ಸಕಲ ದಿಕೇರ್ ಕೇಂದ್ರ ದೇಶ 
ವಿಶ್ವಚಿತ್ರ ಉದ್ಘಾಸಿಯಾ, ತಾಯಿ ಹೇರೋ ಯುಗಾಂತರ-ಶೇಷೆ 
ಭಾರತ ಸಮುದ್ರತೀರ ಕಂಪಮಾನ ಶಾಖಾಪುಂಜೆ ಆಜಿ 
ನಾರಿಕೇಲಕುಂಜವನೆ ಜಯಧ್ವನಿಉಠಿತೇಛೇ ಬಾಜಿ || 

– ರವೀಂದ್ರನಾಥ ಠಾಕೂರ್ 


ವಿಶ್ವ ಕವಿಯೆ , ನೀನಾ ದಿನ ಉದಿಸಲು ದೂರದ ಮುನ್ನಿರಿನ ದಡದಿ 
ಕೊಂಡೆತ್ತಿತ್ತು ನಿನ್ನ ನು ಇಂಗ್ಲಂಡ ದಿಗಂತವು ತನ್ನೆ ದೆಯ ಬದಿ, 
ಭಾವಿಸಿದಳು ಆಕೆಯು ಬಹುಶಃ ನೀನಿಹೆ ಕೇವಲ ತನ್ನದೆ ತನ್ನ ಧನ ; 
ಮುದ್ದಿಸಿ ಭಾಲ ಸಮುಜ್ವಲ ಮರೆಗಿರಿಸಿದ್ದಳು ಕೆಲಕಾಲದವರೆ ನಿನ್ನ 
ಘನವನ ಶಾಖೆಯ ನೀಳ್ಕೊಳಿನ ಜಾಲವ ಬಿಗಿಯುತ ಕೆಲಕಾಲದ ತನಕ 
ಮುಚ್ಚಿರಿಸಿದ್ದಳು ಹೆಚ್ಚು ತ ಮತ್ತೊಯ್ದುತ ಮಂಜಿನ ಬೆಳ್ಳೆರಗಿನ ಮುಸುಕ, 
ಸುನು ವಿಕಸಿತ ತೃಣಘನ ಶಿಶಿರ ಕಣ೦ಗಳ ಭಾಸ್ವತ ಲೀಲಾ೦ಗಣದಿ 
ಕ್ರೀಡಿತರಾವೆಡೆ ಅಚ್ಚರಸಿಯರಾ ಬೆಡಗಿನ ಆವರಣದ ಬನದಿ. 
ದ್ವೀಪ ನಿಕುಂಜ ಧ್ವನಿಸದು ಕವಿಸೂರನ ವಂದನ ಗುಂಜಾರವನ್ನೂ 
ಮೆಲ್ಲಗೆ ಮೆಲ್ಲಗನಂತರ ಮುಗಿವಿಲ್ಲದ ಕಾಲದ ಇಂಗಿತವನ್ನು – 
- ಮನ್ನಿಸಿ ಎದ್ದೆ ದಿಗಂತದ ತೊಡೆ ತು೦ಬಿ ಶತಾಬ್ದ ಪ್ರಹರ ಪ್ರಹರ 

ಏರೇರುತ ದೀಪ್ತಜ್ಯೋತಿಸಮೇತವೆ ನಡುವಗಲಿನ ಗಗನದಿ ನೇರ. 
ಮಂಡಿಸಿದೆ ಸಕಲ ದಿಕ್ಕೇ೦ದ್ರದಿ, ಲೋಕದ ಚಿತ್ರವು ಉದ್ಘಾಸಿತವಾಗೆ 
ಎಂದೇ ಇಂದು ಯುಗಾಂತರದಂತ್ಯದಿ ಭಾರತ- ಸಿಂಧುವಿನಂಚಿನ ಮೇಗೆ 
ಕಂಪಮಾನ ಶಾಖಾಪುಂಜದಿ ಜನಿಸಿದೆ ಕವಿ ನಿನ್ನ ಯ ಜಯಘೋಷ 
ತೊಂಗಲು ತೊಂಗಲು ತೆಂಗಿನ ಕುಂಜದಿ ಅದುರಿತದರ ಮಂಜುಲ ಉಲ್ಲಾಸ. 

ಅನುವಾದ : ನಾರಾಯಣ ಸಂಗನು 


ವಿಲಿಯಂ ಷೇಕ್ಸ್ಪಿಯರ್ 

I564- 1616 


1 


ಪ್ರಸ್ತಾವನೆ 


ಅಂದು ವಿಶ್ವಸೃಷ್ಟಿ ಯ ಆರನೆ ದಿನ. ದೇವರು ಭೂಮಿ - ಆಕಾಶ , ಬೆಳಕು ಕತ್ತಲು, ನೀರು 
ನೆಲಗಳೆಲ್ಲದರ ಸೃಷ್ಟಿಯನ್ನು ಮುಗಿಸಿ, ಭೂಮಿಯ ಮೇಲೆ ಗಿಡಗೆಡ್ಡೆಗಳನ್ನು ನೆಟ್ಟು , 
ಪ್ರಾಣಿಪಕ್ಷಿಗಳನ್ನು ಆಡಬಿಟ್ಟು , ಕೊನೆಗೆ ಈ ಎಲ್ಲ ಅದ್ದು ತಗಳನ್ನು ಅನುಭವಿಸಲೆಂದು 
ನೆಲದಿಂದ ಹಿಡಿಮಣ್ಣೆತ್ತಿ , ತನ್ನ ರೂಪಾಕಾರಗಳಲ್ಲಿಯೇ ಮೊದಲ ಬೊಂಬೆಯನ್ನು ಕಡೆದು 
ಅದಕ್ಕೆ ಪ್ರಾಣ ಉಸುರಿದ . ಆ ದಮನ ಅವತಾರವಾಯಿತು, ಅವನ ಎದೆಮಳೆಯಿಂದ 
ಈವ್ ಹುಟ್ಟಿ ಬಂದಳು. ಹೊರಡುವ ಮುನ್ನ ದೇವರು ಭೂಮಿಯ ಕಡೆ ಬೊಟ್ಟು ಮಾಡಿ 
ತನ್ನ ಮಕ್ಕಳಿಗೆ ಹೇಳಿದ: ' ಇದೊ , ಈ ಮಹಾಸಾಮ್ರಾಜ್ಯ ನಿಮ್ಮದು. ಕೊಳ್ಳಿ, ಆಳಿ , 
ಬಾಳಿ, ಕಾಪಾಡಿ.' ಆದವು ಈವ್‌ ಅಳುತ್ತ ನಿಂತುಕೊಂಡರು . ಯಾವದೋ ಕೊರಗು 
ಮಾತಿನ ಅಭಿವ್ಯಕ್ತಿ ಪಡೆಯಲಾರದೆ ಅವರ ಮುಖದಲ್ಲಿ ಮೋಡಕಟ್ಟಿತ್ತು . ಅದೇನೆಂದು 
ದೇವರಿಗೆ ಅರ್ಥವಾಯಿತು. ಅವನು ನಕ್ಕು ನುಡಿದ : ' ನನ್ನಿಂದ ದೂರವಾಗಬೇಕೆಂಬ 
ಚಿ೦ತೆಯೇ ? ಭಯ ಬೇಡ. ನಾನು ನಿಮ್ಮ ನಡುವೆಯೇ ಇರುತ್ತೇನೆ, ಪ್ರತಿಭೆಯ ರೂಪ 
ದಲ್ಲಿ ಬಂದು, ನಿಮ್ಮ ಮಕ್ಕಳುವರಿಯಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಂಡು ನಿಮ್ಮನ್ನು ನಲಿಸು 
ತೇನೆ. ಧೈರ್ಯದಿಂದಿರಿ .” ಆದ ಈವ್ರ ಮುಖದಲ್ಲಿ ಆತಂಕ ಹರಿದು ನಗೆ ಮೂಡಿತು. 

– ಹೀಗೊಂದು ಕಥೆ. ಕಥೆಯೇನೋ ಕಟ್ಟು ಕತೆ , ಕಟ್ಟದೆ ಆದ ಕಥೆ ಯಾವದು ? 
ಆದರೆ ಅದು ಸಾರುವ ತಥ್ಯ ದೊಡ್ಡದು: ಪ್ರತಿಭೆ ದೈವಾಂಶ, ಕಲೆ, ಸಾಹಿತ್ಯ , ವಿಜ್ಞಾನ 
ಹೀಗೆ ಯಾವದೇ ಮೂಡಲೊಡೆದು ಮಿಂಚಲಿ, ಆ ಬೆಳಕು ಜಗತ್ತಿಗೆ ಶುಭ, ಎಂತಲೇ ಪೂಜ 
ನೀಯ . ಮೊನ್ನೆ 1964ಕ್ಕೆ ನಾನೂರು ವಸಂತಗಳನ್ನು ಮುಗಿಸಿ ಮೆರೆದ ಮಹಾಕವಿ 
ವಿಲಿಯಂಷೇಕ್ಸ್ಪಿಯರ್‌ ಅ೦ತಹ ದಿವ್ಯ ಪ್ರತಿಭೆಯ ಖನಿ. ಆ ಶುಭಸಂದರ್ಭದ ನೆನಪಾಗಿ , 
ಅವನಿಂದ ನಾವು ಪಡೆಯುತ್ತ ಬಂದಿರುವ ಕಾವ್ಯಗುಣದ ಕುರುಹಾಗಿ ಇದೊ ಆ ಪ್ರತಿಭೆಗೆ 
ಕನ್ನಡ ಕವಿಕುಲದ ಈ ಗ್ರಂಥನಮಸ್ಕಾರ, 

xxi 


a ಷೇಕ್ಸ್ಪಿಯರಿಗೆ ನಮಸ್ಕಾರ ೨ 

ಜೀವನ - ಕೃತಿ 
ಮೊದಲ ಫೋಲಿಯೋ ಅಥವಾ ಷೇಕ್ಸ್ಪಿಯರ್ ರಚನಾವಳಿಯ ಪ್ರಥನು ಸಂಸ್ಕರಣದ 
ಲೆಕ್ಕದ ಮೇರೆಗೆ ಅವನು ರಚಿಸಿದ್ದು 36 ನಾಟಕಗಳು ; ಜೊತೆಗೆ 154 ಸಾನೆಟ್ಟುಗಳು , 
ಎರಡು ಕಥನ- ಕವನಗಳು , ಕವಿತೆ ಅಥವಾ ಕವಿತಾಗುಚ್ಛಗಳು ಮೂರು. ಇವೆಲ್ಲದರ ಒಟ್ಟು 
ಪಂಕ್ತಿಗಳ ಸಂಖ್ಯೆ ಒಂದು ಲಕ್ಷಕ್ಕೂ ಮಿಗಿಲು ; ಅವು ಹರಸಿರುವುದು ಸಣ್ಣ ಅಕ್ಷರಗಳಲ್ಲಿ 
ಅಚ್ಚಾದ ದೊಡ್ಡ ಆಕಾರದ ಸುಮಾರು ಸಾವಿರ ಪುಟಗಳ ಬೃಹತ ವಿಸ್ತಾರದಲ್ಲಿ ; ಅವು 
ಗಳಲ್ಲಿ ವಿಜೃಂಭಿಸಿದ ಪಾತ್ರ ಸಂಖ್ಯೆ ಕಡಿಮೆಯೆಂದರೆ ಸಾವಿರ, ಷೇಕ್ಸ್ಪಿಯರ್ ಇಷ್ಟೆಲ್ಲ 
ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದರೂ ಆ ಕಾವ್ಯಬ್ರಹ್ಮನ ಬಗ್ಗೆ ನನಗೆ ತಿಳಿದಿರುವುದಾದರೋ 
ತೀರಾ ಅಲ್ಪ . ಅವನ ಜೀವನವನ್ನು ಕುರಿತು ನಮಗೆ ಸಿಗುವ ನಿರ್ದಿಷ್ಟವಾದ ದಾಖಲೆಗಳು 
ಬೆರಳೆಣಿಕೆಯಷ್ಟು . ಇವುಗಳ ಹೊರತು ಅವನ ಬಗ್ಗೆ ಮಾಹಿತಿ ಕೊಡುವ ಇನ್ನೊಂದು 
ಮೂಲವೆಂದರೆ ಅವನ ಕಾಲಾನಂತರ ಅವರಿವರು ಹಾರಿಸಿದ, ಬಹುವೇಳೆ ಒಂದಕ್ಕೊಂದು 
ವಿರೋಧವಾದ, ' ಯಾರೋ ಅ೦ದರು' ಜಾತಿಗೆ ಸೇರುವಂತಹ ಐತಿಹ್ಯಗಳ ಕಂತೆ, ಷೇಕ್ 
ಸ್ಪಿಯರ್ ಹೇಗಿದ್ದ, ಹೇಗೆ ಬಾಳಿದನೆಂದು ತಿಳಿಯುವ ನಮ್ಮ ಕುತೂಹಲವನ್ನು ಇವುಗಳ 
ಮೇಲಿಂದ ಹಾಗೂ ಕೃತಿ ಪಾತ್ರಗಳ ಪರದೆಯ ಸಂದಿನಿಂದ ಆಗಾಗ್ಗೆ ಕಣಿಕುವ ಅವನ 
ವ್ಯಕ್ತಿತ್ವದ ಮೇಲಿಂದ ಚಿತ್ರ ಕಲ್ಪನೆ ಮಾಡಿಕೊ೦ಡು ತೀರಿಸಿಕೊಳ್ಳಬೇಕಷ್ಟೆ ! 


ಜನನ ಮತ್ತು ಧರ್ನುಸ್ನಾನ 
“ಮಚ ಅಡೂ ಅಬೌಟ್ ನಥಿಂಗ್ ' ನಾಟಕದ ಮಾತಿನ ಮಲ್ಲಿ ಬೀಯಿಸ್ ಒಂದೆಡೆ 
ಸರಸಕ್ಕೆ ಹೇಳುತ್ತಾಳೆ: 'ಮೇಲೊ೦ದು ತಾರೆ ಕುಣಿದಿತ್ತು , ಅದರಡಿ ನಾನು ಹುಟ್ಟಿದೆ'. 
1564ರ ಏಪ್ರಿಲ್ ತಿಂಗಳಕೊನೆಯ ವಾರದಲ್ಲೊಂದು ದಿನ, ಪ್ರಾಯಶಃ 23ನೆ ತಾರೀಕೆ 
ಏನೋ , ಲಂಡನಿನಿಂದ 92 ಮೈಲಿ ಪಶ್ಚಿಮಕ್ಕೆ ಏವನ್ ನದಿಯ ದಂಡೆಯ ಮೇಲೆ ನಿಂತ 
ಸ್ವಾ ಟ್ ಫರ್ಡ್ ಪಟ್ಟಣದ ಮುಗಿಲಿನಲ್ಲಿ ಅ೦ತೆಯೇ ಒ೦ದು ತಾರೆ, ಅಲ್ಲ ಇಡಿಯ ತಾರಾ 
ಪುಂಜಗಳೇ ಎದ್ದು ಕುಣಿದಿದ್ದವೇನೋ ! ಬೀಯಿಸ್‌ಳಂತಹ ನೂರಾರು ಬಗೆಯ ಪಾತ್ರ 
ಗಳಿಗೆ ಜೀವ ಕೊಟ್ಟ ವಿಲಿಯಂ ಷೇಕ್ಸ್ಪಿಯರ್ ಅಲ್ಲಿ, ನಂಬಿಕೆಯ ಪ್ರಕಾರ ಆ ದಿನ, 
ಜನ್ಮವೆತ್ತಿದ. ಸ್ವಾಟ್ ಫರ್ಡಿನ ಪ್ಯಾರಿಸ್ ಚರ್ಚಿನ ದಸ್ತಾವೇಜಿನಲ್ಲಿ ಬರೆದಿಟ್ಟ ದಾಖಲೆ 
ಯಂತೆ ಮಗು ಷೇಕ್ಸ್ಪಿಯರಿಗೆ ' ಬ್ಯಾಪ್ಟಿಸಂ' ಅಥವಾ ಧರ್ಮಸ್ನಾನವಾದದ್ದು ಆ 
ಏಪ್ರಿಲ್ 26ರಂದು. ಹುಟ್ಟಿದ ತಾರೀಕು ನಿರ್ದಿಷ್ಟವಾಗಿ ತಿಳಿಯದು. ಮುಂದೆ ಷೇಕ್ 
ಸ್ಪಿಯರ್‌ ದೇಹವಿಟ್ಟದ್ದು ಸಹ ಅಂಥದೇ ಇನ್ನೊಂದು ಏಪ್ರಿಲ್ 23ನೆ ತಾರೀಕಾದ್ದರಿಂದ 
ಹುಟ್ಟಿ ದುದೂ 23ರಂದೇ ಎಂದು ವಾಡಿಕೆಯಾಗಿ ನಂಬಲಾಗಿದೆ! 
- ಷೇಕ್ಸ್ಪಿಯರನ ತಂದೆ ಜಾನ್ , ಉತ್ತರದ ಸ್ಟಿಟರ್‌ಫೀಲ್ಡ್‌ನಿಂದ ಬಂದು ಸ್ಟಾಟ್ 
ಫರ್ಡಿನಲ್ಲಿ ನೆಲಸಿದ ಒಕ್ಕಲುಮಗ. ತಾಯಿ ಮೇರಿ ಆರ್ಡೆನ್ , ಗಣ್ಯ ಮನೆತನವೊಂದರ 
ಹೆಣ್ಣು ಮಗಳು. ವಿಲಿಯಂ ಅವರ ಮೂರನೆ ಮಗು, ಮನೆಯ ಮೊದಲ ಗಂಡು ಮಗ. 
- ಸ್ಪಾಟ್ ಫರ್ಡ್ ಆ ಕಾಲಕ್ಕೆ ಪ್ರಮುಖ ಪಟ್ಟಣವಾಗಿತ್ತು . ಇಂಗ್ಲೆಂಡಿನ ಹೃದಯ 
ಪ್ರಾಯವೆನಿಸಿದ್ದ ನಾಲ್ವಿಕ್ ಪೈರ್‌ ಪ್ರಾಂತದಲ್ಲಿದ್ದು ಕೃಷಿ, ಉದ್ಯೋಗ, ವ್ಯಾಪಾರ 


xxii 


ಸ್ಟಾಟ್‌ಫರ್ಡಿನ ಹೆನ್ರಿ ಸ್ವೀಟ್ ನಲ್ಲಿರುವ ಷೇಕ್ಸ್ಪಿಯರ್ ಹುಟ್ಟಿದ ಮನೆ - 
ಗಳಲ್ಲಿ ಮುಂದಿದ್ದ ಆ ಊರು ಸ್ವತ : ಲಂಡನ್ ನಗರಕ್ಕೆ ಸಲ್ಲದ ಒಂದು ಮಹತ್ವವನ್ನು 
ಗಳಿಸಿಕೊಂಡಿತ್ತು . ಎರಡಂತಸ್ತಿನ ಮನೆಗಳಿಂದ ಕಿಕ್ಕಿರಿದ ನಾಲ್ಕಾರು ಬೀದಿಗಳು , ಊರಿನ 
ರೈತ ಜನರಿಂದ ಕೊಡುಕೊಳ್ಳುತ್ತ ಅವರ ಅಗತ್ಯ ಪೂರೈಸುವ ಹಲವಾರು ಅಂಗಡಿಗಳು, 
ಒಂದು ಚರ್ಚು, ಒಂದು ಗ್ರಾಮರ್ ಸ್ಕೂಲು, ಊರಿನ ಸುತ್ತಮುತ್ತಲೂ ಹಸನಾದ 
ಹೊಲಗದ್ದೆಗಳು , ಹಸುರಾದ ಹುಲ್ಲುಬಯಲುಗಳು , ಬಣ್ಣ ಬಣ್ಣದ ಹೂಹಕ್ಕಿಗಳಿಗೆ ಆಸರೆ 
ಕೊಟ್ಟ ಹಣ್ಣಿನ ತೋಟಗಳು , ಏವನ್ ನದಿಯ ಮಧುರ ಕಲಕಲ – ಇದು ಷೇಕ್ 
ಸ್ಪಿಯರಿಗೆ ತೊಟ್ಟಿಲುತೂಗಿದ ಸ್ಟಾಟ್ ಫರ್ಡಿನ ಪರಿಸರ. 

ದಾಖಲೆಗಳು ನುಡಿಯುವಂತೆ ಜಾನ್ ಈ ಊರಿನಲ್ಲಿ ಮುಖ್ಯವಾಗಿ ಗೊವ್ ಅಥವಾ 
ಚರ್ಮದ ಕೈಚೀಲ ತಯಾರಿಸುವ ಉದ್ಯೋಗ ನಡಸಿದ್ದ ; ಚೂರುಪಾರು ಭೂಮಿ 
ಕಾಣಿಯೂ ಇದ್ದು ಜಮೀನ್ದಾರನೆಂದೂ ಕರಸಿಕೊಂಡಿದ್ದ . ಷೇಕ್ಸ್ಪಿಯರನ ಕಾಲಾನಂತರ 
ಎಷ್ಟೋ ವರ್ಷಗಳ ಮೇಲೆ ಜಾನ್ ಆದ್ರೆ ಮತ್ತು ನಿಕೋಲಸ್ ರೋವೆಬರೆದ ಅವನ ಜೀವನ 
ಚರಿತ್ರೆಗಳಲ್ಲಿನ ಸಂಗತಿಗಳು ನಿಜವಿದ್ದರೆ ಜಾನ್ ಉಣ್ಣೆ , ಬಾಗ್ಲಿಯ ವ್ಯಾಪಾರಗಳಂತಹ 
ಇನ್ನೂ ಹಲವು ಧಂಧೆಗಳನ್ನು ನಡೆಸಿದ್ದನೇನೋ , ಒ೦ದು ಕಸಾಯಿಯ ಅಂಗಡಿಯ 
ಇತ್ತೇನೋ . ಅಂತೂ ಜಾನ್ ಸ್ಪಾಟ್ ಫರ್ಡಿನ ಒಬ್ಬ ಗಣ್ಯ ವ್ಯಕ್ತಿ . ಊರಿನ ಸೌರಸಭೆಯಲ್ಲಿ 
ಆರ್‌ಮನ್ , ಬೇಲಿ ಘ ಮುಂತಾದ ಹಲವು ಅಧಿಕಾರಗಳು ಅವನ ಪಾಲಿಗೆ ಸಂದಿದ್ದವು. 
ಗ್ರಾಮರ್ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ 
ಸೇಕ್ಸ್ಪಿಯರನ ಬಾಲ್ಯ , ವಿದ್ಯಾಭ್ಯಾಸಗಳ ಬಗ್ಗೆ ನಮಗೆ ಯಾವ ದಾಖಲೆಯೂ ಸಿಗದು. 


xxiii 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ . 
ಊರ ಗಣ್ಯ ವ್ಯಕ್ತಿಯ ಮಗನೆಂದ ಮೇಲೆ, ಊರಿನಲ್ಲಿದ್ದ ಒಂದು ಶಾಲೆ ಉಚಿತ ಶಿಕ್ಷಣ 
ಕೊಡುತ್ತಿತ್ತೆಂದ ಮೇಲೆ ಷೇಕ್ಸ್ಪಿಯರನ ವಿದ್ಯಾರ್ಜನೆ ಆ ಶಾಲೆಯಲ್ಲೇ ಆಗಿರಬೇಕು. 
ಉಚ್ಚ ಶಿಕ್ಷಣಕ್ಕೆ ಹೆಚ್ಚು ಅವಕಾಶವಿದ್ದಿಲ್ಲದ ಆ ಕಾಲದಲ್ಲಿ ಸ್ಟಾರ್ಟ್ಫರ್ಡಿನ ಗ್ರಾಮರ್ 
ಸ್ಕೂಲ್ನಂತಹ ಶಾಲೆಗಳು ಹೆಸರಿಗೆ ಶಾಲೆಗಳೆಂದು ಕರೆಸಿಕೊಂಡರೂ ಬದುಕಿಗೆ ಬೆಲೆ 
ಕೊಡಲು ಸಾಕಾಗುವಷ್ಟು ಉನ್ನತಮಟ್ಟದ ಶಿಕ್ಷಣವನ್ನೇ ಕೊಡುತ್ತಿದ್ದವು. 'ಸೇಕ್ . 
ಸ್ಪಿಯರಿಗೆ ಗೊತ್ತಿದ್ದುದು ಅಲ್ಪ ಲ್ಯಾಟಿನ್ , ಗ್ರೀಕಂತೂ ಇದ್ದಿದ್ದೂ ಕಡಿಮೆ ' ಎಂದು ಬೆನ್ 
ಜಾನ್ಸನ್ ಅ೦ದಿನ ಕವಿಗಳಿಗಿರುತ್ತಿದ್ದಗ್ರೀಕ್ ಲ್ಯಾಟಿನ್ ಪಾಂಡಿತ್ಯದ ಗುಡ್ಡ ದೆತ್ತರದಿಂದ 
ಅಳೆದು ಆಡಿದ್ದಿರಬಹುದಾದರೂ ಷೇಕ್ಸ್ಪಿಯರ್ ಮುಂದೆ ತನಗೆ ಆಕರವೊದಗಿಸಿದ ಆವಿಡ್ , 
ಸೆನೆಕ, ಪ್ಲಾಟಸ್ ಮುಂತಾದವರ ಕೃತಿಗಳನ್ನು ಮೂಲಭಾಷೆಯಲ್ಲೇ ಓದಿ ಸವಿಯುವಷ್ಟು 
ಲ್ಯಾಟಿನ್ ಭಾಷಾಜ್ಞಾನ ಪಡೆದಿದ್ದನೆಂದುತೋರುತ್ತದೆ. ಆದರೂ ಒಟ್ಟಿನ ಮೇಲೆ ಅವನ 
ವಿದ್ಯಾಭ್ಯಾಸ ಸಾಧಾರಣ , ಅಪೂರ್ಣ ಎಂದೇ ಅನ್ನ ಬೇಕು. ಅವನು ಹದಿಮೂರು 
ಮುಟ್ಟುವ ವೇಳೆಗೆ ತಂದೆಯ ಆರ್ಥಿಕ ಸ್ಥಿತಿಗತಿ ಹದಗೆಟ್ಟಿತು, ಸಣ್ಣ ಪುಟ್ಟ ಸೌರ ಅಪರಾಧ 
ಗಳಿಗೆ ಕಾರಣನಾದನೆಂದು ದಂಡಗಳಾದವು, ಸಾಮಾಜಿಕವಾಗಿ ಸ್ಥಾನಮಾನ ಇಳಿಯಿತು. 
ಷೇಕ್ಸ್ಪಿಯರ್‌ ಶಾಲೆಗೆ ಶರಣು ಹೊಡೆದು , ಮನೆಗೆ ನೆರವಾಗಲು ಉದ್ಯೋಗಕ್ಕೆ ಕೈ ಹಚ್ಚ 
ಬೇಕಾಯಿತೆಂದು ತೋರುತ್ತದೆ. ತಂದೆಯ ಕಸಾಯಿ ಅಂಗಡಿಯಲ್ಲಿಠೀವಿಯ ಭಾಷಣ 
ಬೀರುತ್ತ ಕರುಗಳನ್ನು ಕೊಲ್ಲುತ್ತಿದ್ದನೆಂದು ಆಿಯ ಜೀವನಚರಿತ್ರೆ ತಿಳಿಸುತ್ತದೆ. 


ಕರ್ತೃತ್ವ - ಸಮಸ್ಯೆಯ ನಾದ 
ಷೇಕ್ಸ್ಪಿಯರಿಗೆ ದೊರೆತಿದ್ದುದು ಹಳ್ಳಿಯ ಗ್ರಾಮರ್ ಸ್ಕೂಲಿನ ಸಾಧಾರಣ ಶಿಕ್ಷಣವೆಂಬ 
ಕುಲ್ಲಕ ಕಾರಣದ ಮೇಲೆ ಅವನು ಬರೆದ ಕೃತಿಗಳು ಅವನವೇ ಅಲ್ಲವೆಂಬ ಜಾಣತನದ 
ಒ೦ದು ಹುಚ್ಚು ನಾದ ಶತಮಾನ ಕಾಲದಿಂದ ನಡೆದು ಬಂದಿದೆ ( ಪುಟ 30 -44), ಅರೆ 
ಬರೆ ಕಲಿತ , ನಾಗರಿಕ ಸಭ್ಯತೆಗಳ ಪರಿಚಯವಿಲ್ಲದ ಒಬ್ಬ ಹಳ್ಳಿಯ ಮುಕ್ಕನಿಗೆ ಇತಿಹಾಸ 
ದರ್ಶನ ವಿಚಾರಾದಿಗಳಿಂದ ಪ್ರಬುದ್ದ ವಾದ, ಉಚ್ಚ ಕಾವ್ಯಸಂಪನ್ನನಾದ ಮೇರುಕೃತಿಗಳು 
ಸಿದ್ದಿ ಸಿದುದಾದರೂ ಹೇಗೆ ? ಷೇಕ್ಸ್ಪಿಯರನ ಹೆಸರಿನಲ್ಲಿ ಮಹಾಪಂಡಿತ ಪ್ರಾನ್ಸಿಸ್ 
ಬೇಕನ್ ಅವನ್ನು ಬರೆದಿರಬೇಕು ಎಂಬುದು ಈ ವಾದದ ಹುರುಳು. ಮೊದಲಿಗೆ 
ಅಮೆರಿಕದಲ್ಲಿ ಜೋಸೆಫ್ ಹಾರ್ಟ್ ಮತ್ತು ಡೀಲಿಯಾ ಬೇಕನ್ ಎ೦ಬವರಿಂದ ಪುರು 
ವಾದ ಈ ನಾದ ಕ್ರಮೇಣ ಯರೋಪಿಗೂ ಹರಡಿ ಅಲ್ಲಿನ ಕುತರ್ಕ ವಾಚಸ್ಪತಿಗಳ 
ಬೆಂಬಲ ಪಡೆಯಿತು. ಬರುಬರುತ್ತ ಹಲವು ಕುಡಿಗಳಾಗಿ ಒಡೆದು ಬೇಕನನಿಗೆ ಗಿಟ್ಟಿದ್ದ 
ಪುಕ್ಕಟೆಯ ಕವಿಪಟ್ಟ ಕ್ರಿಸ್ಟೋಫರ್ ಮಾರೊ , ಆಕ್ಸ್‌ಫರ್ಡ್ , ರಟ್ಲಂಡ್ , ಡರ್ಬಿಗಳ ಅರ್ಲರು 
ಮುಂತಾಗಿ ಹಲವರ ನಡುವೆ ಪಾಲಾಯಿತು. ಈವರೆಗೆ ಅದರ ವಿವಿಧ ಮುಖಗಳನ್ನು 
ಮಂಡಿಸುವ 25 ,000 ಕ್ಕೂ ಹೆಚ್ಚು ಗ್ರಂಥಗಳು ಹೊರಬಿದ್ದಿವೆ ! ಹುಟ್ಟಿನಿಂದ ಕವಿಯೂ 
ಚಿಂತನಶೀಲನೂ ಆದೊಬ್ಬ ಪ್ರತಿಭಾ ಪುರುಷ ವಿಧಿವತ್ತಾದ ವಿದ್ಯಾಭ್ಯಾಸವಿಲ್ಲದೆಯೂ 
ಪ್ರಕೃತಿ- ಮಾನವರ ಎದೆ ಹೊಕ್ಕು , ಅಲ್ಲಿ ತಾನು ಕಂಡು ಉಂಡ ಸೂಕ್ಷಾನುಭವಗಳನ್ನು 
ಕಾವ್ಯವಾಗಿ ಹರಿಸುವುದು ದೈವಚಮತ್ಕಾರದಲ್ಲಿ ಸುಲಭಸಾಧ್ಯವೆಂಬುದನ್ನು ಈ ವಾದದ 


xxiv 


ವಿ ಪ್ರಸ್ತಾವನೆ ವಿ 
ತರ್ಕಪ್ರಿಯ ಅನುಯಾಯಿಗಳು ನಂಬರು . ಅವರ ಪಾಡೇನೇ ಇರಲಿ , ಕಾಡಿನ ಬೇಡನೊಬ್ಬ 
ನಿಗೆ ಆದಿಕವಿಯ ಕಿರೀಟವಿಟ್ಟು , ಕುರುಬರ ಹೈದನೊಬ್ಬನನ್ನು ಕವಿಕುಲಗುರುವನ್ನಾಗಿ 
ಒಪ್ಪಿದ ನಮಗೆ ಷೇಕ್ಸ್ಪಿಯರನ ಕೃತಿಗಳನ್ನು ಸ್ಪಾಟ್ ಫರ್ಡಿನ ಕಸಾಯಿಯ ಮಗನೇ 
ಬರೆದನೆಂದು ನಂಬುವುದು ಕಷ್ಟವಲ್ಲ! 
- ಬ್ಯಾಪ್ಟಿಸಂನ ನಂತರ ಷೇಕ್ಸ್ಪಿಯರನನ್ನು ಕುರಿತ ನಮಗೆ ಸಿಗುವ ಮುಂದಿನ 
ದಾಖಲೆಯೆಂದರೆ 1582ರ ನವಂಬರ್‌ನಲ್ಲಿ, ಅವನು ಹತ್ತೊಂಬತ್ತನೆಯ ವಯಸ್ಸಿನವ 
ನಿದ್ದಾಗ ಚರ್ಚಿನಿಂದ ಮದುವೆಗೆ ದೊರೆತ ಅಪ್ಪಣೆಯದು. ಹೆಂಡತಿ ಆ್ಯನ್ ಹ್ಯಾತನೆ, 
ಹತ್ತಿರದ ಷಾಟರಿ ಎಂಬ ಹಳ್ಳಿಯವಳು . ಮದುವೆ ನಡೆದ ಸಂದರ್ಭ ಸ್ವಲ್ಪ ರಹಸ್ಯವೇ : 
ಎಲ್ಲಿ ತಂದೆತಾಯಿಯ ಹೆಸರಿಲ್ಲ; ಹುಡುಗಿ ಗಂಡನಿಗಿಂತ ಎಂಟು ವರ್ಷ ದೊಡ್ಡವಳು ; 
ಹುಡುಗ ಕಾನೂನಿನಂತೆ ಪ್ರಾಯಕ್ಕೆ ಬರುವ ಮೊದಲೇ ಊರ ಹಿರಿಯರಿಬ್ಬರು ಜಾಮೀನು 
ನಿಂತು ತರಾತುರಿಯಲ್ಲಿ ಮದುವೆಗೆ ವಿಶೇಷ ಅಪ್ಪಣೆ ದೊರಕಿಸಿಕೊಟ್ಟರು ; ಅದಾದ ಆರೇ 
ತಿಂಗಳಿಗೆ ಮೊದಲ ಮಗುವಾಯಿತು - ಇವನ್ನು ನೋಡಿದರೆ ಷೇಕ್ಸ್ಪಿಯರ್ ಸಾಹಸಿ 
ಯಾಗಿದ್ದನೆಂದೇ ಹೇಳಬೇಕು ! ಅವನ ದಾಂಪತ್ಯ ಜೀವನ ಹೇಗಿತ್ತೆಂದು ಯಾರಿಗೂ 
ತಿಳಿಯದು. ಮುಂದೆ ಉಯಿಲಿನಲ್ಲಿ ಅವನು ಹೆಂಡತಿಗೆ ಬಿಟ್ಟದ್ದು ಮನೆಯ ಒಳ್ಳೆಯ 
ಮಂಚಗಳಲ್ಲಿ ಮೊದಲನೆಯದರ ಬದಲು ಎರಡನೆಯದೆಂಬ ಕಾರಣದಿಂದಾಗಿ ಹಾಗೂ 
ನಾಟಕಗಳಲ್ಲಿ ಸಿಗುವ ಕೆಲವು ಪರೋಕ್ಷಆಧಾರಗಳ ಮೇಲೆ ದಾಂಪತ್ಯ ಅಷ್ಟೇನೂ ಸುಖಕರ 
ನಾಗಿರಲಿಲ್ಲವೆಂದು ಊಹಾಪೋಹಗಳಿವೆ. ಅದೇನೇ ಇರಲಿ , ಮದುವೆಯಂತೂ ಪ್ರೇಮ 
ಸಾಹಸಗಳ ಫಲವೇ ಇರಬೇಕು. ಷೇಕ್ಸ್ಪಿಯರನ ರಕ್ತದಲ್ಲಿ ಅಷ್ಟೂ ಕೆ೦ಪಿಲ್ಲದಿದ್ದರೆ ಮುಂದೆ 
ಅವನ ಕೃತಿಗಳು ಅಸಂಖ್ಯ ಪ್ರೇಮಪ್ರಸಂಗಗಳಿಂದ ರಂಗೇರುತ್ತಿದ್ದು ದಾದರೂ ಹೇಗೆ! 
- ಷೇಕ್ಸ್ಪಿಯರಿಗೆಮೂವರು ಮಕ್ಕಳು : ಮೊದಲನೆಯವಳು ಮದುವೆಯ ತರುಣ 
ದಲ್ಲಿ ಹುಟ್ಟಿದ ಸುಸ್ಯಾನ; ಉಳಿದಿಬ್ಬರು ಹ್ಯಾನ್ನ ಟ್ -ಜೂಡಿತ್ , ಅವಳಿ ಗಂಡು- ಹೆಣ್ಣು , 
1585ರ ಫೆಬ್ರವರಿಯಲ್ಲಿ ಹುಟ್ಟಿದವರು. 
ಲಂಡನಿನಲ್ಲಿ ಷೇಕ್ಸ್ಪಿಯರ್ 
ಇದಾದ ನಂತರ ನಾವು ಮತ್ತೆ ಷೇಕ್ಸ್ಪಿಯರನ ಸುದ್ದಿ ಕೇಳುವುದು ಏಳು ವರ್ಷಗಳ 
ತರುವಾಯ 1592ರಲ್ಲಿ ಲಂಡನ್ ನಗರದಲ್ಲಿ . ಈಗ ಅವನು ಅಪ್ಪನ ಕಸಾಯಿಯಂಗಡಿ 
ಯಲ್ಲಿ ಕರು ಕೊಲ್ಲುತ್ತ ನಿಂತ ಹಳ್ಳಿಯ ಹುಂಬನಲ್ಲ ; ನಗರದ ಕವಿ ಸಾಹಿತಿ ಆಸ್ಥಾನಿಕ 
ರಂತಹ ಉಚ್ಚ ಜನರೊಡನೆ ಕೈ ಕುಲುಕುತ್ತ ಓಡಾಡುವ ನಟ , ನಾಟಕಕಾರ , ನನಗೆ 
ಈ ಸಂಗತಿ ತಿಳಿಯುವುದು ರಾಬರ್ಟ್ ಗ್ರೀನ್ ಎ೦ಬ ಆ ಕಾಲದ ನಾಟಕಕಾರನೊಬ್ಬನು 
ಷೇಕ ಸ್ಪಿಯರನ ಮೇಲೆ ಕಾರಿದ ಅಸೂಯೆಯ ವಿಷದಿಂದ; ಅದನ್ನು ಒರಸಿ ಹಾಕಿ , ಅವ 
ನನ್ನು ಅಪವಾದದಿಂದ ಪಾರುಮಾಡಿದ ಹೆನ್ರಿ ಷಟಲ್ ಎಂಬ ಇನ್ನೊಬ್ಬ ಲೇಖಕನ ಬರೆಹ 
ದಿಂದ. ಗ್ರೀನ್ ಆಕ್ಸ್‌ಫರ್ಡ್, ಕೇಂಬ್ರಿಜ್‌ಗಳಲ್ಲಿ ಕಲಿತು ಅ೦ದಿನ ವಿಶ್ವವಿದ್ಯಾನಿಲಯದ 
ವಿದುರ ( University Wits ) ಗುಂಪಿಗೆ ಸೇರಿದ ನಾಟಕಕಾರ, ಆದರೂ ಹಾಳು 
ಬಾಳು ನಡಸಿ , ಬದುಕಿನಲ್ಲಿ ಬಯಸಿದುದನ್ನು ಪಡೆಯದೆಸತ್ಯ . ತಾನು ನಾಟಕ ಬರೆದು ಬಡ 


XXV 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಪಾಯಿಯಾಗಿಯೇ ಉಳಿಯಬೇಕಾಯಿತು, ಅದನ್ನು ಆಡಿದವರು ಉದ್ದಾರವಾದರೆಂದು 
ಅವನಿಗೆ ನಟರನ್ನು , ಅದರಲ್ಲೂ ಷೇಕ್ಸ್ಪಿ ಯರನನ್ನು ಕಂಡು ಕರುಬು . ಅವರ ಬಗ್ಗೆ ಎಚ್ಚರಿಕೆ 
ನೀಡಿ ಸಾಯುವ ಮುನ್ನ ಗುರುತಿನ ಒ೦ದಿಬ್ಬರು ನಾಟಕಕಾರರಿಗೆ ಕಾಗದ ಬರೆದ : 

ಅವರನ್ನು ನಂಬಬೇಡಿ. ಅವರಲ್ಲೊಬ್ಬ ನನ್ನ ಪುಕ್ಕಗಳಿ೦ದ ಚೆಲುವು ಪಡೆದು ತಲೆಯೆತ್ತಿ ಮೆರೆ 
ದಿರುವ ನಿನ್ನೆ ಮೊನ್ನೆ ಯ ಕಾಗೆ, ನಟನ ಚರ ಹೊದ್ದ ಹುಲಿಯೆದೆಯ ಅವನು ನಿಮ್ಮಲ್ಲಿ ಅತಿ 
ಶ್ರೇಷ್ಟರಾದವರಿಗಿಂತ ಚೆನ್ನಾಗಿ ಸರಳರಗಳೆಕೊಚ್ಚಬಲ್ಲನೆಂದು ತಿಳಿದಿದ್ದಾನೆ. ಆ ಸರ್ವ ಕಾರ್ಯ 

ಪ್ರವೀಣತಾನು ನಾಡಿನ ಏಕೈಕ ಸೇಕ್ಸೀನ್ ' (ಕಂಪನಕಾರಿ ದೃಶ್ಯ) ಎಂಬ ಕಲ್ಪನೆಯಲ್ಲಿದ್ದಾನೆ.' 
“ ನಟನ ಚರ ಹೊದ್ದ ಹುಲಿಯೆದೆ' ಯೆಂಬ ಮಾತು ಅದಕ್ಕೆ ಒಂದೆರಡು ವರ್ಷಗಳ ಹಿಂದೆ 
ಷೇಕ್ಸ್ಪಿ ಯರ್‌ ಬರೆದ ' ಹೆನ್ರಿ ದಿ ಸಿಕ್ಸ್ ' ನ ಮೂರನೆ ಭಾಗದಲ್ಲಿ ಬರುವ ಹೆಣ್ಣು ಚರ 
ಹೊದ್ದ ಹುಲಿಯೆದೆ' ಯೆಂಬ ಪ೦ಕ್ತಿಯ ವಿಕಟಾನುಕರಣ ; ' ಷೇಕ್ - ಸೀನ್ ' ಕಂಡಂತೆಯೇ 
ಕವಿಯ ಹೆಸರಿನ ಮೇಲೆ ಮಾಡಿದ ಅಣಕ. 

ಗ್ರೀನ್ ತೀರಿಕೊಂಡ ಮೇಲೆ ಹೆನ್ರಿ ಸೆಟಲ್ ಅವನ ಬರೆಹಗಳನ್ನು 'ಗ್ರೀನ್ 
ಗೊಟ್ಟ ವರ್ತ್ ಅಫ್ ವಿಟ ಬಾಟ್ ವಿತ್‌ ಎ ಮಿಲಿಯನ್ ಅಫ್ ರಿಸೆಂಟನ್ ' ಎಂಬ 
ಹೆಸರಿನಲ್ಲಿ ಸಂಪಾದಿಸಿ ಪ್ರಕಟಿಸಿದ ; ಅದರಲ್ಲಿ ಈ ಐತಿಹಾಸಿಕ ಪತ್ರವೂ ಎಡೆಕಂಡಿತು . 
ಅದರ ಪ್ರಕಟನೆ ಹಲವರಿಗೆ ಬೇಸರ ತಂದಿರಬೇಕು. ಮುಂದೆ ಅದೇ ವರ್ಷ ಪ್ರಕಟ 
ನಾದ ತನ್ನ ಕೈಂಡ್ ಹಾರ್ಟ್ಡೀಮ್' ಪುಸ್ತಕದ ಮುನ್ನುಡಿಯಲ್ಲಿ ಸೆಟಲ್ ಅದನ್ನು 
ಪ್ರಕಟಿಸಿದುದಕ್ಕೆ ಷೇಕ್ಸ್ಪಿಯರನ ಕ್ಷಮಾಪಣೆ ಕೇಳಿಕೊಂಡಿದ್ದಲ್ಲದೆ ಅವನ ' ಸಭ್ಯವಾದ 
ನಡತೆ , ಉತ್ತಮ ಗುಣ, ಪ್ರಾಮಾಣಿಕತೆಯ ಕುರುಹಾದ ನೇರವಾದ ವ್ಯವಹಾರ ವರ್ತನೆ, 
ಅವನ ಕಲೆಯನ್ನು ಮೆರೆದ ನಾಜೂಕಿನ ಶೈಲಿ' ಗಳನ್ನು ಕೊಂಡಾಡಿದ. 


ಊಹೆಗಳು ಹೇಳುವ ಕಥೆ 
ಷೇಕ್ಸ್ಪಿಯರ್ ಲಂಡನಿಗೆ ಬಂದು ನೆಲಸಿ, ನಟ ನಾಟಕಕಾರನಾಗಿ ಬೇರೂರಿದ, ನಿಜ. 
ಆದರೆ 1585ರಿಂದ 92ರ ನಡುವಣ ಅವನ ಬದುಕಿನ ಪ್ರಾಣಪ್ರಾಯವಾದ ಯೌವನದ 
ಏಳೆಂಟು ವರ್ಷಗಳನ್ನು ಅವನು ಹೇಗೆ ಕಳೆದ ? ಸ್ಟಾಟ್‌ಫರ್ಡ್ ಬಿಟ್ಟದ್ದು ಏಕೆ ? ಹೇಗೆ ? 
ಯಾವಾಗ ? ಅವನನ್ನು ನಾಟಕರಂಗಕ್ಕೆ ಸೆಳೆದು ತಂದ ಆ ಪುಣ್ಯ ಪ್ರಭಾವ ಯಾವದು ? 
ಅದಕ್ಕೆ ಬೆಂಬಲವೊದಗಿಸಿದ ಹಿನ್ನೆಲೆಕೂಡಿಬಂದದ್ದು ಎಲ್ಲಿಂದ ? ಇವೆಲ್ಲವೂ ಮಹತ್ವದ 
ಪ್ರಶ್ನೆಗಳು. ದುರ್ಭಾಗ್ಯವೆಂದರೆ ಊಹೆ ಇಲ್ಲವೇ ಅಲ್ಲಲ್ಲಿ ದೊರೆಯುವ ಒಂದೊಂದು 
ಐತಿಹ್ಯದ ಹೊರತು ಇವಕ್ಕೆ ಬೇರೆ ಉತ್ತರವೇ ಸಿಗದು. ಹುಡುಕಿದಷ್ಟೂ ಆ ಕಾಲಖಂಡ 
ವನ್ನು ಮುಸುಕಿದ ಕತ್ತಲ ಪರದೆ ನಮ್ಮ ಕಾಲ್ಗೊಡರುತ್ತದೆ. 

ಇರುವ ಊಹೆ, ಐತಿಹ್ಯಗಳ ಆಧಾರದ ಮೇಲೆ ಕಟ್ಟ ಬಹುದಾದ ಚಿತ್ರ ಇದು : 
ಜೂಡಿತ್ - ಹ್ಯಾಮೈಟ್ ಹುಟ್ಟಿದುದು 1585ರ ಫೆಬ್ರವರಿಯಲ್ಲಿ. ಅ೦ದಮೇಲೆ 84ರ 
ನಡುವಿನವರೆಗೆ ಷೇಕ್ಸ್ಪಿಯರ್ ಸ್ವಾ ಟ್ ಫರ್ಡಿನಲ್ಲೇ ಇದ್ದಿರಬೇಕು. ಮದುವೆಯಾಗಿತ್ತು , 
ಮಕ್ಕಳಾಗಿದ್ದವು, ದಿನೇ ದಿನೇ ಜವಾಬ್ದಾರಿ ಹೆಚ್ಚುತ್ತಲೇ ನಡೆದಿತ್ತು . ಅತ್ತ ತಂದೆಯ ವ್ಯವ 
ಹಾರಗಳು ಕೆಟ್ಟು ಹಳಸಿದ್ದವು; ಸಾಲಸೋಲ ಬೆಳೆದು ಮನೆತನದ ಸ್ವತ್ತು ಒ೦ದೊ೦ದಾಗಿ 


XXVI 


ವಿ ಪ್ರಸ್ತಾವನೆ ವಿ 
ಕೈ ಬಿಟ್ಟಿತ್ತು . ಷೇಕ್ಸ್ಪಿಯರಿಗೆ ಸ್ವತಂತ್ರವಾಗಿ ಏನಾದರೂ ವೃತ್ತಿ ಕೈಗೊಳ್ಳದೆ ಸಂಸಾರ 
ನಿರ್ವಹಣೆ ಸಾಧ್ಯವೇ ಇರಲಿಲ್ಲ. ಕೆಲ ಕಾಲ ಉಪಾಧ್ಯಾಯನಾಗಿದ್ದನೆಂದು ತಾನು ಕೇಳಿದ್ದು 
ದಾಗಿ ಆ ಬ್ರೆ ಹೇಳುತ್ತಾನೆ. ಇರಬಹುದು, ಬೇರೆ ಯಾವ ವೃತ್ತಿ ತಾನೆ ಸಾಹಿತ್ಯ ಸಾಧನೆಗೆ 
ಅದರಷ್ಟು ಪೋಷಕವಾಗಬಲ್ಲದು ? ಹಾಗೆ ಸಾಹಿತ್ಯದಲ್ಲಿ ಆಕಸ್ಮಿಕವಾಗಿ ಹುಟ್ಟಿದ ಆಸಕ್ತಿಯೇ 
ಮುಂದೆ ಬದುಕಿಗೆ ಮಾರ್ಗದರ್ಶಿಯಾಯಿತೋ ಏನೋ ! 

ಆ ಕಾಲದಲ್ಲಿ ಲಂಡನಿನ ನಾಟಕ ಮಂಡಳಿಗಳು ಒಳನಾಡಿನಲ್ಲಿ ಪ್ರವಾಸ ಕೈಗೊಂಡು 
ಆಗಾಗ್ಗೆ ಸ್ಟಾಟ್ ಫರ್ಡಿಗೂ ಬರುತ್ತಿದ್ದುದುಂಟು. 1569ರಲ್ಲಿ, ಷೇಕ್ಸ್ಪಿಯರ್ ಇನ್ನೂ 
ಮಗುವಾಗಿದ್ದಾಗ, ಪೌರಾಧಿಕಾರದಲ್ಲಿದ್ದ ಅಪ್ಪ ಜಾನ್ ಅ೦ತಹ ಎರಡು ಮಂಡಳಿಗಳನ್ನು 
ಕರಸಿದ್ದ . ಮುಂದೆ 86 -87ರಲ್ಲಿ ಒಮ್ಮೆಲೇ ಐದು ಮಂಡಳಿಗಳು ಅಲ್ಲಿಗೆ ಬಂದಿದ್ದವು; ಇವು 
ಗಳಲ್ಲಿ ಒಂದನ್ನು ಸೇರಿಷೇಕ್ಸ್ಪಿಯರ್ ಲಂಡನ್ ಕಂಡನೆಂದು ಇನ್ನೊಂದುಊಹೆ. 

ಇದಕ್ಕಿಂತ ರಂಜಕವಾದ ಪ್ರತೀತಿಗಳೂ ಕೆಲವಿವೆ : ಹುಡುಗ ತುಡುಗ ; ಚೇಷ್ಟೆಗೋ 
ಅಗತ್ಯತೆಯ ಒತ್ತರದಿಂದಲೋ ಸರ್ ಥಾಮಸ್ ಲೂಸಿ ಎಂಬ ನೆರೆಯರ ಹೆಗ್ಗಡೆಯ 
ಬನದಿಂದ ಆಗಾಗ್ಗೆ ಮೊಲಜಿ೦ಕೆಗಳನ್ನು ಕದಿಯುತ್ತಿದ್ದು ಕೊನೆಗೊಮ್ಮೆ ಲೂಸಿ ಕಟ್ಟಲೆ 
ನಡಸಿದ ; ಷೇಕ್ಸ್ಪಿಯರ್ ಸೇಡಿಗೆ ಅವನ ಮೇಲೆ ಅಣಕವಾಡು ಕಟ್ಟಿ ದ ; ಶಿಕ್ಷೆ ಇದ್ದಿದ್ರೂ 
ಖಂಡಿತವಾಯಿತು; ಅದರಿಂದ ಪಾರಾಗಲು ಷೇಕ್ಸ್ಪಿಯರ್ ಹೇಳದೆ ಕೇಳದೆ ಊರು 
ಬಿಟ್ಟು ಹೋಗಬೇಕಾಯಿತು – ರೋವೆ ಹಾಗೂ ಷೇಕ್ಸ್ಪಿಯರನ ಬಗ್ಗೆ ಕೆಲವು ಟಿಪ್ಪಣಿ 
ಗಳನ್ನು ಬಿಟ್ಟು ಹೋಗಿರುವ ರಿಚರ್ಡ್ ಡೇವಿಸರ ಕಥನ ಇದು . ಇದಕ್ಕೆ ಬೆಂಬಲವಾಗಿ , 
ಹನ್ನೆರಡು 'ಲೂಸ್' ಗಳ ಬಿರುದಾಂಕಿತನೆಂದು [ ಇದು luce ( ಈಟ), louse (ಹೇನು). 
ಪದಗಳನ್ನು ಕುರಿತ ಶ್ಲೇಷೆ] ಹಾಸ್ಯಮಾಡಿಸಿಕೊಳ್ಳುವ ' ದಿ ಮೆರಿ ವೈವ್ 'ನ ನ್ಯಾಯಾಧೀಶ 
ಪ್ಯಾಲೊ ಷೇಕ್ಸ್ಪಿಯರ್ ಸರ್ ಲೂಸಿಯ ಮೇಲೆ ಮಾಡಿದ ವಿಡಂಬನೆಯೆಂದು ಹೇಳ 
ಲಾಗಿದೆ. ಆದರೆ ಇನ್ನು ಕೆಲವು ಸಂಶೋಧಕರ ಪ್ರಕಾರ ಲೂಸಿ ಜಿಂಕೆಯನ್ನೇ ಸಾಕಿರಲಿಲ್ಲ! 

ಇದಲ್ಲದೆ, ಷೇಕ್ಸ್ಪಿಯರ್‌ ದಂಡು ಸೇರಿ ಯೋಧನಾದ; ಸಂಚಾರಮೋಹಕ್ಕೆ ಬಿದ್ದು 
ದೇಶ ಸುತ್ತಿದ; ಮುದ್ರಕ, ವಕೀಲರಲ್ಲಿ ನೌಕರಿಗಿದ್ದ – ಹೀಗೆ ಅದು ಇದು ಏನೇನೋ 
ಆಗಿದ್ದನೆಂದು ಒಬ್ಬೊಬ್ಬ ಸಂಶೋಧಕ ಪಂಡಿತನೂ ತನ್ನ ತನ್ನ ವಾದಕ್ಕೆ ಅನುವಾಗುವಂತೆ 
ಷೇಕ್ಸ್ಪಿಯರಿಗೆ ಬಗೆಬಗೆಯ ವೃತ್ತಿಗಳನ್ನು ಒದಗಿಸಿದ್ದಾನೆ! 

ಈ ತೆರನಾದ ಐತಿಹ್ಯಗಳು ಷೇಕ್ಸ್ಪಿಯರ್ ಲಂಡನ್ ತಲಪಿದ ಮೇಲೂ ಅವನ 
ಬೆನ್ನು ಬಿಟ್ಟು ದಿಲ್ಲ. ಷುರುವಿಗೆ ಅಲ್ಲಿನ ನಾಟಕಶಾಲೆಗಳ ಮುಂದೆ ಶ್ರೀಮಂತರ ಕುದುರೆ 
ಕಾಯುತ್ತಿದ್ದನೆಂದು ಅವನ ಸಮಕಾಲೀನನಾದ ವಿಲಿಯಂ ದ ಆವೆನೆಂಟನ ಹೇಳಿಕೆಯ 
ಪ್ರಮಾಣಕೊಟ್ಟು ರೋವೆತಿಳಿಸುತ್ತಾನೆ. 


ಆ ಕಾಲದ ರಂಗಭೂಮಿ 
ಷೇಕ್ಸ್ಪಿಯರ್ ಲಂಡನ್ ಸೇರಿದ ಹೊತ್ತಿನಲ್ಲಿ ನಾಟಕ ರಂಗಭೂಮಿಗಳಿನ್ನೂ ಅದೇ ಆಗ 
ತಮ್ಮ ಮರಿಗಣ್ಣು ತೆರೆದಿದ್ದವು; ರೆಕ್ಕೆ ಮೂಡಿಬರುತ್ತಿತ್ತು . ಆಗ ನಾಟಕ ಪ್ರದರ್ಶನಗಳು 
ನಡೆಯುತ್ತಿದ್ದುದು ಹೆಚ್ಚಾಗಿ ನಗರದ ಛತ್ರ (inn) ಗಳಲ್ಲಿ, ಅವುಗಳಲ್ಲಿ ಬೆಲ್ ಸ್ಯಾನೇಜ್ , 


xxvii 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಬುಲ್ , ಕ್ಯಾಸ್ಕೇಸ್ ಹೆಸರಾಂತವು. ಇವು ತಮ್ಮ ವಿಶಾಲವಾದ ಒಳ ಅಂಗಳಗಳನ್ನು 
ಆಟದವರಿಗೆ ಬಾಡಿಗೆಗೆ ಕೊಡುತ್ತಿದ್ದವು. ಇವುಗಳ ಹೊರತು ಆಗಿದ್ದ ವ್ಯವಸ್ಥಿತ ನಾಟಕ 
ಶಾಲೆಗಳೆಂದರೆ ಎರಡೇ : 1576 ಮತ್ತು 77ರಲ್ಲಿ ಸ್ಥಾಪಿತಗೊಂಡಿದ್ದ ' ಥಿಯೇಟರ್ ' 
ಮತ್ತು ಕರ್ಟನ್ ' ಗಳು. ಷೇಕ್ಸ್ಪಿಯರ್ ಲಂಡನ್ ತಲಪಿದ್ದು 1587ರ ನಂತರವಾದರೆ 
ಆ ವರ್ಷ ಪುನರ್‌ನಿರ್ಮಾಣಗೊಂಡ 'ರೋಸ್' ಎಂಬ ಮೂರನೆಯದೂ ಒ೦ದಿತ್ತು . 


ನಾಟಕಶಾಲೆಗಳ ರೂಪರಚನೆ 
ಈ ಆಟದ ಅಂಗಳಗಳ ಹಾಗೂ ನಾಟಕಶಾಲೆಗಳರೂಪರಚನೆ ಹೇಗಿತ್ತೆಂದರೆ ( ಪುಟ 110 
24 ) ಮೇಲೆತೆರೆದ ಆಕಾಶ , ಕೆಳಗೆ ದುಂಡನೆಯ ಇಲ್ಲವೇ ಬಹುಭುಜಾಕಾರದ ನೆಲ, ಅದರ 
ಸುತ್ತ ಜನ ಕುಳಿತುಕೊಳ್ಳಲೆಂದು ಏರಿಸಿ ಚಪ್ಪರ ಹೊದಿಸಿದ ಮೂರಂತಸ್ತಿನ ಗ್ಯಾಲರಿ , 
ಅಲ್ಲೇ ಒಂದೊತ್ತಿಗೆ ಅಂಗಳದ ಮಧ್ಯಕ್ಕೆ ಸ್ವಲ್ಪ ಚಾಚಿದಂತೆ ಕಟ್ಟಿದ ಮರದ ಅಟ್ಟ , ಅದರ 
ಮೇಲೆ ನಡುಹಗಲೇ ಆಟ. ಮುಂದೆ ಪರದೆಯಿಲ್ಲ, ಹಿಂದೆ ಸೀನರಿಯಿಲ್ಲ. ನಟರ ಕೈ 
ಬಾಯಿ , ಪ್ರೇಕ್ಷಕರ ಕಲ್ಪನಾಶಕ್ತಿಗಳೇ ಪ್ರದರ್ಶನದ ಬಂಡವಾಳ. 

ನಾಟಕ ನೋಡಲು ಬರುತ್ತಿದ್ದವರಲ್ಲಿ ಸಾಮಾನ್ಯರಿಂದ ಹಿಡಿದು ಆಸ್ಥಾನಿಕರು , 
ಶ್ರೀಮಂತರು , ವಕೀಲಸಂಘಗಳ (inns of court ) ಸದಸ್ಯರಂತಹ ಸುಸಂಸ್ಕೃತ ವಿದ್ಯಾ 
ನಂತರವರೆಗೆ ಎಲ್ಲ ಬಗೆಯ ಜನಗಳೂ ಇರುತ್ತಿದ್ದರು. ಉಚ್ಚ ಜನರು ಒಂದೆರಡು ಪೆನ್ನಿ 
ಹೆಚ್ಚು ಹಣ ಕೊಟ್ಟು ಗ್ಯಾಲರಿಗಳಲ್ಲಿ ಕೂರುತ್ತಿದ್ದರೆ ಸಾಮಾನ್ಯರು ಅಂಗಳದಲ್ಲಿ ನಿಂತೊ 
ಅಟ್ಟದ ಮೂರೂ ಕಡೆ ಅ೦ಚಿಗೆ ಹತ್ತಿದಂತೆ ಕುಳಿತೊ ನಾಟಕ ನೋಡುತ್ತಿದ್ದರು. ಈ 
' ನೆಲದಣ್ಣ 'ಗಳು ( groundlings ) ನಾಟಕದಲ್ಲಿ ಅರಸುತ್ತಿದ್ದುದು ಮನೋರಂಜನೆಯಷ್ಟೆ. 
ಷೇಕ್ಸ್ಪಿಯರನೇ ಒಂದೆಡೆ ಹೇಳಿರುವಂತೆ ಅವರ ಗ್ರಹಣಶಕ್ತಿಗೆ ನಿಲುಕುತ್ತಿದ್ದುದು ಬರಿಯ 
“ಮೂಕಾಟ, ಹುಯಿಲು' ( dumbshow and noise ). ಅವರನ್ನು ಮೆಚ್ಚಿಸುವುದು , 
ನಂಬಿಸುವುದು, ನಗಿಸುವುದು , ಅಳಿಸುವುದು, ಎಲ್ಲವೂ ಸುಲಭದ ಕೆಲಸವಾಗಿತ್ತು . ಕಾವ್ಯ , 
ಕಾವ್ಯದ ಗೇಯತೆ ಹಾಗೂ ನಾಟಕದ ಇತರ ಸೂಕ್ಷ್ಮಗಳು ಅವರ ಮಂದಬುದ್ದಿಗೆ ಹಿಡಿಸ 
ದಿದ್ದರೂ ನಾಟಕದ ಜೀವಾಳವಾದ ಮಾನವಜೀವನದ ಚಿತ್ರಣ, ಕರುಣೆ ಹಾಸ್ಯಗಳಂತಹ 
ಮೂಲಭೂತ ಭಾವನೆಗಳ ವ್ಯಂಜನ ಅವರ ಅನುಭವಕ್ಕೆ ಹೊಗದೆ ಇರುತ್ತಿರಲಿಲ್ಲ. ಒಟ್ಟಾರೆ 
ಈ ಜನರೇ ಆಗಿನ ರಂಗಭೂಮಿಯ ನೆಲಗಟ್ಟು ; ಅದನ್ನು ರೂಪಿಸಿದ್ದು ಅವರ ರುಚಿ. 

ಆ ಕಾಲದಲ್ಲಿ ನಾಟಕವೃತ್ತಿಗೆ ತೊಡಗಿದವರು ಜನಸಾಮಾನ್ಯರ ಮೆಚ್ಚಿಕೆ ಗಳಿಸಿ 
ಕೊಂಡಿದ್ದರೂ ಮಡಿವಂತ ಗೌರವಸ್ಥರ ಕಣ್ಣಲ್ಲಿ ಮಾತ್ರ ಪುಂಡಪೋಕರಿಗಳೂ ಸಮಾಜ 
ಘಾತಕರೂ ಆಗಿದ್ದರು . ಲಂಡನಿನ ನಗರಪಾಲಕರಂತೂ ಆ ವೃತ್ತಿಗೆ ಸಾಕ್ಷಾತ್ ಬಹಿಷ್ಕಾರ 
ನನ್ನೆ ಹಾಕಿ, ನಗರದೊಳಗೆಲ್ಲ ನಾಟಕಶಾಲೆಗಳು ತಲೆಯೆತ್ತದಂತೆ ಕಟ್ಟು ಪಾಡು ಮಾಡಿ 
ದ್ದರು . ಥಿಯೇಟರ್‌, ಕರ್ಟನ್ , ರೋಸ್‌ಗಳು ಹಾಗೂ ಮುಂದೆ ಅಸ್ತಿತ್ವಕ್ಕೆ ಬಂದ ಉಳಿದೆಲ್ಲ 
( ಬ್ಲಾಕ್ ಫೈಯರ್ ಒ೦ದರ ಹೊರತು) ನಾಟಕಶಾಲೆಗಳಿದ್ದು ದೂ ನಗರದ ಗಡಿಯಾಚೆ 
ಉತ್ತರ ದಕ್ಷಿಣಕ್ಕೆ , ದಕ್ಷಿಣದಲ್ಲಿ ಅವಕ್ಕಿದ್ದ ನೆರೆಯೆಂದರೆ ಸೆರೆಮನೆ, ಸೂಳೆಮನೆಗಳು ! 
84ರಲ್ಲೊಮ್ಮೆ ಒಂದು ದೊಂಬಿಯದ್ದಾಗ ಅದು ಒಬ್ಬ ನಟನಿಂದ ಉಗಮಿಸಿತೆಂಬ 


xxviii 


SATUS 


ಗೊಬ್ ನಾಟಕಶಾಲೆ (ಒಂದು ಹಳೆಯ ಕೆತ್ತನೆ) 
ಕಾರಣದ ಮೇಲೆಲಂಡನಿನ ನಗರಾಧ್ಯಕ್ಷ ಥಿಯೇಟರ್ , ಕರ್ಟನ್‌ಗಳನ್ನು ಕೆಡವಬೇಕೆಂದು 
ಸರಕಾರಕ್ಕೆ ಅರಿಕೆ ಮಾಡಿಕೊಂಡಿದ್ದ ! 


ರಂಗಭೂಮಿಯ ರಕ್ಷಣಾಶಕ್ತಿಗಳು 
ಇತ್ತ ಲಂಡನಿನ ಮಡಿವಂತ ನಾಗರಿಕರೂ ನಗರಪಾಲಕರೂ ರಂಗಭೂಮಿಯ ಮಾರಕ ಶಕ್ತಿ 
ಯಾಗಿ ಅದನ್ನು ತುಳಿಯಹೊರಟಿದ್ದರೆ ಅತ್ತ ಅದಕ್ಕಿಂತ ಪ್ರಬಲವಾದ ಬೇರೆ ಒಂದು ತಾರಕ 
ಶಕ್ತಿ ಅದಕ್ಕೆ ಉತ್ತೇಜನಕೊಟ್ಟು ಬೆಳಸುತ್ತಿತ್ತು . ಆಗ ಇಂಗ್ಲಂಡನ್ನು ಆಳಿದ್ದ ಎಲಿಜಬೆತ್ 
ರಾಣಿಯೇ ಸ್ವತಃ ನಾಟಕದಲ್ಲಿ ಗಾಢವಾದ ಆಸಕ್ತಿ ಹೊಂದಿದ್ದಳು . ವರ್ಷದಲ್ಲಿ ಹಲವಾರು 
ಸಲ ನಾಟಕ ಮಂಡಳಿಗಳವರನ್ನು ಆಹ್ವಾನಿಸಿ, ಆಸ್ಥಾನದಲ್ಲಿ ಅವರ ಆಟ ಆಡಿಸಿ ನೋಡಿ 
ಸಂತೋಷಪಡುತ್ತಿದ್ದಳು. 83ರಲ್ಲಿ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಅವಳು 
ತನ್ನ ದೇ ಒಂದು ಮಂಡಳಿಯಾಗಬೇಕೆಂದು ಅಪ್ಪಣೆ ಮಾಡಿದಳು. ಕ್ರೀನ್ಸ್ ಮೆನ್ ಮಂಡಳಿ 
ಅಸ್ತಿತ್ವಕ್ಕೆ ಬಂದದ್ದು ಹೀಗೆ. 

ಅವಳಂತೆ ಅವಳ ಆ ಸ್ಥಾನಿಕರಿಗೂ ನಾಟಕದಲ್ಲಿ ತುಂಬ ಆಸ್ಥೆ . ಒಬ್ಬೊಬ್ಬ ಆ ಸ್ಟಾ 
ನಿಕನೂ ಒಂದೊಂದು ಮಂಡಳಿಗೆ ಕೃಪಾಪೋಷಣೆ ನೀಡಿ ಅದು ತನ್ನ ಹೆಸರಿನಿಂದ ಕರೆದು 
ಕೊಳ್ಳಲು ಅನುಮತಿಯಿತ್ತಿದ್ದ. ಇದು ಕೊಟ್ಟವ ಕೊಂಡವರಿಬ್ಬರಿಗೂ ಗೌರವದಾಯಕ 
ವೆನಿಸಿತ್ತು . ಹೀಗೆ ಆಸ್ಥಾನಿಕರ ಹೆಸರನ್ನು ಹೊತ್ತ ಮಂಡಳಿಗಳು ಅಧಿಕಾರಿಗಳ ಕಿರ ಕುಳ 
ದಿಂದಲೂ ಸುರಕ್ಷಿತವಾಗಿರುತ್ತಿದ್ದವು. ಲೆಸ್ಟರ್ ಮೆನ್ , ಎಸೆಕ್ಸ್ ಮೆನ್ , ಸ್ಟಾಫರ್ಡ್ 
ಮೆನ್ - ಇವು 87ರ ಸುಮಾರಿಗಿದ್ದ ಇಂತಹ ಕೆಲವು ಮಂಡಳಿಗಳು . ಇವು ಸಾಧಾರಣ 
ವಾಗಿ ಚಳಿಗಾಲದಲ್ಲಿ ಲಂಡನಿನಲ್ಲೂ ಬೇಸಗೆಯಲ್ಲಿ ಪ್ರವಾಸ ಹೊರಟು ಸುತ್ತಮುತ್ತಣ 
ಹಳ್ಳಿ ಪಟ್ಟಣಗಳಲ್ಲ ಆಟ ತೋರಿಸುತ್ತಿದ್ದವು. ಒಬ್ಬ ಪೋಷಕ- ಆಸ್ಥಾನಿಕ ತೀರಿಕೊಂಡರೆ 
ಅವನ ಮಂಡಳಿ ಚದರಿ , ಅದರ ನಟರು ಇತರ ಮಂಡಳಿಗಳಲ್ಲಿ ಒಮ್ಮೊಮ್ಮೆ ಒಟ್ಟಾಗಿಯೇ 
ನೌಕರಿ ಹಿಡಿಯುತ್ತಿದ್ದರು. 


xxix 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎಂ 
1594ರಲ್ಲಿ ಅಸ್ತಿತ್ವಕ್ಕೆ ಬಂದ ಲಾರ್ಡ್ ಚೇಂಬರ್‌ಲೆನ್ಸ್ ಮೆನ್ ಎಂಬ ಇಂತಹ – 
ಒಂದು ಹೊಸ ಮಂಡಳಿಯ ನಟವರ್ಗದಲ್ಲಿ ಷೇಕ್ಸ್ಪಿಯರನೂ ಒಬ್ಬನಾಗಿದ್ದ . ಆ ವರ್ಷ 
ಆಸ್ಥಾನದಲ್ಲಿ ಪಾತ್ರ ಮಾಡಿ ಸಂಭಾವನೆ ಪಡೆದವರಲ್ಲಿ ಅವನ ಹೆಸರೂ ನಮೂದಾಗಿದೆ. 
ಹಿಂದೆ ಹೇಳಿದ ರಾಬರ್ಟ್ಗ್ರೀನನ ಉಲ್ಲೇಖವನ್ನು ಬಿಟ್ಟರೆ, ಅದರ ನಂತರ ಷೇಕ್ಸ್ಪಿಯರ 
ನನ್ನು ನಿಶ್ಚಿತವಾಗಿ ನಟನೆಂದು ತೋರಿಸುವುದು ಇದೇ . 86- 87ರಲ್ಲಿ ಸ್ಟಾರ್ಟ್ಫರ್ಡಿಗೆ 
ಭೇಟಿಕೊಟ್ಟಿದ್ದ ನಾಟಕ ಮಂಡಳಿಗಳಲ್ಲೊಂದಾದ ಲೆಸ್ಟರ್ ಮೆನ್ ಮರು ವರ್ಷ ಲೆಸ್ಟರನ 
ನಿಧನಾನಂತರ ಲಾರ್ಡ್ ಸ್ಟೇ೦ಜ್ ಮೆನ್ ಎಂದು ಪುನರಚಿತವಾಗಿ, ಮುಂದೆ ಡರ್ಬಿಸ್ 
ಮೆನ್ ಎಂದು ಹೆಸರು ಬದಲಾಯಿಸಿ, ಕೊನೆಗೆ ಚೇಂಬರ್‌ಲೆನ್ಸ್ ಮೆನ್ ಆಯಿತೆಂದೂ 
ಷೇಕ್ಸ್ಪಿಯರ್‌ ಸ್ಪಾಟ್ ಫರ್ಡಿನಲ್ಲೇ ಲೆಸ್ಟರನ ಮಂಡಳಿ ಸೇರಿ ಅದರ ಭಾಗ್ಯದ ತಾಳಕ್ಕೆ 
ತಾನೂ ಹೆಜ್ಜೆ ಯಿಟ್ಟು ಕೊನೆಗೆ ಚೇಂಬರ್‌ಲೆನನ ಮಂಡಳಿ ಕಂಡನೆಂದೂ ವಾಡಿಕೆಯಾಗಿ 
ನಂಬಲಾಗಿದೆ. ಚೇಂಬರ್‌ಲೆನನ ಮಂಡಳಿ ಸೇರುವ ಮೊದಲು ಅವನು ಸಂಬೋಕ್ಸ್ 
ಮೆನ್ , ಸಸೆಕ್ಸ್ ಮೆನ್ , ಕ್ರೀನ್ಸ್ ಮೆನ್‌ಗಳಲ್ಲಿದ್ದನೆಂದೆಲ್ಲ ಊಹೆಗಳಿವೆ. ಏನೇ ಇರಲಿ, 
ಚೇಂಬರ್‌ಲೆನನ ಮಂಡಳಿ ಸೇರಿದ್ದು ಷೇಕ್ಸ್ಪಿಯರನ ಜೀವನದ ನಿರ್ದಿಷ್ಟ ವೂ ಮಹತ್ವ 
ಪೂರ್ಣವೂ ಆದ ಘಟ್ಟ ; ಅದು ಸಂದ 1594 ಅವನ ಜೀವನದ ಭಾಗ್ಯವರ್ಷ . 


ನಾಟಕದ ಪ್ರಾಕೃತರೂಪ: ' ಮಿರಕಿ ', 'ಮೊರಾಲಿಟೀಸ್ 
ಷೇಕ್ಸ್ಪಿಯರ್ ಕಣಕ್ಕಿಳಿದ ಹೊತ್ತಿನಲ್ಲಿ ರಂಗಭೂಮಿಯಂತೆ ನಾಟಕ ಸಹ ಇನ್ನೂ ಪಾಕ 
ಗೊಂಡು ಹರಳು ಬಿಟ್ಟಿರಲಿಲ್ಲ ; ಸಾಹಿತ್ಯವೆನಿಸಿಕೊಳ್ಳುವ ಪಕ್ವತೆ ಅದಕ್ಕೆ ಕೂಡಿಬಂದಿರ 
ಲಿಲ್ಲ. ಆವರೆಗೆ ಚರ್ಚಿನವರೂ ಪೌರಸಂಘಗಳವರೂ ಮಧ್ಯಯುಗೀನ ಲ್ಯಾಟಿನ್ ಪರಂಪರೆ 
ಯನ್ನೇ ಮುಂದುವರಿಸಿ , ಏಸುಕ್ರಿಸ್ತನ ಹಾಗೂ ಕ್ರೈಸ್ತ ಸಾಧುಸಂತರ ಜೀವನ ಪ್ರಸಂಗ 
ಗಳನ್ನೆತ್ತಿಕೊಂಡು ನಾಟಕ ಮಾಡಿ ಹಬ್ಬದ ದಿನಗಳಲ್ಲಿ ಆಡಿ ತೋರಿಸುತ್ತಿದ್ದರು. ಇವುಗಳ 
ಹೆಸರು ' ವಿರಕಲ್ ಪ್ಲೇಸ್ '; ಗುರಿ ನೀತಿಬೋಧೆ, ಧರ್ಮಪ್ರಚಾರ. 
- ಮುಂದೆ ಈ ' ಮಿರಕಲ್ ಪ್ಲೇಸ್ 'ನಿಂದಲೇ “ ಮೊರಾಲಿಟಿ ಪ್ಲೇಸ್ ' ಎಂಬ ಇನ್ನೊಂದು 
ಪ್ರಭೇದ ಹುಟ್ಟಿ ಬಂದು , ಹೊರಗೆ ನಾಟಕ ಮಂಡಳಿಗಳವರಲ್ಲಿ ಪ್ರಚಾರ ಪಡೆಯಿತು. 
ನೋವಾನ ಕಥೆ, ಏಬ್ರಹಾ೦- ಐಸಾಕರ ಕಥೆಗಳಂತಹ ಮಾನವ ಜೀವಿಗಳ ಸುತ್ತ 
ಹೆಣೆದ ಬೈಬಲಿನ ಕಥೆಗಳನ್ನು ಆರಿಸಿ, ನಡುವೆ ವಿವಿಧ ಸದ್ದು ಣ ದುರ್ಗುಣಗಳಿಗೆ ಪುರುಷ 
ರೂಪಕೊಟ್ಟು ಸೇರಿಸಿ ಕಟ್ಟಿದ ರಚನೆಗಳಿವು. ಇವೆಲ್ಲವೂ ಘಟನೆಗಳನ್ನು ಒಂದಕ್ಕೊಂದು 
ಪೋಣಿಸಿ ಹೆಣೆದ ಸರಗಳು ; ನಾಟಕಕ್ಕಿಂತ ದೃಶ್ಯಾವಳಿಯೆಂಬ ಹೆಸರು ಇವಕ್ಕೆ ಹೆಚ್ಚು 
ಒಪ್ಪುತ್ತದೆ. ಇವುಗಳಲ್ಲಿ ಕಾಲೈ ಕ್ಯ , ಸ್ಟಿಕ್ಯ , ಕೊನೆಗೆ ಕ್ರಿಮೈ ಕೈ ಸಹ ಇರುತ್ತಿರಲಿಲ್ಲ; 
ಇನ್ನು ಕಾವ್ಯಗುಣ, ನಾಟಕೀಯ ಬೆಳವಣಿಗೆ , ಸಮಂಜಸ ಪಾತ್ರಪೋಷಣೆಗಳಂತೂ 
ದೂರದ ಮಾತೇ . ಒಮ್ಮೊಮ್ಮೆ ಹಳೆಯ ಐತಿಹಾಸಿಕ ಪ್ರಸಂಗಗಳೂ ಇದೇ ಪ್ರಕ್ರಿಯೆಯಲ್ಲಿ 
ನುರಿತು 'ಕ್ಯಾನಿಕಲ್ ಪ್ಲೇಸ್” ಎಂಬ ಹೆಸರಿನಿಂದ ರಂಗ ಕಾಣುತ್ತಿದ್ದವು. 

- ಹದಿನಾರನೆ ಶತಮಾನದ ಪೂರ್ವಾರ್ಧದಲ್ಲಿ ಈ ಧಾರ್ಮಿಕ ಕೃತಿಗಳ ಹೊರೆಯಿಳಿ 
ಸುವ ಇಂಟರ್‌ಲೂಡ್ಸ್' ಎಂಬ ಒಂದು ಪ್ರಕಾರ ಪ್ರಚಲನೆಗೆ ಬಂದಿತು. ಮೊರಾಲಿಟಿಗಳ 


XXX 


ವಿ ಪ್ರಸ್ತಾವನೆ 
ದೀರ್ಘದೃಶ್ಯಗಳ ನಡುವೆ ಅವುಗಳ ಏಕತಾನದಿಂದ ಬಿಡುವು ಕೊಡಲೆಂದು ಹವಣಿಸಿದ 
ಅ೦ಕಮಧ್ಯ ದೃಶ್ಯಗಳಿವು. ಇವುಗಳ ನೆಲಸು ಲೌಕಿಕ, ಉದ್ದೇಶ ವಿನೋದ. ( ಹಿಂದೆ 
ನಮ್ಮ ಪೌರಾಣಿಕ ನಾಟಕಗಳ ನಡುವೆಯೂ ಇದೇ ಬಗೆಯ ' ಕಾಮಿಕ್ ' ಅಥವಾ ನಕಲಿ 
ದೃಶ್ಯಗಳಿರುತ್ತಿದ್ದುದನ್ನು ಇಲ್ಲಿ ನೆನೆಯಬಹುದು. ಮೊದಮೊದಲಿಗೆ ಬರಿಯ ಅಂಕ 
ಮಧ್ಯ ದೃಶ್ಯಗಳಾಗಿದ್ದ ಈ ಇಂಟರ್‌ಲೂಡ್ ಗಳು ಬರುಬರುತ್ತ ಹಿಗ್ಗಿ ಬೆಳೆದು ಇಡಿಯ 
ನಾಟಕಗಳೇ ಆಗಿ , ಮಧ್ಯಯುಗೀನ ನಾಟಕ ಕ್ಕೂ ಎಲಿಜಬೆತ್ ಕಾಲೀನ ನಾಟಕ ಕ್ಕೂ 
ನಡುವಿನ ಸೇತುವೆಯಾಗಿ ಪರಿಣಮಿಸಿದವು. 


ನವೋದಯದ ಹೊಸ ಬೆಳಕು 
ಇದೇ ಸಮಯಕ್ಕೆ ಇಂಗ್ಲೆಂಡಿನಲ್ಲಿ ವಿಚಾರಕ್ರಾಂತಿಯ ಒಂದು ಹೊಸ ವರ್ಷಧಾರೆ ಆರಂಭ 
ವಾಯಿತು. ಆವರೆಗೆ ಕೂಪಮಂಡೂಕಗಳಂತೆ ತಮ್ಮ ಧರ್ಮಾಂಧತೆಯಲ್ಲಿ ಮುಳುಗಿ 
ತೊಳಲಾಡಿದ್ದ ಅಲ್ಲಿನ ವಿದ್ಯಾವಂತ ಜನ ಕಣೋರೆ ಕಳಚಿ, ಗ್ರೀಸ್ ರೋಮ್‌ಗಳ 
ಕ್ಲಾಸಿಕಲ್ ಪರಂಪರೆಯ ಪುನಃಶೋಧನೆಗೆ ತೊಡಗಿದರು . ಪರಿಣಾಮವಾಗಿ , ನವೋ 
ದಯದ ಕಿಡಿ ಹಾರಿ ಜನಜೀವನದಲ್ಲಿ ಅಭೂತ ಜಾಗೃತಿಮೂಡಿತು . ಈ ಕಿಡಿ ಕಲೆ ಸಾಹಿತ್ಯ 
ಗಳ ಇತರ ಪ್ರಕಾರಗಳಂತೆ ನಾಟಕಕ್ಷೇತ್ರವನ್ನೂ ಬೆಳಗದೆ ಇರಲಿಲ್ಲ. ಶತಮಾನದ ಉತ್ತ 
ರಾರ್ಧದ ಹೊತ್ತಿಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೂ ವಕೀಲಸಂಘಗಳವರೂ 
ಸಂಪ್ರದಾಯದ ಜಾಡು ತೊರೆದು ಹೊಸ ನಾಟಕಗಳನ್ನು ಹುಡುಕಿ ಆಡತೊಡಗಿದರು . 
ಲ್ಯಾಟಿನಿನ ಟೆರೆನ್ಸ್ ಪ್ಲಾಟಸರ ಹರ್ಷ ನಾಟಕಗಳೂ ಸೆನೆಕನ ರುದ್ರನಾಟಕಗಳೂ 
ಇಂಗ್ಲಿಷಿಗೆ ಇಳಿದು ಬಂದವು. ಜೊತೆಗೆ ಇಟಲಿಯ ಪ್ರಭಾವವೂ ಕೂಡಿ ಬ೦ದು ಬಣ್ಣ 
ಕಟ್ಟತು. ಅನುವಾದಗಳಿ೦ದ ಷುರುವಾದ ಈ ಹೊಸ ನಡೆ ಬರುಬರುತ್ತ ಕ್ಲಾಸಿಕಲ್ 
ಅಚ್ಚಿನಲ್ಲಿ ದೇಶೀಯ ವಸ್ತು ವಿಷಯಗಳನ್ನು ಎರಕ ಹೊಯ್ದು ಮಾಡಿದಮೂಲಕೃತಿಗಳಿಗೆ 
ಎಡೆ ಕೊಟ್ಟಿತು. ಈ ಹೊಸ ಹುಟ್ಟಿನ ಪೋಷಕರಲ್ಲಿ ಎಲಿಜಬೆತ್ ರಾಣಿಯ ಇದ್ದಳು. 
1580ರ ಸುಮಾರಿಗೆ ಅವಳ ಆಸ್ಥಾನದಲ್ಲಿ ನಡೆಯುತ್ತಿದ್ದುದು ಈ ಹೊಸ ನಾಟಕಗಳೇ . 
'ಯೂನಿವರ್ಸಿಟಿ ನಿ 
ಇದು ಎಲಿಜಬೆತ್ ಯುಗೀನ ನಾಟಕಸಾಹಿತ್ಯದಮೊದಲ ತೊರೆ. ಇದಾದ ಒಂದೆರಡು ವರ್ಷ 
ಗಳಲ್ಲಿಯೇ ವಿಶ್ವವಿದ್ಯಾನಿಲಯಗಳಲ್ಲಿ ತರಬೇತಿ ಪಡೆದ ವಿದಗ್ಗರ ( University Wits ) 
ಒಂದು ತಂಡ ನಾಟಕರಚನೆಗೆ ಕೈಯಿಟ್ಟು ತೊರೆ ಬಲಿಸಿ ಹೊಸ ನೀರಿನ ನೆರೆ ಹರಿಸಿತು. 
ಆಕ್ಸ್ ಫರ್ಡಿನ ಲಿಲಿ, ಪೀಲ್ , ಲಾಡ್ಸ್ , ಕೇಂಬ್ರಿಜ್‌ನ ಗ್ರೀನ್, ಮಾರ್ಲೊ , ನ್ಯಾಷ್ ಈ 
ಗುಂಪಿನ ದಿಗ್ಗಜಗಳು . ಇವರ ಜೊತೆಗೆ ವಿಶ್ವವಿದ್ಯಾನಿಲಯದಾಚೆಯಿಂದ ಕಿಡ್ ಬಂದು 
ಕೂಡಿಕೊ೦ಡ. ಇವರೆಲ್ಲರೂ ಸಮರ್ಥರು , ಕ್ಲಾಸಿಕಲ್ ಸಂಪ್ರದಾಯದಲ್ಲಿ ನುರಿತವರು . 
ರೂಪಾಕಾರಗಳಿಲ್ಲದೆ ಹುಡಿಹಿಟ್ಟಾಗಿ ಚೆಲ್ಲಿದ್ದ ನಾಟಕ ಪ್ರಕಾರವನ್ನು ಇವರು ಸಂವಿಧಾನ, 
ಕ್ರಿಯೆ , ನಾಟಕೀಯತೆ, ಭಾಷಾಶೈಲಿಗಳಲ್ಲಿ ಮೆದ್ದು ಮೂರ್ತರೂಪಕೊಟ್ಟರು, ಕಾವ್ಯದ 
ಪ್ರಾಣ ಉಸುರಿ ಸಚೇತನಗೊಳಿಸಿ ನಿಲ್ಲಿಸಿದರು. ಇವರಲ್ಲೆಲ್ಲ ಲಿಲಿ ಆದ್ಯ . ಅವನದು 

Xxxi 


ನಿಜ ಷೇಕ್ಸ್ಪಿಯರಿಗೆ ನಮಸ್ಕಾರ 
“ಯೂಸುಯಿಸಂ' ಎಂಬ ಅಂಕಿತದಿಂದ ಕರಸಿಕೊಂಡ ನಾಜೂಕಿನ ಶೈಲಿ, ರೇಶಿಮೆಯ 
ತಂತ್ರ , ಸೀಲ್ ರಾಷ್ಟ್ರೀಯ ಚರಿತ್ರೆಯ ಕಡೆ ಗಮನ ಹರಿಸಿ ಚಾರಿತ್ರಕ ನಾಟಕರಚನೆಗೆ 
ಕೈಯಿಟ್ಟವರಲ್ಲಿ ಮೊದಲಿಗ. ರಸಾವೇಶ, ಭಾವೋದ್ರೇಕಗಳ ಹೊಸ ರುಚಿ ಅಡ್ಡಿ ಬಡಿಸಿದ್ದು 
ಕಿಡ್ನ ಕೈ . ಸ್ತ್ರೀ ಪಾತ್ರಗಳಿಗೆ ಕೋಮಲತೆಯೆರೆದು ಮಾನವೀಕರಿಸಿದವನು ಗ್ರೀನ್ . 
ಇವರೆಲ್ಲರೂ ಶೈಲಿ ತಂತ್ರಗಳಲ್ಲಿ ನಾವೀನ್ಯ ತಂದು ಬೆಳಸಿದರೆ ' ಮದಿಸಿದ ಕಾವ್ಯವೈಭವದ 
ತುಂಬು ಹಾಯಿ ' ಮಾರ್ಲೊ ಒಟ್ಟಂದಕ್ಕೆ , ನಾಟಕಮಾಧ್ಯಮವಾದ ಕಾವ್ಯಕ್ಕೆ ಓಜ. 
ತುಂಬಿದ, 86 -87ರಲ್ಲಿ ಹೊರಬಂದ ಕಿಡ್ನ ' ದಿ ಸ್ಪ್ಯಾನಿಷ್ ಟ್ರಾ ಜೆಡಿ', ಮಾರ್ಲೊನ 
( ಟ್ಯಾ೦ಬುರ್‌ಲೆನ್ ' ಗಳು ಹೊಸ ದಿಶೆಯ ದಾರಿಗುರುತುಗಳಾದವು. ನಾಟಕ ಮಂಡಳಿ 
ಗಳವರು ಮೊರಾಲಿಟಿ, ಇಂಟರ್‌ ಲೂಡ್‌ಗಳ ಹಳಸನ್ನು ಬದಿಗೊತ್ತಿ, ಇವರ ಕೃತಿಗಳನ್ನು 
ಬಯಸಿ ಬಾಯಿ ಚಪ್ಪರಿಸಿದರು. ಇಲ್ಲವಾದರೆ ಎಲಿಜಬೆತಳ ಆಸ್ಥಾನದಲ್ಲಿ ತೋರಿಸು 
ವುದೇನನ್ನು ? ಅಲ್ಲಿ ಸಂದದ್ದು ಹೊರಗೆ ' ನೆಲದಣ್ಣ ' ಗಳಿಗೂ ಸಂದಿತು ! 


ಸೂರ್ಯೋದಯ 
ಈ ಸುಮಾರಿಗೆ ಷೇಕ್ಸ್ಪಿಯರ್‌ ನಟನಾಗಿ ನೌಕರಿ ಮಾಡಿಕೊಂಡಿದ್ದ. ಆ ಕಾಲದಲ್ಲಿ ನಾಟಕ 
ಮಂಡಳಿಗಳ ಕಾರ್ಯವರ್ಗದಲ್ಲಿ ಲೇಖನಕಲೆಯರಿತ ಒಬ್ಬಿಬ್ಬರು ಕವಿಗಳಿರುತ್ತಿದ್ದರು. 
ಹೊರಗಿನ ಲೇಖಕರಿಂದ ಕೊಂಡ ನಾಟಕಗಳನ್ನು ರಂಗಭೂಮಿಯ ರುಚಿಗೆ ಒಗ್ಗುವಂತೆ 
ತಿದ್ದಿ ತೇಪೆ ಹಾಕುವುದು , ಸರಿಯಾದ ನಾಟಕಗಳು ದೊರೆಯದಿದ್ದಾಗ ತಾವೇ ನಾಟಕ 
ಬರೆಯುವುದು ಅವರ ಕಸುಬು. ಜನ್ಮತಃಪ್ರತಿಭಾಶಾಲಿಯಾಗಿದ್ದ ಷೇಕ್ಸ್ಪಿಯರ್ ತಾನಿದ್ದ 
ಮಂಡಳಿಯಲ್ಲಿ ನಟನ ಹುದ್ದೆಯ ಜೊತೆಗೆ ಈ ಹೊಣೆಯನ್ನೂ ನಿರ್ವಹಿಸಿದ್ದನೆಂದು ಕಾಣು 
ತದೆ. ವಿದಗ್ಧ 'ರ ಕೃತಿಗಳು ಅವನನ್ನು ಕೆಣಕಿದವು. ಅವರ ಮಾದರಿಯನ್ನನುಸರಿಸಿ 
ತಾನೂ ನಾಟಕ ಬರೆಯಲಾರಂಭಿಸಿದ. ತೂಬು ತೆರೆದದ್ದೇ ತಡ, ಅವನ ನಿರ್ಮಾಣಶಕ್ತಿ 
ಹುಚ್ಚೆದ್ದು ಹರಿಯಿತು. ಅವರಲ್ಲಿ ಬಿಡಿ ಬಿಡಿಯಾಗಿ ಹರಡಿ ಹಂಚಿದ್ದ ಪ್ರತಿಭೆ ಇವನಲ್ಲಿ 
ಒಟ್ಟುಗೂಡಿ ಒಮ್ಮೊಗವಾಗಿ ಹೊರಬಂದಿತು ; ಅವರ ಬೇರೆ ಬೇರೆ ಬಣ್ಣಗಳು ಇವನಲ್ಲಿ 
ಕಾಮನ ಬಿಲ್ಲಾಗಿ ಬೆರೆತವು; ಅವರೆಲ್ಲರ ಸತ್ವಗಳನ್ನೂ ಇವನೊಬ್ಬನೇ ನುಂಗಿ ಬೆಳೆದ. 
ಪೀಲ್ ಹಾಗೂ ಮಾರ್ಲೊರ ಪ್ರೇರಣೆ ಚರಿತ್ರೆಗೆ ಕೈ ತೊಡಗಿಸಿ ' ಹೆನ್ರಿ ದಿ ಸಿಕ್ಸ್ ' ನಾಟಕ 
ಚಕ್ರಕ್ಕೆ ಜನ್ಮ ಕೊಟ್ಟರೆ ಕಿಡ್ನ ರಂಜಕ ದೃಷ್ಟಿ “ ಟೈಟಸ್ ಆ೦ಡೋನಿಕಸ್ ' ಗೆ, ಲಿಲಿಯ 
ಮಾತಿನ ನಾಜೂಕು, ಜಾಣ್ಮಗಳು ' ಲವ್ ಲೇಬರ್ ಲಾಸ್ಟ್ ' ಗೆ, ಗ್ರೀನನ ನಯ ಕೋಮು 
ಲತೆಗಳು ' ಟು ಜೆಂಟಲ್ ಮೆನ್ ಅಫ್ ವೆರೋನ' ದ ಸಿಲ್ವಿಯಾ, ಜೂಲಿಯಾರ ಸೃಷ್ಟಿಗೆ 
ಸ್ಫೂರ್ತಿಒದಗಿಸಿದವು. ಷೇಕ್ಸ್ಪಿಯರ್ ಅವರಂತೆ ಆಕ್ಸ್‌ಫರ್ಡ್, ಕೇಂಬ್ರಿಜ್‌ಗಳ ಊಟೆಯ 
ನೀರು ಕುಡಿದು ಪ್ರಕಾ೦ಡತೆ ಪಡೆಯದಿದ್ದರೂ ಅವರೆಲ್ಲರನ್ನೂ ಮೀರಿಸಿ ಬರೆದ. ಅವರಿಗಿಲ್ಲದ 
ರಚನಾಕೌಶಲ , ಶೈಲಿಗಳು ಇವನಿಗೆ ಸಿದ್ಧಿಸಿದವು. ಕೊನೆಗೆ ಅವರು ತಮಗೇ ಮೀಸಲೆಂದು 
ಕೊಂಡಿದ್ದ ಸರಳ ರಗಳೆ ಸಹ ಇವನಕೈಯಲ್ಲಿ ವಿಶಿಷ್ಟ ಶಕ್ತಿ , ಮಧುರತೆಗಳನ್ನು ಪಡೆಯಿತು. 

ಷೇಕ್ಸ್ಪಿ ಯರನ ಸೈ ಸೇ ಸೈ ಪು . ಒಂದು ಕಡೆ ಪ್ರತಿಭಾಶ್ರೀ ಅವನಿಗೆ ಒಲಿದಿದ್ದರೆ 
ಇನ್ನೊಂದು ಕಡೆ ಭಾಗ್ಯಶ್ರೀ ಅವನನ್ನು ವರಿಸಿದಳು. ಮೊದಲ ಐದಾರು ವರ್ಷಗಳು 


xxxii 


ವಿ ಪ್ರಸ್ತಾವನೆ ಎa 
ವಿದಗ್ಧರೊಡನೆ ಸೆಣಸಬೇಕಾಗಿಬಂದರೂ 1594ರಲ್ಲಿ ಅವನು ಚೇ೦ಬರ್ ಲೆನ್ ಮಂಡಳಿ 
ಸೇರುವ ಹೊತ್ತಿಗೆ ಅವನ ಪ್ರತಿಸ್ಪರ್ಧಿಗಳಲ್ಲಿಗ್ರೀನ್, ಕಿಡ್ , ಮಾರ್ಲೊ ತೀರಿಕೊಂಡಿದ್ದರು. 
ಉಳಿದವರು ನಾಟಕರಚನೆಗೆ ಶರಣು ಹೊಡೆದಿದ್ದರು . ದಾರಿ ತೆರವಾಯಿತು. ಷೇಕ್ 
ಸ್ಪಿಯರ್‌ ಈಗ ಎಲಿಜಬೆತ್ - ಯುಗೀನ ನಾಟಕದ ಅಪ್ರತಿರಥ, ಏಕಚಕ್ರಾಧಿಪತಿ. 


ಕಥನ - ಕವನಗಳು 
1593-94 ಇನ್ನೂ ಒಂದು ದೃಷ್ಟಿಯಿಂದ ಷೇಕ್ಸ್ಪಿಯರನ ಜೀವನದ ಮಹತ್ವಪೂರ್ಣ 
ವರ್ಷಗಳಾದವು. ಅದುವರೆಗೆ ಬರಿಯ ನಟ ನಾಟಕಕಾರನಾಗಿ ಬೆಳಕಿಗೆ ಬಂದಿದ್ದ ಅವನು 
ಸಾಹಿತ್ಯ ಪ್ರಪಂಚದಲ್ಲಿ ಕವಿಯಾಗಿ ಸ್ಥಾನ ಗಳಿಸಿದ್ದು ಆ ವರ್ಷಗಳಲ್ಲಿ. 92ರ ರ್ಜೂ ಇಂದ 
94ರ ಏಪ್ರಿಲ್‌ವರೆಗಿನ ಅವಧಿಯಲ್ಲಿ ಲಂಡನಿನಲ್ಲಿ ಪ್ಲೇಗಿನ ಪಿಡುಗಾಗಿ ನಾಟಕಶಾಲೆಗಳು 
ಮುಚ್ಚಿದ್ದವು. ಈ ಬಲವಂತದ ಬಿಡುವನ್ನು ಹೇಗೆ ರೂಢಿಸುವುದು ? ಅವನು ಕಾವ್ಯ 
ರಚನೆಗೆ ಕೈಯಿಟ್ಟ, (ಸ್ಟಾಟ್‌ಫರ್ಡ್ ಬಿಡುವ ವೇಳೆಗಾಗಲೇ ಷೇಕ್ಸ್ಪಿಯರ್‌ ಕಾವ್ಯ 
ರಚನೆ ಮಾಡಿದ್ದನೆಂದು ಇನ್ನೊಂದು ಅಭಿಪ್ರಾಯವಿದೆ.) ಇದರ ಹಿಂದೆ ಕಾವ್ಯ ಬರೆಯ 
ಬೇಕೆ೦ಬ ಲೋಕೋತ್ತರ ಒತ್ತರದೊಡನೆ ಪ್ರಾಯಶಃ ಒಂದು ಲೌಕಿಕ ದೃಷ್ಟಿ ಯೂ ಬೆರೆ 
ತಿತ್ತೇನೊ : ಅವನು ಅದುವರೆಗೆ ಬರೆದಿದ್ದು ದು ನಾಲ್ಕು ಐದು ನಾಟಕಗಳನ್ನು ಮಾತ್ರ . 
ಅವು ರಂಗ ಕಂಡು, ಹೆಸರು ತಂದಿದ್ದವಾದರೂ ಅವುಗಳಿಂದ ದೊರೆತಿದ್ದ ಆರ್ಥಿಕ ಲಾಭ 
ಅಷ್ಟಕ್ಕಷ್ಟೆ . ಮತ್ತೆ ನಾಟಕ ಶಾಲೆಗಳು ತೆರೆಯುವವರೆಗೆ ನಾಟಕ ಬರೆದರೂ ಹೊಟ್ಟೆ 
ತುಂಬುವಂತಿರಲಿಲ್ಲ. ಅಂದಿನ ಸಮಾಜದಲ್ಲಿ ಕವಿಯಾದವನಿಗೆ ನಟ ನಾಟಕಕಾರರಿಗಿಂತ 
ಹೆಚ್ಚಿನ ಮನ್ನಣೆದೊರೆಯುತ್ತಿತ್ತು . ಸ್ವತಃ ಎಲಿಜಬೆತ್ ರಾಣಿ ಕವಿಗಳಿಗೆಪೋಷಣೆ ಕೊಟ್ಟಿ 
ದ್ದಳು. ಅವಳ ಆಸ್ಥಾನದ ಅರ್ಲರು ತಮ್ಮ ಬಳಗದಲ್ಲಿ ಒಬ್ಬೊಬ್ಬ ಕವಿಯನ್ನಿರಿಸಿಕೊಂಡು 
ಪೋಷಿಸಿದ್ದರು. ಈ ಬಗೆಯ ಆಶ್ರಯದಿಂದ ಕವಿಗಳಿಗೆ ಅಲ್ಪ ಸ್ವಲ್ಪ ಹಣ ಸಂಪಾದನೆ 
ಯಾಗುತ್ತಿದ್ದುದಲ್ಲದೆ ಆಸ್ಥಾನಿಕರ ಉಚ್ಚ ವರ್ತುಲಗಳಲ್ಲಿ ಪ್ರವೇಶವಿರುತ್ತಿತ್ತು . ಆ ಜನರ 
ಸಭ್ಯತೆ, ಸಂಸ್ಕೃತಿ, ಕಲಾಭಿರುಚಿಗಳಲ್ಲಿ ಕವಿಗಳಿಗೂ ಪಾಲು ದೊರೆಯುತ್ತಿತ್ತು . ಇದು 
ಷೇಕ್ಸ್ಪಿಯರನ ವ್ಯವಹಾರಬುದ್ಧಿ , ಮಹತ್ವಾಕಾಂಕ್ಷೆಗಳನ್ನು ಕೆಣಕಿರಬೇಕು! ತಾನೂ 
ಶ್ರೀಮಂತ ಆಸ್ಥಾನಿಕರಲ್ಲಿ ಗಣ್ಯನಾದೊಬ್ಬನನ್ನೇ ಹಿಡಿದು ಅವನ ಆಶ್ರಯ ದೊರಕಿಸಿ 
ಕೊಂಡು ಕಾವ್ಯರಚನೆಗೆ ಆರಂಭಿಸಿದ. ಆ ಶ್ರೀಮಂತ ಸೌತ್ಯಾಂಪ್ಟನಿನ ಅರ್ಲನಾದ ಹೆನ್ರಿ 
ರಿಯೋಥಿಸ್ಥಿ , ಷೇಕ್ಸ್ಪಿಯರನ ಮೊದಲ ಕಥನ -ಕವನವಾದ 'ವೀನಸ್ ಅಂಡ್ ಡೋ 
ನಿಸ್ ' 93ರಲ್ಲ , ಎರಡನೆಯ ' ದಿ ರೇಪ್ ಅಫ್ ಲೂಕ್ರೀಸ್' 94ರಲ್ಲ ( ಪುಟ 235 -38) 
ಬೆಳಕು ಕಂಡು , ಎರಡು ಕವನಗಳೂ ಆ ಮಹನೀಯನಿಗೆ ಅರ್ಪಿತವಾದವು. ಆ ಅರ್ಪಣೆಯ 
ಒಕ್ಕಣೆಗಳಲ್ಲಿ ಅತೀವ ಗೌರವಾಭಿಮಾನಗಳು ತುಂಬಿ ಸೂಸಿವೆ . 
- ಈ ಕಥನ ಕವನಗಳು ಮೈಗೊಂಡಿರುವ ವಿಷಯವೆಂದರೆ ಶೀಲದ ಮೇಲೆ ಕಾಮ 
ನಡಸುವ ಹಲ್ಲೆ. ಒ೦ದರ ಆಧಾರ ಪುರಾಣ ; ಇನ್ನೊ೦ದರದು ಇತಿಹಾಸ. ಎರಡರಲ್ಲೂ 
ಹರೆಯದ ಕೆಂಪಿದೆ, ಬಿಸಿಯಿದೆ. ಒಟ್ಟಿನಲ್ಲಿ ಕಥೆ , ಅದನ್ನು ಹೇಳಿರುವ ರೀತಿ, ಬಳಸಿರುವ 
ತಂತ್ರ ಸಾಧಾರಣವಾದರೂ ಅವುಗಳ ಕರ್ತೃ ಅಸಾಧಾರಣ ಪ್ರತಿಭೆಯವನೆಂದು ಎತ್ತಿ 

xxxiii 


> ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಸಾರುವ ಹಲವುಸೊಗಸುಗಳು ಈ ಕವಿತೆಗಳಲ್ಲಿ ನಮಗೆ ದೊರೆಯದೆ ಇಲ್ಲ. ಮುಖ್ಯವಾಗಿ 
ಕಾವ್ಯದ ಹರಿವು, ಶೈಲಿಯ ಒನಪು, ಸ್ವಾಟ್ ಫರ್ಡಿನ ಹಳ್ಳಿಗಾಡಿನಿಂದ ನಿರ್ಮಿಸಿದ 
ಪ್ರತಿಮೆಗಳ ಮಿನುಗು ನಮ್ಮನ್ನು ಸೆರೆ ಹಿಡಿಯುತ್ತವೆ. ಕಾವ್ಯಮಾರ್ಗ ಬೆಳೆದು ಬದಲಾಗಿ 
ರುವ ನಮ್ಮ ಕಾಲದ ಅಭಿರುಚಿಗೆ ಈ ಕವಿತೆಗಳು ಕಸರಾಗಿ ಕಂಡರೂ ಅಂದಿನ ಎಲಿಜಬೆತ್ 
ಯುಗದಲ್ಲಿ ಅವು ಜನಪ್ರಿಯವಾಗಿದ್ದನೆಂಬುದಕ್ಕೆ ಒಂದರ ಹಿಂದೊಂದರಂತೆ ಅವು ಹಲ 
ನಾರು ಸಂಸ್ಕರಣಗಳನ್ನು ಕಂಡದ್ದೇ ಸಾಕ್ಷಿ : 


ಸಾನೆಟ್ಟುಗಳು 
ಷೇಕ್ಸ್ಪಿಯರನ ಸೃಷ್ಟಿ ಭಂಡಾರದಲ್ಲಿ ಮೊದಲ ಸ್ಥಾನ ನಾಟಕಗಳಿಗಾದರೆ ಎರಡನೇ ಸ್ಥಾನ 
ಅವನು ಬರೆದ 154 ಸಾನೆಟ್ಟುಗಳಿಗೆ ( ಪುಟ 45 -56 , 166-177): 1594ರ ಸುಮಾರಿ 
ಗಾಗಲೇ ಅವನು ಅವುಗಳಲ್ಲಿ ಹೆಚ್ಚಿನವನ್ನು ಬರೆದು ಮುಗಿಸಿದ್ದನೆಂದು ಕಾಣುತ್ತದೆ. 
ವಿಷಯದ ಆಧಾರದ ಮೇಲೆ ಇವುಗಳಲ್ಲಿ ಮೊದಲ 126 ಒಂದು ಗುಂಪಿಗೂ ಉಳಿದವು 
ಇನ್ನೊಂದು ಗುಂಪಿಗೂ ಸೇರುತ್ತವೆ. ಅವುಗಳ ಅಚ್ಚಿನ ಕ್ರಮ ಆನುಕ್ರಮಿಕವಾದರೂ ರಚನೆ 
ಏಕಕಾಲಿಕವೆಂದು ಪಂಡಿತರ ಮತ. ಮೊದಲ ಗುಂಪು ಒಬ್ಬ ಚೆಲುವ ಹುಡುಗನನ್ನು 
ಕುರಿತದ್ದು ; ಎರಡನೆಯದು ಒಬ್ಬ ಕಪ್ಪು ಹೆಣ್ಣನ್ನು , 

- ಈ ಸಾನೆಟ್ಟುಗಳಲ್ಲೊಂದುರೋಮಾಂಚಕ ಕಥೆ. ಕವಿ ಹಾಗೂ ಒಬ್ಬ ಶ್ರೀಮಂತ 
ಆಶ್ರಯದಾತನ ( ಅವನು ಸೌತ್ಯಾಂಪ್ಟನಿನ ಅರ್ಲನೇ ಎಂದು ಬಹುಮತ) ನಡುವಿನ 
ಸಂಬಂಧವನ್ನು ಕುರಿತಿದ್ದು , ಅವು ಹೇಳುವ ಕಥೆ ಷೇಕ್ಸ್ಪಿಯರನ ಆತ್ಮವೃತವೇ ಎಂಬುದ 
ರಲ್ಲಿ ಸಂಶಯವಿಲ್ಲ . ಆ ಶ್ರೀಮಂತ ಕವಿಗಿಂತ ವಯಸ್ಸಿನಲ್ಲಿ ಚಿಕ್ಕವನು ; ಯುವಕ, ಚೆಲುವ. 
ಸಾಧಾರಣವಾಗಿ ಕವಿ - ಆಶ್ರಯದಾತರ ನಡುವೆ ಇರಬಹುದಾದುದಕ್ಕಿಂತ ಹೆಚ್ಚು ಗಾಢ 
ವಾದಸ್ನೇಹಸಂಬಂಧ ಅವರ ನಡುವೆ ಕೂಡಿಬಂದಿತ್ತು . ಆಶ್ರಯದಾತ – ಅವನನ್ನು 
ಚೆನ್ನಿಗನೆನ್ನೊ ಣ - ಅವಿವಾಹಿತ. ಏಕೋ ಏನೋ ಅವನಿಗೆ ಮದುವೆಯೆಂದರೆ ಜರಿಕೆ. 
ಪ್ರಾಯಶಃ ಅವನ ತಾಯಿಯ ಚಿತಾವಣೆಯಿಂದಾಗಿ ಕವಿ ಅವನು ಅವಿವಾಹಿತನಾಗಿ 
ಉಳಿದರೆ ಪ್ರಕೃತಿಗೆ ಲೋಪವಾಗುವುದೆಂದು ವಿವರಿಸಿ, ಬೇಗನೆ ಮದುವೆಯಾಗಿ ತಂದೆ 
ಯಾಗೆಂದು ಗೋಗರೆದ. ಮೊದಮೊದಲ ಸಾನೆಟ್ಟುಗಳಲ್ಲಿನ ವಸ್ತು ಇದು. 

ಹೀಗೆ ಮುಗ್ಧವಾಗಿ ಮುರುವಾಗುವ ಕವಿ- ಚೆನ್ನಿ ಗರ ಸಂಬಂಧ ಬರುಬರುತ್ತ ತೊಡ 
ಕಾಯಿತು. ಕವಿಗೆ ಚೆನ್ನಿ ಗನ ಮೇಲೆಯೇ ಪ್ರೀತಿ ಬೆಳೆದು , ಅದು ಸಲಿಂಗರತಿಪ್ರೇರಿತವೋ 
ಎನ್ನುವಷ್ಟು ದೂರಹೋಯಿತು. ಮುಂದಿನ ಹಲವು ಸಾನೆಟ್ಟುಗಳಲ್ಲಿ ಕವಿ ಚೆನ್ನಿ ಗನ 
ಚೆಲುವನ್ನು ಹೊಗಳಿ ಹಾಡಿ, ಅದು ತನ್ನ ಮನಸ್ಸಿನ ಮೇಲೆ ಉಂಟು ಮಾಡಿದ ವಿವಿಧ 
ಪರಿಣಾಮಗಳಿಗೆ ಅಭಿವ್ಯಕ್ತಿ ಕೊಟ್ಟ. ಇದು ಸಾನೆಟ್ಟುಗಳ ಎರಡನೆ ಮುಖ . 

ಈ ಹೊತ್ತಿಗೆ ಒಬ್ಬ ಹೆಣ್ಣು ಅವರ ಬದುಕಿನಲ್ಲಿ ಪ್ರವೇಶಿಸಿದಳು. ' ಲವ್ ಲೇಬರ್ 
ಲಾಸ್ಟ್ ', 'ರೋಮಿಯೊ ಅಂಡ್ ಜೂಲಿಯೆಟ್' ಗಳ ರಾಸಲಿನ್‌ರಂತೆ ಅವಳು ಬಣ್ಣದಲ್ಲಿ 
ಕಪು . ಆದರೂ ಕವಿಗೆ ಚೆಲುವಾಗಿಯೇ ಕಂಡಳು, ಅವನು ಮರುಳಾದ , ಅವಳೋ 
ಮಹಾಚಂಚಲೆ. ಅವಳನ್ನು ತನಗೆ ಒಲಿಸಿಕೊಡೆಂದು ಕವಿ ಆಶ್ರಯದಾತನನ್ನೇ ಕೇಳಿ 

xxxiv 


ನ ಪ್ರಸ್ತಾವನೆ ಎ 
ಕೊಂಡ. ಆದರೆ ಆ ಭೂಪ ಕವಿಗೆ ನೆರವಾಗುವ ಬದಲು ತಾನೇ ಅವಳ ( ಕಾಗೆಕಪ್ಪಿನ 
ಹುಬ್ಬುಗಳ' ಬಲೆಯಲ್ಲಿ ಸಿಕ್ಕುಬಿದ್ದ ; ಗಂಟು ಗೋಜಾಯಿತು ! ಹೀಗಾಗಬಹುದೆಂದು 
ಮೊದಲೇ ಸಂಶಯಿಸಿದ್ದ ಕವಿಗೆ ವ್ಯಥೆ ಬಡಿಯಿತು. ಕಪ್ಪು ಹೆಣ್ಣು ಕವಿಯನ್ನು ತಾತ್ಸಾರ 
ದಿಂದ ಕಂಡಳು , ಬಹಿರಂಗವಾಗಿ ಜರೆದಳು . ನಂತರ ಅವನ ಒಲವನ್ನು ಒಪ್ಪಿದಂತೆ ಮಾಡಿ 
ಹತ್ತಿರ ಕರೆದುಕೊಂಡಳು. ಮತ್ತೆ ವಿಶ್ವಾಸಘಾತಕಿಯಾದಳು . ಕವಿಯ ಮನಸ್ಸು ಪ್ರೀತಿ 
ದ್ವೇಷಗಳ ಇಕ್ಕಟ್ಟಿನಲ್ಲಿ ಸಿಕ್ಕು ಒಡೆಯಿತು. ಅವನು ನೊಂದ, ಆತ್ಮದೂಷಣೆ ಮಾಡಿಕೊಂಡ. 
ಕಪ್ಪು ಹೆಣ್ಣಿನ ಸಂಗದಲ್ಲಿ ಕವಿ ಉಂಡ ಈ ಕಹಿ ಅನುಭವ ಮೂರನೆ ಮುಖ . 

ನಾಲ್ಕನೆಯದರಲ್ಲಿ ಕವಿ- ಚೆನ್ನಿಗರ ನಡುವೆ ಒಬ್ಬ ಸಮರ್ಥನಾದ ಎದುರಾಳಿ ಕವಿ 
ಅಡ್ಡ ಬಂದು, ಕವಿಯನ್ನು ಸ್ಥಾನಪಲ್ಲಟಗೊಳಿಸಿ ಚೆನ್ನಿ ಗನ ಆಸರೆ ಮನ್ನಣೆಗಳನ್ನು ಗಳಿಸಿ 
ಕೊಂಡ. ಅದು ಕವಿಗೆ ಇನ್ನೊ೦ದು ಬಗೆಯ ದುಃಖ ತಂದಿತು. 

ಸಾನೆಟ್ಟುಗಳಲ್ಲಿ ಗುರುತಿಸಬಹುದಾದ ಘಟನೆಗಳು ಇವು. ಈ ಘಟನೆಗಳ ಚೌಕಟ್ಟಿ 
ನಲ್ಲಿ ಕವಿಹೃದಯದ ಹಿಗ್ಗು ಕುಗ್ಗಿನ ಸೂಕ್ಷ್ಮಾತಿಸೂಕ್ಷ್ಮ ಭಾವನೆಗಳು ವ್ಯಂಜನಗೊಂಡಿವೆ. 
ಮೊದಮೊದಲು ಹರ್ಷ, ಮುನ್ನಡೆದಂತೆ ದುಃಖ : ನಾಳೆಗೇನೆಂಬ ಚಿಂತೆ , ಸಮಾಜದಲ್ಲಿ 
ಮನ್ನಣೆ ಸಾಲದಾಯಿತೆಂಬ ಕೊರಗು, ಬದುಕಿನ ಪರಿಸ್ಥಿತಿಯನ್ನು ಕುರಿತು ಚಿಂತಿಸಿದಾಗ 
ಆತಂಕ, ವಿಧಿಯ ಮುಸಲಧಾರೆಯಿಂದುಂಟಾದ ನೋವು, ಇವೆಲ್ಲವನ್ನೂ ಕಳೆಯುವ 
ಸ್ನೇಹದ ಮಧುರಾನುಭವ - ಹೀಗೆ ಸಾನೆಟ್ಟು ಗಳು ಹಲವು ಬಗೆಯ ಭಾವನೆಗಳಿಂದ 
ತುಂಬಿ ಬಿರಿದಿವೆ. ಷೇಕ್ಸ್ಪಿಯರನ ಜೀವನಕ್ಕೆ ಇವು ಕನ್ನಡಿ ಹಿಡಿಯುವಷ್ಟು ಅವನ ಬೇರೆ 
ಯಾವ ಕೃತಿಯ ಹಿಡಿಯದು. ವರ್ಡ್ಸ್‌ವರ್ತ್ ಅ೦ದಂತೆ ಷೇಕ್ಸ್ಪಿಯರ್ ತನ್ನ 
ಹೃದಯದ ಬಾಗಿಲನ್ನು ತೆರೆದದ್ದು ಈ ಸಾನೆಟ್ಟುಗಳ ಬೀಗದಕೈಯಿಂದಲೇ ! 


ಸಮಸ್ಯೆಗಳ ಸುರಿಮಳೆ 
ಷೇಕ್ಸ್ಪಿಯರನ ಜೀವನ-ಕೃತಿಗಳ ಬೇರೆ ಯಾವ ಒಂದು ಮುಖದ ಬಗ್ಗೆಯೂ ನಡೆಯ 
ದಷ್ಟು ಊಹೆ, ಚರ್ಚೆ , ವಾದ-ವಿವಾದ ಈ ಸಾನೆಟ್ಟು ಗಳನ್ನು ಕುರಿತು ನಡೆದುಬಂದಿದೆ. 
ಇವು ಗ್ರಂಥರೂಪದಲ್ಲಿ ಪ್ರಕಟವಾದದ್ದು 1609ರಲ್ಲಿ ; ಪ್ರಕಾಶಕ ಥಾಮಸ್ ಥಾರ್ಪ್. 
ಪುಸ್ತಕ ' ಈ ಸಾನೆಟ್ಟುಗಳ ಏಕೈಕ ಜನ್ಮದಾತ ಮಿಸ್ಟರ್‌ ಡಬ್ದು ಹೆಚ್ . ಗೆ' ಎಂದು 
ಥಾರ್ಪನ ಅ೦ಕಿತದಲ್ಲಿ ಅರ್ಪಿತವಾಗಿದೆ. 1 . ಈ ಅರ್ಪಣೆಯಲ್ಲಿ ಷೇಕ್ಸ್ಪಿಯರನ ಪಾಲೆಷ್ಟು ? 
ಹಾಗೆ ಪಾಲಿರುವುದಾದರೆ ಆ ' ಡಬ್ಬು : ಹೆಚ್ .' ಯಾರು ? ಸೌತ್ಯಾಂಪ್ಟನಿನ ಅರ್ಲನ 
ಹೆಸರಿನ ( Henry Wriothesley) ಮೊದಲ ಅಕ್ಷರಗಳು ಅದಲುಬದಲಾಗಿ ಡಬ್ಬು , 
ಹೆಚ್ . ಆದವೆ ? ಅಥವಾ ಅವನು ಬೇರೆ ಒಬ್ಬನೆ ? ಅವನಿಗೂ ಷೇಕ್ಸ್ಪಿಯರಿಗೂ 
ಇದ್ದ ಸಂಬಂಧವೇನು ? 2 . ಸಾನೆಟ್ಟುಗಳ ರಚನೆಯ ಕಾಲ ಯಾವದು ? ಅವೂ ಕಥನ 
ಕವನಗಳೂ ಒಂದೇ ಸುಮಾರಿಗೆ ರಚಿತವಾದವೆ ? ಅಥವಾ ಮುಂದೆ 1598ರಲ್ಲಿ ಫ್ರಾನ್ಸಿಸ್ 
ಮಿಯರ್ ತನ್ನ ' ಪಲ್ಲಾಡಿಸ್ ಟೀಮಿಯ' ದಲ್ಲಿ ಅವುಗಳನ್ನು ಕುರಿತಾಡುವ ಹಿಂಚಿನವರೆಗೆ 
ರಚನೆ ನಡೆಯಿತೆ ? 3. ಥಾರ್ಪನ ಸಂಸ್ಕರಣದಲ್ಲಿ ಅವು ಅಚ್ಚಾಗಿರುವ ಕ್ರಮ ಸರಿಯೆ ? 
ಆ ಕ್ರಮ ರಚನೆಯ ಕಾಲಕ್ರಮಕ್ಕೆ ಹೊಂದಿಕೆಯಾಗುತ್ತದೆಯೆ ? 4 . ಅವು ಷೇಕ್ . 


XXXV 


> ಷೇಕ್ಸ್ಪಿಯರಿಗೆ ನಮಸ್ಕಾರ 
ಸ್ಪಿಯರನ ಜೀವನಾನುಭವದ ದಾಖಲೆಯೆ ? ಅಥವಾ ತರುಣ ಕವಿ ತನ್ನ ತರಪೇತಿಗೆಂದು 
ಹೊಸೆದ ಕಲ್ಪನಾಕುಸುಮವೆ ? 5. ಅವುಗಳಿಂದ ಹೊಮ್ಮುವ ಕಥೆ ನಿಜವಾದರೆ ಅಲ್ಲಿನ 
ಪಾತ್ರಧಾರಿಗಳಾದ ಚೆನ್ನಿ ಗ , ಕಪ್ಪು ಹೆಣ್ಣು , ಎದುರಾಳಿ - ಕವಿಗಳು ಯಾರು ? - ಹೀಗೆ 
ಸಾನೆಟ್ಟುಗಳಲ್ಲಿ ಸಂಶೋಧಕರು ಎದುರಿಸುವುದು ಸಮಸ್ಯೆಗಳ ಸುರಿಮಳೆಯನ್ನು , ಅಂತಿಮ 
ವಾಗಿ ಇವುಗಳ ಉತ್ತರ ಏನೇ ಇರಲಿ , ನಿರ್ಣಯ ಯಾವ ಕಡೆಗೇ ತೂಗಲಿ, ಅಥವಾ 
ಬಿಡಲಿ, ಒಟ್ಟಿನಲ್ಲಿ ಸಾನೆಟ್ಟುಗಳು ಒದಗಿಸಿರುವ ಆಸಕ್ತಿ ಲಾಭಗಳು ಅಪಾರ. 


“ಗೊಬ್'ನ ಸಂಸ್ಥಾಪನೆ 
1594ರ ಹೊತ್ತಿಗೆ ಹೆಮ್ಮೆಯ ಹಂತ ಮುಟ್ಟಿದ್ದ ಷೇಕ್ಸ್ಪಿಯರನ ಸಾಹಿತ್ಯ ಸಾಧನೆ 
ಅವನು ಮುಂದೆ 1610ರ ಸುಮಾರಿಗೆ ರಂಗಭೂಮಿಗೆ ವಿದಾಯ ಹೇಳಿ, ಲಂಡನ್ ಬಿಟ್ಟು 
ಸ್ಟಾಟ್ ಫರ್ಡಿಗೆ ಹಿಂದಿರುಗಿ ಹೋಗಿ ನೆಲಸುವವರೆಗೆ ಭರದಿಂದ ಮೇಲೇರುತ್ತ ಮುನ್ನಡೆ 
ಯಿತು. ಈ ನಡುವಣ ಹದಿನೈದು ವರ್ಷಗಳು ಅವನ ಬದುಕಿನ ಹೂಹಣ್ಣಿನ ಕಾಲ. 
ಈ ಕಾಲಾವಧಿಯಲ್ಲಿ ಅವನು ಬರೆದದ್ದು ಸರಾಸರಿ ವರ್ಷಕ್ಕೆ ಎರಡು ನಾಟಕಗಳಂತೆ. 
ಈ ಹದಿನೈದು ವರ್ಷವೂ ಅವನು ಚೇ೦ಬರ್‌ಲೆನ್ ಮಂಡಳಿಯ ಪ್ರಮುಖ ನಾಟಕಕಾರ 
ನಾಗಿ ಉಳಿದು ಅದರ ಬೆನ್ನೆಲುಬಾಗಿ ನಿಂತ . ಅವನ ಸಿದ್ದಿ , ಅದರ ಭಾಗ್ಯಗಳೆರಡೂ 
ಜೊತೆಜೊತೆಗೇ ಅರಳಿದವು. ಮಂಡಳಿ ಚೇಂಬರ್‌ಲೆನ್ಸ್ ಮೆನ್ ' ಎಂದು ಕರೆದುಕೊಂಡಿ 
ದ್ದರೂ ಅದಕ್ಕೆ ಚೇಂಬರ್‌ಲೆನ್ ( ಅರಮನೆಯ ಪಾರುಪತ್ಯಗಾರ) ನೊಡನಿದ್ದ ಸಂಬಂಧ 
ಬರಿಯ ಹೆಸರಿನ ಕೃಪಾಪೋಷಣೆಯದಷ್ಟೆ ! ಅದನ್ನು ಕಟ್ಟಿ ನಡೆಸಿದ್ದವರು ಎಂಟು ಜನ 
ಉತ್ಸಾಹಶಾಲಿಗಳಾದ ನಟರು. ಅವರಲ್ಲಿ ಅಂದಿನ ಸುಪ್ರಸಿದ್ದ ರುದ್ರನಟ ರಿಚರ್ಡ್ 
ಬರ್ಬೇಜನೂ ಒಬ್ಬ ; ರಿಚರ್ಡ್ ಇಂಗ್ಲಂಡಿನ ಮೊಟ್ಟಮೊದಲಿನ ನಾಟಕ ಶಾಲೆಯಾದ 
( ಥಿಯೇಟರ್ ' ಅನ್ನು ಕಟ್ಟಿಸಿ ಅದರ ಎಂಟಾಣೆ- ಪಾಲುಗಾರನಾಗಿದ್ದ ಜೇಮ್ಸ್ ಬರ್ಬೇಜನ 
ಮಗ, ಮೊದಮೊದಲು ಮಂಡಳಿಗೆ ಆಡಲು ಸರಿಯಾದ ನಾಟಕಶಾಲೆ ದಿಕ್ಕಿರಲಿಲ್ಲ ; ಛತ್ರ 
ಗಳ ಅಂಗಳಗಳಿಗೆ ಮೊರೆ ಹೋಗಬೇಕಾಗಿತ್ತು . ಆದರೆ ಷೇಕ್ಸ್ಪಿಯರನಂತಹ ಶ್ರೇಷ್ಠ 
ನಾಟಕಕಾರ , ರಿಚರ್ಡನಂತಹ ನಟ ಅದಕ್ಕೆ ತಮ್ಮ ಪ್ರಕಾಶ ಹರಿಸಿ, ತೇಜ ತುಂಬಿದ 
ರೆಂದ ಮೇಲೆಕೇಳಬೇಕೆ ? ಅದು ಬಲು ಬೇಗ ದೇಶದ ಮುಂಚೂಣಿಯ ನಾಟಕಮಂಡಳಿ 
ಯಾಯಿತು. ಛತ್ರಗಳ ಬದಲು ' ಥಿಯೇಟರ್ ' ಅದರ ಆಟದ ರಂಗವಾಯಿತು. 1599ರಲ್ಲಿ 
( ಥಿಯೇಟರ್ ' ನ ಒಡೆತನ ವ್ಯಾಜ್ಯಕ್ಕೆ ಬಿದ್ದಾಗ ಬರ್ಬೇಜನ ಬಂಧುಮಿತ್ರರು ( ಅವರಲ್ಲಿ 
ಷೇಕ್ಸ್ಪಿಯರ್ ಇದ್ದನೋ ಇಲ್ಲವೊ ನನಗೆ ತಿಳಿಯದು !) ಕೈಯಲ್ಲಿ ಹಾರೆಗುದ್ದಲಿ ಹಿಡಿದು 
ಹೊರಟು, ' ಥಿಯೇಟರ್ ' ಅನ್ನು ಕೆಡವಿ , ಅದರ ಮರಮುಟ್ಟುಗಳಿಂದಲೇ ಹೊಸ ನಾಟಕ 
ಶಾಲೆಯೊಂದನ್ನು ಕಟ್ಟಿದರು . ಅದೇ ಹೆಸರಾಂತ 'ಗ್ಲೋಬ್', ಅದರ ಒಡೆತನದಲ್ಲಿ 
ಷೇಕ್ಸ್ಪಿ ಯರನದೂ ಹತ್ತನೆ- ಒ೦ದು ಅ೦ಶ ಪಾಲಿತ್ತು . ಈ ಹೊತ್ತಿಗೆ ಅವನ ಅಗ್ಗಳಿಕೆ 
ಸನಸಾಮಯಿಕ ಲೇಖಕರಿಂದ ಅವರ ಕೃತಿಗಳಲ್ಲಿ ಲಿಖಿತ ಪ್ರಶಂಸೆ ಪಡೆಯುವಷ್ಟು 
ಔನ್ನತ್ಯಕ್ಕೇರಿತ್ತು . ಫ್ರಾನ್ಸಿಸ್ ಮಿಯರ್ ಎಂಬಾತ 1598ರಲ್ಲಿ ಪ್ರಕಟವಾದ ತನ್ನ 
' ಪಲ್ಲಾಡಿಸ್ ಟೇಮಿಯ : ವಿಟ್ಸ್ ಟ್ರೆಷರಿ' ಯಲ್ಲಿ ಆವಿಡರಂತಹ ಸಾಹಿತ್ಯ ಜಗತ್ತಿನ ಪ್ರಾತಃ 


Xxxvi 


ವಿ ಪ್ರಸ್ತಾವನೆ 
ಸ್ಮರಣೀಯರೊಡನೆ ಷೇಕ್ಸ್ಪಿಯರಿಗೆ ಸಮಾನಸ್ಥಾನ ಕಲ್ಪಿಸಿ ಪ್ರತಿಷ್ಠಿ ಸಿದ್ದಾನೆ. ಅವನ 
ಹರ್ಷ, ರುದ್ರನಾಟಕಗಳಲ್ಲಿ ಆರು ಆರನ್ನು ಹೆಸರಿಸಿ, ಲ್ಯಾಟಿನಿನ ಪ್ಲಾಟಸ್ , ಸೆನೆಕರು 
ಆ ಆ ಪ್ರಕಾರಗಳಲ್ಲಿ ಗಣನೀಯರಾಗಿರುವಂತೆ ಇಂಗ್ಲಿಷ್ ಲೇಖಕರಲ್ಲಿ ಷೇಕ್ಸ್ಪಿಯರ್ 
ಒಬ್ಬನೇ ಎರಡೂ ಪ್ರಕಾರಗಳಲ್ಲಿ ಶ್ರೇಷ್ಠನೆಂದಿದ್ದಾನೆ. ವಾಗೀಶ್ವರಿ ಇಂಗ್ಲಿಷಿನಲ್ಲಿ ಮಾತಾ 
ಡುವುದಿದ್ದರೆ ಅದು ಷೇಕ್ಸ್ಪಿಯರನ ವಜ್ರ ಸಾಣೆ ಹಿಡಿದ ವಾಕ್ಯಗಳಲ್ಲಿಯಂತೆ ! ಈ ಮೆಚ್ಚಿಕೆ 
ದೊರೆತದ್ದು ಷೇಕ್ಸ್ಪಿಯರಿಗೆ ಇನ್ನೂ ಮೂವತ್ತೈದುತುಂಬುವ ಮೊದಲೇ ; 'ಎ ಮಿಡ್ 
ಸಮ್ಮರ್ ನೈಟ್ಸ್ ಡ್ರಮ್' ನ ಹೊರತು ಮಹಾಹರ್ಷಕಗಳಲ್ಲಿ ಉಳಿದವಾಗಲಿ ಮಹಾ 
ರುದ್ರನಾಟಕಗಳಲ್ಲಿ ಯಾವೊ೦ದಾಗಲಿ ಸೃಷ್ಟಿಯಾಗುವ ಮುನ್ನವೇ ! 

- ಗೋಬ್ನ ಸಂಸ್ಥಾಪನೆ ಷೇಕ್ಸ್ಪಿಯರನನ್ನು ಸಿದ್ದಿ ಯ ತುತ್ತತುದಿಗೆ ಕರೆದೊಯ್ದು 
ಮುಟ್ಟಿಸಿತು . ಅದಕ್ಕೆ ತೋರಣ ಕಟ್ಟಿದ ವರ್ಷ ಅವನ ಮೊದಲ ಪೂರ್ಣಗಂಭೀರ ರುದ್ರ 
ನಾಟಕವಾದ 'ಜೂಲಿಯಸ್ ಸೀಸರ್ ' ಬೆಳಕು ಕಂಡಿತು. ಅದು ಶಿಖರದ ಹೊಸಲು. 
ಅಲ್ಲಿಂದ 1608ರವರೆಗಿನ ಮುಂದಿನ ಎಂಟೊಂಬತ್ತು ವರ್ಷಗಳಲ್ಲಿ ಷೇಕ್ಸ್ಪಿಯರನ 
ಸಾಹಿತ್ಯ ನಿರ್ಮಾಣಪ್ರತಿಭೆ ಬಿಟ್ಟದ್ದು ಹೊಂಬೆಳಸು ; ಕರೆದದ್ದು ದಿವ್ಯಾಮೃತ, ಪ್ರಪಂಚದ 
ಸಾಹಿತ್ಯದಲ್ಲಿ ಅವಕ್ಕೆ ಸರಿಸಾಟಿಯೇ ಇಲ್ಲವೆಂಬಂತಹ , ರಸಿಕ ಜಗತ್ತು ಅದಕ್ಕಾಗಿ ಅವನಿಗೆ 
ಎಂದೆಂದೂ ಋಣಿಯಾಗಿರುವಂತಹ ಅಪ್ರತಿಮ ಕೃತಿರತ್ನಗಳು, ' ಅಸ್ ಯು ಲೈಕ್ 
ಇಟ್ ”, “ಟೈಲ್ಸ್ ನೈಟ್ ', ' ಹ್ಯಾಮ್ ಟ್ ', ' ಅಥೆಲ್ಲೊ ', ' ಲಿಯರ್', ' ಮೆಕ್‌ಬೆತ್‌ ' , 
ನಂತಹ ಮಹೋನ್ನತ ಹರ್ಷ, ರುದ್ರನಾಟಕಗಳು ಹೊರಬಂದದ್ದು ಈ ಅವಧಿಯಲ್ಲಿಯೇ , 
“ಕಿಂಗ್ಸ್ ಮೆನ್ ' 


1603ರಲ್ಲಿ ಎಲಿಜಬೆತ್ ರಾಣಿ ತೀರಿಕೊಂಡು ಒಂದನೆ ಜೇಮ್ಸ್ ಪಟ್ಟಕ್ಕೆ ಬಂದ ಮೇಲೆ 
ಚೇಂಬರ್‌ಲೆನನ ಮಂಡಳಿಯ ಅದೃಷ್ಟ ಇದ್ದಿದ್ರೂ ಖುಲಾಯಿಸಿತು . ನಾಟಕ ರಂಗಭೂಮಿ 
ಗಳ ಅಭಿರುಚಿಯಲ್ಲಿ ಜೇಮ್ಮನದು ಎಲಿಜಬೆತಳಿಗಿಂತ ಒಂದು ಕೈ ಮೇಲೆಯೇ . ಅಧಿಕಾರಕ್ಕೆ 
ಬಂದ ಎಂಟು ದಿನಗಳೊಳಗಾಗಿಯೇ ಅವನು ಮಂಡಳಿಗೆ ಕೃಪಾಪೋಷಣೆ ಘೋಷಿಸಿ, 
ದೇಶದಲ್ಲಿ ಎಲ್ಲಿ ಬೇಕಾದರೂ ಅದು ತನ್ನ ನಟನಕಲಾ ಪ್ರತಿಭೆಗಳನ್ನು ಪ್ರದರ್ಶಿಸಬಹು 
ದೆಂದು ರಾಜಾಜ್ಞೆ ಹೊರಡಿಸಿದ; ಅಲ್ಲಿಂದಾಚೆಗೆ ಮಂಡಳಿಗೆ 'ಕಿಂಗ್ಸ್ ಮೆನ್ ' ಎಂದು 
ಪುನರ್ ನಾಮಕರಣವಾಯಿತು. ಮಾರನೆ ವರ್ಷ ನಡೆದ ಜೇಮ್ಮನ ಪಟ್ಟಾಭಿಷೇಕೋತ್ಸವ 
ದಲ್ಲಿ ಷೇಕ್ಸ್ಪಿಯರ್ ಆದಿಯಾಗಿ ಎಲ್ಲ ನಟರೂ ಭಾಗವಹಿಸಿದ್ದರು. 


' ಬ್ಲ್ಯಾಕ್ ಫೈಯರ್ ' 
1608ರಲ್ಲಿ ಕಿಂಗ್ಸ್ ಮೆನ್ ಮಂಡಳಿಗೊಬ್ನ ಜೊತೆಗೆ ' ಬ್ಲ್ಯಾಕ್ ಫೈಯರ್ ' ಎಂಬ 
ಇನ್ನೂ ಒಂದು ನಾಟಕಶಾಲೆಯ ಒಡೆತನ ಪಡೆಯಿತು. ಅದು ನಗರದೊಳಗಿದ್ದ ಖಾಸಗೀ 
ಮನೆ. ಆವರೆಗೆ ಅದನ್ನು ಚರ್ಚಿನ ಹುಡುಗರು ತಮ್ಮ ಪ್ರದರ್ಶನದ ಅಭ್ಯಾಸಕ್ಕೆ ಉಪ 
ಯೋಗಿಸುತ್ತಿದ್ದರು. ನಗರದ ಹೊರವಲಯದಲ್ಲಿದ್ದ ಸಾರ್ವಜನಿಕ ನಾಟಕಶಾಲೆಗಿಂತ ರೂಪ 
ರಚನೆಯಲ್ಲಿ ಅದು ಭಿನ್ನವಾಗಿತ್ತು - ಆಕಾರ ದು೦ಡಲ್ಲ, ಮನೆಯಂತೆ ಚೌಕು; ಮೇಲೆ 


xxxvii 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಮುಚ್ಚಿದ ಚಾವಣಿ ; ಒಳಗೆ ಅಂಗಳದಲ್ಲಿ ಬರಿಯ ಮಣ್ಣು ನೆಲದ ಬದಲು ಕೂರಲು ಕುರ್ಚಿ 
ಗಳಿದ್ದವು. ರೂಪರಚನೆಗಳಲ್ಲಿನ ಈ ತೆರನಾದ ಅ೦ತರ ನಾಟಕದ ಬಗೆ , ನಟನೆಯ ಶೈಲಿ 
ಗಳಲ್ಲಿಯೂ ಮಾರ್ಪಾಡು ತ೦ದಿತು . ಷೇಕ್ಸ್ಪಿಯರನ ಕೊನೆಗಾಲದ ನಾಟಕಗಳು ಈ 
ಅ೦ತರಕ್ಕೆ ಹೊಂದಿಕೊಂಡಂತಹವು. ನಗರದೊಳಗಿದ್ದು ಮೇಲೆ ಮುಚ್ಚಣಿಕೆಯಿಂದ 
ಕೂಡಿತ್ತೆಂಬ ಕಾರಣದಿಂದಾಗಿ ( ಇಂಗ್ಲಂಡ್ ಚಳಿದೇಶ) ಬ್ಲ್ಯಾಕ್ ಫೈಯರ್ ಕಾಲ 
ಕ್ರಮೇಣಗೋಬ್ ಹಾಗೂ ಅದರಂತಹ ಇತರ ಹಳೆಯ ಕಾಲದ ನಾಟಕಶಾಲೆಗಳಿಗಿಂತ 
ಹೆಚ್ಚು ಜನಪ್ರಿಯವಾಯಿತು. ಷೇಕ್ಸ್ಪಿಯರ್ ಇದರಲ್ಲಿಯೂ ಪಾಲುಗಾರನಾಗಿದ್ದ . 


ವ್ಯವಹಾರಕುಶಲ 
ಕಂಡಂತೆಯೇ ಷೇಕ್ಸ್ಪಿಯರನ ಸಾಹಿತ್ಯ ಸಾಧನೆಯ ಜೊತೆಜೊತೆಗೇ ಪ್ರಾಪಂಚಿಕ 
ವಾಗಿಯೂ ಅವನ ಸ್ಥಿತಿಗತಿಗಳು ಉತ್ತಮಗೊಂಡವು. ಅವನು ಕವಿಯಾದರೂ ಸಾಂಪ್ರ 
ದಾಯಿಕವಾಗಿ ಕವಿಗಳ ಸ್ವಭಾವಕ್ಕೆ ಒಗ್ಗ ದುದೆನಿಸಿಕೊಂಡ ಸೂಕ್ಷ್ಮ ವ್ಯವಹಾರ ಕುಶಲತೆ 
ಅವನಿಗಿತ್ತು . ಚೇಂಬರ್‌ಲೆನನ ಮಂಡಳಿ ಆರಂಭವಾದ ಎರಡು ವರ್ಷಗಳೊಳಗೇ ಹಿಂದೆ 
ಮೊಲಜಿ೦ಕೆಗಳನ್ನು ಕದ್ದು ಊರು ಬಿಟ್ಟೋಡಿದ್ದ ( ಆ ಕಥೆ ನಿಜವಿದ್ದರೆ ) ತುಂಟ ಹುಡುಗ 
ಸ್ವಾಟ್ ಫರ್ಡಿನ ಗಣ್ಯ ಶ್ರೀಮಂತರಲ್ಲೊಬ್ಬನಾದ. ಆ ಕಾಲದಲ್ಲಿ ದೇಶದ ಗೌರವಸ್ಥೆ 
ಜನ ದೊಡ್ಡ ಸ್ತಿಕೆಯ ಕುರುಹಾಗಿ ಸರಕಾರದಿಂದ ತಮ್ಮ ಮನೆತನಕ್ಕೊಂದು ಲಾಂಛನ 
( Coat of Arms) ಬೇಡಿ, ಅದನ್ನು ಕವಚದ ಮೇಲೆತೊಡುತ್ತಿದ್ದುದು ಪದ್ಧತಿ. ಷೇಕ್ 
ಸ್ಪಿಯರನ ಅಪ್ಪ ಜಾನ್ ಪೌರಾಧಿಕಾರದಲ್ಲಿದ್ದಾಗ ಅಂತಹ ಲಾಂಛನಕ್ಕೆ ಪ್ರಯತ್ನಿಸಿದ್ದ , 
ಆದರೆ ಅದು ದಕ್ಕಿರಲಿಲ್ಲ ; 96ರಲ್ಲಿ ಷೇಕ್ಸ್ಪಿಯರ್ ತನ್ನ ವರ್ಚಸ್ಸಿನಿಂದ ಅಪ್ಪನಿಗೆ 
ಅದನ್ನು ದೊರಕಿಸಿಕೊಟ್ಟ. 97ರಲ್ಲಿ ಹಣ ಹಾಕಿ ' ನ್ಯೂ ಪ್ಲೇಸ್' ಎಂಬ ದೊಡ್ಡತೋಟದ 
ಮನೆಯನ್ನು ಕೊಂಡ. ಮುಂದಿನ ವರ್ಷಗಳಲ್ಲಿ ಇನ್ನೂ ಹಲಕೆಲವು ಆಸ್ತಿ ಪಾಸ್ತಿಗಳನ್ನು 
ಕೂಡಿಸಿದ – ಎಲ್ಲವನ್ನೂ ಸ್ವಾಟ್ ಫರ್ಡಿನಲ್ಲಿಯೇ . ಬದುಕಿನ ಬಹುಭಾಗವನ್ನು ಲಂಡನಿ 
ನಲ್ಲಿ ಕಳೆದು , ನಗರಜೀವನದ ಅದರಲ್ಲೂ ಆಸ್ಥಾನದ ಮಾದಕ ಸವಿಯುಂಡು ಬೆಳೆದಿದ್ದರೂ 
ಷೇಕ್ಸ್ಪಿಯರ್ ಆ ಅಮಲಿಗೆ ತೊತ್ತಾಗಲಿಲ್ಲ. ತನಗೆ ಜನ್ಮವಿತ್ತ ಹಳ್ಳಿಯ ಋಣಾನು 
ಬಂಧವನ್ನು ತೊಡೆದುಕೊಳ್ಳದೆ, ಮುಂದೊಂದು ದಿನ ಅಲ್ಲಿಗೆ ಹಿಂದಿರುಗಿ ಹೋಗಿ ನೆಲಸುವ 
ದೂರಾಲೋಚನೆಯಿಂದಸ್ವಾಟ್ಫರ್ಡಿನಲ್ಲಿಯೇ ಆಸ್ತಿ ರೂಢಿಸಿದ, ರಂಗಭೂಮಿಯೊಡನೆ 
ಸಂಪರ್ಕವಿದ್ದ ಹದಿನೈದು ವರ್ಷಗಳ ಕಾಲವೂ ಒಂದೇ ಮಂಡಳಿಯ ಸೇವೆಯಲ್ಲಿದ್ದು 
ಅದನ್ನು ಊರ್ಜಿಸಿ ತಾನೂ ಊರ್ಜಿತನಾದದ್ದು ಒಂದು ಬಗೆಯ ನಿಷ್ಠೆ ಯಾದರೆ ಇದು 
ಇನ್ನೊಂದು ಬಗೆಯ ನಿಷ್ಠೆ , ಷೇಕ್ಸ್ಪಿಯರ್ ಎಂತಹ ಮನುಷ್ಯನಾಗಿದ್ದನೆಂದು ತಿಳಿಯಲು 
ಗೊತ್ತಾದ ಜೀವನ ಚರಿತ್ರೆಗಳಿಲ್ಲದಿದ್ದರೇನಂತೆ , ಇಂತಹ ಸಣ್ಣ ಸಂಗತಿಗಳು ಸಾಲವೆ ? 
ಭರತದ ಇಳಿತ - ಮತ್ತೆಸ್ಟಾಟ್ಫರ್ಡಿಗೆ 
ಹೊತ್ತಿದ ಉರಿ ಆರಲೇ ಬೇಕು, ಏರಿದ ಭರತ ಇಳಿಯಲೇ ಬೇಕು - ಇದು ಯಾರನ್ನೂ 
ಬಿಡದ ಪ್ರಕೃತಿಧರ್ಮ, ಬ್ಲ್ಯಾಕ್ ಫೈಯರ್‌ನ ಆರಂಭಕಾಲದಲ್ಲಿಯೇ ಷೇಕ್ಸ್ಪಿಯರನ 

xxxviii 


II :E 


lli 


HMI 


ಷೇಕ್ಸ್ಪಿಯರ್ ಸಮಾಧಿ ಕಂಡ ಸ್ಟಾಟ್ಫರ್ಡಿನ ಹೋಲಿ ಟ್ರಿನಿಟಿ ಚರ್ಚ್ 
ಜೀವನದಲ್ಲಿ ಒಂದು ಪ್ರಬಲವಾದ ಪರಿವರ್ತನೆಯುಂಟಾಯಿತು. ಅವನ ಆ ಬಳಿಕದ 
“ ಪೆರಿಕ್ಲಿಸ್ ”, “ಸಿಂಬೆಲೈನ್ ” ಇತ್ಯಾದಿ ಕೃತಿಗಳೇ ಸ್ಪಷ್ಟ ಪಡಿಸುವಂತೆ ಹಿಂದಿನ ಮಹಾರುದ್ರ 
ನಾಟಕಗಳಿಗೆ ಜೀವಾಧಾರವಾಗಿದ್ದ ಬದುಕಿನ ಉಬ್ಬಸ ನಿಂತು , ಕಾವಿಳಿದು ಸ್ತಿಮಿತತೆ 
ನೆಲಸಿತು ; ಸಮುದ್ರದ ಹುಚ್ಚು , ಕದಡು ತಿಳಿದು ಅದಕ್ಕೆ ಸರೋವರದ ಶಾಂತಿ , ನಿಶ್ಚಲತೆ 
ಗಳು ಲಭಿಸಿದವು ; ಜೀವನದೃಷ್ಟಿ ಮಾಗಿತು . ಜೊತೆಗೆ ಎರಡು ದಶಕಗಳಿಂದ ಒಂದೇ 
ಸಮನೆನೋಡುತ್ತ ಬಂದಿದ್ದ ನಗರದ ಗೌಜುಗದ್ದಲ , ಆ ಸ್ಥಾನದ ಮಿಂಚುಮಿನುಗು, ರಂಗದ 
ಬಣ್ಣ ಬೆಳಕುಗಳು ಬೇಸರ ತಂದು ವಿರಕ್ತಿ ಹುಟ್ಟಿಸಿದ್ದವೇನೋ . 1610ರ ಸುಮಾರಿಗೆ ಷೇಕ್ 
ಸ್ಪಿಯರ್ ಲಂಡನ್ ಬಿಟ್ಟು , ಮೊದಲೇ ಸಿದ್ಧತೆ ಮಾಡಿಕೊಂಡಿದ್ದಂತೆ ಸ್ಟಾರ್ಟ್ಫರ್ಡಿಗೆ 
ಹಿಂದಿರುಗಿ ಹೋಗಿನೆಲಸಿದ. ಹಳ್ಳಿಯ ಪರಿಸರ ಹೊಸಜೀವನದೃಷ್ಟಿಗೆ ಪುಷ್ಟಿ ಕೊಟ್ಟಿತು. 
ಸ್ಪಾಟ್ ಫರ್ಡಿನಲ್ಲಿಯೇ ' ದಿ ವಿಂಟರ್ ಟೇಲ್ ', ' ದಿ ಟೆಂಪೆಸ್ಟ್ ' ಗಳ ರಚನೆಯಾಯಿತು. 
ನಾಟಕದಂತೆ ಷೇಕ್ಸ್ಪಿಯರ್ ರಂಗಭೂಮಿಯ ಜೀವತಂತುವನ ಪೂರ್ತಿ ಕಡಿದು 
ಕೊಳ್ಳಲಿಲ್ಲ . ಕಿಂಗ್ಸ್ ಮೆನ್ ಮಂಡಳಿಯೊಡನೆ ವ್ಯವಹಾರ ಸಂಬಂಧವನ್ನು ಮುಂದುವರಿಸಿ 
ಆಗಾಗ್ಗೆ ಲಂಡನಿಗೆ ಬಂದು ಹೋಗುತ್ತಿದ್ದ . 


ಕೊನೆಯ ವಿದಾಯ 
1613ನೆ ಜೂನ್ 29ರ ರಾತ್ರಿ , ಗ್ಲೋಬ್‌ನಲ್ಲಿ ' ಹೆನ್ರಿ ದಿ ಏಮ್ಸ್ ' ಪ್ರದರ್ಶನ ನಡೆದಿತ್ತು . 
ಪ್ರಾಯಶಃ ಷೇಕ್ಸ್ಪಿಯರನೂ ಆಗ ಅಲ್ಲಿದ್ದನೇನೋ . ಉಿಯ ಮನೆಯಲ್ಲಿ ಕುಣಿತದ 
ಕೂಟದ ದೃಶ್ಯ , ಹೆನ್ರಿಯ ಪ್ರವೇಶ ಸಾರಿ ಗುಂಡು ಹಾರಿತು. ಅದರಿಂದೆದ್ದ ಕಿಡಿ ಹುಲ್ಲು 
ಚಾವಣಿಗೆ ತಗಲಿ ಬೆಂಕಿ ಹೊತ್ತಿತು. ಕಣ್ಣು ಮುಚ್ಚಿ ಬಿಡುವುದರೊಳಗಾಗಿ ಷೇಕ್ಸ್ಪಿಯರನ 


xxxix 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ವೈಭವಕ್ಕೆ ಮಣೆ ಹಾಕಿದ್ದ ಅವನ ನೆಚ್ಚಿನ ನಾಟಕಶಾಲೆ , ಆ ಯುಗದ ಹೆಮ್ಮೆ ಗ್ಲೋಬ್ 
ಉರಿದು ಬೂದಿಯಾಯಿತು. ಅದರೊಡನೆಯೇ ಷೇಕ್ಸ್ಪಿಯರಿಗೆ ಬದುಕಿನಲ್ಲಿ ವೈರಾಗ್ಯ 
ಹುಟ್ಟ ಅವನು ನಾಟಕ ರಂಗಭೂಮಿಗಳಿಗೂ , ಕಿಂಗ್ಸ್ ಮೆನ್ ಮಂಡಳಿಗೂ ಅಂತಿಮ 


Nith 


Quan 


ಚರ್ಚ್ನ ಆವರಣದಲ್ಲಿ ನಿರ್ಮಿಸಲಾಗಿರುವ 

ಪ್ರತಿಮಾಯುಕ್ತ ಶಿಲಾಸ್ಮಾರಕ 
ವಿದಾಯ ಸಲ್ಲಿಸಿದಂತಿದೆ. ಮುಂದಿನ ಮೂರು ವರ್ಷಗಳು ಷೇಕ್ಸ್ಪಿಯರ್ ನಮ್ಮ ಪಾಲಿಗೆ 
ಅಜ್ಞಾತವಾಸಿ, ಅವನ ಕೊನೆಗಳಿಗೆಯ ಕಷ್ಟ ಸುಖಗಳೊಂದು ನಮಗೆ ತಿಳಿಯದು. 
1616ರ ಏಪ್ರಿಲ್ 23ರಂದು, ಸೇಂಟ್ ಜಾರ್ಜನ ಪುಣ್ಯದಿನ , 52ರ ನಡುವಯಸ್ಸಿನಲ್ಲಿ , 
ಜಗತ್ತಿನ ಸಾಹಿತ್ಯಕ್ಕೆ ದೀಪ್ತಿ ತಿಲಕವಿಟ್ಟ ಆ ಮಹಾತಾರೆ ತೀರಿ ಮರೆಯಾದುದೊಂದೇ 


ವಿ ಪ್ರಸ್ತಾವನೆ ಎ 
ಗೊತ್ತು. ಅವನು ಅದಕ್ಕೆ ಒಂದು ತಿಂಗಳ ಮುಂಚೆ , ಅವನ ದಾಂಪತ್ಯ ಜೀವನದ ಬಗ್ಗೆ 
ಹಲವೊಂದು ಊಹೆಗೆ ಆಸ್ಪದವಿರುವ ಉಯಿಲು ಬರೆದು ಸಹಿ ಹಾಕಿದ್ದ. ಸಾವಿನಲ್ಲೂ 
ಪ್ರತೀತಿಯ ಭೂತ ಅವನ ಬೆನ್ನು ಬಿಡಲಿಲ್ಲ. ಕವಿ ಬೆನ್ ಜಾನ್ಸನ್ , ಡೇಟನ್ ರೊಡನೆ 
ಮೋಜಿಗೆ ಕೂಡಿ ಚೆನ್ನಾಗಿ ಕುಡಿದನೆಂದೂ ಅದರ ಪರಿಣಾಮವಾಗಿ ತೀವ್ರ ಜ್ವರ ಬಂದು 
ತೀರಿಕೊಂಡನೆಂದೂ ಹದಿನೇಳನೆ ಶತಮಾನದ ಜಾನ್ ವಾರ್ಡ್ ಎಂಬಾತ ಟಿಪ್ಪಣಿ 
ಬರೆದಿಟ್ಟಿದ್ದಾನೆ. ಸ್ಟಾರ್ಟ್ಫರ್ಡಿನ ಹೋಲಿಟ್ರಿನಿಟಿ ಚರ್ಚಿನಲ್ಲಿ ಷೇಕ್‌ಸ್ಪಿಯರನ ಸಮಾಧಿ 
ಯಾಯಿತು. ಮುಂದೆ ಅವನ ಬಂಧುಮಿತ್ರರು ಅದರ ಬಳಿ ಸ್ಮಾರಕ ಕಟ್ಟ ಅವನದೊಂದು 
ಪ್ರತಿಮೆ ನಿಲ್ಲಿಸಿದರು. ಸಮಾಧಿಯ ಮೇಲೆ ಇದನ್ನು ಅಗೆದು ಒಳಗಿನ ನನ್ನ ಮೂಳೆ 
ಗಳನ್ನು ಕದಲಿಸಿದವನು ಹಾಳಾಗ' ಎ೦ಬ ಕುಕವಿತೆ ಕೆತ್ತಿದೆ. ವ್ಯಂಗ್ಯವೆಂದರೆ ಷೇಕ್ 
ಸ್ಪಿಯರನೇ ಸಾಯುವ ಮುನ್ನ ಅದನ್ನು ಬರೆದಿಟ್ಟಿದ್ದನೆಂದು ಜನಶ್ರುತಿ! 
ಮೊದಲ ಪೋಲಿಯೊ 
ಷೇಕ್ಸ್ಪಿಯರನ ಜೀವಮಾನದಲ್ಲಿ ಗ್ರಂಥಸ್ಥವಾಗಿದ್ದುದು ಅವನು ಪೂರ್ಣವಾಗಿ ತಾನೇ 
ಇಲ್ಲವೇ ಅ೦ಶತಃ ಇತರರೊಡನೆ ಜತೆಗೂಡಿ ಬರೆದ ಒಟ್ಟು 38 ನಾಟಕಗಳಲ್ಲಿ 18 ಮಾತ್ರ . 
ಆ ಕಾಲದಲ್ಲಿ ನಾಟಕಕಾರರು ತಮ್ಮ ಕೃತಿಗಳನ್ನು ಮುಖತಃ ಪ್ರದರ್ಶನಕ್ಕೆಂದೇ ಬರೆದು 
ಅಷ್ಟು ಇಷ್ಟು ಹಣಕ್ಕೆ ನೇರವಾಗಿ ಮಂಡಳಿಯ ಮಾಲಿಕರಿಗೆ ಮಾರುತ್ತಿದ್ದರು. ಆ ನಾಟಕ 
ಗಳ ಒಡೆತನ ಸಾಧಾರಣವಾಗಿ ಮಂಡಳಿಯವರ ವಶದಲ್ಲಿರುತ್ತಿತ್ತು . ಅಚ್ಚಾಗಿ ಪುಸ್ತಕ 
ರೂಪದಲ್ಲಿ ದೊರೆತರೆ ಅವು ಬೀದಿಯ ಸ್ವತ್ತಾಗಿ ಎದುರಾಳಿ ಮಂಡಳಿಗಳೂ ಅವನ್ನು ಆಡಿ 
ಬಿಡಬಹುದೆಂಬ ಭಯದಿಂದಲೋ , ಜನ ನಾಟಕ ನೋಡುವ ಬದಲು ಓದಿಯೇ ತೃಪ್ತಿ 
ಪಡೆದು ಪ್ರದರ್ಶನಕ್ಕೆ ನಷ್ಟ ತಟ್ಟುವುದೆಂಬ ವ್ಯವಹಾರದೃಷ್ಟಿ ಯಿಂದಲೊ ಮಂಡಳಿಯವರು 
ಅವುಗಳ ಪ್ರಕಟನೆಗೆ ಅಷ್ಟಾಗಿ ಆಸ್ಪದಕೊಡುತ್ತಿರಲಿಲ್ಲ. ( ಈ ಸ್ಥಿತಿ ಮೊನ್ನೆಮೊನ್ನೆಯವರೆಗೆ 
ನಮ್ಮಲ್ಲೂ ಇದ್ದದ್ದೇ . 'ಸದಾರಮೆ ', ' ಗುಲೆಬಕಾವಲಿ' ಗಳಂತಹ ಎರಡು ಮೂರು ದಶಕ 
ಗಳ ಹಿಂದಿನ ಜನಪ್ರಿಯ ರ೦ಗನಾಟಕಗಳ ಮುದ್ರಿತ ಪ್ರತಿಗಳನ್ನು ಕಂಡಿರುವವರಾರು ?) 
ಆದರೆ ಪ್ರಕಾಶಕರು ಚತುರರು , ನಟರನ್ನು ಹಿಡಿದು ಪುಸಲಾಯಿಸಿ, ಅವರ ಬಾಯಿಂದ 
ತಪೋ ನೆಪೊ ನಾಟಕದ ಪಾಠಗಳನ್ನು ಹೇಳಿಸಿ ಬರೆದುಕೊಂಡು, ಅವನ್ನು ಹೇಗೋ 
ಹೊಂದಿಸಿ ನಾಟಕಗಳನ್ನು ಅಚ್ಚು ಹಾಕಿ ಹಣ ಮಾಡಿಕೊಳ್ಳು ತ್ತಿದ್ದರು. ಷೇಕ್ಸ್ಪಿಯರನ 
ಆರು ನಾಟಕಗಳು ಮೊದಲು ಬೆಳಕಿಗೆ ಬಂದದ್ದು ಹೀಗೆ. ಇನ್ನು 12 ಅಧಿಕೃತವಾಗಿಯೇ 
ಪ್ರಕಟವಾಗಿದ್ದವು. ಆ ಕಾರದ ಮೇಲಿಂದ ಇವು ಪಡೆದ ಹೆಸರು ' ಕ್ಯಾರ್ಟೊ', 
- ಷೇಕ್ಸ್ಪಿಯರ್ ತೀರಿಕೊಂಡ ಏಳು ವರ್ಷಗಳ ಅನಂತರ, 1623ರಲ್ಲಿ, ಅವನು 
ಚೇಂಬರ್‌ಲೆನನ ಮಂಡಳಿ ಸೇರಿದಾಗಿನಿಂದ ಹಿಡಿದುಕೊನೆಯ ದಿನದವರೆಗೆ ಎರಡು ದಶಕ 
ಗಳಿಗೂ ಹೆಚ್ಚು ಕಾಲ ಅವನ ಆಪ್ತರೂ ಸಹೋದ್ಯೋಗಿಗಳು ಆಗಿದ್ದ ಜಾನ್ ಹೆಮಿಂಗ್ 
ಮತ್ತು ಹೆನ್ರಿ ಕಾಂಡೆಲ್ ಎಂಬ ಇಬ್ಬರು ನಟರು ಅವನ ಮೂವತ್ತಾರು ನಾಟಕಗಳನ್ನು 
( ಪೆರಿಕ್ಲಿಸ್ ” ಮತ್ತು “ ಟು ನೋಬಲ್ ಕಿನ್ಸ್ ಮೆನ್ ' ಗಳನ್ನು ಳಿದು ) ಒಟ್ಟುಗೂಡಿಸಿ ತಮ್ಮ 
ಹಾಗೂ ಇತರ ಮಿತ್ರರ ಶ್ರದ್ದಾಂಜಲಿಗಳೊಡನೆ ಪ್ರಕಟವಾಡಿದರು. ಈ ಸಂಸ್ಕರಣಕ್ಕೆ ಅದರ 

xli 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 


ಬೃಹದಾಕಾರದಿಂದಾಗಿ 'ಫೋಲಿಯೊ ' ಎಂಬ ಹೆಸರು ಬಂದಿದೆ. ಮುಂದಿನ ಅರವತ್ತು ವರ್ಷ 
ಗಳಲ್ಲಿ ಇದು ಮತ್ತೆ ಮರುಮುದ್ರಣಗಳನ್ನು ಕಂಡಿತಾದ್ದರಿಂದ ಇದರ ನಿರ್ದೆಶ ಮೊದಲ 
ಫೋಲಿಯೊ ' ಎಂದು. ಈ ಬಗೆಯ ಸುಮಾರು ಸಾವಿರ ಪುಟಗಳ ಸಂಕಲನದ ಸಂಪಾದನೆ 
ಪ್ರಕಟನೆಗಳು ಯಾವ ಕಾಲಕ್ಕೂ ಭೀಮಸಾಹಸವೆ! ಹೆಮಿಂಗ್ , ಕಾಂಡೆಲ್ ಅದನ್ನು 
ನಿರ್ವಹಿಸಿರುವುದು ಅತ್ಯಂತಪ್ರೀತಿಭಕ್ತಿಗಳಿಂದ, ಷೇಕ್ಸ್ಪಿಯರನ ಬಗ್ಗೆ ಅವರಿಗಿದ್ದ ಶ್ರದ್ದೆ 
ನಮ್ಮ ಪಾಲಿನ ಶ್ರೀಮಂತಿಕೆಯಾಗಿದೆ. ಮೊದಲಫೋಲಿಯೋ ಪ್ರಕಟವಾಗದೆ ಕವಿಯ ಎಲ್ಲ 
ಕೃತಿಗಳೂ ಈಗಿನಂತೆ ಒಂದೆಡೆ ಒಟ್ಟಾಗಿ ದೊರೆಯದೆ ಹೋಗಿದ್ದರೆ ಅವನಿಗೆ ಸಾಹಿತ್ಯದಲ್ಲಿ 
ಯಾವ ಸ್ಥಾನವಿರುತ್ತಿತ್ತೆಂಬುದು ಒಂದು ಕುತೂಹಲಕಾರಿಯಾದ ಪ್ರಶ್ನೆಯೆ ! 


ಕೃತಿಗಳ ಕಾಲನಿರ್ಣಯ 
ಪಟ್ಟ ದಾನೆ ಕೊಟ್ಟು ಉಪಕರಿಸಿದ ಹೆಮಿಂಗ್ ಮತ್ತು ಕಾಂಡೆಲರಿಗೆ ಜೊತೆಗೆ ಅಂಬಾರಿ 
ಯನ್ನೂ ಕೊಡಬೇಕೆಂಬುದು ಮರೆಯಿತೋ ಅಥವಾ ಅದರ ಅಗತ್ಯ ಕಾಣಲಿಲ್ಲವೋ , 
ಮೊದಲ ಫೋಲಿಯೋದಲ್ಲೆಲ್ಲ ಅವರು ನಾಟಕಗಳ ರಚನೆಯ ಕಾಲವನ್ನು ತೋರಿಸಿಲ್ಲ. 
ಯಾವದೇ ಸಾಹಿತ್ಯಕ ಕೃತಿಯ ವಿಷಯದಲ್ಲಾಗಲಿ, ಅದರ ರಚನಾಕಾಲ ಚಾರಿತ್ರಕವಾಗಿ 
ಮೌಲಿಕ. ಒಬ್ಬ ಸಾಹಿತಿಯ ಕೃತಿಗಳನ್ನು ಅವನ ಜೀವನದೊಡನೆ ಹೊ೦ದಿಸಿ, ಅವನಿಗೆ 
ದೊರೆತ ಪ್ರೇರಣೆ ಪ್ರಭಾವಗಳನ್ನು ಗುರುತಿಸಿ, ಅವನ ಕಲೆಯ ನಡೆಯನ್ನು , ಬೆಳವಣಿಗೆ 
ಯನ್ನು ಗೊತ್ತು ಹಚ್ಚಲು ಸಹಾಯಕವಾಗುವುದು ಈ ಅ೦ಶ, ಷೇಕ್ಸ್ಪಿಯರನ ಜೀವನ 
ದಂತೆ ಅವನ ಕೃತಿಗಳ ರಚನೆಯ ಕಾಲನಿರ್ಣಯಕ್ಕೆ ಸಹ ನಮಗೆಊಹೆಯೇ ಬಹು 
ಮಟ್ಟಿಗೆ ಊರೆಗೋಲು. ಅದನ್ನು ನಾಟಕಗಳ ಬಾಹ್ಯ ಹಾಗೂ ಆ೦ತರಿಕ ಪ್ರಮಾಣಗಳ 
ಆಧಾರದ ಮೇಲೆ ನಿರ್ಧರಿಸಬೇಕಷ್ಟೆ . ಸಮಕಾಲೀನ ಸಾಹಿತ್ಯ ವ್ಯವಹಾರಗಳಲ್ಲಿ ಅವುಗಳ 
ಬಗ್ಗೆ ದೊರೆವ ಸೂಚನೆಗಳು , ಪ್ರದರ್ಶನಗಳ ದಿನಾ೦ಕ , ಕಾರ್ಟೋಗಳ ಪ್ರಕಟನೆಯ 
ವರ್ಷಾ೦ಕ , ಅಂದಿನ ಸ್ಟೇಷನ‌ ದಾಖಲೆಗಳಲ್ಲಿನ ನಮೂದು, ನಾಟಕಗಳಲ್ಲೇ ಸಿಗಬಹು 
ದಾದ ಸಾಮಯಿಕ ಸಂಗತಿಗಳಸೂಚನೆಗಳು , ಭಾಷೆ ಶೈಲಿ ಛಂದಸ್ಸುಗಳಲ್ಲಿತೋರಿಬರುವ 
ಮಾರ್ಪಾಡು – ಇವು ಕಾಲನಿರ್ಣಯಕ್ಕೆ ನೆರವಾಗುವ ಕೆಲವು ಸಂಗತಿಗಳು . ಷೇಕ್ 
ಸ್ಪಿಯರ್‌ ಪಂಡಿತರು ಇವುಗಳನ್ನು ವಿಶದವಾಗಿ ಸಂಶೋಧಿಸಿ ಅವನ ಒಂದೊಂದು ಕೃತಿಯ 
ರಚನಾಕಾಲವನ್ನೂ ನಿರ್ಣಯಿಸಿದ್ದಾರೆ. ಅವರ ನಡುವೆ ಈ ವಿಷಯದಲ್ಲಿ ಶೇಕಡಾ 
ನೂರರಷ್ಟು ಸಹಮತವಿಲ್ಲದಿದ್ದರೂ ಹೆಚ್ಚಿನವುಗಳ ಬಗ್ಗೆ ಅದು ಸಾಧ್ಯವಾಗಿದೆ. 
ಒಂದು ಗೊಂಚಲು - ಹಲ ಬಗೆಯ ಹೂ 
ಷೇಕ್ಸ್ಪಿಯರನದು ಒಂದೇ ಕಾಲಕ್ಕೆ , ಒಂದೇ ಗೊಂಚಲಲ್ಲಿ, ಬಣ್ಣ ಆಕಾರ ಕಂಪುಗಳಲ್ಲಿ 
ಬಹು ಭಿನ್ನ ವಾದ ಹಲವು ಬಗೆಯ ಹೂ ಬಿಟ್ಟ ಬಹುಮುಖಪ್ರತಿಭೆ. ಅವನ ಎಲ್ಲ ಕೃತಿ 
ಗಳನ್ನೂ ಒಟ್ಟಾಗಿ ಗಮನಿಸಿದರೆ ಮಾತ್ರ ನಮಗೆ ಆ ಪ್ರತಿಭೆಯ ಸರಿಯಾದ ಅರಿವು ದೊರೆ 
ಯುವುದು . ಅದು ಎಷ್ಟೇ ಶ್ರೇಷ್ಟವಾದರೂ ಅವನ ಯಾವದೇ ಒಂದು ಕೃತಿಯನ್ನಾಗಲಿ 
ಎತ್ತಿ ಹಿಡಿದು ' ಇದು ಷೇಕ್ಸ್ಪಿ ಯರನ ಪ್ರತಿಭೆಯ ಪ್ರತಿನಿಧಿ' ಎನ್ನ ಬರುವಂತಿಲ್ಲ. ಅವನ 

xlii 


ವಿ ಪ್ರಸ್ತಾವನೆ 
ಸೃಷ್ಟಿಯಲ್ಲಿ ಹ್ಯಾಟ್, ಕ್ಲಿಯೊ ಪಾಟ್ರರಂತಹ ಭವ್ಯ ಕಲ್ಪನೆಗಳಿರುವಂತೆಯೇ ಅಷ್ಟೇ 
ಮುಖ್ಯರಾದ ಮುಟ್ಟಾಳ ಲಾನ್ಸರೂ ಹುಂಬ ಬಾಟಮರೂ ಇದ್ದಾರೆ; ಬದುಕಿರಲೆ , ಬಾಳಿ 
ಗಂತನ ತರಲೆ ?' ಎಂಬಂತಹ ಆತ್ಮಚಿಂತನೆಗಳಷ್ಟೆ ಅಶ್ಲೀಲ ವಿನೋದಗಳೂ ಅಗ್ಗದಶ್ಲೇಷೆ 
ಗಳೂ ತುಂಬಿಕೊಂಡಿವೆ ; ಅಂದವಾದ ದಿವಾನಖಾನೆಗಳ ಜೊತೆಗೆ ಕೊಳಕು ಬಚ್ಚಲುಗಳೂ 
ಸೇರಿ ಅವನ ಸಾಹಿತ್ಯಸೌಧದ ನಿರ್ಮಾಣವಾಗಿದೆ. ಎಂತಲೇ , ಅವನ ಕೃತಿಗಳೆಲ್ಲವನ್ನೂ 
ಒಟ್ಟುಗೂಡಿಸಿ ನೋಡಿದಾಗಲೇ ಅವನದೆನ್ನುವ ಒಂದು ಕೃತಿ ಹೊಮ್ಮುವುದೆಂದು ಆಧುನಿಕ 
ಕವಿ ವಿಮರ್ಶಕ ಈಲಿಯಟ್ ಅ೦ದಿರುವ ಮಾತು ಮಾರ್ಮಿಕ, ಸತ್ಯ , 
- ಷೇಕ್ಸ್ಪಿಯರ್ ಹೀಚಿನಲ್ಲಿಯೇ ಹಣ್ಣಾಗಿ ಮೊದಲಿನಿಂದ ಕೊನೆಯವರೆಗೆ ಪರಮ 
ಪರಿಪಕ್ವ ಕೃತಿಗಳನ್ನೇ ಬರೆದವನಲ್ಲ. ಅವನದು ಹೆಜ್ಜೆ ಹೆಜ್ಜೆಗೆ ಮಾರ್ಪಾಡಾಗುತ್ಯ , ಕ್ರಮ 
ಬದ್ದವಾಗಿ ವಿಕಾಸವಾಗುತ್ತ ನಡೆದ ಕಲೆ. ಈ ವಿಕಾಸ ತುಳಿದ ಹಾದಿಯನ್ನು ಗುರುತಿಸಲು 
ಅನುಕೂಲವಾಗುವಂತೆ ಅವನ ಕೃತಿಗಳನ್ನು ಅವುಗಳ ರಚನಾಕಾಲದ ಮೇರೆಗೆ , ಅವನ 
ವ್ಯಾವಹಾರಿಕ ಜೀವನಗತಿಗೆ ಹೊಂದಿದಂತೆ ನಾಲ್ಕು ಘಟ್ಟಗಳಾಗಿ ವಿಂಗಡಿಸುವುದು 
ವಾಡಿಕೆಯಾಗಿದೆ. ಈ ಬಗೆಯ ವಿ೦ಗಡ ಕೃತಕವೆನಿಸಬಹುದಾದರೂ ಹದಿನಾರಾಣೆ ನಿಕರ 
ನಾಗಲಾರದಾದರೂ ಅದು ಗತಿಮಾಪನಕ್ಕೆ ಅವಶ್ಯಕ, ಅನಿವಾರ್ಯ. ಹಾಗೆ ವಿಂಗಡಿಸಿ ಅದರ 
ಚೌಕಟ್ಟಿನಲ್ಲಿ ಅವನ ಕಲೆಯ ವಿಕಾಸವನ್ನು ಗಮನಿಸಿದರೆ ಅದರಲ್ಲಿ ನಾವು ಕಾಣುವುದು 
ದಿನದ ವಿಕಾಸ, ಬದುಕಿನ ವಿಕಾಸಗಳನ್ನು ; ಅವುಗಳ ಸಂಸಿದ್ದಿ , ವಿಲಾಸ, ವೈಭವಗಳನ್ನು . 


ಹರ್ಷಕ 


1594 ರವರೆಗಿನ ಮೊದಲ ಘಟ್ಟ 
ರಂಗಭೂಮಿಗೆ ಕಾಲಿಟ್ಟಾಗಿನಿಂದ ಮೊದಲು ಮಾಡಿ ನಟ ನಾಟಕಕಾರನಾಗಿ ಚೇ೦ಬರ್ 
ಲೆನ್ ಮಂಡಳಿ ಸೇರಿದ 1594ರವರೆಗಿನದು ಷೇಕ್ಸ್ಪಿಯರನ ನಾಟಕನಿರ್ಮಾಣ ಕಾಲದ 
ಮೊದಲ ಘಟ್ಟ . ಇದು ಅದೇ ಆಗ ಕತ್ತಲೊಡೆದು ಎಲ್ಲೆಲ್ಲ ಹೊ೦ಬೆಳಕಿನ ಕಿರಣಗಳನ್ನು 
ಚೆಲ್ಲತೊಡಗಿದ ನಸುಕು ; ಹುರುಪಿನಿಂದ ಬುಡುಬುಡು ಅಂಬೆಗಾಲಿಟ್ಟು ಅ೦ಗಳದಲ್ಲೆಲ್ಲಾ 
ನಡೆದಾಡಲಾರಂಭಿಸಿದ ಬಾಲ್ಯ , ಈ ಕಾಲದ ಕೃತಿಗಳು ಇವು: 

ಚಾರಿತ್ರಕ 
ದಿ ಕಾಮಿಡಿ ಅಫ್ ಎರರ್ 

ಹೆನ್ರಿ ದಿ ಸಿಕ್ಸ್ (ಮೂರು ಭಾಗಗಳು) 
ದಿ ಟೇಮಿಂಗ್ ಆಫ್ ದಿ ಹೂ ರಿಚರ್ಡ್ ದಿ ಥರ್ಡ್ 
ರುದ್ರ 
ಟೈಟಸ್ ಆ೦ಡೋನಿಕಸ್ 
ಇವೆಲ್ಲವೂ ಷೇಕ್ಸ್ಪಿಯರ್ ತನಗಿಂತ ಮುಂಚೆ ನಾಟಕ ರಚಿಸಿ ಸಫಲರಾಗಿದ್ದ ವಿದಗ್ಧರಿ೦ದ 
ಪ್ರಭಾವಿತನಾಗಿ, ಅಂದಿನ ಜನಪ್ರಿಯ ನಾಟಕತಂತ್ರ , ಸಂಪ್ರದಾಯಗಳ ಅಚ್ಚಿನಲ್ಲಿ ಪ್ರತಿ 
ಯಿಳಿಸಿದ ಮೊದಲ ಪ್ರಯತ್ನ ಗಳು. ಮುಂಬರುವ ಮಹಾವೈಭವದ ಮುನ್ನೋಟವೊ ಎನ್ನು 
ನಂತೆ ಈ ಕಾಲದಸೃಷ್ಟಿ ನಾಟಕದಮೂರೂ ಪ್ರಭೇದಗಳಾದ ಹರ್ಷ , ರುದ್ರ , ಚಾರಿತ್ರಕಗಳ 
ಬೀಸಿನಿಂದ ಕೂಡಿದೆ. ಆದರೂ ಹೆಚ್ಚಿನ ಒಲವು, ಒತ್ತು ಚಾರಿತ್ರಕಗಳ ಕಡೆಗೆ, ವ್ಯವಹಾರ 
ಕುಶಲನಾದ ಷೇಕ್ಸ್ಪಿಯರನ ಗುರಿ ಬರಿಯ ನಾಟಕಕಾರನಾಗುವುದಷ್ಟೇ ಆಗಿರಲಿಲ್ಲ ; 

xliii 


ಎಲ್ಲ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಯಶಸ್ಸಿನ ಗಳಿಕೆಯ ಮೇಲೆ ಅವನ ಕಣ್ಣಿತ್ತು . ನವೋದಯದ ನಂತರ ಜನತೆಯ 
ಭಾವನೆ ಧರ್ಮದಿಂದ ರಾಷ್ಟ್ರೀಯತೆಯ ಕಡೆಗೆ ಹರಿದಿದ್ದುದನ್ನು ಅವನು ಗಮನಿಸಿದ್ದ. 
ಸರಿ , ಆ ಭಾವನೆಯನ್ನೇ ಬಂಡವಾಳ ಮಾಡಿಕೊಂಡು, ' ಕ್ಯಾನಿಕಲ್ ಪ್ಲೇಸ್ ' ನಿಂದ 
ಪ್ರೇರಣೆ ಪಡೆದು ಚಾರಿತ್ರಕ ವಸ್ತುವಿಗೆ ಕೈ ತೊಡಗಿಸಿದ. ಮೂರು ಭಾಗಗಳಲ್ಲಿ ' ಹೆನ್ರಿ 
ದಿ ಸಿಕ್ಸ್ ” ಸಿದ್ಧವಾಯಿತು. ಈ ಮೂರು ಹಾಗೂ ಮುಂದಿನ 'ರಿಚರ್ಡ್ ದಿ ಥರ್ಡ್' 
ಸೇರಿ ಒಂದು ಚತುರ್‌ ನಾಟಕಚಕ್ರ ( Tetratogy ) ವಾಗುತ್ತದೆ. ಕವಿ ತನ್ನ ಜೀವಮಾನ 
ದಲ್ಲಿ ಬರೆದ ಎರಡು ಚತುರ್‌ ನಾಟಕಚಕ್ರಗಳಲ್ಲಿ ಚಾರಿತ್ರಕ ಕಾಲಮಾನದಿಂದ ಇದು 
ಉತ್ತರ ಕೃತಿಯಾದರೂ ರಚನೆಯ ದೃಷ್ಟಿ ಯಿಂದ ಮೊದಲನೆಯದು. ಎರಡನೆ ರಿಚರ್ಡನ 
ಪದಚ್ಯುತಿಯ ಪಾಪ ದೇಶಕ್ಕೆ ತಟ್ಟಿ , ಅದರ ಫಲವಾಗಿ ಫ್ರಾನ್ಸ್ ಕೈ ಬಿಟ್ಟು , ' ಗುಲಾಬಿಗಳ 
ಒಳಜಗಳ' ಮೊದಲಾಗಿ, ವರ್ಷಗಳ ಕಾಲ ದಾಯಾದಿಗಳ ರಕ್ತದ ಹೊಳೆ ಹರಿದು , ಆ 
ರಾಷ್ಟ ಪಾಪವೆಲ್ಲವೂ ರಾಕ್ಷಸಮೂರನೆ ರಿಚರ್ಡ್‌ನಲ್ಲಿ ಘನಿಸಿ, ಕೊನೆಗೆ ಅವನ ಸಾವಿನಲ್ಲಿ 
ದೇಶ ವಿಮೋಚನೆ ಪಡೆಯುವುದು ಈ ನಾಟಕಚಕ್ರ ಸುತ್ತಿದ ನಡೆ, ರಾಷ್ಟ್ರದ ಉನ್ನತಿ 
ಯಲ್ಲಿಯೇ ವ್ಯಕ್ತಿಯ ಉದ್ದಾರ ಅಡಗಿದೆಯೆಂದು ನಂಬಿ ನಡೆದಿದ್ದ ಅಂದಿನ ಇಂಗ್ಲಂಡಿನ 
ಜನತೆಗೆ ಈ ನಾಟಕಚಕ್ರ ಎಷ್ಟು ಮೆಚ್ಚಿಕೆಯಾಯಿತೆಂದು ಊಹಿಸುವುದು ಕಷ್ಟವಲ್ಲ. 
ಅದರಿಂದಾಗಿ ಅದರ ಕರ್ತೃ ಅವರಿಗೆ ಪ್ರಿಯನಾದ. ಇಲ್ಲಿ ನೆನೆಯಬಹುದಾದ ಒಂದು 
ಸಂಗತಿಯೆಂದರೆ ಅಲ್ಲಿಯವರೆಗೆ ನೀತಿಬೋಧೆಯನ್ನ ಉದ್ದೇಶವಾಗಿಟ್ಟು , ರೂಪದಲ್ಲಿಕೇವಲ 
ಘಟನೆಗಳ ಸರಪಳಿಯಾಗಿದ್ದ ಚಾರಿತ್ರಕ ನಾಟಕಪ್ರಭೇದ ತನ್ನ ಹೆಸರು, ಅರ್ಥಗಳ ನಿಜ 
ವಾದ ಸಾರ್ಥಕತೆ ಪಡೆದು , ಸಾಹಿತ್ಯಕವಾಗಿ ಮಾನ್ಯತೆ ಗಳಿಸಿದ್ದು ಷೇಕ್ಸ್ಪಿಯರನ 
ಕೈಯಲ್ಲಿಯೇ . ಇನ್ನೂ ಒಂದು ಸೋಜಿಗವೆಂದರೆ ಅವನಿಂದ ಘಟಿಸಿದ ಆ ಪ್ರಭೇದ 
ಅವನಿಗಾಗಿಯೇ ಮಾಡಿಟ್ಟಿದ್ದಂತೆ ಅವನ ಅನಂತರ ಮೂಲೆಗೆ ಬಿದ್ದು ಹಳಸಿತು ! 


ಹರ್ಷ, ರುದ್ರನಾಟಕಗಳಲ್ಲಿನ ಪ್ರಥಮ ಪ್ರಯತ್ನಗಳು 
ಈ ಮೊದಲ ಹಂತದ ಹರ್ಷನಾಟಕಗಳಿಗೆ ಮಾದರಿಯಾಗುವುದು ಅಂದಿನ ಕ್ಲಾಸಿಕಲ್ 
ಸಂಪ್ರದಾಯಕ್ಕೆ ಸೇರಿದ ' ದಿ ಕಾಮಿಡಿ ಅಫ್ ಎರರ್ ' ಪ್ರಹಸನ. ಅವನ ಹರ್ಷನಾಟಕ 
ಗಳೆಲ್ಲಕ್ಕೂ ಜೀವದವಾದ ಸ್ವಚ್ಛಂದ ಉಲ್ಲಾಸ ಮೊಟ್ಟ ಮೊದಲಿನದಾದ ' ಕಾಮಿಡಿ' 
ಯಲ್ಲಿಯೇ ಧಾರಾಳವಾಗಿ ಸ್ಪುರಿಸಿದೆ. ಬಂಧತೊಡಕಿನದಾದರೂ ಕವಿ ಅದನ್ನು ಚಮತ್ಕಾ 
ರಿಕವಾಗಿ ನಿರ್ವಹಿಸಿದ್ದಾನೆ. ಪಾತ್ರ ಕಲ್ಪನೆಯಲ್ಲಾಗಲೇ ವೈವಿಧ್ಯದೃಷ್ಟಿ ಬರತೊಡಗಿದೆ. 
ಸಾಧಾರಣವಾಗಿಮೇಯಲ್ಲಿಯೇ ಓಡಾಡುತ್ತಿದ್ದ ಶಿಲ್ಪಿಯ ಕೈ ಈಗ ಒಮ್ಮೊಮ್ಮೆ 
ಕಲ್ಲಿನ ಆಳಕ್ಕಿಳಿದು ರಸಸ್ಥಾನಗಳನ್ನು ಸೃಷ್ಟಿಸಿ, ಭಾವನೋದ್ವೇಗಗಳನ್ನು ಉಕ್ಕಿಸುತ್ತದೆ. 
- “ ಟೈಟಸ್ ' ರುದ್ರನಾಟಕ ರಚನೆಯಲ್ಲಿ ಪ್ರಥಮ ಪ್ರಯತ್ನ ; ಕಿಡ್ನ ಪ್ರಭಾವದಿಂದ 
ಬರೆದದ್ದು ; ಸೇಡಿನ ವಸ್ತು ( Revenge Play ) : ಉದ್ದಕ್ಕೂ ರಕ್ತ , ಪ್ರತೀಕಾರ, ಘೋರ. 

ಒಟ್ಟಿನಲ್ಲಿ ಈ ಮೊದಮೊದಲಿನ ಕೃತಿಗಳು ಅಪಕ್ವವೆಂದೇ ಅನ್ನ ಬೇಕು. ಅವುಗಳ 
ಲ್ಲಿನ್ನೂ ಹೊಸತಿನ ಹಸು, ಒಗರು ಕಳೆದಿಲ್ಲ. ಕಲ್ಪನೆಯ ಕಣ್ಣು ತಾಗಿದ ಎತ್ತರಕ್ಕೆ 
ನಿರ್ವಹಣೆಯ ಕೈ ಎಟುಕದು. ಶೈಲಿ ನಾಗಾಡಂಬರದಿಂದ ಭಾರವಾಗಿದೆ. ' ನೆಲದಣ್ಣ ' 


xliv 


ವಿ ಪ್ರಸ್ತಾವನೆ ವಿ 
ರಂತಹ ಅರಸಿಕ ಪ್ರೇಕ್ಷಕರನ್ನು ಮೆಚ್ಚಿಸುವ ಜನಪ್ರಿಯತೆಯ ತಂತ್ರಗಳಾದ ಶ್ಲೇಷೆ, ಪುನ 
ರುಕ್ತಿಗಳು ಅಲ್ಲಲ್ಲಿ ಕಾಣಿಸಿಕೊಂಡಿವೆ. ರಗಳೆ ಬಿಗಿ , ಅದಕ್ಕೆ ಲಯವೈವಿಧ್ಯವನ್ನೂ ಸಾಧಿಸಿಲ್ಲ . 

ಆದರೆ ಈ ಕಾಲಾವಧಿಯ ಕೊನೆಮುಟ್ಟುವ ಮೊದಲೇ ಕವಿಯ ಶಕ್ತಿ ವೃದ್ಧಿಸು 
ವುದನ್ನು ನಾವು ಕಾಣುತ್ತೇವೆ. ರಗಳೆಗೆ ಹೆಚ್ಚಿನ ಕಸುವು ಬರುತ್ತದೆ. ಪಾತ್ರಗಳು ಸುಸ್ಪಷ್ಟ 
ವಾಗಿ ತಮ್ಮದೇ ವ್ಯಕ್ತಿತ್ವ ಪಡೆಯುತ್ತವೆ. ತಂತ್ರ ಪ್ರಜ್ಞೆ ಬೆಳೆಯುತ್ತದೆ. (ರಿಚರ್ಡ್ ದಿ 
ಥರ್ಡ್' ಬರೆಯುವ ಹೊತ್ತಿಗಾಗಲೇ - ಅದರ ಮೇಲೆಮಾರ್ಲೊನ ಬ್ಯಾ೦ಬರ್‌ಲೆನ್ ' ನ 
ನೆರಳು ಹಾದಿದ್ದರೂ – ಕವಿ ಎದ್ದು ತಲೆಯೆತ್ತಿ ತಾನೇತಾನಾಗಿ ನಿಲ್ಲುತ್ತಾನೆ. ಅದು 
ಅವನ ಮೊದಲ ಪರಿಣಾಮಕಾರಿಯಾದ ಕೃತಿ. 
1594 -99 : ಹುಚ್ಚು ಹರೆಯದ ಎರಡನೆ ಸುಟ್ಟ 
ಎರಡನೆ ಘಟ್ಟ ಚೇಂಬರ್‌ಲೆನ್ ಮಂಡಳಿ ಸೇರಿದಾಗಿನಿಂದ ಹಿಡಿದು ಗ್ಲೋಬ್ ನ ಸಂಸ್ಥಾ 
ಪನೆಯಾಗಿ ಅದರಲ್ಲಿ ಷೇಕ್ಸ್ಪಿಯರ್‌ ಪಾಲುಗಾರನಾಗುವವರೆಗಿನ 94.99ರ ನಡುವಿನದು. 
ಇದು ಕತ್ತಲು ಕಳೆದು ಹೊಗರೆದ್ದ ದಿನದ ಹೊ೦ಬೆಳಗು ; ಮಿಂಚಿನ ಓರೆನೋಟತುಳುಕಿಸಿ 
ಚೆಲ್ಲಾಟವಾಡಿದ ಬದುಕಿನ ಹುಚ್ಚು ಹರೆಯ . ಈ ಕಾಲಾವಧಿಯ ಕೃತಿಗಳೆಂದರೆ : 
ಹರ್ಷಕ 

- ಚಾರಿತ್ರಕ 
ಟು ಜೆಂಟಲ್ ಮೆನ್ ಅಫ್ ವೆರೋನ ರಿಚರ್ಡ್ ದಿ ಸೆಕಂಡ್ 
ಲವ್ ಲೇಬರ್ ಲಾಸ್ಟ್ 

ಕಿಂಗ್ ಜಾನ್ 
ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರಮ್ ಹೆನ್ರಿ ದಿ ಫೋರ್ ( ಎರಡು ಭಾಗಗಳು) 
ದಿ ಮರ್ಚೆಂಟ್ ಆಫ್ ವೆನಿಸ್ 

ಹೆನ್ರಿ ದಿ ಫಿಫಿ 
ಮಚ್ ಅಡೂ ಅಬೌಟ್ ನಥಿಂಗ್ 
ದಿ ಮೆರಿ ವೈನ್ ಅಫ್ ವಿಂಡ್ಕರ್‌ ರೋಮಿಯೊ ಅ೦ಡ್ ಜೂಲಿಯೆಟ್ 
ಕಂಡಂತೆಯೇ ಈ ಅವಧಿಯಲ್ಲಿ ಕವಿಯ ಆಸಕ್ತಿ ಗಮನಗಳು ಚಾರಿತ್ರಕ, ಹರ್ಷಕಗಳ 
ನಡುವೆ ಹಂಚಿವೆ . ಅವನಪ್ರತಿಭೆ ಅವುಅವಕ್ಕೆ ಅಗತ್ಯವಾದಂತಹ – ಒಂದಕ್ಕೆ ಗಾಂಭೀರ , 
ಆಡಂಬರಗಳ, ಇನ್ನೊಂದಕ್ಕೆ ಗೆಲವು, ಬಿಡುಬೀಸುಗಳ – ಶೈಲಿಗಳನ್ನು ಒದಗಿಸಿಕೊಂಡು 
ಬಗೆಬಗೆಯ ಪ್ರಯೋಗಗಳಲ್ಲಿ ತೊಡಗುತ್ತದೆ. 

' ಹೆನ್ರಿ ದಿ ಸಿಕ್ಸ್ ' ನಾಟಕಚಕ್ರಕ್ಕೆ ದೊರೆತ ಯಶಸ್ಸು ಷೇಕ್ಸ್ಪಿಯರನಲ್ಲಿ ಇನ್ನೂ 
ಹೆಚ್ಚು ಚಾರಿತ್ರಕಗಳನ್ನು ಬರೆಯುವ ಚಪಲ ಕೆರಳಿಸಿತೇನೊ . ಅದರಲ್ಲಿನ ಪರಿಣಾಮಕ್ಕೆ 
ಹೇತುವಾದ ಮುಂಚಿನ ಎರಡನೆ ರಿಚರ್ಡ್ನ ಪದಚ್ಯುತಿಯ ಮೂಲಘಟನೆಯನ್ನೆ ತ್ರಿ 
ಕೊಂಡು, ಅವನು ' ರಿಚರ್ಡ್ ದಿ ಸೆಕಂಡ್ ' ಅನ್ನು ರಚಿಸಿದ. ಹಿಂದೆಯೇ ಎರಡು ಭಾಗ 
ಗಳಲ್ಲಿ ' ಹೆನ್ರಿ ದಿ ಫೋರ್ ', ಆಮೇಲೆ' ಹೆನ್ರಿ ದಿ ಫಿಫ್ಟ್ ' ಗಳು ಹುಟ್ಟಿ ಬಂದು, ಗುಣದಲ್ಲಿ 
ಮೊದಲಿನದನ್ನು ಮೀರಿಸುವ ಎರಡನೆಯ ನಾಟಕಚಕ್ರ ಸಿದ್ಧವಾಯಿತು. ರಿಚರ್ಡ್ ದಿ 
ಸೆಕಂಡ್ ನದು ವಿಧ್ಯುಕ್ತವಾದ ಮಧ್ಯಯುಗೀನ ವಾತಾವರಣ ; ಆದರೆ ಅದೇ ' ಹೆನ್ರಿ ದಿ 
ಫೋರ್ ' ನಲ್ಲಿ ನಾವು ಕಾಣುವುದು ಕಟ್ಟು ಕಳಚಿದ ಕವಿಯ ಕಾಲದ ಇಂಗ್ಲಂಡನ್ನು . 
ಇನ್ನೂರು ವರ್ಷಗಳ ಹಿಂದಿನ ಚಾರಿತ್ರಕ ವಸ್ತುವನ್ನು ತನ್ನ ಕಾಲದ ಹಾಸಿನಲ್ಲಿ ಒಮ್ಮೆಲೇ 

xly 


ರುದ್ರ 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 


ಹರ್ಷ ರುದ್ರಭಾವಗಳನ್ನು ಬೆರಸಿನೇಯು ( ಅದೇ ಸರಿ' ಎನಿಸಿಕೊಂಡುದು ಮಹಾಕವಿಯ 
ಅಗ್ಗಳಿಕೆ. ಅದರಲ್ಲಿನ ಹಾಸ್ಯವೀರ ಫಾಲ್ಸ್ಟಾಫ್ , ಜಾಣಮಾತಿನ ಚಟಾಕಿ ಹಾರಿಸುತ್ತ 
ನಮ್ಮನ್ನು ರಂಜಿಸಿ ಒಲಿಸಿಕೊಳ್ಳುವ ಆ ಹಗಲುಕುಡುಕ ಸರ್ ಜಾನ್ ಕವಿಯ ಕಂಠಹಾರದ 
ಸ್ಯಮಂತಕ ಮಣಿ; ಅವನು ಕೊಟ್ಟದ್ದು ಒಂದು ಓದಿಗೆ ಹತ್ತು ಹೊರೆ ನಗೆಬಂಗಾರ ! 
“ ಹೆನ್ರಿ ದಿ ಫಿಫ್ಟ್ ನ ಕಾವ್ಯ ಪಂಕ್ತಿಗಳಲ್ಲಿ ಮೊಳಗಿರುವುದು ಉಚ್ಚ ವಾಗೋಷ. ಇಂಗ್ಲಂಡಿನ 
ನಿಜವಾದ ಜಾಯಮಾನ ವ್ಯಕ್ತವಾಗಿರುವುದು ಈ ಎರಡನೆ ನಾಟಕ ಚಕ್ರದಲ್ಲಿಯೇ , 


ಚಾರಿತ್ರಕಗಳ ತತ್ವ : ' ದೇಶವೇ ದೇವರು ' 
ಎರಡು ಚಕ್ರಗಳಲ್ಲಿನ ಎಂಟು ನಾಟಕಗಳು, 'ಕಿಂಗ್ ಜಾನ್ ' ಮತ್ತು ಮುಂದೆ ಫೈ ಚರನ 
ಸಹಕರ್ತೃತ್ವದಲ್ಲಿ ರಚಿತವಾದ ಕೊನೆಗಾಲದ ' ಹೆನ್ರಿ ದಿ ಏಮ್ಸ್ ' – ಷೇಕ್ಸ್ಪಿಯರ್ 
ಇಂಗ್ಲಿಷ್ ಚರಿತ್ರೆಯ ಆಧಾರದ ಮೇಲೆ ಬರೆದದ್ದು ಈ ಹತ್ತು ನಾಟಕಗಳು. ಕವಿ ಹಾಗೆ 
ಉದ್ದೇಶಿಸಿದ್ದನೋ ಇಲ್ಲವೊ , ವಿಮರ್ಶಕರು ಇವುಗಳಲ್ಲಿ ಒಟ್ಟಿನ ಒಂದು ಐಕ್ಯವನ್ನು , ಏಕ 
ಸೂತ್ರವನ್ನು ಕಂಡುಕೊಂಡಿದ್ದಾರೆ. ಇವುಗಳಲ್ಲಿನ ಕವಿದೃಷ್ಟಿ ಎಲಿಜಬೆತ್ ಯುಗದ 
ಜನತೆ ಇತಿಹಾಸವನ್ನು ಕಂಡ ದೃಷ್ಟಿ , ದೇಶವೇ ದೇವರೆಂಬ ಉಚ್ಚ ರಾಷ್ಟ್ರೀಯತೆಯ 
ದೃಷ್ಟಿ , ಮಾನವ ಸಮಾಜವನ್ನು ಸುವ್ಯವಸ್ಥೆಯ ಕಟ್ಟಿನಲ್ಲಿ ತರುವುದು ಹೇಗೆಂಬುದನ್ನು 
ಕುರಿತ ಗಹನವಾದ ವಿಚಾರಗಳೂ ಆದರ್ಶ ಭಾವನೆಗಳೂ ಈ ನಾಟಕಗಳಲ್ಲಿ ಅಡಕ 
ವಾಗಿದ್ದು ಇವು ರಾಜ್ಯಶಾಸ್ತ್ರ , ಸಮಾಜಶಾಸ್ತ್ರಗಳಲ್ಲಿನ ಗಾಢವಾದ ಸಿದ್ಧಾಂತ-ಪ್ರತಿ 
ಪಾದನೆಗಳಂತಿವೆ . ಇಡಿಯ ಜಾಗತಿಕ ಸಾಹಿತ್ಯದಲ್ಲಿಯೇ ಇವಕ್ಕೆ ಸರಿದೊರೆಯಾಗಿ 
ನಿಲ್ಲುವ ಬೇರೆ ಚಾರಿತ್ರಕ ನಾಟಕಗಳು ಇಲ್ಲವೆಂದು ಬಲ್ಲವರ ಅಭಿಪ್ರಾಯ . 


ಹರ್ಷನಾಟಕಗಳಲ್ಲಿನ ಸ್ವಚ್ಛಂದ ಉಲ್ಲಾಸ 
ಹರ್ಷನಾಟಕಗಳಲ್ಲಿ ಮೊದಲಿನ ಎರಡು - ' ಟು ಜೆಂಟಲ್ ಮೆನ್ ಅಫ್ ವೆರೋನ' ಮತ್ತು 
' ಲವ್ ಲೇಬರ್ ಲಾಸ್ಟ್ ' – ವಿದಗ್ಧರ ಪ್ರಭಾವದಿಂದ ಬಿಡುತೆ ಪಡೆದಿಲ್ಲ. ಅವನ್ನು 
ಗುಣಮಾನದ ಮೇಲೆ ಹಿಂದಿನ ಹಂತಕ್ಕೆ ಸೇರಿಸಿದರೂ ಸರಿಯೆ . ಅವುಗಳ ರಚನೆಯ 
ನಂತರ ಕವಿ ಸರ್ವತಂತ್ರ ಸ್ವತಂತ್ರ , ಹರ್ಷನಾಟಕಕಾರನಾಗಿ ಅವನು ಪ್ರತಿಷ್ಠೆ ಪಡೆ 
ಯುವುದು 'ಎ ಮಿಡ್‌ಸಮ್ಮರ್‌-ನೈಟ್ಸ್ ಡೀಮ್' ನ ರಚನೆಯೊಂದಿಗೆ, ಅದರ ಬಗೆ ಶುದ್ಧ 
ಗೇಯ ; ಅದರಲ್ಲಿ ನಾವು ಕಾಣುವುದು ಕಿನ್ನರ ಕ್ರೀಡೆ, ಅಚ್ಚರಸಿಯರ ಆಟ; ಹೆಸರಿನಂತೆ 
ಗುಣರೂಪಗಳಲ್ಲಿ ಅದೊಂದು ಸವಿಗನಸೇ , ' ದಿ ಮರ್ಚೆಂಟ್ ಅಫ್ ವೆನಿಸ್ ' ರಮ್ಯ ರುದ್ರ 
ಹರ್ಷಕಕ್ಕೆ ( Romantic Tragi - comedy) ಮಾದರಿ, ವಸ್ತು ಬಾಲಿಶವಾದರೂ ರಂಗದ 
ಮೇಲೆ ಅದರಷ್ಟು ಜನಪ್ರಿಯತೆ ಗಳಿಸಿದ ಇನ್ನೊ೦ದು ನಾಟಕವಿಲ್ಲ. ಹೀಗೆ ಈ ಹರ್ಷ 
ನಾಟಕಗಳಲ್ಲಿ ಒಂದೊಂದೂ ಒಂದೊಂದು ಬಗೆಯಾದರೂ ಅವೆಲ್ಲದರಲ್ಲ ಎದ್ದು ಕಾಣು 
ವುದು ಹಿಂದೆ ಹೇಳಿದ ಅದೇ ಸಾಮಾನ್ಯ ಲಕ್ಷಣವೆ : ನಿರ್ದುಷ್ಟ , ಸ್ವಚ್ಛಂದ ವಸಂತೋ 
ಕ್ಲಾಸ: ತೊರೆಯ ರುಳುರುಳು ತಿಳಿನಗೆ, ತಂಗಾಳಿಯ ಗೆಲವು, ಹೂಬಿಸಿಲಿನ ಚೆಲ್ಲಾಟ 
( ಕವಿ ಇದಕ್ಕೆ ಸ್ವಲ್ಪ ಹಿಂದೆ, 92 - 94ರ ಪ್ಲೇಗಿನ ಸಮಯದಲ್ಲಿ ಇಟಲಿಗೆ ಭೇಟಿಕೊಟ್ಟು, 


xlvị 


. 


. 


ಪ್ರಸ್ತಾವನೆ ವಿ 
ಅಲ್ಲಿಂದ ಹೊಂಬಣ್ಣದ ಹೂಬಿಸಿಲನ್ನು ಬವರಿ ತಂದು ನಾಟಕಗಳಲ್ಲಿ ಚಿಮುಕಿಸಿದನೆಂದೂ 
ಒಂದು ನಂಬಿಕೆಯಿದೆ). ಆ ಉಲ್ಲಾಸ ಕವಿಗೆ ದೈವದತ್ತವಾಗಿ ದೊರೆತಿದ್ದ ವಿಶಿಷ್ಟ ವರ. 
ರುದ್ರ , ಚಾರಿತ್ರಕಗಳನ್ನೂ ಬಿಡದ ಗೇಯತೆ | 
'ರೋಮಿಯೊ ಅ೦ಡ್ ಜೂಲಿಯೆಟ್ ' ಒಂದೇ ಈ ಕಾಲದ ರುದ್ರನಾಟಕ, ಹರೆಯದಲ್ಲಿ 
ಕವಿಯ ಎದೆಯೊಳಗೆ ಅದಾವ ಹಕ್ಕಿ ಹಾಡಿತ್ತೊ , ಅದಾವ ವೀಣೆ ನುಡಿದಿತ್ತೊ ಅದರಿ೦ದೆದ್ದ 
ಮಧುಮಧುರ ಗೇಯಸ್ವನ ಹರ್ಷ ನಾಟಕಗಳಲ್ಲಷ್ಟೇ ಅಲ್ಲದೆ ಈ ರುದ್ರನಾಟಕದಲ್ಲೂ 
( ಅ೦ತೆಯೇ ರಿಚರ್ಡ್ ದಿ ಸೆಕಂಡ್ ” ನಂತಹ ರುದ್ರ ಚಾರಿತ್ರಕದಲ್ಲ ) ಪ್ರತಿಧ್ವನಿಸಿ , ಅದಕ್ಕೆ 
ಗೀತದ ಗುಣ ಒದಗಿಸಿದೆ. ಇದರ ಕಾವ್ಯ ಒಂದು ವಿಶಿಷ್ಟ ಕಾ೦ತಿಯಿ೦ದ ಬೆಳಗಿದೆ. ಅಲ್ಲಲ್ಲಿ 
ಒ೦ದೊ೦ದು ಭಾಗ ಬಿಗಿಯೆನಿಸಿದರೂ ಆ ಕಾವ್ಯಕ್ಕೆ ನೇರವಾಗಿ ಎದೆ ಹೊಗುವ, ಎದೆ 
ಮಿಡಿಸುವ ಶಕ್ತಿಯಿದೆ. ನಾಟಕದಲ್ಲಿ ಅಭಿವ್ಯಕ್ತವಾಗಿರುವುದು ಮುಗ್ಧತೆಯಿಂದ ತುಂಬಿದ 
ಮೊದಲೊಲವಿನ ರೋಮಾಂಚ. ಇವತ್ತಿಗೂ ಅ೦ತಹ ಪ್ರೇಮಿಗಳನ್ನು ನಾವು ಗುರುತಿಸು 
ವುದು ಆ ನಾಯಕನಾಯಕಿಯರ ಹೆಸರಿನಿಂದಲೇ ! ಆ ಆ ಪ್ರಭೇದಗಳಲ್ಲಿ ಇದು ಮತ್ತು 
“ ಡ್ರಿ ” ಈ ಕಾಲದ ಎರಡು ಶ್ರೇಯಃಕೃತಿಗಳು . 
- ಈ ಕಾಲಾವಧಿಯಲ್ಲಿ ನಾವು ಕವಿಯ ರಚನಾತಂತ್ರ ಸುಧಾರಿಸುತ್ತ ಹೋಗು 
ವುದನ್ನು ನೋಡುತ್ತೇವೆ. ' ಹೆನ್ರಿ ದಿ ಫೋರ್ ' ನ ಹೊತ್ತಿಗೆ ಗದ್ಯಶೈಲಿ ಗಟ್ಟಿಗೊಂಡು 
ಪರಿಪೂರ್ಣತೆಯ ಮಟ್ಟ ಮುಟ್ಟುತ್ತದೆ. ಅಂತೆಯೇ ಕಾವ್ಯವೂ ಹೊಸಹೊಸ ಎತ್ತರಕ್ಕೆ 
ಏರುತ್ತ ನಡೆಯುತ್ತದೆ. ಪ್ರತಿ ಮಾನಿಷ್ಠೆ ಬೆಳೆದು ಮಾತು ಅಲಂಕಾರವಾಗುತ್ತದೆ. ಈಗ 
ಕವಿಗೆ ಶಬ್ದಗಳ ಬಳಕೆಯ ಮೇಲೆ ಹತೋಟ ಬಂದಿದೆ . ಅವನು ಹೆಚ್ಚು ಪದಗಳನ್ನೂ 
ಬಳಸಬಲ್ಲ ; ಪದಗಳಿಂದ ಹೆಚ್ಚು ಅರ್ಥವನ್ನೂ ಹೊರಡಿಸಬಲ್ಲ. ರಗಳೆಯ ಗತಿಯನ್ನು 
ಬೇಕಾದಂತೆ ನಿಯಂತ್ರಿಸಿ ಅದರಲ್ಲಿ ಏರಿಳಿತಗಳನ್ನು ತರಬಲ್ಲ. ಜೊತೆಗೆ ಪ್ರಾಸಬದ್ದವಾದ 
ದ್ವಿಪದಿಗಳನ್ನೂ ಸೇರಿಸಿ , ಅವನ್ನೂ ಸಮರ್ಥ ಸಂವಾದಮಾಧ್ಯಮವನ್ನಾಗಿ ಮಾಡಬಲ್ಲ. 
ಹರ್ಷನಾಟಕಗಳ ಮರ್ಮ 
ಷೇಕ್ಸ್ಪಿಯರನ ಹರ್ಷನಾಟಕ ರಚನೆ ಹಿಂದಿನ ಹಂತದಲ್ಲಿ ಮೊಗೊಡೆದು, ಮುಂದಿನ 
ರುದ್ರ ಕಾಲದ ಮೊದಲಿನ ಅಸ್ ಯು ಲೈಕ್ ಇಟ್ ', ' ಟೈಲ್ಸ್ ನೈಟ್ ' ಗಳಲ್ಲಿ ಫಲ 
ತೊಟ್ಟು ಸಿದ್ದಿ ಸಿದ್ದರೂ ಅದು ಹಲಬಗೆಯ ಪ್ರಯೋಗಗಳಾಗಿ ಅರಳಿದ್ದು ನಡುವಿನ ಈ 
ಅವಧಿಯಲ್ಲಿಯೇ . ಆದ್ದರಿಂದ ಹರ್ಷ ನಾಟಕಗಳ ಮರ್ಮವೇನಿರಬಹುದೆಂಬುದನ್ನು ಈ 
ಘಟ್ಟದಲ್ಲಿಯೇ ಗಮನಿಸುವುದು ಉಚಿತ. ಕವಿ ತನ್ನ ಹರ್ಷ ನಾಟಕಗಳಲ್ಲಿ ಹೇಳಬಯಸಿ 
ದೇನು ? ಇದೊಂದು ಬೀಜಪ್ರಶ್ನೆ . ಇದಕ್ಕೆ ಉತ್ತರರೂಪವಾಗಿ ಒಬ್ಬೊಬ್ಬ ವಿಮರ್ಶಕರೂ 
ಒ೦ದೊ೦ದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅವುಗಳ ಸಾರಾಂಶ ಹೀಗಿದೆ: ಈ ಹರ್ಷ 
ನಾಟಕಗಳಲ್ಲಿ ಪುರುಷರುವಿನವು ಲ್ಯಾಟಿನ್ , ಇಟಾಲಿಯನ್ ನಾಟಕಗಳ 'ಕ್ಲಾಸಿಕಲ್ ' 
ಸಂಪ್ರದಾಯದ ಮಾದರಿಯಲ್ಲಿದ್ದರೆ , ಇನ್ನೊಂದೆರಡು ಸ್ಪಷ್ಟವಾಗಿ ವಿಡಂಬನೆಗಳಾದರೆ, 
ಹೆಚ್ಚಿನವು, ಕೊನೆಕೊನೆಯ ಮಹಾ ಹರ್ಷಕಗಳು ಯಾವ ಅಚ್ಚಿಗೂ ಕಟ್ಟಿ ಗೂ ಒಳಪಡವು. 

xlvii 


ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಚಾರಿತ್ರಕಗಳಲ್ಲಿಯಂತೆ , ಮೊದಲಿನ ರುದ್ರನಾಟಕಗಳಲ್ಲಿಯಂತೆ ಅಥವಾ ವಿಡಂಬನೆಗಳಲ್ಲಿ 
ಯಂತೆ ಅವುಗಳಲ್ಲಿ ಕವಿಯ ಉದ್ದೇಶ ವ್ಯಕ್ತವಿಲ್ಲ, ಸ್ಪಷ್ಟವಿಲ್ಲ. ಹೆಕ್ಕಿ ತೆಗೆಯಬಹುದಾದ 
ಒ೦ದು ಕೇಂದ್ರ ವಿಚಾರವಾಗಲಿ, ಸಿದ್ಧಾಂತವಾಗಲಿ, ಕೊನೆಗೆ ನೀತಿಯಾಗಲಿ ಅವುಗಳಲ್ಲಿ 
ಸಿಗದು. ಅವು ತೋರಿಸುವುದು ವಿವಿಧ ಸನ್ನಿವೇಶಗಳಲ್ಲಿ ಸಿಕ್ಕು , ವಿವಿಧ ತರನಾದ ಪ್ರತಿ 
ಕ್ರಿಯೆ ನೀಡುವ ವಿಧವಿಧವಾದ ಪಾತ್ರಗಳನ್ನು , ಹೀಗೆ ಕವಿಯ ಉದ್ದೇಶ, ಹರ್ಷದೃಷ್ಟಿ 
( Comic Vision) ವ್ಯಕ್ತವಲ್ಲದಿದ್ದರೂ ಅದು ಪೂರ್ಣ ಅವ್ಯಕ್ತವೂ ಅಲ್ಲ. ಅದನ್ನು ಕಂಡು 
ತಿಳಿಯುವುದಕ್ಕಿಂತ ಭಾವಿಸಿ ತಿಳಿಯಬೇಕಾಗುತ್ತದೆ, ಅರಿತು ತಿಳಿಯಬೇಕಾಗುತ್ತದೆ. ಅವು 
ಗಳೆಲ್ಲದರಲ್ಲಿನ ಪ್ರಧಾನ ಭಾವ ( ಈಗಾಗಲೇ ಚರ್ಚಿಸಿದ) ಹರ್ಷೋಲ್ಲಾಸ, ಜೊತೆಗೆ ಆ 
ಹರ್ಷಕಗಳು ಸ್ವಭಾವಸಿದ್ದ , ಜೀವನ ಬಿಂಬಕ , ವಿವೇಕಶೀಲ, ಮಾನವೀಯ , ಇತ್ಯಾದಿ. 
ಪ್ರೇಮದ ವಿರಾಟ್ ಲೀಲೆ 
ಇವೆಲ್ಲ ಸರಿಯೆ . ಆದರೆ ಇವುಗಳಾಚೆ ಬೇರೇನೂ ಇಲ್ಲವೆ ? ಷೇಕ್ಸ್ಪಿಯರನ ಮೊತ್ತ 
ಮೊದಲಿನ ವಿಮರ್ಶಕ, 'ಪಲ್ಲಾಡಿಸ್ ಟೀಮಿಯ ' ದ ಕರ್ತೃ ಫ್ರಾನ್ಸಿಸ್ ಮಿಯರ್ ಅವನ 
ಬಗ್ಗೆ ಬೇರೊಂದು ಸಂದರ್ಭದಲ್ಲಿ ಹೇಳುವ ಒಂದು ಮಾತು ಕೊ೦ಚ ತಿದ್ದು ಪಡಿಯೊಡನೆ 
ಹರ್ಷಕಗಳ ಮರ್ಮಕ್ಕೆ ಬೀಗದ ಕೈಯಾಗಬಹುದೇನೋ . 'ಪ್ರೇಮದತೊಡಕನ್ನು ಕುರಿತು 
ನಮ್ಮಲ್ಲೆಲ್ಲ ಉತ್ಕಟವಾಗಿ ಮರುಗಿದವನು ಅವನು' – ಎಂಬುದು ಆ ಮಾತು. ' ಮರುಗಿ 
ದವನು' ಎಂಬುದರ ಬದಲು ' ಮರುಳಾದವನು ' ಎಂಬುದು ಸೂಚಿಸಬಹುದಾದ ತಿದ್ದು 
ಪಡಿ , ಹರ್ಷಕಗಳ ವಿಷಯದಲ್ಲಿ ಅದು ಹೆಚ್ಚು ಒಪ್ಪಿತ. 

ಮಿಯರ್ ಹೇಳಿದ ಈ ಪ್ರೇಮ - ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ಕಂಡ ದೃಷ್ಟಿ, 
ಅವರ ನಡುವೆ ತಿಕ್ಕಾಡಿದ ಭಾವನೆಗಳ ಸೆಳೆತ - ಹರ್ಷಕಗಳಲ್ಲೆಲ್ಲ ಬಹುತರ ಪ್ರಧಾನವಾಗಿ, 
ಒಮೊಮ್ಮೆ ಮಾತ್ರ ಗೌಣವಾಗಿ ತಲೆದೋರುವ ಸಾಮಾನ್ಯ ವಸ್ತು -ವಿಷಯ . ಷೇಕ್ 
ಸ್ಪಿಯರ್ ತನ್ನ ಸ್ವಂತ ಜೀವನದಲ್ಲಿ ಪ್ರೇಮಿಯಾಗಿದ್ದನೋ ಇಲ್ಲವೋ , ಆದರೆ ಜೀವನಪೂರ್ತಿ 
ಪ್ರೇಮತತ್ವದ ಆರಾಧಕನಾಗಿದ್ದನೆಂಬುದರ ಬಗ್ಗೆ ಎರಡು ಮಾತಿಲ್ಲ. ಅವನು ತನ್ನ ಹರ್ಷಕ 
ಗಳಲ್ಲಿತೋರಿಸಿರುವುದು ಈ ಪ್ರೇಮದ ವಿರಾಟ್ ಲೀಲೆಯನ್ನು , ಅಬ್ಬಾ ! ಅದರದ್ದು ಅದೆಷ್ಟು 
ಬಗೆ ! ' ಷ ' ನ ಪಿಟೊಕಿಯೊ -ಕೇಟ್ರಂತೆ ಗುದ್ದಾಡಿ ಗೆಲ್ಲಬಹುದು ; 'ಡೀಮ್' ನ ನಲ್ಲ 
ನಲ್ಲೆಯರುಗಳಂತೆ ಒಬ್ಬರ ಹಿಂದೊಬ್ಬರು ಅಂಡಲೆದು ರಾಟವಾಳೆಯಾಡಿ ಪಡೆಯಬಹುದು ; 
“ ಮಚ ಅಡ ' ದ ಕ್ಲಾಡಿಯೋನಂತೆ ಒಲಿದು ಒಲ್ಲೆನೆಂದು ನಂತರ ಮರುಗಬಹುದು ; 
ಬೆನಿಡಿಕ್ - ಬೀಯಪ್ರಿಸ್‌ರಂತೆ ಮೇಲೆಹಗೆಗಳಂತೆ ಕಚ್ಚಾಡಿಯ ಒಳಗೆ ಪರಸ್ಪರ ಮಿಡಿದು 
ಒ೦ದಾಗಬಹುದು ; ಆ್ಯಸ್ ಯು ಲೈಕ್ ಇಟ್ ' ನ ರೊಸಲಿ೦ಡಳ೦ತೆ ಒಲಿದವನನ್ನು 
ಗಂಡುವೇಷ ತೊಟ್ಟು ಪ್ರೀತಿಸಿ ಗೆಲ್ಲಬಹುದು. ಹೀಗೆಯೇ ಇನ್ನೂ ಎಷ್ಟೋ : ಆದರೆ 
ಆಳದಲ್ಲಿ ಎಲ್ಲದರ ತತ್ವವೂ ಒಂದೇ : ಪ್ರೇಮ . . . ಪ್ರೇಮ . . . ಪ್ರೇಮ ! 


1599- 1608ರ ರುದ್ರಘಟ್ಟ : ಶಿಖರದ ತುತ್ತ ತುದಿ 
1599ರಲ್ಲಿ ಗ್ಲೋಬ್ ಸಂಸ್ಥಾಪನೆಯಾದಂದಿನಿಂದ ಹಿಡಿದು ಷೇಕ್ಸ್ಪಿಯರನ ಮಂಡಳಿ 

xlviii 


ಪ್ರಸ್ತಾವನೆ 2 
ಅದರ ಜೊತೆಗೆ 1608ರಲ್ಲಿ ಬ್ಲ್ಯಾಕ್ಫೈಯ‌ನ ಒಡೆತನವನ್ನೂ ಪಡೆಯುವವರೆಗಿನದು 
ಮುಂದಿನ ಘಟ್ಟ . ಇದು ಬಿಸಿಲೇರಿ ಉರಿದ ದಿನದ ನಡುಹಗಲು ; ಯೌವನದ ಹರ್ಷ 
ಕಳೆದು, ಕಾವುನೋವುಅಡರಿದಜೀವನದ ಮಧ್ಯವಯಸ್ಸು . ಈ ಅವಧಿಯ ಕೃತಿಗಳೆಂದರೆ : 
ರುದ್ರ 

ಹರ್ಷಕ 
ಜೂಲಿಯಸ್ ಸೀಸರ್ ಅಸ್ ಯು ಲೈಕ್ ಇಟ್ 
ಹ್ಯಾಟ್ 

ಟೈಲ್ಸ್ ನೈಟ್ 
ಅಥೆಲ್ಲೊ 

ಕಟುಹರ್ಷಕ 
ಟೈಮನ್ ಅಫ್ ಅಥೆನ್ಸ್ ಟ್ರಾಲಸ್ ಅ೦ಡ್ ಕ್ರೆಸಿಡ 
ಕಿಂಗ್ ಲಿಯರ್ 

ಆಲ್ಫ್ ವೆಲ್ ದಟ್ ಎಂಡ್ ವೆಲ್ 
ಮೆಕ್‌ಬೆತ್ 

ಮೆಷರ್ ಫರ್ ಮೆಷರ್ 
ಆ್ಯಂಟನಿ ಅ೦ಡ್ ಕ್ಲಿಯೋಪಾತ್ರ ಚಾರಿತ್ರಕ 

ಕೊರಿಯೋಲೇನಸ್ 
1599ರವರೆಗೆ ಗೆಲವಾಗಿದ್ದ ಷೇಕ್ಸ್ಪಿಯರನಜೀವನದೃಷ್ಟಿ , ಕಲಾದೃಷ್ಟಿಗಳು ಇದ್ದಕ್ಕಿದ್ದಂತೆ 
ಆ ವರ್ಷ ಜೂಲಿಯಸ್ ಸೀಸರ್ ' ನ ರಚನೆಯೊಂದಿಗೆ ಗಂಭೀರವಾಗುತ್ತವೆ. ಎದೆಯಲ್ಲಿ 
ಹರೆಯದ ಹುಮ್ಮಸ್ಸು ಬತ್ತಿ , ಅದಾವದೋ ಉಮ್ಮಳದ ಕುದಿ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ 
ಕಾರಣವೇನು? ಆ ಹೊತ್ತಿಗೆ ಕವಿ ಮೂವತ್ತೈದರ ನಡು ದಾಟಿದ್ದು ಜೀವನ ವಿಚಾರಗಳ 
ಮೇಲೆವಯಸ್ಸು ಸ್ವಾಭಾವಿಕವಾದ ಪರಿಣಾಮ ಬೀರಿತೆ ? ಸಾನೆಟ್ಟುಗಳು ನುಡಿಯುವಂತೆ 
ಸ್ನೇಹಪ್ರೇಮಗಳಲ್ಲಿ ಭ್ರಮನಿರಸನವಾಗಿ ಚೆನ್ನಿಗ' ಮತ್ತು ಕಪ್ಪು ಹೆಣ್ಣು ಬಿತ್ತಿದ್ದ ಕಹಿ 
ಮೊಳೆಯಿತೆ ? ಜೊತೆಗೆ ಅಂದಿನ ರಾಜಕೀಯ ವಾತಾವರಣದಲ್ಲಿ ಎದ್ದಿದ್ದ ಎಸೆಕ್ಷನ ಹಗ 
ರಣದ ಸುಂಟರಗಾಳಿಯಲ್ಲಿ ಕವಿಯೂ ಸಿಕ್ಕುಬಿದ್ದನೆ ? ಸ್ಪಷ್ಟವಾಗಿ ತಿಳಿಯದು. 
ಎಸೆಕ್ಷನ ಹಗರಣ 
ಎಸೆಕ್ಷನ ಅರ್ಲ್‌, ರಾಬರ್ಟ್ ಡಿವೆರೂ , ಎಲಿಜಬೆತಳ ಆಸ್ಥಾನದ ಪ್ರಮುಖರಲ್ಲೊಬ್ಬ. 
ಆತ ತರುಣ , ಗರ್ವಿ , ಮಹತ್ವಾಕಾಂಕ್ಷಿ. ಅವನದು ಕೆಚ್ಚಿನ ಬಂಡಾಯದ ರಕ್ತ . ಎಲಿಜಬೆತ್ 
ಮುದಿ ಅವಿವಾಹಿತೆ ; ಅವಳಿಗೂ ಎಸೆಕ್ಷನಿಗೂ ಮೂವತ್ತು ವರ್ಷಗಳ ಅಂತರ ! ಮೊದ 
ಮೊದಲು ಅವಳಿಗೆ ಅವನಲ್ಲಿ ವಿಶೇಷವಾದ ಒಲವಿತ್ತು . ಅವನು ಅವಳನ್ನು ಕಾಣು 
ತಿದ್ದು ದೂ ರಾಣಿಯಂತಲ್ಲ ! ಆದರೆ ಬರುಬರುತ್ತ ಸಂಬಂಧ ಹದಗೆಟ್ಟಿತು. ಎಸೆಕ್ಸ್ ಬೇರೆ 
ಮದುವೆಯಾದದ್ದೇ ಇದಕ್ಕೆ ಮೂಲಕಾರಣ . ರಾಣಿ ಅವನನ್ನು ಕಡೆಗಣಿಸಲಾರಂಭಿಸಿದಳು . 
ಅವನು ಅವಳ ವಿರುದ್ದ ಪಕ್ಷ ಕಟ್ಟಿದ. ಎಸೆಕ್ಸನ ಚೇಲರಲ್ಲಿ ಷೇಕ್ಸ್ಪಿಯರನ ಆಶ್ರಯದಾತ 
ಸೌತ್ಯಾಂಪ್ಟನನೂ ಒಬ್ಬ ಮುಖ್ಯಸ್ಥ. ಅವನು ಎಸೆಕ್ಸನ ತಂಗಿಯನ್ನೆ ಕೂಡಿಕೊಂಡು 
ಮುಂದೆ ಅವಳು ಗರ್ಭಿಣಿಯೆಂದು ಗೊತ್ತಾದಾಗ ಮದುವೆಯಾದ. ರಾಣಿಗೆ ಇದು ಸೇರಿಕೆ 
ಯಾಗದೆ ಸೌತ್ಯಾಂಪ್ಟನ್‌ನನ್ನು ಕೆಲಕಾಲ ಸೆರೆಗೆ ತಳ್ಳಿ ಸಿದ್ದಳು. 1599ರಲ್ಲಿ ಐಕ್ಲಂಡ್‌ನಲ್ಲಿ 
ಟೈರಾನ್ ಎಂಬುವನು ದಂಗೆಯೆದ್ದಾಗ ಅವನ ಹುಟ್ಟಡಗಿಸಲೆಂದು ಹೋದ ಎಸೆಕ್ಸ್ 
ಸಂಧಿ ಮಾಡಿಕೊಂಡು ಹಿಂದಿರುಗಿದ. ಇದು ಅವನ ಪತನಕ್ಕೆ ದಾರಿ ಮಾಡಿಕೊಟ್ಟಿತು. 

xlix 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ 
ಷೇಕ್ಸ್ಪಿಯರಿಗೆ ಸೌತ್ಯಾಂಪ್ಟನನ ಮುಖಾಂತರ ಎಸೆಕ್ಷನ ಪರಿಚಯವಾಗಿ ಅವರ 
ಬಂಡಾಯದ ಚಟುವಟಿಕೆಯಲ್ಲಿ ಸಹಾನುಭೂತಿ ಆಸಕ್ತಿಗಳೂ ಬೆಳೆದಿದ್ದವೆಂದು ತೋರು 
ಇದೆ. ಹಿಂದಿನ ಸಂಧಿಕಾಲದ ' ಹೆನ್ರಿ ದಿ ಫಿಫ್ಟ್ ' ನ ಕೊನೆಯ ಅ೦ಕದ ಮೇಳದಲ್ಲಿ ಎಸೆಕ್ಸ್ 
ಐಕ್ಲಂಡಿನಿಂದ ವಿಜಯಿಯಾಗಿ ಹಿಂದಿರುಗುವ ವೈಭವಯುತ ದೃಶ್ಯವನ್ನು ಕಲ್ಪಿಸಿಕೊಂಡು 
ಹಾಡಿದ್ದ . ಆದರೆ ಅವನುಸೋತುಸಂಧಿಮಾಡಿಕೊಂಡು ಬಂದದ್ದು ಎಲ್ಲರಂತೆ ಕವಿಯನ್ನೂ 
ಕೋಭೆಯಲ್ಲಿ ಮುಳುಗಿಸಿರಬೇಕು. ಅವನ ಕವಿಸಹಜವಾದ ಒಳಗಣ್ಣು ಎಸೆಕ್ಷನ ಪತನ 
ವನ್ನು ಮು೦ಗ೦ಡ೦ತೆ ಅದೇ ಸುಮಾರಿಗೆ 'ಜೂಲಿಯಸ್ ಸೀಸರ್ ' ನ ಸೃಷ್ಟಿಯಾಯಿತು. 
ಅದರ ವಸ್ತು ಬಂಡಾಯ , ರಾಜಕೀಯ ಆದರ್ಶವಾದಿಯೊಬ್ಬನ ದುರಂತತೆ ; ಅದರ 
ನಾಯಕ ದೊರೆಸೀಸರನಲ್ಲ, ದಂಗೆಯ ಮುಂದಾಳಾದ ಬೂಟಸ್ ! 

- ಕವಿ ರೋಮಿನ ಇತಿಹಾಸವನ್ನು ಆಶ್ರಯಿಸಿ ಬರೆದ ಮೂರು ನಾಟಕಗಳಲ್ಲಿ 
'ಜೂಲಿಯಸ್ ಸೀಸರ್ ' ಮೊದಲನೆಯದು; ಉಳಿದವು ಇದೇ ಕಾಲಾವಧಿಯ ಕೊನೆಗೆ 
ಬಂದ ' ಆ್ಯಂಟನಿ ಅ೦ಡ್ ಕ್ಲಿಯೋಪಾಟ್ರ ' ಮತ್ತು 'ಕೊರಿಯೋಲೇನಸ್ ' ಗಳು. 

'ಜೂಲಿಯಸ್ ಸೀಸರ್ ' ನಲ್ಲಿ ಷೇಕ್ಸ್ಪಿಯರನ ದುರಂತದೃಷ್ಟಿ ಇನ್ನೂ ಬೌದ್ಧಿಕ 
ಸ್ವರದಲ್ಲಿಯೇ ಇದೆಯೆನ್ನ ಬೇಕು. ಅದು ಎದೆಯ ಆಳಕ್ಕಿಳಿದು ಇಡೀ ಬದುಕಿಗೇ ಕತ್ತಲು 
ಕವಿಸಿದುದು ಎರಡು ವರ್ಷಗಳ ನಂತರ ; 1601ರ ಆಚೆಗೆ. ( ಈ ನಡುವೆ ಹರ್ಷನಾಟಕ 
ಗಳಿಗೆ ಕಳಶವಿಡುವ ಆ ಪ್ರಭೇದದ ಸಿದ್ಧ ಕೃತಿಗಳಾದ ( ಅಸ್ ಯು ಲೈಕ್ ಇಟ್ ? 
ಮತ್ತು ಟೈಲ್ಸ್ ನೈಟ್ ' ಗಳ ರಚನೆಯಾಯಿತು.) ಇಗ್ಲಂಡಿನಿಂದ ಹಿಂದಿರುಗಿದ ಮೇಲೆ 
ಅರ್ಧ ಅಜ್ಞಾತದಲ್ಲಿದ್ದ ಎಸೆಕ್ಸ್ ಆ ವರ್ಷ ಎಲಿಜಬೆತಳ ವಿರುದ್ಧ ಬಹಿರಂಗವಾಗಿ ದಂಗೆ 
ಯೆದ್ದು ಗಲ್ಲಿಗೆ ತಲೆಕೊಟ್ಟ. ಸೌತ್ಯಾಂಪ್ಟನ್‌ನಿಗೂ ಅದೇ ಗತಿಯಾಗುವುದರಲ್ಲಿದ್ದುದು 
ಹೇಗೋ ತಪ್ಪಿ ಆಜೀವ ಶಿಕ್ಷೆಯಲ್ಲಿಯೇ ಮುಗಿಯಿತು. ಈ ಸಂಗತಿಗಳು ಹಾಗೂ ಆ ವರ್ಷ 
ಉ೦ಟಾದ ತಂದೆಯ ಮರಣ ಕವಿಯ ದುರಂತದೃಷ್ಟಿ ಯನ್ನು ಘನಿಸಿ, ಮಹೋನ್ನತ ರುದ್ರ 
ನಾಟಕಗಳಿಗೆ ಎಡೆಮಾಡಿಕೊಟ್ಟವೇನೊ . 


ರುದ್ರನಾಟಕಗಳ ದೃಷ್ಟಿ 
ಷೇಕ್ಸ್ಪಿಯರ್‌ ಇದುವರೆಗೆ ಮನುಷ್ಯನನ್ನು ಹೊರಗಿನಿಂದ ಕೇವಲ ಸಾಮಾಜಿಕ ಜೀವಿ 
ಯನ್ನಾಗಿ, ರಾಜಕೀಯ ಜೀವಿಯನ್ನಾಗಿ ಕಂಡಿದ್ದ. ಈಗ ಅವನ ಆಳದ ಒಳಕ್ಕಿಳಿದು 
ಅವನ ಸ್ವಭಾವದ ದೃಷ್ಟಿಕೋನದಿಂದಲೇ ಅವನನ್ನು ಆಧ್ಯಾತ್ಮಿಕವಾಗಿ ನೋಡಿದ ; ವಿಶ್ವದ 
ಮುಂದೆ ಅವನನ್ನು ನಿಲ್ಲಿಸಿ ಅಳೆದ. ಅವನ ದುಸ್ವಭಾವವೇ ಹೇಗೆ ಅವನ ಪ್ರಾರಬ್ಧ ವಾಗು 
ವುದೆಂಬುದನ್ನು ತೋರಿಸಿದ . ಅನಿಶ್ಚಯತೆ, ಅಸೂಯೆ, ಮಹತ್ವಾಕಾಂಕ್ಷೆ, ವಿವೇಕಹೀನತೆ, 
ಸ್ತ್ರೀವ್ಯಾಮೋಹ, ಅಹಂಕಾರಗಳಂತಹ ಮಾನವ ಸ್ವಭಾವದಲ್ಲಿನ ಹುಳುಕುಗಳು ಎಲ್ಲಿ 
ಮೀರಿದಾಗ, ಅವುಗಳ ಅಮಲಿನಲ್ಲಿ ಮನುಷ್ಯ ಆತ್ಮ ಕಳೆದುಕೊಂಡು, ಆತ್ಮೀಯರ 
ಮೇಲೆಯೇ ಕೈಯೆತ್ತಿದಾಗ ಕೊಲೆ ರಕ್ತಪಾತಗಳಾಗುತ್ತವೆ ; ಮಾನವ ವ್ಯವಸ್ಥೆ ಕೋಭೆಗೆ 
ಸಿಕ್ಕು ತಲೆಕೆಳಗಾಗಿ ಕೃತಿಯುಂಟಾಗುತ್ತದೆ;ಕೊನೆಗೆ ದುರಂತ ಕಟ್ಟಿಟ್ಟ ಬುತ್ತಿ ಎಂಬುದನ್ನು 
ಕಂಡುಕೊಂಡು, ಆ ಸತ್ಯಕ್ಕೆ ಕಲೆಯ ಅಭಿವ್ಯಕ್ತಿ ಕೊಟ್ಟ. ಇದು ರುದ್ರನಾಟಕಗಳ ನೆಲೆ 


ವಿ ಪ್ರಸ್ತಾವನೆ ವಿ . 
ಗಟ್ಟಾಯಿತು. ಷೇಕ್ಸ್ಪಿಯರ್ ಹೀಗೆ ಮನುಷ್ಯ ಸ್ವಭಾವವನ್ನು ದುರಂತದ ಹೇತು 
ನನ್ನಾಗಿ ಮಾಡಿದರೂ ಮಾನವ ವ್ಯಾಪಾರಗಳಿ೦ದ ದೈವವನ್ನು ಪೂರಾ ದೂರ ತಳ್ಳಲಿಲ್ಲ. 
ಅದು “ ಮೆಕ್‌ಬೆತ್‌ ' ನ ಮರುಳುಗಳಾಗಿಯೊ , ' ಹ್ಯಾ ಮೈ ಟ್ ' ನ ಪ್ರೇತವಾಗಿಯೊ , 
ಇಯಾಗೊನಂತೆ ಖಳನಾಗಿಯೊ , ಕ್ಲಿಯೊ ಪಾಟ್ರಳಂತೆ ಪ್ರಲೋಭನೆಯಾಗಿಯೋ ರುದ್ರ 
ನಾಟಕಗಳಲ್ಲಿ ಪಾತ್ರ ತಾಳಿ ಮನುಷ್ಯನ ಪರೀಕ್ಷಕ ಶಕ್ತಿಯಾಗುತ್ತದೆ. ನಮ್ಮ ದುರ್ಗುಣ 
ಘನಿಸಿದಾಗ ವಿವೇಕಿಯಾದ ದೈವ ನಮ್ಮ ಕಣ್ಣನ್ನು ಕುರುಡಾಗಿಸಿ ನಮ್ಮ ತಪ್ಪಿಗೆ ನಾವೇ 
ಒಲಿಯುವಂತೆ ಮಾಡಿ , ನಾವು ವಿನಾಶದತ್ತ ನಡೆಯುವುದನ್ನು ನೋಡಿ ನಗುತ್ತದೆ' ಎಂಬ 
ಆ್ಯಂಟನಿಯ ಚಿಂತನೆ, 'ದೈವ ನ್ಯಾಯಪರ ; ನಮ್ಮ ಪ್ರಿಯ ದುರ್ಗುಣಗಳನ್ನೇ ತನ್ನ ದಂಡಿಗೆ 
ಯನ್ನಾಗಿ ಮಾಡಿಕೊಂಡು ನಮ್ಮನ್ನು ಕಾಡುತ್ತದೆ' ಎಂಬ ' ಕಿಂಗ್ ಲಿಯರ್ ' ನಲ್ಲಿನ 
ಮಾತು ಅವನ ರುದ್ರನಾಟಕಗಳೆಲ್ಲಕ್ಕೂ ವ್ಯಾಖ್ಯೆಯ೦ತಿವೆ . ಮೆಕ್‌ಬೆತ್‌ ', ಲಿಯರ್ ' 
ಗಳಲ್ಲಿಯಂತೂ ಷೇಕ್ಸ್ಪಿಯರ್ ಇದ್ದಿದ್ರೂ ಮೇಲೇರಿದ ; ಭೂಮಿಯಿಂದ ಆಕಾಶಕ್ಕೂ 
ಕಣ್ಣು ಹೊರಳಿಸಿ, ಮನುಷ್ಯನಂತೆ ದೈವದ ಮೇಲೆಯೂ ತೀರ್ಪಿತ್ತ . ಅವು ವಿಶ್ವಾತ್ಮಕ ರುದ್ರ 
ನಾಟಕ ( Cosmic tragedies ) ಗಳೆನಿಸಿಕೊಂಡವು. 
- ಷೇಕ್ಸ್ಪಿಯರ್ ಇವುಗಳಲ್ಲಿ ಮುಟ್ಟಿದ ಎತ್ತರ ಇದುವರೆಗೆ ಮಾನವನಿಗೆ ಸಾಧಿಸಿರುವ 
ಸಾಹಿತ್ಯ ನಿರ್ಮಾಣಶಕ್ತಿಯ ಉತ್ತುಂಗ ಶೃಂಗ , ಉನ್ನತೋನ್ನತ ಶಿಖರದ ತುತ್ತತುದಿ. 


ನಡುವಿನ ಕವಲು : ಕಟುಹರ್ಷಕಗಳು 
ಈ ಅವಧಿಯಲ್ಲಿಯೇ ಕೆಲ ಕಾಲ ಷೇಕ್ಸ್ಪಿಯರನ ಕಲೆ ಕವಲೊಡೆದು ವ್ಯಂಗ್ಯದ ಬೆನ್ನು 
ಹತ್ತಿತ್ತು . ಕಟುಹರ್ಷಕಗಳು ( Bitter comedies ) , ಸಮಸ್ಯಾತ್ಮಕ ನಾಟಕಗಳು ಎನಿಸಿದ 
*ಟಾಯ್ಲಸ್ ಅ೦ಡ್ ಕ್ರೆಸಿಡ', ಆಲ್ಫ್ ವೆಲ್ ', ' ಮೆಷರ್ ಫರ್ ಮೆಷರ್' ಗಳು ಹುಟ್ಟಿ 
ದವು. ಅವುಗಳಲ್ಲಿನ ಕವಿದೃಷ್ಟಿ , ಉದ್ದೇಶ ಸ್ಪಷ್ಟವಿಲ್ಲ ; ಹಾಸ್ಯದಲ್ಲಿರುವುದು ಕಹಿ , ನಿರಾಶೆ, 
ವ್ಯಂಗ್ಯ , ಇವು ನಾಟಕಾಂತ್ಯದಲ್ಲಷ್ಟೇ ಹರ್ಷಕಗಳು ; ಒಟ್ಟಿನ ಗುಣಧರ್ಮದಿಂದಲ್ಲ. 


1608ರ ಅನಂತರದ ಶಾಂತಿಯ ಮುಚ್ಚಂಜೆ 
“ ಕಿಂಗ್ಸ್ ಮೆನ್ ' ಮಂಡಳಿ 1608ರಲ್ಲಿ ಗ್ಲೋಬ್ನೊಂದಿಗೆ ಬ್ಲ್ಯಾಕ್ ಫೈಯರನ ಒಡೆ 
ತನವನ್ನೂ ಪಡೆದಾಗಿನಿಂದ ಹಿಡಿದು 1613ರಲ್ಲಿ ಷೇಕ್ಸ್ಪಿಯರ್ ತನ್ನ ಕೊಟ್ಟಕೊನೆಯ 
ಸ್ವತಂತ್ರ ಕೃತಿಯಾದ ' ದಿ ಟೆಂಪೆಸ್ಟ್ ' ಅನ್ನು ರಚಿಸುವವರೆಗಿನದು ಅವನ ಸಾಹಿತ್ಯ ಸೃಷ್ಟಿಯ 
ಅಂತಿಮ ಘಟ್ಟ . ಇದು ಶಾಂತಿಯ ಮುಚ್ಚಂಜೆ; ಅರಿವು ಮಾಗಿದ ಮುಪ್ಪು . ಈ ಕಾಲದ 
ಕೃತಿಗಳು ಇವು: 
ರೊಮಾನ್ಸ್‌ಗಳು 

ಚಾರಿತ್ರಿಕ 
ಪೆರಿಕ್ಲಿಸ್ 

ಹೆನ್ರಿ ದಿ ಏಟ್ಸ್ 
ಸಿ೦ಬೆಲೈನ್ 

ರುದ್ರ . 
ದಿ ವಿಂಟರ್ ಟೇಲ್ 

ಟು ನೋಬಲ್ ಕಿನ್ಸ್‌ಮೆನ್ 
ದಿ ಟೆಂಪೆಸ್ಟ್ 


ಎಒ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹಿಂದಿನ ಏಳೆಂಟು ವರ್ಷಗಳ ಕಾಲ ಮಾನವ ದೌರ್ಬಲ್ಯಗಳನ್ನು ಕಂಡು ಮರುಗಿ , ರೇಗಿ, 
ರೊಚ್ಚಿಗೆದ್ದು , ಬಟ್ಟ ಬಯಲಿನಲ್ಲಿ ಮಳೆ ಬಿರುಗಾಳಿಗಳಿಗೆ ಮೈಗೊಟ್ಟು ನಿಂತು ವಿಧಿಯ 
ವಿರುದ್ಧವೂ ದನಿಯೆತ್ತಿ ಹುಚ್ಚನಂತೆ ಗುಡುಗಾಡಿದ್ದು ದು ಕವಿಗೆ ವ್ಯರ್ಥ ಹಾಗೂ ಅರ್ಥಶೂನ್ಯ 
ವೆನಿಸಿತೇನೊ , ಅವನ ಮನಸ್ಸು ಅಂತರ್ಮುಖಿಯಾಗಿ ಬದುಕು- ಸಾವು, ಸುಖ - ದುಃಖಗಳ 
ಪುನರಾವಲೋಕನ ಮಾಡಿತೇನೊ , ಜೊತೆಗೆ ಅವನ ಶಿಷ್ಯರೇ ಆದ ಬೋಮಾಂಟ್ 
ಮತ್ತು ಚರರು ತಮ್ಮ ' ಫಿಲಾಸ್ಟರ್ ' ನ ಮೂಲಕ ನಾಟಕಸಾಹಿತ್ಯದಲ್ಲಿ ಹೊಸ ಬಗೆ 
ಯನ್ನು ಸೃಷ್ಟಿಸಿ ಜನಾಭಿರುಚಿಯಲ್ಲಿ ಬದಲಾವಣೆ ತಂದುದೂ ಅವನ ಮೇಲೆ ಸಾಕಷ್ಟು 
ಪರಿಣಾಮ ಮಾಡಿತೇನೊ , ಷೇಕ್ಸ್ಪಿಯರನ ಬಗೆಯ ಬದಲಾಯಿತು. ಅವನೊಳಗೆ ರಸ 
ವಿರಸಗಳು ಬೆರೆತು ಸಮರಸವಾದವು; ಜೀವನದೃಷ್ಟಿ ಕಳಿತು ಹಣ್ಣಾಯಿತು ; ವಿಧಿಯ 
ನ್ಯಾಯತತ್ಪರತೆಯಲ್ಲಿ ಈಗ ಅವನಿಗೆ ನಂಬಿಕೆ ಮೂಡಿತು ; ಯೌವನದಲ್ಲಿ ಗೆಲವಿನಿಂದ 
ನಕ್ಕಿದ್ದ ಮುಖ , ನಡುಗಾಲದಲ್ಲಿ ವ್ಯಂಗ್ಯದಿಂದ ಸಿಂಡರಿಸಿ, ದುಃಖಕೋಪಗಳಿಂದ ಕನಲಿ 
ಕಿಡಿ ಕಾರಿದ್ದ ಮುಖ ಈಗ ಖುಷಿಪ್ರಸನ್ನ ತೆಯ ಹೊಸದೊಂದು ಹೊಳಪಿನಿಂದ ಬೆಳಗಿತು. 
'ರೊಮಾನ್ಸ್ ', 'ಟ್ಯಾಜಿ-ಕಾಮಿಡಿ' ಎಂಬ ಪ್ರಭೇದಾಭಿಧಾನಗಳಿಂದ ಕರೆಸಿಕೊಂಡ 
( ಪೆರಿಕ್ಲಿಸ್ ', ' ಸಿಂಬೆಲೈನ್ ', ' ದಿ ವಿಂಟರ್ ಟೇಲ್', ' ದಿ ಟೆಂಪೆಸ್ಟ್ ' ನಾಟಕಗಳು - 
ಅಲ್ಲ, ಅಸಂಭವನೀಯ ಸುಖಸ್ವಪ್ನಗಳು! – ಅವತರಿಸಿದವು. ( ಅನಂತರದ ' ಹೆನ್ರಿ ದಿ 
ಏಟ್ ', ' ಟು ನೋಬಲ್ ಕಿನ್ಸ್‌ಮೆನ್ ' ಫೈ ಚರನ ಸಹಕರ್ತೃತ್ವದಲ್ಲಿ ರಚಿತವಾದವು. 
ಅವನ್ನು ಈ ಎಣಿಕೆಯಿಂದ ಬಿಡಬಹುದು.) ಕೊನೆಯ ಎರಡಕ್ಕಂತೂ ಸ್ವಾಟ್ ಫರ್ಡಿನ 
ಹಸಿರೂ ಏವನ್ ನದಿಯ ನೀರೂ ಪುಣ್ಯಾವರ್ಚನೆ ಮಾಡಿದವು. ಇವುಗಳಲ್ಲೆಲ್ಲ ವಿಷ 
ಅಮೃ ತ ; ಸಿಡಿಲು ಹೂ . ಮೊದಮೊದಲು ರಾಜ್ಯ ಹಾನಿ, ಬ೦ಧುನಷ್ಟ , ಅಗಲಿಕೆ, 
ಕಣ್ಣೀರು, ರುದ್ರ ; ಕೊನೆಗೆ ಪುನರ್ಮಿಲನ, ಪುನರ್ಲಾಭ, ಸುಖ, ಶಾಂತಿ , ದಿವ್ಯ . 
ಇವುಗಳ ಹದ ನಮ್ಮ ' ಶಾಕುಂತಲ' ದ ಹದ, ಆ ಕಲಾಕೃತಿಗೆ ಗಯಟೆ ಅರ್ಪಿಸಿದ “ ಮರ್ತ್ಯ 
ಸ್ವರ್ಗಗಳು ಇಲ್ಲಿ ಒಂದು ಹೆಸರಾಗಿ ಕೂಡಿದವೊ ' ಎಂಬ ಪ್ರಶಸ್ತಿಯ ಹಾರವನ್ನೆ ಇವಕ್ಕೂ 
ಒಪ್ಪಿಸಬಹುದೇನೊ . ಈ ಹೊಸ ಹದಕ್ಕೆ ಒಗ್ಗಿದಂತೆ ಕಾವ್ಯಶೈಲಿಯಲ್ಲಿಯೂ ಮಾರ್ಪಾ 
ಡಾಯಿತು. ಅದಕ್ಕೆ ಅಣುವಿನಲ್ಲಿ ಮಹತ್ತನ್ನು ಬಣ್ಣಿಸುವ ಒಂದು ಹೊಸ ಬಿಗಿ, ಮೇಲೆ 
ಒಂದು ಹೊಸಗೇಯತೆ, ಲಯ ಒದಗಿದವು. 

- ಷೇಕ್ಸ್ಪಿಯರನ ಅರ್ಧ ಶತಮಾನದ ಐಹಿಕ ಜೀವನ , ಅದರರ್ಧದಷ್ಟರ ಕಾವ್ಯ 
ಜೀವನ ಈ ಪ್ರಪೂರ್ಣತೆಯ ಸಂಜೆಗೆಂಪಿನ ಹೊಳಪಿನಲ್ಲಿ ಕೊನೆಗೊಂಡವು. ' ದಿ ಟೆಂಪೆಸ್ಟ್ ? 
ನಾಟಕದ ಪ್ರಾಸ್ಪೆರೊನೊಂದಿಗೆ ಅವನು ತನ್ನ ಆಟ ಮುಗಿಸಿ, ಕಾವ್ಯದ ಮಂತ್ರದಂಡ 
ಕವಚಗಳನ್ನು ಸಮುದ್ರದ ಆಳಕ್ಕೆಸೆದು ತೆರೆಯ ಮರೆ ಸೇರಿದ. 

ಸಾಧನೆ 
ಷೇಕ್ಸ್ಪಿಯರ್ ಸತ್ತು ಇಂದಿಗೆ ಮೂರೂವರೆ ಶತಮಾನಗಳು ಕಳೆದಿವೆ. ಇದು ಮಾನವ 
ಇತಿಹಾಸದಲ್ಲಿ ಅಲ್ಪ ಕಾಲವೇನಲ್ಲ. ಒಬ್ಬ ಕವಿಯ ಅಥವಾ ಒಂದು ಸಾಹಿತ್ಯ ಸಂಪ್ರದಾ 
ಯದ ಮಾತಿರಲಿ , ಕೆಲವೊಮ್ಮೆ ರಾಷ್ಟ್ರಗಳು ನಾಗರಿಕತೆಗಳು ಸಹ ಇಷ್ಟು ದೀರ್ಘಕಾಲ 


ಎ ಪ್ರಸ್ತಾವನೆ ವಿ 
ಬಾಳಿದುದಿಲ್ಲ. ಈ ಮೂರೂವರೆ ಶತಮಾನಗಳಲ್ಲಿ ಕವಿಗಳು ಬಂದಿದ್ದಾರೆ, ಹೋಗಿದ್ದಾರೆ. 
ಸಾಹಿತ್ಯದಲ್ಲಿ ಮಾರ್ಗಗಳು ಹುಟ್ಟಿವೆ, ಸತ್ತಿವೆ. ಹಗಲ ಬೆಳಸು ಸಂಜೆಗೆ ನುಗ್ಗಿದೆ. 
ಆದರೆ ಈ ಕವಿ ಒಬ್ಬ ಮಾತ್ರ ಹೊಸತು - ಹಳತು, ಬದುಕು- ಸಾವುಗಳನ್ನು ಮೆಟ್ಟ , ಮೀರಿ, 
ಚಿರಾಯುವಾಗಿ ಬೆಳಗಿದ್ದಾನೆ. ಅದೂ ತಾನು ಹುಟ್ಟಿದ ನಾಡು, ಆಡಿದ ನುಡಿಗಳಲ್ಲಿಯಷ್ಟೇ 
ಅಲ್ಲ ; ಇಡೀ ಜಗತ್ತಿನಲ್ಲಿ, ಜಗತ್ತಿನ ಬಹುತರ ಎಲ್ಲ ಭಾಷೆಗಳಲ್ಲಿ, ಲೋಕದೀಪ್ತಿಯಾಗಿ. 
ಅವನ ಕೃತಿಗಳ ಪಠನ, ವಾಚನ , ಅಭ್ಯಾಸ, ಚರ್ಚೆ , ವಿಮರ್ಶೆ, ಪ್ರಶಂಸೆಗಳು ಒಂದು 
ಉದ್ಯೋಗವೆನಿಸಿಕೊಳ್ಳುವಷ್ಟರಮಟ್ಟಿಗೆ ಬೆಳೆದಿವೆ. ಕಾಲ ಬದಲಾದಂತೆ ಅವನ್ನು ಹೊಸ 
ಹೊಸ ಬೆಳಕಿನಲ್ಲಿ ನೋಡಿ, ಅವುಗಳಿಂದ ಹೊಸ ಹೊಸ ಅರ್ಥ ತೆಗೆಯಲಾಗುತ್ತಿದೆ. ಸುಖ 
ದಂತೆ ಕಷ್ಟದಲ್ಲೂ ಲೋಕ ಅವನಿಂದ ಬಲ ಪಡೆದದ್ದುಂಟು. ಎರಡನೆ ಮಹಾಯುದ್ಧದಲ್ಲಿ 
ಬರ್ಲಿನ್ ನಗರ ಉರುಳುವ ಹಿಂದಿನ ದಿನ ಅಲ್ಲಿ ಅವನ ನಾಟಕ ನಡೆದಿತ್ತಂತೆ ! ಈ ಎಲ್ಲ 
ಮಹತ್ತು , ಚಿರಂತನತೆಗಳ ಗುಟ್ಟೇನು? ಷೇಕ್ಸ್ಪಿಯರ್ ಪರಿಪೂರ್ಣನೆಂದೆ ? ಅಲ್ಲ, 
ಖಂಡಿತವಾಗಿಯೂ ಅವನು ಪರಿಪೂರ್ಣನಲ್ಲ . ಅವನ ಕಾಲದಿಂದಲೂ ರಸಿಕರೂ ವಿಮರ್ಶ 
ಕರೂ ಅವನ ಕುಂದುಕೊರತೆಗಳನ್ನು ಗಮನಿಸದೆ ಬಿಟ್ಟಿಲ್ಲ: ಅವನ ಕೃತಿಗಳಲ್ಲಿ ಒಂದು 
ಸಂವಿಧಾನದೊಂದಿಗೆ ಹಲವು ಉಪ- ಸ೦ವಿಧಾನಗಳು ಬೆರೆತು ತೊಡಕುಂಟಾಗುತ್ತದೆ ; 
ಗಂಭೀರದಲ್ಲಿ ಹಾಸ್ಯ , ರುದ್ರದಲ್ಲಿ ಹರ್ಷಗಳು ಬೆರೆತು ರಸಾಭಾಸವಾಯಿತೆಂಬ ಭಾಸವಾಗು 
ಇದೆ; ಕ್ರಿಯೆಯಲ್ಲಿ, ಒಮ್ಮೊಮ್ಮೆ ಪಾತ್ರದ ಬೆಳವಣಿಗೆಯಲ್ಲಿ ಸಹ ಐಕ್ಯ ತಪ್ಪುತ್ತದೆ; 
ನಾಟಕದ ಕಟ್ಟು ಕಟ್ಟಳೆ, ಸೂತ್ರ, ನೇಮಗಳೆಂದರೆ ನಿಕೃಷ್ಟ ; ಮುಕ್ತಾಯ ಭಾವಾತಿರೇಕ, 
ನಾಟಕೀಯತೆಗಳ ಭಾರದಿಂದ ಬೀಗುತ್ತದೆ ; ಆಯಿತೆನ್ನುವ ಮುನ್ನ ಕವಿ ತನ್ನ ಕೃತಿಗಳಿಗೆ 
ಕೊನೆಯ ಒಪ್ಪ ಕೊಡಲು ಮರೆತನೆನಿಸುತ್ತದೆ, ಇತ್ಯಾದಿ. ನಿಜ, ಇವೆಲ್ಲವೂ ಕೊರತೆಗಳೇ . 
ಮಿಂಚು ಡೊಂಕೆಯೇ ! ಆದರೆ ಅದರಲ್ಲಿ ನೇರ ಬಯಸಿದವರಾರು ? ಎಲ್ಲೋ ಅಲ್ಲೊಬ್ಬ 
ನಾಲ್ವೇರ್, ಇಲ್ಲೊಬ್ಬ ಷಾ , ಟಾಲ್ ಸ್ಟಾಯರು ಕೊಂಕು ನುಡಿದಿದ್ದರೂ ( ಅವರು ಸಹ 
ಅವನ ಪ್ರತಿಭೆಯನ್ನು ಪೂರ್ಣವಾಗಿ ಅಲ್ಲಗಳೆದವರಲ್ಲ) ಒಟ್ಟನ ಜಗತ್ತು ಅವನಿದ್ದಂತೆಯೇ 
ಒಪ್ಪಿ , ಅವನಿಗೆ ಅಪ್ರತಿಮತೆ, ಅದ್ವಿತೀಯತೆಗಳ ಪಟ್ಟ ಕಟ್ಟಿ ಪೂಜಿಸಿದೆ. ಈ ಮಹತ್ತಿಗೆ 
ಕಾರಣವಾದ ಅವನ ಪ್ರತಿಭೆ, ಸಾಧನೆಗಳಲ್ಲಿನ ಕೆಲವು ಮುಖ್ಯರೇಖೆಗಳಷ್ಟನ್ನು ಮಾತ್ರ 
ಗುರುತಿಸಿ ಈ ಆವಲೋಕನವನ್ನು ಮುಗಿಸಬಹುದು. 


ಷೇಕ್ಸ್ಪಿಯರನ ಮಾನವಪ್ರೇಮ 
ಷೇಕ್ಸ್ಪಿಯರ್ ನಮಗೆ ಹಲವಾರು ಕಾರಣಗಳಿಂದ ಪ್ರಿಯ . ಅವುಗಳಲ್ಲಿ ಅವನ ಮಾನವ 
ಪ್ರೇಮ ಮೊದಲನೆಯದೆನ್ನ ಬಹುದು. ಪ್ರಾಯಶಃ ಇದು ನಮಗೆ ತಿಳಿಯದೆಯೇ ನಾವು 
ಅವನಲ್ಲಿ ಕಂಡು ಮೆಚ್ಚಿಕೊಂಡ ಗುಣವೇನೋ ! ತಂದೆ, ನಲ್ಲರ ಹೊರತು ಮೂರನೆಯ 
ದೆಂಬ ಮನುಷ್ಯ ಪ್ರಾಣಿಯನ್ನೇ ನೋಡದೆ ಬೆಳೆದ ' ದಿ ಟೆಂಪೆಸ್ಟ್ ' ನ ವಿದ್ಯಾ೦ಡ ಮೊದಲ 
ಸಲ ಒಟ್ಟಾಗಿ ಜನರ ಗುಂಪನ್ನು ನೋಡಿದಾಗ ಅವರು ತಂದೆಯ ಶತ್ರುಗಳಾಗಿದ್ದವರಾದರೂ 
“ ಓ ! ಇಲ್ಲಿ ಎಷ್ಟೊಂದು ಒಳ್ಳೆಯ ಜನರಿದ್ದಾರೆ! ಈ ಮಾನವ ಜಗತ್ತು ಎಷ್ಟು ಸುಂದರ !? 
ಎಂದು ಮುಗ್ಧತೆಯ ಉದ್ದಾರ ತೆಗೆಯುತ್ತಾಳೆ. ಷೇಕ್ಸ್ಪಿಯರ್ ಕಂಡದ್ದು ,ತೋರಿಸಿದ್ದು 


liii 


ನೀ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 


ಮಿಲ್ಯಾಂಡ ಕಂಡ ಸುಂದರವಾದ' ದಿಟ್ಟ ಹೊಸಜಗತ್ತನ್ನು '! ಷೇಕ್ಸ್ಪಿಯರ್ ಮನುಷ್ಯನಲ್ಲಿ 
ಇಟ್ಟಿದ್ದ ವಿಶ್ವಾಸ ಅಚಲ, ಅಗಾಧ. ಅವನನ್ನು ಮೇಲೆತ್ತಿ ಹಿಡಿದ. ಅವನ ದೊಡ್ಡ ಗುಣ 
ಗಳಿಗಾಗಿ ಕೊಂಡಾಡಿದ , ಸಣ್ಣ ಗುಣಗಳನ್ನು ಸಹಾನುಭೂತಿಯಿಂದ ಕಂಡು ಮರುಗಿದ. 
ಅವನೊಡನೆ ನಕ್ಕ , ಅತ್ಯ . ಆದರೆ ಅವನನ್ನು ಹೀನಾಯವಾಗಿ ಕಾಣಲಿಲ್ಲ, ಅಣಕಿಸಲಿಲ್ಲ. 
ಎಂತಲೇ ಕೇವಲ ಪ್ರತೀಕಗಳಾಗಿ ಸೃಷ್ಟಿಗೊಂಡ ಮೂರನೆ ರಿಚರ್ಡ್, ಇಯಾಗೊರಂತಹ 
ಒಬ್ಬೊಬ್ಬರ ಹೊರತು ಅವನ ಹೆಚ್ಚಿನ ಪಾತ್ರಗಳು ನನಗೆಪ್ರಿಯ. ಫಾಲ್ ಸ್ಟಾಫ್‌ನಂತಹ 
ಕುಡುಕ ಕಚ್ಚೆ ಹರಕನನ್ನೂ ನಾವು ಮೆಚ್ಚುತ್ತೇವೆ; ಅಥೆರೊನಂತಹ ಕೊಲೆಗಾರನಿಗೂ 
ನನ್ನ ಎದೆ ಮಿಡಿಯುತ್ತದೆ. 


ಜೀವನ ಬುಭುಕ್ಷೆ - ಮಾನವ ಸ್ವಭಾವದ ಅರಿವು 
ಷೇಕ್ಸ್ಪಿಯರನ ಮಾನವಪ್ರೇಮ ಮೇಲುಸೋಕಿನದಲ್ಲ, ಜೀವಕಣದೊಳಗಿನ ಆಳದ್ದು , 
ಫ್ರೆಂಚ್ ಸಾಹಿತಿ ಜಿರೋದು ಅ೦ದಂತೆ ಅವನಿಗೆ ಪ್ರಚಂಡವಾದ ಜೀವನಬುಭುಕ್ಷೆ( appetite 
for life ) ಇತ್ತು . ಬದುಕನ್ನು , ಅದರ ವೈವಿಧ್ಯ ಜಟಿಲತೆಗಳನ್ನು ಹಳ್ಳಿ , ನಗರ , ಅಂಗಡಿ, 
ಆಸ್ಥಾನಗಳಂತಹ ಹಲವು ಹಂತಗಳಲ್ಲಿ ಅವನು ಕಂಡು ಉಂಡಿದ್ದ. ಅದು ಒದಗಿಸುವ ಬಗೆ 
ಬಗೆಯ ಸನ್ನಿವೇಶಗಳಲ್ಲಿ ಮಾನವ ಸ್ವಭಾವ ಹೇಗೆ ವರ್ತಿಸುವುದೆಂಬುದನ್ನು ಅವನ ಸತ್ಯ 
ಗ್ರಾಹಿ ಶಕ್ತಿ ಅರಿತು ಅರಗಿಸಿಕೊಂಡಿತ್ತು . ಮಾನವನ ಜೀವನ ಮತ್ತು ಸ್ವಭಾವಗಳ ಈ 
ಸೂಕ್ಷ್ಮ ಹಾಗೂ ವಿಸ್ತ್ರತವಾದ ಜ್ಞಾನ ಅವನ ಕೃತಿಗಳಲ್ಲಿ ಯಥಾವತ್ತಾಗಿ ಪ್ರತಿ ಬಿಂಬಿತ 
ವಾಯಿತು. ಅವನ ಕೃತಿಗಳಲ್ಲಿ ನಾವು ಕಾಣುವುದು ಬದುಕಿನ ಜಾತ್ರೆಯನ್ನು , ಮೆರವಣಿಗೆ 
ಯನ್ನು , ಹ್ಯಾಮ್ ಟ್ ಗರ್ಭಾಂಕದ ನಟರಿಗೆಬೋಧಿಸಿದ ನಟನಕಲೆಯ ಉದ್ದೇಶವೇ ಅವನ 
ಉದ್ದೇಶ : ' ಸ್ವಭಾವಕ್ಕೆ ಕನ್ನಡಿ ಹಿಡಿಯುವುದು .. . ಕಾಲಪುರುಷನಿಗೆ ಅವನ ವಯಸ್ಸು 
ರೂಪಗಳ ಅಚ್ಚು ಮಾಟಗಳೆಂತೆಂಬುದನ್ನು ತೋರಿಸುವುದು.' ಷೇಕ್ಸ್ಪಿಯರಿಗೆ ಇದರ 
ಹೊರತು ಬೇರೆ ಸಾಹಿತೋದ್ದೇಶವೇ ಇರಲಿಲ್ಲ. ತತ್ವ ಬೋಧೆಯಂತೂ ಅವನಿಂದ ದೂರ. 


ಕವಿಸೃಷ್ಟಿಯ ಪಾತ್ರ ಪ್ರಪಂಚ 
ಷೇಕ್ಸ್ಪಿಯರ್ ಸೃಷ್ಟಿಸಿದ್ದು ಒಂದು ಸಣ್ಣ ಪ್ರಪಂಚವನ್ನೇ ತುಂಬಬಲ್ಲಂತಹ ಸುಮಾರು 
ಸಾವಿರ ಪಾತ್ರಗಳ ದೊಡ್ಡ ಬೀಸು. ಅವುಗಳಲ್ಲಿ ಒಂದು ಇನ್ನೊಂದರಂತಿಲ್ಲ. ಆದರೂ 
ಎಲ್ಲವೂ ಸಹಜ , ಸರ್ವಕಾಲಿಕ, ಸಾರ್ವತ್ರಿಕ. ಅವು ಇಂದಿಗೂ ತಮ್ಮ ವಾಸ್ತವತೆ ಕಳೆದು 
ಕೊಂಡಿಲ್ಲ. ಇಂಗ್ಲೆಂಡ್‌ನಷ್ಟು ದೂರ ಬೇಡ, ನಮ್ಮ ನಡುವೆಯೇ ಅವನ ಅದೆಷ್ಟು ಪಾತ್ರ 
ಗಳು ಸಪ್ರಾಣರಾಗಿ ಓಡಾಡುತ್ತಿಲ್ಲ ? ನಮ್ಮ ರಾಜಕಾರಣಿಗಳಲ್ಲಿ ಜಾಕ್ ಕೇಡ್‌ನಂತಹ 
ದೊಂಬಿಗರಿಲ್ಲವೆ ? ನಮ್ಮ ಮನೆಗಳಲ್ಲಿ ಕ್ಯಾಥರೀನ್‌ಳಂತಹ ಗಂಡುಬೀರಿಗಳಿಲ್ಲವೆ ? ನಮಗೆ 
ಪಾಠ ಹೇಳಿದವರಲ್ಲಿ ಹಾಲಫಡ್ನಿಸ್‌ನಂತಹ ಪಂಡಿತನಕ್ಕಿಗಳಿಲ್ಲವೆ ? ನಮ್ಮ ವಿಲಾಸೀ 
ನಟರಲ್ಲಿ ಬಾಟಮ್‌ನಂತಹ ಅತ್ಯುತ್ಸಾಹಿಗಳಿಲ್ಲವೆ ? ಇನ್ನು , ಪಾಪ ! ಕೊಲೆ ಮಾಡಲಾರ 
ರಾದರೂ ಅಥೆನಂತಹ ಅಸೂಯಾಗ್ರಸ್ತ ಗಂಡಂದಿರು ? ಲಿಯರ್‌ನಂತಹ ಅವಿವೇಕಿ 
ತಂದೆಯರು ? ಉಳಿದ ಕವಿಗಳಲ್ಲಿ ಚಾರಿತ್ರಕ ವ್ಯಕ್ತಿಗಳೂ ಮಸಿ- ಕಾಗದಗಳ ಕಲ್ಪನೆಗಳಾಗಿ 


liv 


ಎ ಪ್ರಸ್ತಾವನೆ 
ಉಳಿದರೆ ಅವನಲ್ಲಿ ಕಲ್ಪನಾತ್ಮಕ ಪಾತ್ರಗಳೂ ಜೀವಧಾರಣೆ ಮಾಡಿ ತಮ್ಮದೇ ರೂಪ 
ವ್ಯಕ್ತಿತ್ವಗಳನ್ನು ಪಡೆದು ಚಿರಂಜೀವಿಗಳಾಗಿದ್ದಾರೆ. 


ಶಬ್ದ ಶಕ್ತಿ .. . ಕಾವ್ಯಶಕ್ತಿ 
ಇನ್ನು ಅವನ ನಾಟಕಶಿಲ್ಪಕ್ಕೆ ಧಾತುವಾದ ಶಬ್ದ , ಕಾವ್ಯಗಳ ಮಾತು. ಇವುಗಳ 
ಲ್ಲಂತೂ ಷೇಕ್ಸ್ಪಿಯರನದೇ ಪರಮಾಧಿಕಾರ. ಅದನ್ನು ಪ್ರಶ್ನಿಸಿ ಗೆದ್ದವರುಂಟೆ! ಆ ಶಬ್ದ - 
ಬ್ರಹ್ಮ ಮುಟ್ಟಿ ಮ೦ತ್ರಿಸಿಬಿಟ್ಟ ಪದ ಬೆಳಕಿನ ಕಿಡಿ, ಬೆಳ್ಳಿ ಚಿಕ್ಕೆ , ಅದೇ ಮಾತು, ನಾವು 
ದಿನವಹಿ ಆಡಿ, ಆಡಿ, ಅರ್ಥ ಚೀಪಿ ಎಸೆದ ಸಪ್ಪೆ ಮಾತು , ಸಿಪ್ಪೆ ಮಾತು ಅವನ ಗುಂಫನದ 
ಪ್ರಕ್ರಿಯೆಗೆ ಸಿಕ್ಕಾಗ ಜಡಕ್ಕೆ ಜೀವಸ್ಪರ್ಶವಾದಂತೆ ಸ್ಪಂದಿಸುತ್ತದೆ; ಹೊಸ ಕಸುವು ಕಾಂತಿ 
ಗಳಿ೦ದ ಲಕಲಕ ಹೊಳೆಯುತ್ತದೆ, ಥಕಥಕ ಕುಣಿಯುತ್ತದೆ ; ಭಾವ , ಅರ್ಥ, ಲಯ , 
ನಾದಗಳನ್ನು ಸ್ಪುರಿಸುತ್ತ ದೈವತ್ವಕ್ಕೇರುತ್ತದೆ, ಶಬ್ದ ಶಿವವಾಗುತ್ತದೆ. ಈ ಬಗೆಯ ಶಬ್ದ 
ಶಕ್ತಿಯಿದ್ದುದರಿಂದಲೇ ಷೇಕ್ಸ್ಪಿಯರ್ ಆಡಿದುದು ಗಾದೆಯಾಯಿತು, ನುಡಿದುದು ವೇದ 
ವಾಯಿತು. ಇಂದಿಗೂ ಅವನ ಪದಗುಚ್ಛಗಳು ನಮಗೆ ಮನೆಮಾತು, ನುಡಿಗಟ್ಟು . 

' ಕಾವ್ಯ ಸ್ವರ್ಗಜನ್ಯ , ಅದರ ಶಕ್ತಿ ಅಪಾರ' – ಇದು ಷೇಕ್ಸ್ಪಿ ಯರನ ಮೊದಲಿನ 
ಪಾತ್ರಗಳಲ್ಲೊಂದು ಹೇಳುವ ಮಾತು. ಈ ಗುಟ್ಟನ್ನು ಚೆನ್ನಾಗಿ ಅರಿತಿದ್ದ ಷೇಕ್ಸ್ಪಿಯರ್ 
ಆ ಸ್ವರ್ಗಶಕ್ತಿಯ ಉಪಾಸನೆ ಮಾಡಿ ಅದನ್ನು ತನ್ನ ಕೈಯಾಳನ್ನಾಗಿ ಮಾಡಿಕೊಂಡಿದ್ದ . 
ಸಂದರ್ಭಕ್ಕೆ ತಕ್ಕಂತೆ ಅದರಿಂದ ವೀಣೆಯ ರವವೆ , ಹಕ್ಕಿಯ ಉಲಿವೆ , ಗುಡುಗಿನ ಮೊಳಗೆ, 
ಸಮುದ್ರದ ಅಬ್ಬರವೆ , ಏನಂದರೆ ಅದನ್ನು ಹೊರಡಿಸುವ ಶಕ್ತಿ ಅವನದು. ಪುಷ್ಪ 
ಕೋಮಲ ಭಾವನೆಗಳಿಂದ ಹಿಡಿದು ಪ್ರಚಂಡ ರಾಗದ್ವೇಷಗಳವರೆಗೆ ಯಾವ ಭಾವ 
ನನ್ನಾದರೂ ಅವನ ಕಾವ್ಯ ಸೆರೆ ಹಿಡಿಯಬಲ್ಲದು . ಆ ಗಾರುಡಿಗೆ ನಾವು ಮಂತ್ರಮುಗ್ಧರು. 
ಅದರಿಂದ ಅವನು ನಂಬಲಾರದುದನ್ನೂ ನಂಬಿಸಿದ ಸಂದರ್ಭಗಳು ಅವೆಷ್ಟೋ ! 

ಅವನ ಕಾವ್ಯ ನಿರ್ಮಾಣ ಸಂಗೀತನಿರ್ಮಾಣ ಕಲೆಯಿದ್ದಂತೆ. ಶ್ರೇಷ್ಠ ವಾಗ್ಗೆಯ 
ಕಾರನಿಗೆ ಸ್ವರವೆಂತೊ , ಅವನಿಗೆ ಪದ ಅಂತೆ. ಅವನ ಕಾವ್ಯ ಪಂಕ್ತಿಯಲ್ಲಿ ಕೈತಪ್ಪಿ ಒ೦ದು 
ಪದ ಏರುಪೇರಾದರೂ ತೀರಿತು , ಮೇಳ ಮುರಿಯುತ್ತದೆ, ರಾಗ ಒಡೆಯುತ್ತದೆ. ಆ ಆ 
ಸಂದರ್ಭಕ್ಕೆ ಅದೆ ಅದೆ ಪದಗಳು , ಬೇರೆ ಸಾಧ್ಯವೇ ಇಲ್ಲ. ಒಮ್ಮೊಮ್ಮೆ ಒಂದು ಪದದ ಪುನ 
ರುಕ್ತಿಯಿಂದಲೇ ಅವನು ಕಾವ್ಯ ಉಕ್ಕಿಸಿದುದೂ ಉಂಟು : ಲಿಯರ್‌ನ ' Never , never , 
never , never, never ', 3372375 ' Tomorrow , and to -morrow , and to 
morrow . . .' ನಿಘಂಟನ ಬೇರೆ ಯಾವ ಪದಗಳು ತಾನೆ ಆ ಆ ಸನ್ನಿವೇಶಗಳ ಒತ್ತರ 
ವನ್ನು ಅಷ್ಟು ಸಮರ್ಥವಾಗಿ ವ್ಯಂಜಿಸಬಲ್ಲವು. 
ನಾಟಕಪ್ರಜ್ಞೆ 
ಷೇಕ್ಸ್ಪಿಯರನಲ್ಲಿ ಅವನ ಕಾವ್ಯಶಕ್ತಿಯೊಂದಿಗೆ ಅದರಿಂದ ಪ್ರತ್ಯೇಕವಲ್ಲವೆನ್ನುವಷ್ಟು ಏಕ 
ಪ್ರಾಣವಾಗಿ ಕೂಡಿದ್ದ ಇನ್ನೊಂದು ಶಕ್ತಿಯೆಂದರೆ ಅವನ ನಾಟಕ ಪ್ರಜ್ಞೆ , ಅವನು 
ಸಾಹಿತ್ಯದ ಮೈದಾಸ್ , ಅವನು ಮುಟ್ಟಿದ ಮಣ್ಣು ಬಂಗಾರ, ಗೌಣ, ಸಾಧಾರಣ 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ವಾದುದೂ ಅವನಲ್ಲಿ ನಾಟಕದ ಎತ್ತರಕ್ಕೆ ಏರುತ್ತದೆ. ಮೂಲವಸ್ತು ಎಲ್ಲಿಯದೋ : 
ಪ್ಲಾಟಸ್ , ಬೋಕಾಚಿಯೊ , ಪ್ರೊಟಾರ್ಕ್, ಹಾಲಿನ್‌ಷೆಡ್ - ಹೀಗೆ ಯಾವ 
ಯಾವದೊ ಗಿಡಮರಗಳನ್ನು ಮುತ್ತಿ ಹೀರಿದ ನೂರು ಹೂಗಳ ಬಂಡು. ಆದರೂ ಅದು 
ಅವನ ಪ್ರತಿಭೆಯ ಲಾಲಾರಸದೊಡನೆ ಬೆರೆತು ನಾಲಗೆಯ ಮೇಲೆಉರುಳಿದಾಗ ಆದದ್ದು 
ಜೇನು! ಇನ್ನು ವೈವಿಧ್ಯವೋ , ಅದು ಸಾಕ್ಷಾತ್ ಪ್ರಕೃತಿ ಮಾತೆಯ ವೈವಿಧ್ಯವೇ , ಏನನ್ನೂ 
ಬಿಟ್ಟಿಲ್ಲವೆಂಬಂತೆ ಅದೆಷ್ಟೋ ಮಾನವ ಅನುಭವಗಳೂ ಸನ್ನಿವೇಶಗಳೂ ಅವನ ನಾಟಕ 
ಪ್ರಜ್ಞೆಗೆ ಸಿಕ್ಕು ಅಗ್ಗದ ಹುಚ್ಚಾಟಗಳಿಂದ ಗಂಭೀರತನ ರುದ್ರನಾಟಕಗಳವರೆಗೆ ಹಲವು 
ಪ್ರಭೇದಗಳಲ್ಲಿ ಪುನರ್ಜನ್ಮ ಪಡೆದಿವೆ . ಎಂತಲೇ ಅವನು ನನ್ನ ಎದೆಯ ಒಂದೊಂದು 
ತುಡಿತ ಕ್ಕೂ ಸ್ವರಗೊಟ್ಟು ಮಾತಾಗಿ ಮಿಡಿಯುತ್ತಾನೆ, ನಮ್ಮ ಶಕ್ತಿ ದೌರ್ಬಲ್ಯಗಳಿಗೆ 
ಕೈಗನ್ನಡಿಯಾಗುತ್ತಾನೆ, ನಮ್ಮಲ್ಲಿ ಒಬ್ಬೊಬ್ಬನ ಆಶೋತ್ತರಕ್ಕೂ ಅಭಿವ್ಯಕ್ತಿಯಾಗು 
ತ್ತಾನೆ. ಮೇಲಾಗಿ ಅವನಲ್ಲಿ ಎಲ್ಲ ಚೂರು, ಅರ್ಧ ಎ೦ಬ ಕೃಪಣತೆಯಿಲ್ಲ; ಎಲ್ಲವೂ 
ಪೂರ್ಣವೇ , ತೀಕವೇ, ತೀವ್ರವೇ . 

- ಷೇಕ್ಸ್ಪಿಯರ್ ಮಹಾಕವಿಯಾಗಿರುವುದು ಈ ಕಾರಣಗಳಿಂದಾಗಿ , ಸಾಹಿತ್ಯ 
ಚರಿತ್ರಕಾರ ಲ್ಯಗೂ ಈ ಮುತ್ತು ಕಸಾಮಿಯ್ಯಾರೊಡನೆ ದನಿಗೂಡಿಸಿ ಹೇಳುವುದಾದರೆ 
( ಅವನ ನಾಟಕಸಾಹಿತ್ಯ ಎಲ್ಲ ಸಿದ್ದಾಂತಗಳಿಂದ ಸ್ವತಂತ್ರವಾಗಿ, ಜೀವನವನ್ನು ಅದಿದ್ದಂತೆ 
ಒಪ್ಪಿ , ಕಲ್ಪನೆ ವಾಸ್ತವತೆಗಳನ್ನು ಒಂದುಗೂಡಿಸಿ, ವಿವಿಧ ಅಭಿರುಚಿಗಳವರನ್ನು ಮೆಚ್ಚಿಸುವ 
ಜೀವನಸೌಂದಯ್ಯಗಳ ಮಹಾನದಿ'. ಅದರಲ್ಲಿ ಮಿಂದು ಜಡತೆ ತೊಳೆದುಕೊಂಡವರು 
ಪುನೀತರು, ಪುಣ್ಯವಂತರು . ಷೇಕ್ಸ್ಪಿಯರ್ ಆಂಟನಿಯನ್ನು ಕುರಿತು ಆಡಿದ ಒಂದು 
ಮಾತನ್ನೇ ನಾವು ಅವನ ಬಗ್ಗೆ ಯೂ ಆಡಿ ಕೈಮುಗಿಯಬಹುದು : " A rarer spirit 
never did steer humanity.' – ಅವನಿಗಿಂತಲೂ ವಿರಳವಾದ ಇನ್ನೊ೦ದು ಚೈತನ್ಯ 
ಮಾನವತೆಯನ್ನು ಮುನ್ನಡೆಸಿದುದಿಲ್ಲ. 

- ಶಾ . ಬಾಲುರಾನ್ 


ಷೇಕ್ಸ್ಪಿಯರಿಗೆ ನಮಸ್ಕಾರ 

ಲೇಖನಗಳು 


ಷೇಕ್ಸ್ಪಿಯರಿಗೆ ನಮಸ್ಕಾರ 


ಡಿ. ವಿ. ಜಿ. 


ಭಾಗ 1 
ಈಗ ನಾವು ಒಂದು ಸಣ್ಣ ನಾಟಕವನ್ನು ನೋಡೋಣ. 
ದೃಶ್ಯ 1 
[ಸ್ಥಳ : ಬೆಂಗಳೂರು ವಿಕ್ಟೋರಿಯ ಆಸ್ಪತ್ರೆಯ ಈಶಾನ್ಯ ದಿಕ್ಕಿನ ಕಡೆಯ ಕೋಣೆ, ಸ್ಪೆಷಲ್ 
ನಾರ್ಡ್ . ಅದರಲ್ಲಿ ಒಬ್ಬ ರೋಗಿ ಮಂಚದ ಮೇಲೆ ಮಲಗಿದ್ದಾನೆ. ಅಲ್ಲಿ ಒಂದೆರಡು ಮೇಜುಗಳೂ 
ಅದರ ಮೇಲೆ ಹೂ ಸಿಕ್ಕಿಸಿದ ಹೂದಾನಿಗಳೂ ಕೆಲವು ಬೊಂಬೆಯ ಪತ್ರಿಕೆಗಳೂ ಇರುತ್ತವೆ. 
ಕಾಲ : 1940ನೆಯ ಇಸವಿ ಸೆಪ್ಟೆಂಬರ್ 15 , ಬುಧವಾರ, ಆಹೊತ್ತು ಅಮಾವಾಸ್ಯೆ , ಸಂಜೆ ಏಳೂವರೆ 
ಘ೦ಟೆ ಇರಬಹುದು. 
ಡಾ || ನಾ . ಅವರುಕೋಣೆಯೊಳಕ್ಕೆ ಬರುತ್ತಾರೆ. ಅವರು ಸಾಮಾನ್ಯವಾಗಿ ದೊಡ್ಡದೊಡ್ಡ ಡಾಕ್ಟರುಗಳು 
ಇರುವಂತೆ ಗರಿಮುರಿಯಾದ ಬಟ್ಟೆ ಧರಿಸಿದ್ದಾರೆ . ಷರಾಯಿ , ಕೋಟು, ಕಂಠಾಲ೦ಕಾರ, ತಲೆಯ 
ಮೇಲೆ ಸರಿಗೆಯ ರುಮಾಲು, ಕಾಲಿನ ಮೇಲೆ ಕರಿಮೆರುಗಿನ ಬೂಟ್ಟು, ಮುಖ ಗಂಭೀರವಾಗಿದೆ.] 
ಡಾ|| ನಾ. : ಹೇಗಿದ್ದೀರಿ ? 
ರೋಗಿ: ( ನಗುಮುಖದಿ೦ದ ) ಅನುಕೂಲವಾಗಿದೆಯೆಂದು ತೋರುತ್ತದೆ. 
ಡಾ|| ನಾ . : ಟೆಂಪರೇಚರ್ ಇಲ್ಲ ತಾನೆ ? 
ರೋಗಿ: ಎಂಟು ಹತ್ತು ದಿನದಿಂದ ನಾರ್ಮಲ್ ಆಗಿದೆ. 
ಡಾ|| ನಾ . : ನಿದ್ದೆ ಬರುತ್ತಿದೆಯೋ ? 
ರೋಗಿ: ಕೊಂಚಕೊಂಚ ಬರುತ್ತದೆ. ಆದರೆ ತುಂಬ ನಿಶ್ಯಕ್ತಿಯಾಗಿದೆ . 
ಡಾ|| ನಾ . : ಅದು ಕ್ರಮೇಣ ಸರಿಹೋಗುತ್ತದೆ - ಹೇಳಿದ ಮಾತು ಕೇಳಿಕೊಂಡಿದ್ದರೆ. 
ರೋಗಿ: ಕೇಳದೆ ನಾನೇನು ಮಾಡುತ್ತೆನೆ? ನನ್ನನ್ನು ನೋಡುತ್ತಿರುವ ಡಾ || ಶಂ . . 

- ಅವರು ಮಹಾ ಖಂಡಿತವಾದಿ. 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ಡಾ|| ನಾ . : ಅಂಥವರಿದ್ದರೆಯೇ ನೀವು ಸಾಧ್ಯವಾಗೋದು. 
ರೋಗಿ: ನಿಮ್ಮ ದರ್ಶನವಾಗಿ ಎಂಟು ದಿನದ ಮೇಲಾಯಿತು. 
ಡಾ|| ನಾ : ಸರ್ಕಿಟ್ ಹೋಗಿದ್ದೆ. ಈಗ ತಾನೆ ಬರುತ್ತಿದ್ದೇನೆ. ಇನ್ನೂ ಮನೆಗೆ ಹೋಗಿಲ್ಲ. 
- ನಿಮ್ಮನ್ನು ನೋಡಿಕೊಂಡು ಹೋಗೋಣ ಅಂತ ಬಂದೆ. 
ರೋಗಿ: ಬಹಳ ಒಳ್ಳೆಯದಾಯಿತು. ಈಗ ನಿಮ್ಮಿಂದ ಒಂದು ಉಪಕಾರ ಆಗಬೇಕು. 
ಡಾ || ನಾ . : ಏನು ? 
ರೋಗಿ: ಈಹೊತ್ತು ಅಮಾವಾಸ್ಯೆ , ನಿಮ್ಮ ಮನೆಯಲ್ಲಿ ಫಲಾಹಾರಕ್ಕೆ ಮೆಂತ್ಯದ 

ದೋಸೆ ಮಾಡಿರುತ್ತಾರೆ. ಬಿಸಿಬಿಸಿಯಾಗಿ ಎರಡು ದೋಸೆ, ಚಟ್ಟಿ ಯನ್ನ ಒಂದು 
ಥರ್ಮಾಸ್ ಪೆಟ್ಟಿಗೆಯಲ್ಲಿ ಹಾಕಿ ಕಾರಿನಲ್ಲಿ ಕಳುಹಿಸಿದರೆ , ಅದನ್ನ ನಾನು 
ಸೇವಿಸಿದರೆ , ನನ್ನ ನಾಲಿಗೆಯ ಅರೋಚಕ ಹೋಗಿ ಬಾಯಿ ಶುದ್ಧವಾಗುತ್ತದೆ. 
ಮೈಗೆ ಬಲ ಬರುತ್ತದೆ. ಆಸ್ಪತ್ರೆಯ ಹಾಲು ರೊಟ್ಟಿ ಈಗ ಅಸಹ್ಯವಾಗಿಬಿಟ್ಟಿದೆ. 

ನಿಮ್ಮ ಮನೆಯ ಅಡುಗೆ ನನ್ನ ಬಾಯಿಗೆ ಬೀಳಬೇಕು. 
ಡಾ|| ನಾ. : ( ಕೊಂಚ ಮುಗುಳಗೆ ನಕ್ಕು ) ಆಗಲಿ. ಅದಕ್ಕೇನು ಕಷ್ಟ . ಈಹೊತ್ತಲ್ಲದಿದ್ದರೆ 

ಇನ್ನೊ೦ದು ದಿನ, 
ರೋಗಿ: ಅದೇಕೆ ಇನ್ನೊಂದು ದಿನ ? ಈಗಲೇ ಆಗಲಿ.. 
ಡಾ|| ನಾ . : ನಿಮ್ಮ ಡಾಕ್ಟರನ್ನು ಕೇಳದೆ ಹಾಗೆ ಮಾಡತಕ್ಕದ್ದಲ್ಲ. 
ರೋಗಿ: ನೀವೇ ದೊಡ್ಡ ಡಾಕ್ಟರು. ನೀವು ಮಾಡಿದ್ದನ್ನ ಅವರು ಬೇಡವೆನ್ನುತ್ತಾರೆಯೆ ? 
ಡಾ|| ನಾ . : ಅದು ಸರಿಯಲ್ಲ. ನಿಮ್ಮನ್ನು ದಿನಾಗಲೂ ನೋಡಿ ಪರೀಕ್ಷಿಸಿ ರೋಗವನ್ನು 

ತಿಳಿದುಕೊಂಡಿರುವವರು ಯಾರು ? ಅವರನ್ನು ಕೇಳದೆ ಯಾರೂ ಏನೂ ಮಾಡ 
- ಬಾರದು. 
ರೋಗಿ: ಹಾಗಾದರೆ ಅವರನ್ನು ಈಗಲೇ ಕೇಳಿಬಿಡಿ. 
ಡಾ|| ನಾ . : ಅವರು ಇಷ್ಟು ಹೊತ್ತಿನಲ್ಲಿ ಇಲ್ಲಿರುವುದಿಲ್ಲ. ಈ ಆಸ್ಪತ್ರೆಯಲ್ಲಿ ಒಂದು 

ಡಿಸಿಪ್ಲಿನ್ ಉಂಟೋ ಇಲ್ಲವೋ ? ಆ ಡಿಸಿಪ್ಲಿನಿನಂತೆ ನಡೆಯಬೇಕು. 
ರೋಗಿ: ( ಮುಖದ ಮೇಲಿದ್ದ ಸಂತೋಷ ಹಾರಿಹೋಗಿ ಮುಖ ಖಿನ್ನವಾಯಿತು.) 
ಡಾ|| ನಾ . : ನರ್ಸ್ , 

[ಪ್ರವೇಶ : ನರ್ಸ್ - ಬಂದು ನಮಸ್ಕರಿಸುತ್ತಾಳೆ.] 
ಡಾ|| ನಾ . : ಡಾಕ್ಟರು ಈಗ ಇಲ್ಲಿ ಯಾರಿದ್ದಾರೆ ? 
ನರ್ಸ್ : ಡಾ|| ಕೃ . ಅವರಿದ್ದಾರೆ. 
ಡಾ|| ನಾ . : ಒಳ್ಳೆಯದು. ಅವರಿಗೆ ನನ್ನ ನಮಸ್ಕಾರ ಹೇಳಿರಿ. 

[ ಒಂದೆರಡು ನಿಮಿಷಗಳಲ್ಲಿ ಡಾ| ಕೃ . ಅವರು ಪ್ರವೇಶಿಸುವರು. ಡಾ|| ನಾ . ಅವರು ಎದ್ದುಹೋಗಿ 
ಕೋಣೆಯ ಬಾಗಿಲ ಬಳಿ ಒಂದು ಕ್ಷಣ ಪಿಸುಮಾತನಾಡಿ, ಬಳಿಕ ಇಬ್ಬರೂ ರೋಗಿಯ ಸಮಾಸಕ್ಕೆ 

ಬರುವರು .] 
ಡಾ|| ನಾ. : ಡಾ|| ಕೃ ., ಇವರು ದೋಸೆ ತಿನ್ನ ಬೇಕು ಅಂತಾರಲ್ಲ ? ನೀವು ದಯವಿಟ್ಟು 

ಡಾ|| ಶಂ . ಅವರನ್ನು ಕೇಳಿ ಅವರೊಪ್ಪಿದರೆ ದೋಸೆ ತರಿಸಿಕೊಟ್ಟರಾ? 


» ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಡಾ|| ಕೃ . : ಅದಕ್ಕೇನು ಕಷ್ಟ ? ಅವಶ್ಯವಾಗಿ ತರಿಸಿಯೇನು. ಬಿಸಿಬಿಸಿಯಾಗಿ ಕೊಡಿ 

ಬಹುದು. ಈಗ ತಮ್ಮ ಮನೆಯಿಂದ ಕಳುಹಿಸಿದರೆ ತಣ್ಣಗಾಗಿಹೋಗಿರುತ್ತದೆ. 

ಅಷ್ಟು ಚೆನ್ನಾಗಿರುವುದಿಲ್ಲ. 
ರೋಗಿ: ಥರ್ಮಾಸ್ ಬಾಕ್ಸ್ .... 
ಡಾ|| ಕೃ . : ಥರ್ಮಾಸ್‌ನಿಂದಲೂ ಪ್ರಯೋಜನವಿಲ್ಲ. ಈಗ ಅಷ್ಟು ದೊಡ್ಡ ಥರ್ಮಾಸ್ 

ಪೆಟ್ಟಿಗೆ ಎಲ್ಲಿ ಸಿಕ್ಕುತ್ತದೆ ? ಸಿಕ್ಕಿದರೂ ಕಾರಿನ ವೇಗದಿಂದ ಅದರ ಬಿಸಿಯೆಲ್ಲ 
ಹಾರಿಹೋಗುತ್ತದೆ. ಇಲ್ಲಿಗೆ ಬರುವ ವೇಳೆಗೆ ತಣ್ಣಗಾಗಿ ಹಳಸಲಾಗಿರುತ್ತದೆ. 
ಈಗೇನು, ಒಂದು ಹನ್ನೆರಡು ಘಂಟೆಗಳಲ್ಲಿ ನಾನು ಬಿಸಿಬಿಸಿ ತರಿಸಿಕೊಡುತ್ತೇನಲ್ಲ ? 
ರಾತ್ರಿ ಚೆನ್ನಾಗಿ ನಿದ್ದೆ ಹೋಗಿ, ನೀವು ಎದ್ದು ಮುಖ ತೊಳೆದು ಔಷಧ ಕುಡಿಯುವ 

ವೇಳೆಗೆ ಬಿಸಿಬಿಸಿ ದೋಸೆ ಬೇಕಾದರೆ ಮಸಾಲೆ ದೋಸೆ ಸಿದ್ದವಾಗಿರುತ್ತದೆ. 
ರೋಗಿ: ಹಾಗಾದರೆ ಸರಿ. ಬೆಳಗಾಗುವುದನ್ನು ಎದುರುನೋಡಿಕೊಂಡಿರುತ್ತೇನೆ. 

[ ಡಾಕ್ಟರುಗಳಿಬ್ಬರೂ ಗಂಭೀರ ಹಸನ್ಮುಖದಿಂದ ಹೊರಟುಹೋಗುವರು.] 


ದೃಶ್ಯ 2 . 
[ ಅದೇ ಜಾಗ, ಕಾಲ : 1940ನೆಯ ಇಸವಿ ಸೆಪ್ಟೆಂಬರ್ 16, ಗುರುವಾರ ಬೆಳಗ್ಗೆ ಸುಮಾರು ಏಳೂ 
ಮುಕ್ಕಾಲು ಘಂಟೆ. ಗಿ ಗೆಲುಮುಖದಿಂದ ಮಲಗಿದ್ದಾನೆ. ಪ್ರವೇಶ : ಡಾ|| ಕೃ . ಅವರು.] 
ಡಾ|| ಕೃ . : ಏನು ಸಾರ್ ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತೋ ? 
ರೋಗಿ: ಆಹಾ ! ಚೆನ್ನಾಗಿ ನಿದ್ದೆ ಆಯಿತು. ಬೆಳಗ್ಗೆ ಮುಖ ತೊಳೆದು ಔಷಧ ಕುಡಿದು 

ಆಯಿತು. ನಿಮ್ಮ ಕರುಣಾಕಟಾಕ್ಷಕ್ಕಾಗಿ ಕಾದಿದ್ದೇನೆ. 
ಡಾ|| ಕೃ . : ಸೇವೆ ಸಲ್ಲಿಸಲು ನಾವು ಸಿದ್ದವಾಗಿದ್ದೇವೆ. 
ರೋಗಿ: ಡಾ|| ಶಂ . ಅವರನ್ನು ಕೇಳಿದಿರೋ ? ಅವರು ಒಪ್ಪಿಕೊಂಡರು ತಾನೇ ? 
ಡಾ|| ಕೃ . : ಅವರನ್ನು ಕೇಳಿದ್ದಾಯಿತು. ಅವರು ಹೇಳಿದ್ದನ್ನೇ ಈಗ ಮಾಡುವುದು. 
ರೋಗಿ: ಭೇಷ್ ! ಹಾಗಾದರೆ ಬರಲಿ ತರತೀಪುಗಳು. 
ಡಾ|| ಕೃ . : ತರಿಸಿಬಿಡಲೋ ? 
ರೋಗಿ: ಇನ್ಯಾಕೆ ತಡ ? 

[ ಡಾ|| ಕೃ . ಅವರು ಆಳನ್ನು ಕರೆದು “ ಅದನ್ನು ತೆಗೆದುಕೊಂಡುಬನ್ನಿ ” ಎಂದರು. ಆಳುಗಳು 
ಕೋಣೆಯೊಳಕ್ಕೆ ಹೊತ್ತು ತಂದರು. ಏನನ್ನು ? ಒಂದು ಕಪ್ಪು ಹಲಗೆಯನ್ನು ( Black 

board). ಅದರ ಮೇಲೆ ಇಂಗ್ಲಿಷಿನಲ್ಲಿ ಮೆಡಿಕಲ್ ಕಾಲೇಜ್ ಲೆಬಾರಟರಿ' ಎಂದು ಬರೆದಿತ್ತು .] 
ರೋಗಿ: ಇದೇನು ? 
ಡಾ|| ಕೃ . : ದೋಸೆತಯಾರಾಗುತ್ತಿದೆ. ಅದು ಬರುವವರೆಗೂ ನಿಮ್ಮ ಕೂಡ ಒಂದು 

ವಿಷಯ ಮಾತನಾಡೋಣ ಅಂತ ಇದನ್ನ ತರಿಸಿದೆ. ನೋಡಿದಿರಾ ಇದನ್ನ ? 
ರೋಗಿ: ಏನದು ? 
ಡಾ|| ಕೃ . : ನಮ್ಮ ವಿದ್ಯಾರ್ಥಿಗಳಿಗೆ ಅಂಗಾಂಗರಚನೆ ತೋರಿಸುವುದಕ್ಕಾಗಿ ಮಾಡಿಕೊಂಡ 


5 


ನಿಮ್ಮ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಸಾಂಪಲ್ ( ಮಾದರಿ) ಚೂರುಗಳು. ( ಹದಿನೈದನೆಯ ಸಂಖ್ಯೆಯ ಮಾದರಿಯ ಕಡೆ 
ಬೆಟ್ಟಟ್ಟು ) ಇದು ಕರುಳಿನ ಒಂದು ಚೂರು. ನಿಮ್ಮ ಹೊಟ್ಟೆಯಲ್ಲಿ ಕರುಳಿನ ನಾಳ 
ಸುಮಾರು ನೂರ ಎಂಭತ್ತು ಅಡಿಯಷ್ಟು ಉದ್ದವಾಗಿರುತ್ತದೆ. ಹೊರಗಡೆಗೆ ಅದು 
ಗೊತ್ತಾಗುವುದಿಲ್ಲ. ಅಷ್ಟು ತೆಳುವಾಗಿ ಸೂಕ್ಷ್ಮವಾಗಿದೆ ಕರುಳು. ಅದನ್ನು 
ಒಂದಂಗುಲದಷ್ಟು ಮಾತ್ರ ಇಲ್ಲಿ ಅಂಟಿಸಿದೆ. ಇದು ಕರುಳಿನ ಒಳಮೈ . ಕರುಳನ್ನು 
ಕತ್ತರಿಸಿ ಅದರ ಒಳಪಕ್ಕ ಕಾಣುವ ಹಾಗೆ ಇಲ್ಲಿ ತೋರಿಸಿದೆ. ಚೆನ್ನಾಗಿ ನೋಡ 

ಬೇಕು, ಸಾರ್‌ , 
ರೋಗಿ: ನೋಡಿದೆ. 
ಡಾ|| ಕೃ . : ಹಾಗಲ್ಲ . (ಬೋರ್ಡನ್ನು ರೋಗಿಯ ಹತ್ತಿರ ನಿಲ್ಲಿಸಿ ) ಕರುಳಿನ ಒಳಗಡೆ ( ಪೆನ್ಸಿಲ್ 

ಮೊನೆಯಿಂದ ತೋರಿಸುತ್ತಾ ) ಇದು ಜೇಬು, ಪಾಕೆಟ್ , ಇಂಥ ಪಾಕೆಟ್ಟುಗಳು ಕರುಳಿ 
ನಲ್ಲಿ ಲೆಕ್ಕವಿಲ್ಲದಷ್ಟು ಇರುತ್ತವೆ. ತಿಂಡಿ ತಿ೦ದಾಗ ಅದರಲ್ಲಿಯ ನುಣುಪಾದ ಜಿಡ್ಡು 
ಪದಾರ್ಥವು ಈ ಪಾಕೆಟ್ಟುಗಳಲ್ಲಿ ನಿಂತುಬಿಡುತ್ತದೆ. ಬೆಣ್ಣೆ , ಹಿಟ್ಟು , ಜಿಡ್ಡು 
ಇಂಥಾದ್ದು ಮಿಕ್ಕ ಆಹಾರದ ಜೊತೆಗೆ ಕೆಳಕ್ಕಿಳಿದು ಹೋಗದೆ ಈ ಪಾಕೆಟ್ಟುಗಳಲ್ಲಿ 
ಉಳಿದುಕೊಳ್ಳುತ್ತದೆ. ಅದೇ ಟೈಫಾಮ್ಸ್ ಕ್ರಿಮಿಗಳಿಗೆ ಆಹಾರ. ಈಗ ನಿಮ್ಮ 
ದೇಹದೊಳಗಿದ್ದ ಟೈಫಾ ಕ್ರಿಮಿಗಳು ಔಷಧಬಲದಿಂದ ಬಹುಮಟ್ಟಿಗೆ ಹೊರಟು 
ಹೋಗಿವೆ. ಆದರೂ ಒಂದೆರಡು ಅಣುಗಳು ಅಲ್ಲಲ್ಲಿ ಅವಿತುಕೊಂಡಿರುತ್ತವೆ. 
ಈಗ ನೀವು ದೋಸೆ ತಿಂದರೆ ಅದಕ್ಕೆ ಆಹಾರ ಸಿಕ್ಕುತ್ತದೆ. ( ತಟ್ಟನೆ ಬಾಗಿಲ ಕಡೆ 

ತಿರುಗಿ) ಅಯಾ , ದೋಸೆ ಸಿದ್ಧವಾಗಿದೆಯೇನಯ್ಯ ? 
ರೋಗಿ: ಸಾಕು ಮಹಾರಾಯ ! ನಿಮ್ಮ ದೋಸೆ ಸಾಕು. ನಿಮ್ಮ ವಿವರಣೆಯೂ ಸಾಕು. 
ಡಾ|| ಕೃ . : ( ಗಟ್ಟಿಯಾಗಿ ನಗುತ್ತ ) ಯಾಕೆ ಸಾರ್ ? ಬಿಸಿಬಿಸಿಯಾಗಿ ಬರುತ್ತೆ . 
ರೋಗಿ: ನಿಮಗೆ ನಮಸ್ಕಾರ. ನಾನು ಬುದ್ಧಿಗೆಟ್ಟು ಡಾ || ನಾ . ಅವರನ್ನು ಕೇಳಿದೆ. ಈಗ 

ಅವರೂ ನೀವೂ ಸೇರಿಕೊಂಡು ಮಸಲತ್ತು ನಡಸಿ ನನಗೆ ಬುದ್ದಿ ಕಲಿಸಿದಿರಿ. 
ಇದನ್ನು ಮರೆಯುವುದಿಲ್ಲ. 
[ ಆಗ ಅಲ್ಲಿದ್ದ ನರ್ಸುಗಳೂ ವಾರ್ ಬಾಯಿಗಳೂ ಎಲ್ಲರೂ ನಗುತ್ತಿದ್ದರು.] 


ಭಾಗ 2 
ಮಹಾಕವಿಯಿಂದ ನಮಗೆ ಆಗುವ ಉಪಕಾರ ಈ ಬಗೆಯದು. ಸಮರ್ಥನಾದ 
ವೈದ್ಯಶಾಸ್ತ್ರಜ್ಞನು ನಮಗೆ ದೇಹದ ಒಳಗಡೆ ಕಣ್ಣಿಗೆ ಕಾಣದಂತೆ ಅನ್ನ ಕೋಶದಲ್ಲಿ 
ಅವಿತುಕೊಂಡಿರುವ ನಾಳಗಳನ್ನೂ ಅವುಗಳ ಒಳಗಿನ ಜೇಬುಗಳನ್ನೂ ಅವುಗಳ ಒಳಗಡೆ 
ರೋಗಾಣುಗಳು ಅವಿತುಕೊಂಡು ನಿದ್ರಿಸುತ್ತಿರುವುದನ್ನೂ ತೋರಿಸಿಕೊಟ್ಟು ನಮಗೆ 
ಎಚ್ಚರಿಕೆ ಕೊಡುತ್ತಾನೆ. ಮಹಾಕವಿಯು ನಮ್ಮ ಅಂತರಂಗದ ಒಳಗಡೆ ಅವಿತು 
ಕೊಂಡಿರುವ ಮನೋನಾಳಗಳನ್ನೂ ಅವುಗಳ ಒಳಗಿನ ಜೇಬುಗಳನ್ನೂ ಅವುಗಳೊಳಗಿನ 


6 


. 


“ ಪೋ , ನಿನ್ನ ಕೈಯಿಂದಲೇ ಕೊಳಕು ಸಾಕ್ಷಿಯ ತೊಳೆದು ತೆಗೆ. ” - ಸತೀ ಮಾ * ಬೆತ್ . 

ಮ್ಯಾಕ್‌ಬೆತ್‌ ' ಅಲ್ಲಿ ಮ್ಯಾಕ್‌ಬೆತ್‌ ಮತ್ತು ಸತೀ ಮ್ಯಾಕ್ಬೆತ್ , 


ರೋಗಮೂಲಸ್ಥಾನಗಳನ್ನೂ ತೋರಿಸಿ ಎಚ್ಚರಿಕೆ ಕೊಡುತ್ತಾನೆ. ದೇಹದ ಆರೋಗ್ಯಕ್ಕೆ 
ವೈದ್ಯ ; ಮನಸ್ಸಿನ ಆರೋಗ್ಯಕ್ಕೆ ಕವಿ. 

ನಮ್ಮ ಮನಸ್ಸಿನ ಒಳಗಡೆಯ ನಾಳಗಳು ಬಹು ತೆಳುವಾದ ಪೊರೆಯಿಂದ ಆದವು. 
ಆ ಪೊರೆಯ ಪಕ್ಕದಲ್ಲಿ ಯಾವ ಧಾತುರಸ ಹರಿದರೂ , ಅದು ನಾಳದ ಪೊರೆಯನ್ನೊ ತ್ರಿ 
ನಾಳದ ಒಳಗಣ ಚೀಲಗಳಲ್ಲಿ ನಿದ್ರಿಸುತ್ತಿರುವ ಭಾವಾಣುಗಳನ್ನು ಕೆಣಕಿ ಕೆರಳಿಸುತ್ತವೆ. 
ಮಂಥರೆಯ ಉಪ್ಪು , ಶಕುನಿಯ ಸಕ್ಕರೆ, ಯಕ್ಷಿಣಿಯ ತುಪ್ಪ , ಪ್ರೇತದ ಖಾರ 
- ಇವು ಮನೋನಾಳವನ್ನು ಸೋಕಿದಾಗ ನಾವು ಕೈಕೇಯಿಯಂತೆ ಹೊರಳುತ್ತೇವೆ; 
ದುರ್ಯೋಧನನಂತೆ ಲೋಬೋನ್ಮತ್ತರಾಗುತ್ತೇವೆ; ಮಾಕ್ ಬೆತ್ತಿನಂತೆ ಆಶಾ 
ವೇಷದಿಂದ ಹುಚ್ಚು ಹುಚ್ಚಾಗಿ ಆಡುತ್ತೇವೆ; ಹ್ಯಾಮ್ಗಟ್ಟಿನಂತೆ ಸಂಕಟೋದ್ವೇಗಕ್ಕೆ 
ತುತ್ತಾಗುತ್ತೇವೆ. ಅಂತರಂಗದ ಈ ಸ್ವರೂಪವಿರೂಪಗಳನ್ನು ನಾವು ಕಾವ್ಯದಲ್ಲಿ 
ಕಂಡಾಗ ನಮ್ಮ ಅಂತರಂಗದ ಮೈ ಕೈಗಳನ್ನು ಮುಟ್ಟಿ ಮುಟ್ಟಿ ನೋಡಿಕೊಳ್ಳುತ್ತೇವೆ. 


> ಷೇಕ್ಸ್ಪಿಯರಿಗೆ ನಮಸ್ಕಾರ 
ನನಗೂ ಆ ವ್ಯಾಧಿ ಬಂದೀತೇನೋ , ನಮ್ಮನ್ನೂ ಅದು ಕಾಡಿಸೀತೇನೋ 
ಎಂದುಕೊಳ್ಳುತ್ತೇವೆ. ಈ ಆತ್ಮಪರೀಕ್ಷೆಯೇ ಮಹಾಕಾವ್ಯದಿಂದ ನಮಗೆ ಆಗುವ 
ಪರಮ ಪ್ರಯೋಜನ. 
- ಷೇಕ್ಸ್ಪಿಯರಿನ ' ಹ್ಯಾಮೈಟ ' ನಾಟಕದಲ್ಲಿ ಆ ರಾಜಕುಮಾರನು ಪಡುವ 
ಸಂಕಟವನ್ನು ಮನಸ್ಸಿಗೆ ತಂದುಕೊಳ್ಳೋಣ. ಅವನಿಗೆ ಅವನ ತಂದೆಯ ಪ್ರೇತವು 
ಕಾಣಿಸಿಕೊಂಡು ನಿನ್ನ ತಾಯಿ ನಿನ್ನ ಚಿಕ್ಕಪ್ಪನಲ್ಲಿ ಅನುರಕ್ತಳಾಗಿ ನನ್ನನ್ನು ಕೊಲ್ಲಿಸಿ 
ಅವನನ್ನು ಸಿಂಹಾಸನಕ್ಕೆ ತಂದಿದ್ದಾಳೆ. ಈ ಘೋರವಾದ ಅನ್ಯಾಯಕ್ಕೆ ನೀನು 
ಪ್ರತೀಕಾರ ಮಾಡಬೇಡವೆ ? ” ಎಂದು ಕೇಳುತ್ತದೆ. ಆಗ ಹಾಮೈತೃನ ಮನಸ್ಸು ಹೇಗೆ 
ಆಗಿರಬೇಕು ? ನಮ್ಮಲ್ಲಿ ಯಾರಿಗಾದರೂ ಅಂಥ ಸನ್ನಿವೇಶ ಒದಗಿದರೆ ಅವರು ಏನು 
ಮಾಡಿಯಾರು ? ಉತ್ತರವನ್ನು ಊಹಿಸುವುದು ಕಡುಕಷ್ಟ , 

ಜಮದಗ್ನಿ ಋಷಿಯು ತನ್ನ ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಕರೆದು ಅವರ 
ತಾಯಿಯು ಮನಸ್ಸಿನಿಂದ ವ್ಯಭಿಚಾರ ಮಾಡಿದವಳೆಂದೂ ಶಿರಚ್ಛೇದನೆ ಆಕೆಗೆ ತಕ್ಕ 
ಪ್ರಾಯಶ್ಚಿತ್ತವೆಂದೂ ವಿಧಿಸಿದಾಗ ಮೂವರು ಮಕ್ಕಳು ಭಯಭ್ರಾಂತರಾಗಿ ತಂದೆಯ 
ಆಜ್ಞೆಯನ್ನು ನಿರಾಕರಿಸಿ ಓಡಿಹೋದರು . ಕಿರಿಯವನಾದ ಪರಶುರಾಮನು ತಂದೆಯ 
ಆಜ್ಞೆಯನ್ನು ಕರ್ತವ್ಯ ಬುದ್ದಿಯಿಂದ ನಡಸಿದ. ನಡಸಿದರೂ ಆ ಕಾರದ ನಿರ್ದೋಷತ್ವದ 
ವಿಷಯದಲ್ಲಿ ಅವನಿಗೆ ಶಂಕೆ ತಪ್ಪಲಿಲ್ಲ. ಆ ಶಂಕೆಯ ಪರಿಹಾರಕ್ಕಾಗಿ ತೀರ್ಥಯಾತ್ರೆ 
ಮಾಡಿ ತಪಶ್ಚರ್ಯೆ ನಡಸಿದ. 

ಪರಶುರಾಮನ ಕಥೆಯಿಂದಲೂ ಹಾಮೈಟ್ಟಿನ ಕಥೆಯಿಂದಲೂ ನಮಗೆ 
ಜೀವಸಂಕಟದ ದರ್ಶನವಾಗುತ್ತದೆ. ಅದು ಅರಿಸ್ಟಾಟಲ್ ಹೇಳುವಂತೆ ' ಕೆಥಾರ್ಸಿಸ್ ) 
( Catharsis) ಜೀವಮಲವಿರೇಚಕ - ಜೀವಶೋಧಕವಾಗುತ್ತದೆ. 

ನಮ್ಮ ಪೂರ್ವಿಕರು ಕಾವ್ಯದ ಲಕ್ಷಣವನ್ನು ಹೇಳಹೊರಟು ' ಕಾವ್ಯಂ ಯಶಸೋsರ್ಥ 
ಕೃತೇ ವ್ಯವಹಾರವಿದೆ ' ಎಂದು ಮೊದಲಾಗಿ ಹೇಳಿದರು. ಈ ಲಕ್ಷಣಗಳು ಉಂಟಾದ 
ಕಾವ್ಯಗಳು ಇರಬಹುದು. ಅವು ಸಾಮಾನ್ಯ ಕಾವ್ಯಗಳು. ಮಹಾಕಾವ್ಯವಾದರೋ 
ಮನುಷ್ಯ ಜೀವನದ ಆಳನೀಳಗಳನ್ನು ಮೇಲಕ್ಕೆತ್ತಿ ತೋರಿಸುತ್ತದೆ. ಇಂಗ್ಲಿಷಿನಲ್ಲಿಯೂ 
ಕಾವ್ಯದ ಸ್ವರೂಪವನ್ನು ನಿರ್ದೇಶಿಸಹೊರಟು ಚರ್ಚೆ ನಡೆದಿದೆ. ಅಲ್ಲಿಯೂ ಸೂಚಿ 
ನಿಷ್ಕರ್ಷೆಯುಳ್ಳ ಲಕ್ಷಣಸೂತ್ರವು ಸಿದ್ಧವಾಗಿಲ್ಲ. ಮಾತು ಆರಾಲ್ಡ್ ಕವಿಯು 
ಹೇಳಿದ ' Poetry is the criticism of life ' ( ಕಾವ್ಯವು ಜೀವನಪರಾಮರ್ಶೆ) ಎ೦ಬ 
ಮಾತು ಸತ್ಯವೆಂದು, ಅಥವಾ ಸತ್ಯಪ್ರಾಯವೆಂದು ನಾವು ಅಂಗೀಕರಿಸಬಹುದು. 

ಪ್ರಪಂಚದ ಮಹಾಸಾಹಿತ್ಯವು ಈ ಜಾತಿಗೆ ಸೇರಿದ್ದು , ನಮ್ಮ ' ರಾಮಾಯಣ' 
ಏನನ್ನು ಮಾಡುತ್ತದೆ ? ಶ್ಲೋಕಗಳು ಇಂಪಾಗಿವೆ; ವರ್ಣನೆಗಳು ಸೊಗಸಾಗಿವೆ ; 
ಸಂಭಾಷಣೆಗಳು ಮನಮುಟ್ಟುವ ಹಾಗಿವೆ ; ಕಥೆಯು ಕುತೂಹಲವುಂಟುಮಾಡಿ 
ಸಮಾಧಾನ ಕೊಡುತ್ತದೆ. ಇದಿಷ್ಟೆಯೋ ಆ ಮಹಾಕಾವ್ಯದ ಪ್ರಯೋಜನ, ಅಥವಾ 
ಇನ್ನೂ ಮೇಲಿನದುಂಟೋ ? ಉಂಟು. ಮನುಷ್ಯ ಜೀವನವು ಯಾವುದಕ್ಕಾಗಿ ? ಎಂಬ 
ಪ್ರಶ್ನೆಯನ್ನು ನಾವು ನಮನಮಗೇ ಹಾಕಿಕೊಂಡು ಉತ್ತರ ಕಂಡುಕೊಳ್ಳು ವಂತೆ ಅದು 


ನೀ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಮಾಡುತ್ತದೆ. ಭರತನು ಪಡೆದ ಲಾಭವೇನು ? ಲಕ್ಷಣನು ಪಟ್ಟ ಸುಖವೇನು ? 
ಆ೦ಜನೇಯನು ಹಾರಾಡಿ ಹಾರಾಡಿ ಸಾಧಿಸಿಕೊಂಡದ್ದೇನು ? ಶ್ರೀರಾಮನೇ ಪಟ್ಟ 
ಭೋಗಭಾಗ್ಯಗಳೇನು ? ಈ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದಿಸಿದಾಗ ನಮ್ಮ 
ಜೀವದ ದೃಷ್ಟಿ ಬೇರೊಂದು ಕಡೆಗೆ ತಿರುಗುತ್ತದೆ. ಅದೇ ಆತ್ಮಶೋಧನೆ . ಅದರಿಂದ 
ಜೀವದ ಉದ್ದಾರ. 

- ಪೂರ್ವಿಕರು ಕಾವ್ಯವು ನೀತಿಯನ್ನು ತಿಳಿಸುತ್ತದೆ, ಧರ್ಮವನ್ನು ಕಲಿಸುತ್ತದೆ 
ಎಂದು ಹೇಳುತ್ತಿದ್ದರು. ಅದು ಅತಿವ್ಯಾಪ್ತಿಯ ಮಾತು. ಕಾವ್ಯವು ನೀತಿಯನ್ನು 
ಕಲಿಸುವುದಿಲ್ಲ; ನಾವುನಾವಾಗಿ ಹುಡುಕಿ ನೀತಿಯನ್ನು ಕಂಡುಕೊಳ್ಳುವಂತೆ ಪ್ರೇರಣೆ 
ಮಾಡುತ್ತದೆ. ಮಹಾಭಾರತ' ವು ಧರ್ಮವನ್ನು ಸಾಕ್ಷಾತ್ತಾಗಿ ವಿಧಿಸುವುದಿಲ್ಲ. ಧರ್ಮವನ್ನು 
ಸಾಕ್ಷಾತ್ತಾಗಿ ಹೇಳುವ ಗ್ರಂಥ 'ಮನುಸ್ಮೃತಿ'. ಭಾರತವಾದರೋ ನೂರಾರು ದೃಶ್ಯಗಳನ್ನು 
ಕಣ್ಣ ಮುಂದೆ ತಂದು ನಾವು ಆ ದೃಶ್ಯಗಳಿಂದ ಕೆರಳುವಂತೆ ಮಾಡುತ್ತದೆ. ನಾವು 
ಆ ಅನುಭವದಿಂದ ಮನಸ್ಸು ಕೆರಳಿ ಚಿಂತಾಕ್ರಾಂತರಾಗಿ , ಇವನು ಮಾಡಿದ್ದು ಸರಿಯೆ ? 
ಅವನು ಮಾಡಿದ್ದು ಯುಕ್ತವೆ? ಎಂದು ಮೊದಲಾಗಿ ಪ್ರಶ್ನೆ ಹಾಕಿಕೊಳ್ಳುತ್ತೇವೆ. 
ಅದರಿಂದ ನಮ್ಮ ಜೀವದ ದೃಷ್ಟಿಯು ಉತ್ತಮವಾದದ್ದನ್ನು ಹುಡುಕಹೊರಡುತ್ತದೆ. 
ಅದೇ ಧರ್ಮಪ್ರಚೋದನೆ. 

- ಹೀಗೆ ಮಹಾಕಾವ್ಯವು ನಮ್ಮ ಜೀವನವು ಸಾರ್ಥಕವಾಗುವ ದಾರಿಯನ್ನು 
ನಾವಾಗಿ ಹುಡುಕಿ ಕಂಡುಕೊಳ್ಳುವಂತೆ ಪ್ರೇರಿಸುತ್ತದೆ. ಆದದ್ದರಿಂದಲೇ ಮಹಾಕಾವ್ಯಕ್ಕೆ 
' ಕಾಂತಾಸಂಮಿತಿ' ಎಂದು ಹೆಸರು ಬಂದಿದೆ. ಶಾಸ್ತ್ರಗಳು ನನಗೆ ನೀನು ಹೀಗೆ ಮಾಡ 
ಬೇಕು, ಹಾಗೆ ಮಾಡಕೂಡದು ಎಂದು ಆಜ್ಞೆ ಕೊಟ್ಟು ಕಾನೂನು ( Law ) ಮಾಡು 
ವಂತೆ ದಂಡನೆಯ ಭಯವನ್ನು ತೋರುತ್ತವೆ. ಆದದ್ದರಿಂದ ಅವು ' ಪ್ರಭುಸಂಮಿತಿ'. 
ಪುರಾಣ ಇತಿಹಾಸಗಳು ಹಿಂದಿನ ಲೋಕಾನುಭವವನ್ನು ಉದಾಹರಿಸಿ ನೀತಿಯನ್ನು 
ಸೂಚಿಸುತ್ತವೆ. ಇದು ಸ್ನೇಹಿತನ ದಾರಿ, ' ಸುಹೃತ್ಸಂಮಿತಿ'. ಕಾವ್ಯವಾದರೋ ಪ್ರಿಯ 
ಸುಂದರಿಯಂತೆ. ಪ್ರಿಯಳು ತನ್ನ ಒಡೆಯನಿಗೆ ಹೀಗೆ ಮಾಡು, ಹಾಗೆ ಮಾಡು ಎಂದು 
ವಿಧಿಸುವುದಿಲ್ಲ ; ಇದು ಸರಿ, ಅದು ತಪ್ಪು ಎಂದು ಸೂಚಿಸುವುದೂ ಇಲ್ಲ . ಆಕೆ ತನ್ನ 
ಒನಪು ವೈಯಾರಗಳಿಂದ ಪ್ರಿಯನ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡಿರುತ್ತಾಳೆ. 
ಆಕೆಯ ಮಧುರ ಕಟು ಮುಖಭಂಗಿಗಳಿಂದ , ಆಕೆಯ ಕಣ್ಣು ಸನ್ನೆ ಗಳಿಂದ, ಆಕೆಯ 
ಮೂಗುಹಾರಿಕೆ ತುಡಿತಿರಿಚುಗಳಿ೦ದ, ಅವನು ತಾನಾಗಿ ಆಕೆಯ ಇಂಗಿತವನ್ನು ಅರಿತು 
ಕೊಂಡವನಾಗುತ್ತಾನೆ; ತಾನಾಗಿ ಆಕೆಯ ಮನೋಗತವನ್ನು ಕಂಡುಕೊಂಡು ಆಕೆಗೆ 
ಸಂತೋಷವಾಗುವಂತೆ ತನ್ನ ನೈಜವಾದ ಉತ್ಸಾಹದಿಂದ ನಡೆದುಕೊಳ್ಳುತ್ತಾನೆ. 
ಕಾವ್ಯವು ಸ್ಪಷ್ಟವಾಗಿ ನೀತಿಯನ್ನು ಹೇಳುವುದಿಲ್ಲ. ಯಾರಾರ ಬಾಯಿಂದಲೋ 
ಏನೇನು ಮಾತುಗಳನ್ನೂ ಆಡಿಸುತ್ತದೆ. ಆ ಉತ್ತರ ಪ್ರತ್ಯುತ್ತರಗಳ ನಡುವೆ ನಾವು 
ಕಿವಿಯುಂಟಾದವರಾದರೆ ಒಂದು ತತ್ವವನ್ನು ಕಾಣುವಂತಾಗುತ್ತದೆ. ಅದೇ 
ಧರ್ಮಬೀಜ. ಅದೇ ನೀತಿಸಾರ. 

ಷೇಕ್ಸ್ಪಿಯರ್ ಕವಿಯಿಂದ ನಮಗೆ ಆಗುವ ಉಪಕಾರ ಇಂಥಾದ್ದು. ಗ್ರೀಸಿನ 


sh ಷೇಕ್ಸ್ಪಿಯರಿಗೆ ನಮಸ್ಕಾರ ಎa 
ಹೋಮರ್‌ ಕವಿಯೂ ಅಲ್ಲಿಯ ದುರಂತ ನಾಟಕಕರ್ತರೂ ಮೇಲೆ ಹೇಳಿದ ಜೀವಿತ 
ಸಮೀಕ್ಷಾಪ್ರಚೋದಕರಾದ ಕವಿಗಳು . ಇಟಲಿಯ ಡಾಂಟೆಯನ್ನೂ ಆ ವರ್ಗಕ್ಕೆ ಸೇರಿಸ 
ಬಹುದು. ಆದರೆ ಯೂರೋಪ್ ಭೂಖಂಡದ ಕಾವ್ಯಸಾಮಾಜ್ಯದಲ್ಲಿ ಚಕ್ರವರ್ತಿ 
ಯಾದವನು ಷೇಕ್ಸ್ಪಿಯರ್ . ಆತನ ಪ್ರಸಿದ್ದವಾದ ದುರಂತನಾಟಕಗಳಲ್ಲಿ ಮಾತ್ರವೇ 
ಅಲ್ಲ, ಆತನ 'ರೋಮಿಯೊ ಅಂಡ್ ಜೂಲಿಯೆಟ್ ' ಮೊದಲಾದ ವಿಲಾಸನಾಟಕ 
ಗಳಲ್ಲಿಯೂ ' ನಾಲ್ಕನೆಯ ಹೆನ್ರಿ ' ಮೊದಲಾದ ಚಾರಿತ್ರಕ ನಾಟಕಗಳಲ್ಲಿಯೂ 
ನಮಗೆ ಎದ್ದುಕಾಣುವುದು ಮನುಷ್ಯ ಸ್ವಭಾವದ ಚೇಷ್ಟಿ ತಗಳು. ಮನುಷ್ಯ ಸ್ವಭಾವವು 
ಒಂದು ಮಹಾಸಮುದ್ರ. ಅದರ ಯಾವಯಾವ ಭಾಗಗಳಲ್ಲಿ ಯಾವಯಾನ ಆಳದಲ್ಲಿ 
ಎಂಥೆಂಥ ಸುಳಿಗಳೂ ಎಂಥೆಂಥ ಪ್ರವಾಹಗಳೂ ಎಂಥೆಂಥ ಜಲಜಂತುಗಳೂ ಎಂಥೆಂಥ 
ಮುತ್ತುರತ್ನಗಳೂ ಇರುತ್ತವೆಂಬುದನ್ನು ಷೇಕ್ಸ್ಪಿಯರನು ತೋರಿಸುವಂತೆ ಅಷ್ಟು 
ವಿಸ್ತಾರವಾಗಿ, ಅಷ್ಟು ಮನೋರಂಜಕವಾಗಿ, ಅಷ್ಟು ವಿವಿಧವಾಗಿ ತೋರಿಸಿರುವವರು 
ಮತ್ತೊಬ್ಬರಿಲ್ಲ . ಕಥಾಸಂದರ್ಭದ ರಚನೆ, ಅದಕ್ಕುಚಿತವಾದ ವಾಗ್ಗು ೦ಫನ, 
ಸಂಭಾಷಣೆಯ ಲವಲವಿಕೆ - ಇವೆಲ್ಲ ಸೇರಿ ಆತನ ನಾಟಕಗಳು ಕೃತಕೃತ್ಯಗಳಾಗಿವೆ. 
ಆ ಕೃತ್ಯವು ಜೀವಿತಸಮೀಕ್ಷಾಪ್ರಚೋದನೆ, ಆ ಮಹೋಪಕಾರವನ್ನು ಮಾಡಿರುವವರಲ್ಲಿ 
ಆತನನ್ನು ನಾವು ವಾಲ್ಮೀಕಿ ವ್ಯಾಸರ ಪಂಕ್ತಿಯೊಳಗೆ ಅವರ ಸಮೀಪಕ್ಕೆ ಸೇರಿಸಬಹುದು. 
ಅವರಿಬ್ಬರೂ ಮಹರ್ಷಿಗಳಾದ ವರಕವಿಗಳು. ಆತನೂ ವರಕವಿ ಹೌದು. ಆದರೆ 
ಅವರಿಬ್ಬರೂ ನಮ್ಮನ್ನು ಈ ಲೋಕದ ಅಂಚಿಗೆ ಕರೆದುಕೊಂಡುಹೋಗಿ ಅಲ್ಲಿಂದ ಲೋಕಾ 
ತೀತದ ದರ್ಶನವನ್ನು ಕೊಂಚವಾದರೂ ಮಾಡಿಸುತ್ತಾರೆ. ಷೇಕ್ಸ್ಪಿಯರಿನಲ್ಲಿ ಲೋಕಾ 
ತೀತದ ದರ್ಶನ ಕಾಣದಿದ್ದರೂ ಅವನೂ ನಮ್ಮನ್ನು ಇಹಲೋಕದ ಅಂಚಿಗೆ ಕರೆದು 
ಕೊಂಡುಹೋಗಿ, 'ಲೋಕಾತೀತವನ್ನು ನೀವೇ ಹುಡುಕಿ ನೋಡಿರಿ ' ಎಂದೆನ್ನುವಂತಿದೆ. 
ಹೀಗೆ ನಮಗೆ ಉಪಕಾರಿಯಾದ ಷೇಕ್ಸ್ಪಿಯರ್ ಮಹಾಕವಿಗೆ ಸಹಸ್ರ ಪ್ರಣಾಮಗಳು. 


VYAK 


ಷೇಕ್ಸ್ಪಿಯರ್ - ಒ೦ದು ನೋಟ 

ವಿ. ಸೀತಾರಾಮಯ್ಯ 


ಇಂಗ್ಲಿಷ್ ಶಿಕ್ಷಣ ಪಡೆದವರ ಮೇಲೆ ಬಿದ್ದಿರುವ ಪ್ರಭಾವಗಳಲ್ಲಿ ಇಂಗ್ಲಂಡಿನ ಕವಿಗಳು, 
ನಾಟಕಕಾರರು , ಪ್ರಬಂಧಕಾರರು, ವಿಮರ್ಶಕರು ಮುಂತಾದವರವು ಗಾಢವಾಗಿದ್ದಷ್ಟು 
ಇತರರವಾಗಿಲ್ಲ. ರಾಜಕೀಯವಾಗಿ, ಆರ್ಥಿಕವಾಗಿ ಅವರ ಸಂಬಂಧ ವಿಶೇಷವಾದ 
ದೇನೋ ಹೌದು. ಕೇವಲ ಸಾಂಸ್ಕೃತಿಕವಾಗಿ ದೊಡ್ಡ ಪರಿಣಾಮ ಉಂಟಾದುದು 
ಈ ಮೂಲಕ. ಆಧುನಿಕ ಭಾರತದ ಸೃಷ್ಟಿ ಸಾಹಿತ್ಯದಲ್ಲೆಲ್ಲ ಅದರ ಪ್ರಭಾವದ ಮತ್ತು 
ಆಘಾತದ ಗುರುತನ್ನು ಕಾಣಬಹುದು. ಆದರೆ ಎಲ್ಲರಿಗಿಂತ ಹೆಚ್ಚು ಸಂತೋಷವನ್ನು 
ಕೊಟ್ಟವನು ಅತಿ ವಿಶಿಷ್ಟವಾದ ಪ್ರತಿಕ್ರಿಯೆಗಳನ್ನು ಕಲ್ಪನೆಯಲ್ಲಿಯೂ ಕೃತಿರಚನೆ 
ಯಲ್ಲಿಯೂ ಉಂಟುಮಾಡಿದವನು ಎಂದರೆ ಷೇಕ್ಸ್ಪಿಯರ್. ಕಾರ್ಲೈಲ್ ಒಮ್ಮೆ 
ಹೇಳಿದ : ನಿಮಗೆ ಷೇಕ್ಸ್ಪಿಯರ್ ಬೇಕೊ ಭಾರತದ ಮೇಲಿನ ಆ೦ಗ್ಲ ಸಾಮಾಜ 
ಉಳಿಯುವುದು ಬೇಕೊ ಎಂದು ಯಾರಾದರೂ ಕೇಳಿದರೆ, ತನ್ನ ಆಯ್ಕೆ ಷೇಕ್ಸ್ಪಿಯರ್ 
ಪರ ಎಂದು . ಅದು ಅತ್ಯು ಎಂದು ಯಾರೂ ಎಣಿಸತಕ್ಕದ್ದಲ್ಲ; ಮಾನವ ಮೌಲ್ಯ 
ಗಳಿಗೂ ಜೀವದ ಆಶೋತ್ತರಗಳಿಗೂ ಬೆಲೆ ಅವರ ಮನಸ್ಸಿನಲ್ಲಿ ಇರುವುದಾದರೆ , ಲೌಕಿಕ 
ವಾದ ಮತ್ತು ಭೌತಿಕವಾದ ಸಾಮಾಜ್ಯವನ್ನು ಗೆಲ್ಲಲೂ ಉಳಿಸಿಕೊಳ್ಳಲೂ ಬಲ 
ಪ್ರಯೋಗ ಬೇಕು ; ಕಪಟಗಳು ಬೇಕು. ಭಯ , ಅನುಗ್ರಹ ಅದರ ಬೆಂಬಲಕ್ಕೂ 
ಪೋಷಣೆಗೂ ನಿಲ್ಲುತ್ತವೆ. ಆದರೆ ಮಾನವ ಹೃದಯದ ಮೇಲಿನ ಆಧಿಪತ್ಯ ಪ್ರೀತಿರಚಿತ . 
ಅದು ಒಂದು ಬಗೆಯ ಆಧ್ಯಾತ್ಮಿಕ ಋಣಾನುಬಂಧವೇ . ಷೇಕ್ಸ್ಪಿಯರ್ ಬರೆದ 
ಚೌದಶಪದಿಗಳಲ್ಲಿ ( XXXII ) ಒಂದು ಮನವಿ ಇದೆ. ತಾನು ಯಾರ ವಿಶ್ವಾಸವನ್ನು 
ತನ್ನ ಕಡೆ ಒಲಿಸಿಕೊಳ್ಳಬೇಕೆಂದು ಬಯಸಿದನೋ ಆತನಿಗೆ ಮಾಡಿದ ಮನವಿ ಅದು : 
( ಇತರರನ್ನು ಅವರ ಶೈಲಿಗಾಗಿ ಓದುತ್ತೇನೆ; ಅವನದನ್ನು ಅವನ ಒಲವಿಗಾಗಿ ಎಂಬ 
ಅಕ್ಕರೆ ತೋರಿದರೆ ಸಾಕು ಎಂದು ಬರೆಯುತ್ತಾನೆ. ಷೇಕ್ಸ್ಪಿಯರ್ ಪರವಾಗಿ 
ಅನೇಕರ ನಿಲವು, ಪಕ್ಷಪಾತ ಈ ಬಗೆಯವು. 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ನನಗಿಂತ ಉತ್ತಮರಾದವರು ಅವನ ಕೃತಿಗಳನ್ನೂ ಯೋಗ್ಯತೆಯನ್ನೂ ಕುರಿತು 
ಹೆಚ್ಚು ಚೆನ್ನಾಗಿ ವರ್ಣಿಸಿದ್ದಾರೆ. ಬಹುಶಃ ಅ೦ತಹ ವರ್ಣನೆ ಮಿತಿಮೀರುವಷ್ಟು ಇದೆ. 
ಇಂಗ್ಲಿಷಿನಲ್ಲಿಯಂತೂ ಹಾಗೆ. ಈಗ್ಗೆ ನಲವತ್ತು ವರ್ಷಗಳ ಹಿಂದೆ ಲೆಸ್ಬಿ ಸ್ಟೀವನ್ ಹೇಳಿ 
ದರು : ಇನ್ನು ಮೇಲೆ ಯಾರಾದರೂ ಷೇಕ್ಸ್ಪಿಯರನ್ನು ಕುರಿತು ಬರೆಯುವುದಾದರೆ 
ಅವರು ಲೈಸೆನ್ಸ್ ಪಡೆಯಬೇಕೆಂದು ನಿರ್ಬಂಧಪಡಿಸುವುದಗತ್ಯ ಎಂದು. ಇತ್ತ , ನನ್ನ 
ಗುರುವರ್ಗದವರಲ್ಲೊಬ್ಬರು ಒಮ್ಮೆ ಹೇಳಿದ್ದರು : ' ಕಾಳಿದಾಸನಿಗೆ ಜನ್ಮವಿತ್ತ ಭರತ 
ಖಂಡವೇ ಅವನ ವ್ಯಾಖ್ಯಾನಕಾರರಿಗೂ ಜನ್ಮವಿತ್ತಿದೆಯಲ್ಲವೆ ?” ಎಂದು. ಷೇಕ್ಸ್ಪಿಯರ್ 
ಮೇಲೆ ಬೆಳೆದ ಸಾಹಿತ್ಯಕ ಮಳೆಯೊಡನೆ – ಕಾಡಿನೊಡನೆ - - ಹೋಲಿಸಿದರೆ ಕಾಳಿದಾಸನ 
ಮೇಲಿನದು ಸುಮಾರು ಏನೂ ಇಲ್ಲವೆನ್ನ ಬೇಕು. ಆದರೂ ಅವನ ಮೇಲೆ ಬೆಳೆದ 
ವಿಮರ್ಶೆ ವ್ಯಾಖ್ಯಾನ ಪರಿಶೋಧನೆಗಳ ಪರಿಮಾಣವನ್ನು ಈ ಅರ್ಧ ಶತಮಾನದಲ್ಲಿ 
ಎಣಿಸಿದರೆ ಆವರೆಗೂ ನಡೆದಿದ್ದಂತಹ ಮಿಕ್ಕೆಲ್ಲದರ ಒಟ್ಟು ಪರಿಮಾಣಕ್ಕಿಂತ ದೊಡ್ಡದಾಗು 
ತದೆ. ಇಷ್ಟಾದರೂ ಮೂಲಸಮಸ್ಯೆಗಳೆಲ್ಲ ಸುಮಾರು ಇಂದೂ ಹಿಂದಿನಂತೆಯೇ ಇವೆ . 
ನಾಟಕಗಳ ಕರ್ತೃ ಯಾರು ? ಷೇಕ್ಸ್ಪಿಯರೆ, ರಟ್ಟೆಂಡೆ, ಬೇಕನ್ನೆ , ಆಕ್ಸ್ ಫರ್ಡ್ ? ಇತ್ಯಾದಿ. 
ಅವನ ಹೆಸರಿಗೆ ಉಳಿದಿರುವ ಎಲ್ಲ ನಾಟಕಗಳನ್ನೂ ಅವುಗಳಲ್ಲಿರುವ ಎಲ್ಲವನ್ನೂ ಅವನೇ 
ಬರೆದನೆ ಎನ್ನು ವ ವಿವಾದ ಇನ್ನೂ ಇದೆ. . ಅವನ 154 ಚೌದಶಪದಿಗಳು ಮುಂಚಿನ 
ಕಾಲಮಾನವಾದ 1592 -5 ರಲ್ಲಿ ಬರೆದನೆ ? ಆ ತರುವಾಯದ 1597 - 1605ರವೆ ? 
ಬೇರಾವುದೊ ಕಾಲದವೆ ? ಅಲ್ಲಿ ನಿರ್ದಿಷ್ಟನಾದ ವ್ಯಕ್ತಿ ಸೌತ್ಯಾಂಪ್ಟನ್ ಶ್ರೀಮಂತನೆ ? 
ಸೆಂಬೋಕ್ಶ್ರೀಮಂತನೆ ? ಅಲ್ಲಿರುವ W . H . ನಿಜವಾಗಿ ಯಾರು ? W . H . ಏ ಅಥವಾ 
H . W , ಎಂದೆ ? ಅಥವಾ ಹ್ಯಾಟ್ ವ್ಯಾಪಾರಸ್ಥನಾದ ಅವನ ಭಾವನೊಬ್ಬನೆ ? ಅಥವಾ 
W . S. ಎಂಬುದು ಅಚ್ಚಿನ ಪ್ರಮಾದದಿಂದ ಹೇಗೊ W . H . ಎಂದು ನಮ್ಮವರೆಗೂ ತಪ್ಪಾಗಿ 
ಉಳಿದುಕೊಂಡು ಬಂದಿದೆಯೊ ? ಥಾರ್ ಅಚ್ಚು ಮಾಡಿಸಿದ ವಿಷಯದಲ್ಲಿಯೇ ಸಂಶ 
ಯಾತ್ಮಕವಾದ ಇನ್ನೇನಾದರೂ ಸಂಗತಿಗಳಿವೆಯೊ ? ಅಲ್ಲಿ ನಿರೂಪಿತವಾಗುವ ಕೃಷ್ಣ 
( The Dark Lady) ನಿಜವಾಗಿ ಮೇರಿ ಫಿಟ್ಟನ್ ಎಂಬಾಕೆಯೆ ? ತನ್ನ ಪ್ರತಿಸ್ಪರ್ಧಿ 
ಯಾದ ಕವಿ ನಾರೊವೆ, ಚಾಪ್‌ಮನ್ ಕವಿಯೆ ? ಇನ್ಯಾವನಾದರೂವೆ? ಇತರ 
ರಿಂದ ಅವನು ತೆಗೆದುಕೊಂಡದ್ದು , ಕದ್ದದ್ದು ಎಷ್ಟು ? ಇತರರಿಗೆ ಅವನಿಂದಾದ 
ತಿದ್ದು ಪಾಡು , ದಾನ ಎಷ್ಟು ? ಅವನಿಗೆ ಓದುಬರಹ ಬರುತ್ತಿದ್ದರೆ , ಇಲ್ಲವೆ ? ಹೀಗೇ 
ಇನ್ನೂ ಎಷ್ಟೋ ಕೊನೆಯಿಲ್ಲದಷ್ಟು ಭಿನ್ನಾಭಿಪ್ರಾಯಗಳಿವೆ . ಅವನ ನಾಟಕಗಳ ಪಾಠ 
ಗಳನ್ನು , ಮೂಲ ಆಕರಗಳನ್ನು , ವಸ್ತುವನ್ನು , ರಚನೆಯನ್ನು ಕುರಿತು, ಶೈಲಿ, ನಿರೂಪಣೆ 
- ಉದ್ದೇಶ - ಇವನ್ನು ಕುರಿತು, ಯಾವ ಸಂದರ್ಭಗಳಲ್ಲಿ ಅವುಗಳನ್ನು ಅವನು ಬರೆದ , 
ಅವುಗಳ ಆನುಪೂರ್ವಿ ಯಾವುದು ಎಂಬೆಲ್ಲ ವಿಷಯಗಳಲ್ಲಿಯೂ ನಿರಂತರ ಚರ್ಚೆ 
ನಡೆದಿದೆ. ಈ ಬಗೆಗೆ ನಡೆದಿರುವ ಅಭ್ಯಾಸ, ಪರಿಶೀಲನೆಗಳು ಬಹು ವಿಸ್ತಾರವಾದ 
ಕ್ಷೇತ್ರ ವ್ಯಾಪ್ತಿ ಉಳ್ಳವು. ಅವನ ಶಬ್ದಾರ್ಥಸಂಪತ್ತಿ , ಪ್ರಯೋಗವಿಲಾಸ, ಶೈಲಿ, ತಂತ್ರಾಂಶ 
ಗಳನ್ನು ಕುರಿತು ಎಷ್ಟು ಬಗೆಯ ವಿವೇಚನೆಗಳು ನಡೆದಿವೆಯೋ ಅವುಗಳ ಜೀವಗುಣ. 
ನನ್ನೂ ಸಾಹಿತ್ಯಗುಣವನ್ನೂ ಕುರಿತು ಅಷ್ಟೇ ಹೊರಕ್ಕೆ ಬಂದಿವೆ. ಇಂದೂ ಆಸಕ್ತಿ 


- 12 


ಷೇಕ್ಸ್ಪಿಯರ್ - ಒಂದು ನೋಟ - 
ಯಲ್ಲಿಯಾಗಲಿ ವಿಶ್ವಾಸ ಸಾಹಸಗಳಲ್ಲಾಗಲಿ ಯಾವ ಬಗೆಯ ಉತ್ಸಾಹವೂ ಇಳಿಮುಖ 
ನಾಯೆಂಬುದಕ್ಕೆ ಸಾಕ್ಷಿ ಇಲ್ಲ. ಶತಮಾನಕ್ಕೆರಡು ಬಾರಿ '16ರಲ್ಲಿ, '64ರಲ್ಲಿ ಪ್ರಶಸ್ತಿ 
ಮಂಗಳ ಬೆಳೆದೇ ಇದೆ. ಸೇವಿಸಿದಷ್ಟೂ ಆ ಪಾನಕಕ್ಕೆ ದಾಹ ಹೆಚ್ಚಾಗುತ್ತಲೇ ಇರು 
ಇದೆ. ಕ್ಲಿಯೊಪಾಟ್ರಳನ್ನು ಕುರಿತು : 

ವಯಸ್ಸು ಆಕೆಯನ್ನು ಕಳೆಗುಂದಿಸಿ ಸುರುಟಿಸದು ; ಆಕೆಯ ಮೋಹಕತೆಯ ಅನಂತ ವಿವಿಧತೆ 
ಯನ್ನು ರೂಢಿ ಹಳಸಲು ಮಾಡದು : ಇತರ ಹೆಣ್ಣು ಗಳು ತಾವು ಊಡುವ ಊಟದಿಂದ 
ಹಸಿವಾರಿಸುವುದರ ಜೊತೆಗೆ ನೆಗಟು ಮಾಡುತ್ತಾರೆ ; ಅವಳೊ : ಅತೀವ ತೃಪ್ತಿ ಕೊಡುತ್ತ 
ಹಸಿವನ್ನು ಹೆಚ್ಚಿಸುತ್ತಾಳೆ. 
ಎಂದು ಇನೋಬಾರ್ಬಸ್ ಎಂಬ ಒಂದು ಪಾತ್ರ ವರ್ಣಿಸಿದ. ಹ್ಯಾಮ್ಲಟನ ಮೊದಲ 
ಸ್ವಗತ ಭಾಷಣದಲ್ಲಿಯೂ ಇಂಥದೇ ಆದರೆ ಅಡಕವಾದ ಮಾತೊಂದಿದೆ : ' ಮಾಡಿದ 
ಊಟವೇ ಅದಕ್ಕೆ ಹಸಿವನ್ನು ಹೆಚ್ಚಿಸಿದರೆ ಹೇಗೋ ಹಾಗೆ ' ( As if increase of 
appetite grows by what it feeds on ) ಎಂಬುದು ಅದು . ಈ ವರ್ಣನೆ 
ಷೇಕ್ಸ್ಪಿಯರಿಗೂ ಹೊಂದುತ್ತದೆ. 

ನಮ್ಮ ನಾಟಕ ಪ್ರಪಂಚದಲ್ಲಿ ಅವನ ಶಕ್ತಿಯ ವಿಪುಲತೆ ( plenitude ) ಇಲ್ಲ. ಅವನ 
ಚಾರಿತ್ರಿಕ ನಾಟಕಗಳಲ್ಲಿ, ರಮ್ಯನಾಟಕಗಳಲ್ಲಿ, ಸಾಂಕೇತಿಕಗಳಲ್ಲಿ ಹೊಮ್ಮಿ ಕಾಣುವ 
ಸುಖಾಂತ ದುಃಖಾಂತ ಸನ್ನಿವೇಶಗಳ ಪ್ರಪಂಚ ತುಂಬಾ ಸಂಪನ್ನವಾದುದು. ಇವು 
ಗಳಲ್ಲಿ ನಾಟಕದ ಪಾಠಗಳನ್ನೂ ಮತ್ತು ಇತರ ಬಗೆಯ ಇತರ ಅಭ್ಯಾಸಗಳ ಪರಿಚಯ 
ವನ್ನೂ ಮಾಡಿಕೊಡಲು ಅವಕಾಶವಿಲ್ಲ . ಅವು ಪ್ರತಿಯೊಂದೂ ರಂಗದ ಮೇಲೆ 
ಪ್ರಯೋಗಗೊಂಡ ಚರಿತ್ರೆಯೂ ಇವಕ್ಕೆ ಸೇರಿದಾಗ -- ಸಹಜವಾಗಿಯೊ ಬೇರೆ ಬೇರೆ 
ಖಯಾಲಿ ಬಂದಂತೆ ಅವನ್ನು ರಂಗದ ಮೇಲೆ ಪ್ರಯೋಗಿಸಿದಾಗಲೋ – ನಾಟಕಗಳನ್ನು 
ಕುರಿತಾದ ವಿಮರ್ಶೆಯ ಪ್ರಯೋಗವಿಮರ್ಶೆಯ ಅಭಿರುಚಿಯ ಚರಿತ್ರೆಯ 
ಜೊತೆಗೇ ಹೊಮ್ಮಿವೆ. ಎಲಿಜಬೆತ್ ರಾಣಿಯ ಕಾಲದಲ್ಲಿ ಮೂರು ಕಡೆ ತೆರೆದ, ಮುಂದಿನ 
ಪರದೆ ಇಲ್ಲದಿದ್ದ ಗ್ಲೋಬ್ ನಾಟಕ ಶಾಲೆಯಲ್ಲಿ ಕುಳಿತೊ ನಿಂತೊ ನಾಟಕ ನೋಡು 
ತಿದ್ದವರ ಮನಸ್ಸು ಏತಕ್ಕೆ ಒಲಿಯುತ್ತಿತ್ತು ಎಂಬುದರ ಕಲ್ಪನೆ ಉಂಟಾಗುತ್ತದೆ. 
ರಂಗವೇದಿಕೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದ ಶ್ರೀಮಂತ ನರನಾರಿಯರ ಚಿತ್ರ – ಆ 
ಮುಖಮಲ್ , ಜರತಾರಿ, ರತ್ನ ಪ್ರಕಾಶ - ಹಾದುಹೋಗುತ್ತದೆ. ಅಪರಾಹ್ನ ಸಮಯ 
ದಲ್ಲಿ ನಡೆಯುತ್ತಿದ್ದ ಈ ಪ್ರದರ್ಶನಗಳಲ್ಲಿ ರಾತ್ರಿಗೇ ವಿಶಿಷ್ಟವಾದ ರಂಜಕ, ಅದ್ಭುತ, 
ರಮ್ಯ , ಭೀಷಣ ದೃಶ್ಯ ಸನ್ನಿವೇಶಗಳನ್ನು ಹೆಚ್ಚು ರಂಗಪರಿಕರವಿಲ್ಲದೆ ಹೇಗೆ ನಿರ್ವಹಿಸು 
ತಿದ್ದರೊ ? ಸ್ತ್ರೀಪಾತ್ರಗಳನ್ನು ನಿರ್ವಹಿಸುತ್ತಿದ್ದ ಪುರುಷನಟರು ದುರ್ದಮ್ಮ ಪ್ರೇಕ್ಷಕ 
ಗಣಕ್ಕೆ ಹೇಗೆ ಸತ್ಯಭಾ೦ತಿಯನ್ನುಂಟುಮಾಡುತ್ತಿದ್ದರೆ ? ಈ ಕಾಲದ ಈ ದೂರದ ನಾವು 
ಅನುಭವಿಸಬೇಕೆನ್ನಿ ಸುತ್ತದೆ. ನಮ್ಮಲ್ಲಿಯೂ ಹೆಚ್ಚು ಪರದೆ ಸರಿಕರಗಳಾಗಲಿ ಬೆಳಕುಗಳ 
ಬೆಡಗುಗಳಾಗಲಿ ಇಲ್ಲದಿದ್ದ ಕಾಲವಿತ್ತು - ಮೊನ್ನೆ ಮೊನ್ನೆ ಯವರೆಗೂ ; ಗಂಡಸರೇ 
ಇಲ್ಲಿಯೂ ಸ್ತ್ರೀಪಾತ್ರ ವಹಿಸುತ್ತಿದ್ದರು . ಒಂದು ಸಲ ಜೀವಂತ ಕಲೆಯ ಪ್ರಭಾವಕ್ಕೆ 
ಮನಸ್ಸು ತೆರೆಯಿತೆಂದರೆ ಉಳಿದುದೆಲ್ಲ ಗೌಣ ಎಂಬುದು ಇಲ್ಲಿಯೂ ಸ್ಥಾಪಿತವಾಗು 


13 


> ಷೇಕ್ಸ್ಪಿಯರಿಗೆ ನಮಸ್ಕಾರ 
ತಿತ್ತು . ಆದರೆ ಅಲ್ಲಿನ ಕವಿತೆಯ ವೈಭವ ಎಲ್ಲ ಲೋಪದಾರಿದ್ರಗಳನ್ನು ತುಂಬಿಕೊಡ 
ಬಲ್ಲದು, ಕಲಾಸಮಾಧಿಯನ್ನುಂಟುಮಾಡಬಲ್ಲದು ಎಂಬುದಕ್ಕೆ ಈ ಸಂಗತಿ ನಿತ್ಯ 
ಪ್ರಮಾಣ . ಆ ನಟರ ಅಭಿನಯಶಕ್ತಿಯ ರಸಸಾಧನೆಯೂ ಚಾತುರ್ಯವೂ ತುಂಬಾ 
ಉತ್ತಮವಾಗಿದ್ದಿರಬೇಕು. ಹಲವೇಳೆ ಕೆಲವು ನಟರಿಗಾಗಿಯೇ ಕೆಲವು ಬಗೆಯ ಪಾತ್ರ 
ಗಳನ್ನೂ ಸನ್ನಿವೇಶಗಳನ್ನೂ ನಾಟಕಕಾರನು ಕಲ್ಪಿಸಿರುವ ಹಾಗಿದೆ. ಅವನ ಕಂಪನಿಯಲ್ಲಿ 
ಅವಳಿಗಳಂತಹ ಎರಡು ಜೊತೆ ಚೆಲುವ ನಟರಿದ್ದರಂತೆ ! ಅವರಿಗಾಗಿ ಸದೃಶ ಸನ್ನಿವೇಶ 
ಗಳನ್ನೂ ಭ್ರಾಂತಿವಿಲಾಸಗಳನ್ನೂ ಕಲ್ಪಿಸಿದನೆನ್ನುತ್ತಾರೆ. ಇದೂ ನಿಜ . ' ಹ್ಯಾಮ್ಲ ಟ್ ? ಅಲ್ಲಿ 
ನಡೆಯುವ ಗರ್ಭಾಂಕದ ಸಂದರ್ಭನಟರಿಗೆ ಹ್ಯಾಮೈಟ್ ಕೊಡುವ ಶಿಕ್ಷಣ, ನಿರ್ದೆಶನ 
ಆ ಕಾಲಕ್ಕೆ ಆವಶ್ಯಕವಾಗಿದ್ದಿರಬೇಕು. ಅದು ಷೇಕ್ಸ್ಪಿಯರ್ ಮಾಡಿದ ಅಭಿನಯಕಲೆಯ 
ಟೀಕೆ. ಆ ಟೀಕೆಯ ಅಗತ್ಯ ನಮ್ಮ ನಾಡಿನಲ್ಲಿ ಇಂದಿಗೂ ಇದೆ. 

ಆತನು ಕರ್ತೃ ಎಂದು ಗಣಿಸಲಾದ 36 ನಾಟಕಗಳಲ್ಲಿಯೂ ಹಲವು ತಲೆಮಾರು 


ರಾಜಕುಮಾರ ಹಾಲ್ ( ಮುಂದೆ ಐದನೆಯ ಹೆನ್ರಿ ) 


14 


ನಿ ಷೇಕ್ಸ್ಪಿಯರ್ - ಒಂದು ನೋಟ 
ಗಳ ಇಂಗ್ಲಿಷ್ ರಾಷ್ಟ್ರ ಚರಿತ್ರೆ ಇದೆ. ಅವುಗಳಲ್ಲಿ ನಾಲ್ಕನೆ ಹೆನ್ರಿ ' - ಎರಡು ಭಾಗ 
ಗಳಲ್ಲಿ ನಿರ್ಮಾಣವಾದ ಫಾಲ್ ಸ್ಟಾಫನ ಮತ್ತವನ ಸಂಗಡಿಗರ ಪಾತ್ರಗಳು ನಾಟ 
ಕೀಯವಾಗಿ ಲೋಕೋತ್ತರವಾದವು. ಅಂತಹವುಗಳನ್ನು ಇನ್ನಾರೂ ಲೋಕದಲ್ಲಿ ನಿರ್ಮಿ 
ಸಿಲ್ಲ. ಅಲ್ಲಿನ ಮಂಕುದಿಣ್ಣೆಗಳ, ಪುಂಡರ, ಕಳ್ಳರ, ವಿಟ, ಲಂಪಟರ ತಂಡವೂ ಮುಂದೆ 
ಐದನೆ ಹೆನ್ರಿ ರಾಜನಾದ ಕೂಡಲೆ ದೇಶದ ಕಣ್ಮಣಿಯಾದ ಹೆನ್ರಿ ಪೋಲಿಯಾಗಿ ಪೋಕರಿ 
ಯಾಗಿ ಈ ನಾಟಕಗಳಲ್ಲಿ ವರ್ಣಿತವಾಗಿರುವ ರೀತಿ ಕೂಡ ವಿಸ್ಮಯಜನಕವೇ . ಈ ಪುಂಡ 
ಪೋಕರಿಗಳ ತಂಡವನ್ನು ಅವನು ನಿರಾಕರಿಸುವ ಸಂದರ್ಭ ಅವನಿಗೆಷ್ಟೆ ಅಗತ್ಯವಾಗಿ 
ಹೊಸಹುಟ್ಟಿದ ಅವನ ಹೊಣೆಗಾರಿಕೆಗಳ ಸಾಧನೆಗೆ ಆವಶ್ಯಕವಾಗಿ ಇದ್ದರೂ ಅದಕ್ಕೆ 
ತುತ್ತಾದ ಫಾಲ್ ಸ್ಟಾಫನ ದುಃಸ್ಥಿತಿಯನ್ನು ನೋಡಿ ಮರುಕವುಂಟಾಗುತ್ತದೆ. ಅವನು 
ಎದೆಯೊಡೆದು ಸಾಯುತ್ತಾನೆ. ' ಕಾವ್ಯದಲ್ಲಿ ಮದನನನ್ನು ಬಿಟ್ಟು ಕೊಟ್ಟರೆ ನಷ್ಟವೇನಿಲ್ಲ ; 
ಫಾಲ್ ಸ್ಟಾಫನ್ನು ಬಿಟ್ಟು ಕೊಡಲಾರೆ ' ಎಂದ ರವೀಂದ್ರರ ಮಾತು ಅತ್ಯುತಿಯಾದರೂ 
ಮಾನವೇ ಏನೊ ! ಇಂಗ್ಲಿಷ್ ರಾಷ್ಟಚರಿತ್ರೆಯಲ್ಲದೆ ಈಜಿಪ್ಟ್ , ರೋಂ , ಗ್ರೀಸ್ 
ಮುಂತಾದ ಪ್ರಾಚೀನ ರಾಜ್ಯಗಳ ಹೆಸರಾದ ಕತೆಗಳನ್ನು 'ಜೂಲಿಯಸ್ ಸೀಸರ್ ', 
'ಕೊರಿಯೊಲೇನಸ್ ', ' ಆಂಟೋನಿ ಅಂಡ್ ಕ್ಲಿಯೋಪಾತ್ರ ' ಮುಂತಾದವುಗಳಲ್ಲಿ 
ಕಾಣಿಸಿದ್ದಾನೆ. ಅಲ್ಲಿನ ಮಹಾವ್ಯಕ್ತಿಗಳ ಜೀವನದ ಮೇಲೆಯೂ ಆಯಾ ರಾಷ್ಟ್ರಗಳ 
ಅದೃಷ್ಟಗಳ ಮೇಲೆಯೂ ಪ್ರಭಾವ ಬೀರಿದ ಎಷ್ಟೋ ಸಂಗತಿಗಳ ಕಥನ - ರೂಪಣ ಅಲ್ಲಿ 
ದೊರೆಯುತ್ತದೆ. 'ರೋಮಿಯೊ ಅಂಡ್ ಜೂಲಿಯೆಟ್ ' ಕತೆಯಲ್ಲಿ ವಿಧಿಹತವಾದ 
ಕಿರಿಯ ಪ್ರಣಯಿಗಳ ಪ್ರೇಮೋನ್ಮಾದ- ಉತ್ಸಾಹಗಳಿಂದ ತೊಡಗಿದ ದುರಂತ ನಾಟಕ 
ಪ್ರಪಂಚ ಬರಿಯ ಚೆಲುವಿನ ಸಂತೋಷಗಳ ಹಂತವನ್ನು ದಾಟಿ ಮುಂದೆ ಹುಟ್ಟಿದ ನಾಲ್ಕು 
ದೊಡ್ಡ ದುರಂತ ನಾಟಕಗಳಲ್ಲಿ ಅದ್ಭುತವಾಗಿ ಬೆಳೆಯುತ್ತದೆ. ಪಾತ್ರ ಚಿತ್ರಣದಲ್ಲಿಯೂ 
ಕೃತಿಶಕ್ತಿಯಲ್ಲಿಯೂ ಧಾವಿಸಿ 'ಕಿಂಗ್ ಲಿಯರ್ ' ಅಲ್ಲಿ ಒಂದು ಮಹೋನ್ನ ತಿಯನ್ನು 
ಮುಟ್ಟುತ್ತದೆ. (ಅಸ್ ಯು ಲೈಕ್ ಇಟ್ ' ಹರ್ಷನಾಟಕದ ನೋವು ಅಳಲುಗಳ 
ನೆಳಲು ಕವಿಯದ ಪ್ರೇಮಪ್ರಪಂಚದಿಂದ ತೊಡಗಿ “ ಟೈಮನ್ ಅಫ್ ಅಥೆನ್ಸ್ ' ದಲ್ಲಿರುವ 
ಒಂದು ನಿರ್ಚ್ಛಣ ಮಾನವದ್ವೇಷಕ್ಕೊ ಯುವ ನಿರ್ಮಾಣ - ನಿಪುಣತೆ ಅಸಾಧಾರಣ 
ವಾದ್ದು . ಆತನ ಕೃತಿನಿರ್ಮಾಣ - ಜೀವನದ ಕಡೆಯ ಮಜಲಲ್ಲಿ ಬರೆದ ನಾಟಕಗಳಲ್ಲಿ 
ಒಂದು ಪ್ರಶಾಂತತೆ , ಒಂದು ಸಮರಸ , ಜೀವನವಿವೇಕ, ಅಭಿಜ್ಞಾನ ತಳೆದವರು ಮರಳಿ 
ಸಿಕ್ಕುವ ಸಂತೋಷ, ದುರ್ದಿನದ ತರುವಾಯ ತೇಲುವ ವಸಂತದ ಹಗಲ - ಬೆಳಕು ಹೊಳೆ 
ದಂತೆ ಹೊಮ್ಮುವ ಕ್ರಿಯಾವಿಧಾನ ' ದಿ ವಿಂಟರ್ ಟೇಲ್ ', 'ಸಿಂಬೆಲೈನ್ ', ' ದಿ ಟೆಂಪೆಸ್ಟ್ ' 
ಮುಂತಾದವುಗಳಲ್ಲಿ ಕಾಣಬರುತ್ತದೆ. 

ಕವಿಯ ಸ್ವಂತ ಜೀವನದಲ್ಲಿ, ಕೃತಿರಚನೆಯ ಚರಿತ್ರೆಯಲ್ಲಿ ಇದಕ್ಕೆ ಸದೃಶವಾದ 
ನೆಲಸಿದೆಯೆನ್ನಿಸಿದೆ. ತನ್ನ ಹುಟ್ಟೂರನ್ನು ಬಿಟ್ಟು ಅವನು ಲಂಡನಿಗೆ ಬಂದು ಸೇರುವಾಗ 
ಆತನ ವಯಸ್ಸು 23 -24 . ಒಂದು ನಟರ ತಂಡಕ್ಕೆ ಹೋಗಿ ಸೇರಿಕೊಂಡ. ಅವರ 
ನಾಟಕಗಳಲ್ಲಿ ಸಣ್ಣ , ದೊಡ್ಡ ಪಾತ್ರಗಳನ್ನು ಕ್ರಮವಾಗಿ ವಹಿಸಿದ. ಆಟಕ್ಕಾಗಿ ಅವರು 
ಆರಿಸಿಕೊಂಡ ಇತರರ ನಾಟಕಗಳನ್ನು ತಿದ್ದಿಯೊ ಮೊಟಕು ಮಾಡಿಯೊ ಅಲಂಕರಿಸಿಯೊ 


15 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕಳೆಗೊಟ್ಟೋ ಮೊದಲು ಮಾರ್ಪಡಿಸುತ್ತಿದ್ದ. ಕ್ರಮವಾಗಿ ತಾನೇ ಸೃಷ್ಟಿಸಿದ ಮಹಾ 
ಕೃತಿಗಳನ್ನು ಅವರಿಗೆ ಕೊಟ್ಟು ಒಂದು ಹೊಸ ಬಗೆಯ ದೃಶ್ಯಕಾವ್ಯಗಳನ್ನು ನೀಡಿದ. 
ಅವುಗಳಲ್ಲಿ ಮೊದಮೊದಲು ಯೌವನೋತ್ಸಾಹಗಳ ದ್ಯೋತಕವಾಗಿ ಪ್ರೇಮದ, ವೀರದ, 
ತುಂಬುರಕ್ತದ, ರಮ್ಯತೆಯ ನಾಟಕಗಳಿದ್ದವು. ನಗೆ, ಹಾಡು, ಕುಣಿತ, ಸಮೂಹನೃತ್ಯ 
ಮುಂತಾದ ಎಲ್ಲ ಬಗೆಯ ರುಚಿಗಳಿಗೂ ಸೊಗಸುವ ನಾಟಕಗಳಿದ್ದವು. ಗದ್ದಲ , ಅದ್ಭುತ 
ಮತ್ತು ತಕ್ಷಣದ ಹಸಿ- ಬಿಸಿ ರುಚಿಯ ಜಾಣ್ಣುಡಿಗಳೂ , ಗ್ರಾಮ್ಯ , ಭಕ್ತಿಗಳೂ ಬೇಕಾ 
ದಷ್ಟಿರುತ್ತಿದ್ದವು. ಇವು ಮೊದಲ ಮಜಲಿನವಾದರೆ , ಎರಡನೆಯದರಲ್ಲಿ ವ್ಯಸನ - ನಿರಾಶೆ 
ಗಳ ಚೌದಶಪದಿಗಳಲ್ಲಿನಂತೆಯೇ ಈ ಭಾವಗಳು ಪ್ರತಿಫಲಿಸುತ್ತವೆ. ಕೊನೆಯ ಮಜಲಿನ 
ನಾಟಕಗಳಲ್ಲಿ ಹೃದಯ - ಮನಃಪ್ರವೃತ್ತಿಗಳಲ್ಲಿ ಒಂದು ಪ್ರಸನ್ನತೆಯೂ ತಿಳಿಯ 
ಅದೃಷ್ಟ ಹಿಂದಿರುಗಿದ ಚಿತ್ರಗಳೂ ಕಾಣುತ್ತವೆ. ಕವಿದಿದ್ದ ಯಾವುದೊ ಎದೆಬೇನೆ 
ಕಳಲಿ ಆತನ ಮನಸ್ಸು ಆಗ್ಗೆ ಹಗುರವಾಗಿರಬೇಕು. ' ದಿ ಟೆಂಪೆಸ್ಟ್ ' ನಾಟಕದಲ್ಲಿ ವೃದ್ದ 
ಮಂತ್ರವಾದಿ ಪ್ರಾಸ್ಪೆರೊ ತನ್ನ ಮಂತ್ರದಂಡವನ್ನು ಎಸೆದು ಇನ್ನು ಮುಂದೆ ಯಾವ 
ಇಂದ್ರಜಾಲ ಅಥವಾ ಕಾವ್ಯಮಯತೆಯೂ ತನ್ನಿ೦ದ ಇಲ್ಲವೆಂದು ತಿಳಿಸಿ ತನ್ನ ಹುಟ್ಟೂರಿಗೆ 
ಹಿಂದಿರುಗುತ್ತಾನೆ. ಇದು ಷೇಕ್ಸ್ಪಿಯರನ ಪ್ರತೀಕವೇ ಇರಬೇಕು. ಆವರೆಗೆ ಒಂದು 
ಸಣ್ಣ ಸಂಪತ್ತನ್ನೂ ಗಳಿಸಿಕೊಂಡಿರುತ್ತಾನೆ. ತನ್ನ ಮನೆತನದ ಲಾಂಛನವಾಗಿ 
ಹೆಗ್ಗಳಿಕೆಯ ಒಂದು ಕವಚವನ್ನು ( Coat of Arms ) ಮಾಡಿಸಿಕೊಂಡು ತನ್ನ 
ಕೊನೆಯ ಐದು ವರ್ಷಗಳನ್ನು ಕಳೆದು ತೀರಿಕೊಳ್ಳುತ್ತಾನೆ. ಅವನಲ್ಲಿಯೂ ರಾಗದ್ವೇಷ 
ಗಳ ತುಮುಲ ಉಡುಗಿ, ಕದಡು ತಿಳಿದು , ಇಂಗಿ ಮನಃಶಾ೦ತಿ ಬಂದಿತೆನ್ನಿಸುತ್ತದೆ. 

ಇಷ್ಟೆಲ್ಲವನ್ನೂ ನಾವು ಅನುಮಾನಿಸಿ ಪರೋಕ್ಷವಾಗಿಯೇ ಅರಿಯಬೇಕು. 
ಪ್ರಮಾಣ ನಮ್ಮ ಊಹೆಯಲ್ಲಿ, ಇತರರಾಡಿದ ಮಾತಿನಲ್ಲಿ , ಚೆದರಿ ಹರಡಿ ಸಿಕ್ಕುವ ಇತರ 
ಬಗೆಯ ಆಧಾರಗಳಿ೦ದ ಕೂಡಿಸಿಕೊಳ್ಳಬೇಕಾದ್ದು . ಸ್ವಂತ ಜೀವನದ ಸಂಗತಿಗಳನ್ನು 
ಕುರಿತು ಖಚಿತವಾದ ಯಾವ ಸುದ್ದಿಯೂ ಅವನದಂತೂ ಸುತರಾ೦ - ಇಲ್ಲದಿರುವುದು, 
ನಮ್ಮಲ್ಲಿನ ವಾಲ್ಮೀಕಿ ಕಾಳಿದಾಸರಂತಹವರ ಲಕ್ಷಣದಂಥುದೇ . ಇದು ಶೋಚನಿಯ 
ನೆನ್ನಿ ಸೀತೇನೋ . ಆದರೆ ಕೃತಿಗಳಿವೆ : ಅನಕ್ಕೆ ಅಷ್ಟೇ ಪ್ರಮಾಣ - ಬೇರೆ ಇನ್ನಾವ ಮೆಚ್ಚು , 
ಬೆಲೆ ಅರಿಯಬೇಕಾದ್ದು ? ಆತನ 55ನೆಯ ಚೌದಶಪದಿಯಂತಹದನ್ನು ' ಅಮೃತಶಿಲೆಯ 
ಸ್ಮಾರಕಗಳು, ಹೊನ್ನ ಲೇಪನದ ಗುಮ್ಮಟವೆತ್ತಿದ ಸಮಾಧಿಮಂದಿರಗಳು ರಾಜರವಾಗಿರ 
ಬಹುದು. ಅವಾವುವೂ ಈ ಪ್ರಬಲ ಛಂದವನ್ನು ದಾಟಿ ಉಳಿಯಲಾರವು ಎಂಬ 
ಮಾತು ಷೇಕ್ಸ್ಪಿಯರಿಗೆ ಸ್ವಂತ ಯೋಗ್ಯತೆಯಲ್ಲಿಯೂ ತನ್ನ ಕೀರ್ತಿಯಲ್ಲಿಯೂ 
ಗಂಭೀರವಾದ ವಿಶ್ವಾಸವಿತ್ತೆಂಬುದನ್ನು ವ್ಯಕ್ತಪಡಿಸುತ್ತದೆ. ಈ ವಿಶ್ವಾಸದ ಮಾರ್ದನಿ 
ಯನ್ನು 

ಉತ್ಪತ್ತೇ ಮನುಕೋಪಿ ಸಮಾನಧರ್ಮಾ || 

ಕಾಲೋಯಂನಿರವಧಿ ನಿಪುಲಾಚ ಪೃಥ್ವಿ || 
ಎಂದ ಭವಭೂತಿಯ ಉಕ್ತಿಯಲ್ಲಿ ಗುರುತಿಸಬಹುದು. ವಾಲ್ಮೀಕಿರಾಮಾಯಣ' ವನ್ನು 
ಕುರಿತು , 


16 


ಷೇಕ್ಸ್ಪಿಯರ್ - ಒಂದು ನೋಟ ವಿಸಿ 
ಯಾವತ್‌ ಸ್ಥಾ ಸ್ವಂತಿ ಗಿರಯಃ ಸರಿತಶ್ಚ ಮಹೀತಲೇ | 

ತಾವತ್ ' ರಾಮಾಯಣ ಕಥಾ ಲೋಕೇಷು ಪ್ರಚರಿಷ್ಯತಿ|| 
ಎಂಬ ಭವಿಷ್ಯ ವಾಕ್ಕು ಅಂಥದೇ ಹೊಗಳಿಕೆ. ಆದರೆ ನಮ್ಮ ನಾಟಕಕಾರರಿಗೂ 
ಅವನಿಗೂ ಇರುವ ವೈದೃಶ್ಯ ಇರುವುದು ಇಲ್ಲಿ : ಸುಮಾರು ಒಂದು ಸಾವಿರ ವರ್ಷದ 
ಸಂಸ್ಕೃತ ನಾಟಕ --ಎಂದರೆ ಭಾರತೀಯ ನಾಟಕ ಚರಿತ್ರೆಯಲ್ಲಿ ಉತ್ತಮ ಎಂದು 
ಎಣಿಸಬಹುದಾದ ನಾಟಕಗಳ ಸಂಖ್ಯೆ ಅವನೊಬ್ಬನ ರಚನೆಯ ಅರ್ಥವಾಗುವುದಿಲ್ಲ. 
ಹೋಲಿಸಿನೋಡಿ ಬೆಲೆ ಕಟ್ಟಿದರೆ ನಮ್ಮ ನಾಟಕ ಬಹು ತೆಳುವಾಗಿ ಏಕನಾದದಂತೆ 
ಕಾಣುತ್ತದೆ. ಯಾವುದೋ ಒಂದು ಲಕ್ಷಣದ ವಿಕೃತರೂಪದಂತೆ , ಹಿಂಜಿದಂತೆ, ಚರ್ವಿತ 
ಚರ್ವಣದಂತೆ ಕಾಣುತ್ತದೆ. ಷೇಕ್ಸ್ಪಿಯರ್ ರಚನೆಯ ಸಮೃದ್ಧಿಯನ್ನೂ ವೈಭವ 
ನನ್ನೂ ಜೊತೆಯಲ್ಲಿ ತೂಗಿ ನೋಡಿದರೆ ನಾಟಕಗಳ ದನಿಕಟ್ಟಿನಲ್ಲಿಯೂ ಆವರಣ 
ದಲ್ಲಿಯೂ ಅಲ್ಪಸ್ವಲ್ಪ ವ್ಯತ್ಯಾಸ ಕಾಣುವುದು ' ಚಾರುದತ್ತ ', 'ಮೃಚ್ಛಕಟಿಕ ' ಮತ್ತು 
' ಮುದ್ರಾರಾಕ್ಷಸ ಗಳಲ್ಲಿ ಮಾತ್ರ . ಮುದ್ದು, ಕುಡಿತ , ಕಾಳಗ , ಸಾವು ಇತ್ಯಾದಿಗಳನ್ನು 
ರಂಗದಲ್ಲಿ ಪ್ರದರ್ಶನ ಮಾಡತಕ್ಕದ್ದಲ್ಲವೆಂಬುದು ನಮ್ಮಲ್ಲಿ ಕವಿಸಮಯವಾಗಿತ್ತಾದ್ದರಿಂದ 
ಷೇಕ್ಸ್ಪಿಯರ್ ನಾಟಕಗಳಲ್ಲಿನ ರಂಗೂ ಸಂಪನ್ನ ತೆಯೂ ನಮ್ಮಲ್ಲಿ ಇದು ದೋಷ 
ವೆಂದಲ್ಲ. ಇಲ್ಲ. ನಾಯಕನ ಮರಣವನ್ನು ನಾಟಕದಲ್ಲಿ ಕಾಣಿಸಬಾರದಾದ್ದರಿಂದ 
ಕಣ್ಣೆದುರಿಗೆ ದುರಂತ ರೂಪಣವಿಲ್ಲ.' 

- ಯುಗಯುಗಗಳಲ್ಲಿ ಯೂರೋಪಿನ ನಾಟಕ ಹೇಗೆ ಬೆಳೆಯಿತೆಂಬುದರ ಇಣಿಕು 
ನೋಟವಾದರೂ ಭಾರತಕ್ಕೆ ಇಂದು ದೊರೆತಿದೆ. ಆದರೆ ಈಚಿನವರೆಗೂ ದುರಂತ ನಾಟಕ 
ವೆಂದರೆ ಷೇಕ್ಸ್ಪಿಯರ್ ದುರಂತನಾಟಕ . ದುರಂತನಾಟಕವೆಂದರೆ ಅವನ 
ಕೃತಿಗಳಿಂದ ನಿಷ್ಪನ್ನವಾದ ಸೂತ್ರಗಳು ಮಾತ್ರ ಎಂಬ ಅಭಿಪ್ರಾಯವೂ ಇತ್ತು - ನಿನ್ನೆ 
ಮೊನ್ನೆ ಯ ತನಕ . ಗಟ್ಟಿ ದನಿ, ಕೋಪದ ಉಗ್ರತೆ, ರಭಸ, ಅಬ್ಬರ ಮುಂತಾದವನ್ನು 
ಅವನ ಈ ದುರಂತನಾಟಕಗಳಲ್ಲಿ ಕಂಡ ಈಚಿನ ಪ್ರದೇಶ ಭಾಷೆಗಳ ನಾಟಕಕಾರರು ತಮ್ಮ 
ನಾಟಕಗಳ ತುಂಬಾ ಇದೇ ಬಗೆಯ ಕೂಗಾಟ- ರಭಸಗಳನ್ನು ತೋರಿಸುತ್ತ , ನಾಟಕಗಳ 
ಕೊನೆಯಲ್ಲಿ ಎಂಟು - ಹತ್ತು ಹೆಣಗಳನ್ನು ಬೀಳಿಸದ ಹೊರತು ತೃಪ್ತರಾಗುವುದಿಲ್ಲ. 
ಈ ಸಾವು ಸ್ವಯಂಕೃತವೊ ಕೊಲೆಯೋ ಯಾವುದೂ ಆಗಬಹುದು. ಅದೇ ಪ್ರಕಾರ 
ವಿಧಾನಗಳನ್ನು ಇವರೂ ತಯಾರಿಸುತ್ತಾರೆ. ಆದರೆ ಎಲ್ಲ ಸಾವೂ ದುರಂತವಲ್ಲ. ಹಲವು 
ಗ್ರೀಕ್ ಮತ್ತು ಆಧುನಿಕ ದುರಂತ ನಾಟಕಗಳಲ್ಲಿ ನಾಯಕನು ಸಾಯಬೇಕೆಂಬುದೂ ಇಲ್ಲ 
(ಉದಾ. : 'ಈಡಿಪಸ್ ', ' ಮೂಾಡಿಯ '), ಭಂಗವುಂಟಾಗುತ್ತದೆ ನಿಜ ; ಲೌಕಿಕ ಸತನ ಅಲ್ಲಿ 
ಪ್ರಧಾನ. ಆದರೆ ಷೇಕ್ಸ್ಪಿಯರ್ ರಚನೆಯನ್ನು ಮೇಲೆತ್ತುವ ಗುಣ ಅಲ್ಲಿನ ಶೀಲ- ಗೌರವ , 
ಅರ್ಥಗಭೀರತೆ , ಆಳ, ಕೆಳದನಿ - ಒಳದನಿ ಎ೦ಬುದನ್ನು ಸಾಮಾನ್ಯವಾಗಿ ಗಮನಿಸುವುದಿಲ್ಲ. 
ಉನ್ನತ ಪದವಿಯಲ್ಲಿದ್ದ ಒಬ್ಬನು ಯಾವುದೋ ದೌರ್ಬಲ್ಯ ಕೆರಳಿ ಅದು ಅವನಿಗೆ ಮಾರಕ 


1 ಊರುಭಂಗ ' ಒ೦ದು ಮಾತ್ರ ಸೂತ್ರವನ್ನು ಸ್ಥಾಪಿಸುವ ಅಪವಾದ . ಹಾಗೇ ಬಹುಶಃ ' ಪ್ರತಿಮಾ ? 
ನಾಟಕದಲ್ಲಿ ಬರುವ ದಶರಥನ ನಿಧನದೃಶ್ಯ . ಆದರೆ ಅಲ್ಲಿ ದಶರಥನಲ್ಲ ನಾಯಕ. 


17 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ se 
ವಾಗುವಂತೆ ತೊಳಲಿಗೆ ಸಿಕ್ಕಿ ಒಳಗುದಿಯಲ್ಲಿ ಅವನ ಉದಾತ್ತತೆಯ ಪ್ರಕಾಶನವಾಗುವ 
ಸನ್ನಿವೇಶಗಳು ಅಲ್ಲಿನ ಕಿರಿಮೆಗಳನ್ನೆಲ್ಲ ಶುದ್ಧಿಗೊಳಿಸುತ್ತವೆ. ಮನುಷ್ಯನ ವಿಧಿಯನ್ನು 
ಕುರಿತು - ಇದೇನು ಮಾನವನ ಗತಿ ? ಅಯ್ಯೋ ಹೀಗಾಯಿತೆ ! ಪಾಪ , ಎಂಥ ಜೀವ ಹೇಗೆ 
ಮುರಿಯಿತು ? ಎನ್ನುವ ಅನುಕಂಸೆಯ ಭಾವವನ್ನು ಮೂಡಿಸಿ ಕೇಳುವವರ , ಓದು 
ನವರ, ನೋಡುವವರ ಅಂತಃಕರಣಗಳನ್ನು ಸಂಸ್ಕಾರಗೊಳಿಸುತ್ತವೆ. ವಿಧಿವ್ಯಾಪಾರ 
ವೆರಗುವುದನ್ನು ಕಂಡು ಮನಸ್ಸು ಗಂಭೀರವಾಗುತ್ತದೆ. ಅಲ್ಲಿನ ಧರ್ಮದರ್ಶನದ 
ಉತ್ತಾನಶಕ್ತಿಯಾಗುತ್ತದೆ. 
- ನಮ್ಮ ದೃಶ್ಯಕಾವ್ಯಗಳು ರಸೋತ್ಕರ್ಷವನ್ನು ಎತ್ತಿ ತೋರಿಸಿದರೆ, ಷೇಕ್ಸ್ಪಿಯರವು 
ಶೀಲವನ್ನು , ಮನಸ್ಸಿನ ಒಳತೋಟಿಗಳನ್ನು ಎತ್ತಿ ತೋರಿಸುತ್ತವೆ. ಷೇಕ್ಸ್ಪಿಯರ್ 
ಕೃತಿಗಳನ್ನು ಸಾಹಿತ್ಯವೆಂದು ಸ್ವೀಕರಿಸುವುದಾದರೆ , ನಮ್ಮ ಸಾಹಿತ್ಯ ,ಾಮಾಂಸೆಯಲ್ಲಿ 
ದುರಂತನಾಟಕಕ್ಕೆ ಸ್ಥಾನ ಕೊಡಬೇಕಾಗುವುದು ; ಹಾಗೆಯೇ ಮಿಶ್ರ ( composite ) 
ಪ್ರಕಾರಗಳಾದ ಗಯಟೆಯ ' ಫೌಸ್ಟ್ ', ಥಾಮಸ್ ಹಾರ್ಡಿಯ ' ದಿ ಡೈನಾಸ್ಟ್ ', 
ಇಬ್ಬೆನ್ನನ 'ಸೇಹ್ - ಫೈ೦ಟ್ ' ಮುಂತಾದ ನಾಟಕಗಳನ್ನೂ ಪರಿಗಣಿಸಬೇಕಾಗುತ್ತದೆ. 
- ಭಾರತದಲ್ಲಿ ಕೆಲಮಂದಿ ಪ್ರಾಮಾಣಿಕ ಹಿರಿಯರೇ ಇದ್ದಾರೆ: ದುರಂತನಾಟಕವನ್ನು 
ಎತ್ತಿ ವರ್ಣಿಸುವ ಪ್ರೀತಿ ಅಸ್ಥಾನದಲ್ಲಿ ತೋರಿದ್ದು ; ನಿಜವಾದ ಪ್ರೀತಿಯ ಮತ್ತು ಮತ 
ಧರದ ಮೌಲ್ಯಗಳ ನಿರಾಕರಣೆ ; ಪಾಪ, ಮದ, ದೌಷ್ಟಗಳಿಗೆ ಮೃದು ಕನಿಕರ ;ಸೋಲು 
ದೌರ್ಬಲ್ಯಗಳನ್ನು ದೊಡ್ಡವನ್ನಾಗಿಸುತ್ತವೆ ; ಯಾವುದು ತಿರಸ್ಕಾರಯೋಗ್ಯವೋ ಅಂತಹದರ 
ಗುಣಗಾನ ಮಾಡುತ್ತದೆ, ಎನ್ನುವವರು. ಆದರೆ ನೀತಿ ಯಾವುದು ? ಮತಧರ್ಮತತ್ವ 
ನಾವುದು ? ಎಂಬುದೇ ಅಲ್ಲವೆ ಖಚಿತವಾಗಿ ನಿರ್ಣಯವಾಗಬೇಕಾಗಿರುವ, ತೇಲಬೇಕಾ 
ಗಿರುವ ಸಂಗತಿ ? ಹಾಗೆಯೇ ಯಾವುದಾದರೂ ಸೂತೊಕ್ಕಿಗಾಗಲಿ , ನಡತೆ ನಂಬಿಕೆಗಳ 
ಕೃತಕ ಸಮಯಗಳಿಗಾಗಲಿ ಸಾಹಿತ್ಯ ಸಿಕ್ಕಿ ಬೀಳಬೇಕೆ ? ಎಂಬುದೂ ಆಲೋಚಿಸಬೇಕಾದ 
ಸಂಗತಿ . ದುರಂತ ವ್ಯಕ್ತಿಯ ಒಂದು ಜೀವಮಾನಕ್ಕೆ ಪ್ರಾಶಸ್ಯ ಕೊಟ್ಟು ಅದರ ಒಂದು ಅಲ್ಲಾ 
ವಧಿಯಲ್ಲಿ ಬೆಳೆದ ವಿಧಿವಿಲಾಸವನ್ನೂ ವ್ಯಾಪಾರವನ್ನೂ ಧ್ಯಾನವಿಷಯವಾಗಿ ಮಾಡುವ 
ವೃತ್ತಿಯನ್ನು ಅಂಥ ಕೆಲವರು ಒಪ್ಪರು. ಭಾರತೀಯರಿಗೆ ಒಂದು ಜೀವಿತಕಾಲವೆಂಬುದು 
ಸರಪಣಿಯ ಒಂದು ಕೊಂಡಿ ಮಾತ್ರ ; ಜೀವದ ಶುದ್ದಿ , ಉತ್ತಾನತೆಯ ಮುನ್ನಡೆ ವಿಧಾನ 
ದಲ್ಲಿ ಒಂದು ಹೆಜ್ಜೆ ಮಾತ್ರ ; ಶಿಖರಸ್ಥಾನದೆಡೆಗೆ ಕಟ್ಟಿದ ಒಂದು ಸೋಪಾನ. ಧರ್ಮವನ್ನು 
ಅನುಸರಿಸಿದರೆ ಸಾವು ಭೀಕರವಾಗಬೇಕಾದ್ದಿಲ್ಲ. ಬರಿಯ ಸಾವಿಗೆ ಚುಚ್ಚುವ ಮೊನೆಯೇಕೆ? 
ಧರ್ಮ ಕಾಪಾಡುತ್ತದೆ, ದೇವತೆಗಳು ಧರ್ಮಿಷ್ಟರನ್ನು ಬಹುಮಾನಿಸುತ್ತಾರೆ, ಬದುಕಿಸು 
ತಾರೆ ಎಂಬ ನಂಬಿಕೆಯನ್ನು ಒಪ್ಪಿಕೊಂಡರೆ ("ಜೂಲಿಯಸ್ ಸೀಸರ್ ', ' ಹ್ಯಾಮ್ ಮ್ ” 
“ ಮೆಕ್ ಬೆತ್ , ' ಆಂಟೋನಿ ಅಂಡ್ ಕ್ಲಿಯೊಪಾಟ ' ನಾಟಕಗಳಲ್ಲಿ ಸತ್ತವರೆಲ್ಲ ನಾಟಕದ 
ಕೊನೆಯಲ್ಲಿ ಎದ್ದುಬಿಟ್ಟರೆ ಎಷ್ಟು ರಸಾಭಾಸವಾಗುವುದೆಂಬುದನ್ನು ಕಲ್ಪಿಸಿಕೊಳ್ಳ ಬಹುದು.) 
ಕರ್ಮಕ್ಕೆ ತಕ್ಕಂತೆ ಪುನರ್ಜನ್ಮವಾಗುತ್ತದೆ ; ಕಡೆಯಲ್ಲಿ ಮುಕ್ತಿ ಖಚಿತ ಎಂಬುದನ್ನು 
ಒಪ್ಪಿಕೊಂಡರೆ ದುರಂತನಾಟಕಕ್ಕೆ ಸಾಮಂಜಸವಾಗಲಿ ಬೆಲೆಯಾಗಲಿ ಬಾರದು. 
ಇದೆಲ್ಲ ಹೇಗೂ ಇರಲಿ ; ಇಡಿಯದಾಗಿ ಒಂದು ಹೊಸ ಸಾಹಿತ್ಯ ಜಾತಿ ನಮ್ಮ ದೃಷ್ಟಿಗೆ 


18 . 


( ಆ್ಯಂಟೊನಿ ಅಂಡ್ ಕ್ಲಿಯೊಪಾಟ್ರ ' ದಲ್ಲಿ ಕ್ಲಿಯೋಪಾದ್ರಿ 


ಬಂದು ಕಲ್ಪನೆಯನ್ನು ಕೆರಳಿಸಿ ಹೊಸ ಬಗೆಯ ಆಕೃತಿಯನ್ನು ರಚಿಸುತ್ತದೆ. ನಮ್ಮ 
ತತ್ವ ಸಂಪ್ರದಾಯದ ಆಧಾರದ ಮೇಲೆ ಇದು ಅಶಕ್ಯ . ಷೇಕ್ಸ್ಪಿಯರ್ ನಾಟಕಪ್ರಪಂಚ 
ವಿಲ್ಲದಿರುತ್ತಿದ್ದರೆ, ಆ ವ್ಯಾಖ್ಯಾನ, ವಿಮರ್ಶೆ, ಅಭ್ಯಾಸರೀತಿ, ವಿಚಕ್ಷಣೆ, ಪರಿ 
ಶೋಧನೆಯ ತಂತ್ರಗಳು , ಆ ಬಗೆಯ ಸಮಸ್ಯೆಗಳು ನಮ್ಮಲ್ಲಿಗೆ ಬರುತ್ತಿರಲಿಲ್ಲ. 
ಹಾಗೆಯೇ ಹಿಂದೆ ಹೇಳಿದಂತೆ ರಂಗಪ್ರಯೋಗದಲ್ಲಿ ಇವು ನಾಟ್ಯ ಶಾಲೆಯಲ್ಲಿಯೂ 
ಅಭಿನಯದಲ್ಲಿಯೂ ಹುಟ್ಟಿದ ಅನೇಕ ಸಮಸ್ಯೆಗಳ ಪರಿಶೀಲನೆಯ ಅಗತ್ಯವಿರುತ್ತಿರಲಿಲ್ಲ. 
ಆ ಸಾಹಿತ್ಯ ವಿಮರ್ಶೆಯ ಜೊತೆಗೆ ಪ್ರತಿಯೊಂದು ನಾಟಕದ ರಂಗಚರಿತ್ರೆಯ ಪ್ರಯೋಗ 
ಚರಿತ್ರೆಯ ಬಂದಿರುವುದರಿಂದ, ನಾಟಕಸ್ವೀಕಾರದ ಕತೆ ಬೆಳೆದು ಬರುತ್ತದೆ. ಅದರಿಂದ 
ಅದರ ರಸಾನುಭವಕ್ಕೆ ಹೇಗೊ ವಿಮರ್ಶೆಗೂ ಹಾಗೆಯೇ ಪ್ರಮಾಣಸಂಪತ್ತಿ ತುಂಬಿ 
ದಂತಿದೆ. ನಮ್ಮಲ್ಲಿ ಇಂಥದು ಈವರೆಗೂ ಸೊನ್ನೆ , 

ನಾಟಕಗಳನ್ನು ಬಿಟ್ಟರೆ ನಮ್ಮ ಬಲೆಯ ಬೀಸಿಗೆ ಸಿಕ್ಕುವ ದೊಡ್ಡ ಸಂಪತ್ತು 
ಷೇಕ್ಸ್ಪಿಯರ್‌ ಸುತ್ತಲೂ ಬೆಳೆದುಊರ್ಜಿತವಾಗಿರುವ ಸಾಹಿತ್ಯ ವಿಮರ್ಶೆ ಎಂದೆ. ನಮ್ಮ 
ನಾಟಕಕರ್ತೃಗಳಲ್ಲಿ ಹಲವರ ಕೃತಿಗಳ ಪರಿಶೀಲನೆಯನ್ನು ಹನ್ನೆರಡು - ಇಪ್ಪತ್ತು 
ನಿಬಂಧಗಳಲ್ಲಿ ( ಕೆಲವರಿಗೆ ಅಷ್ಟು ತಡೆಯದು ; ಹೆಚ್ಚು .) ಮುಗಿಸಿದರೆ ಸಾಕಾದೀತೇನೊ . 
ಆದರೆ ಷೇಕ್ಸ್ಪಿಯರ್‌ ವಿಮರ್ಶೆಯಲ್ಲಿನ ಅನಂತ ಜೀವಂತತೆಯ ವಿವಿಧತೆಯೂ ಎಷ್ಟೋ 


19 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹೊಸ ಹೊಸ ಮುಖಲಕ್ಷಣಗಳನ್ನೂ ದರ್ಶನಗಳನ್ನೂ ಮಾಡಿಕೊಡುತ್ತವೆ. ಈ ಎರಡು 
ಬಗೆಯ ಪ್ರತಿಭಾಸಂಪನ್ನತೆಯ ನಡುವೆ ಇರುವ ಭಿನ್ನತೆಯನ್ನೂ ಮಟ್ಟಗಳನ್ನೂ ಎತ್ತಿ 
ಕಾಣಿಸುತ್ತವೆ. ಈಚಿನ ನಮ್ಮ ಸಾಹಿತ್ಯಗಳಿಗೆಲ್ಲ ಷೇಕ್ಸ್ಪಿಯರ್ ನಾಟಕಗಳು 
ಭಾಷಾಂತರಗೊಂಡು ಅದಕ್ಕೆ ಸಂಪುಷ್ಟಿ ತಂದಿವೆ. ಅಥವಾ ಆ ಕೃತಿಗಳನ್ನು ನಮ್ಮ 
ಆವರಣಕ್ಕೆ ಹೊಂದಿಸಿ ಸೊಸೆತನ ಮಾಡಿಸಿದ್ದಾರೆ. ನಮ್ಮ ಸಾಹಿತ್ಯ ವಿಮರ್ಶೆಯ ಶಕ್ತಿ 
ಗೊಂಡಿದೆ. ಶಕ್ತಿಗೆ, ದೌರ್ಬಲ್ಯಕ್ಕೆ , ಗುಣಕ್ಕೆ , ದೋಷಕ್ಕೆ ಆತನ ಕೃತಿಗಳಿಂದ ನಿದರ್ಶನ 
ದೊರೆತಿದೆ. ಸಂತತವಾಗಿ ಇಂಗ್ಲಿಷ್ ಓದಿದ ನಮ್ಮವರ ಮನಸೂಕ್ಷ ಹರಿತಗೊಂಡು 
ಸಮಯ ಸಂದರ್ಭಗಳಲ್ಲೆಲ್ಲ ಆತನ ಒಂದು ಮಾತು, ಸಾಮತಿ, ಸಾಲು, ಸನ್ನಿವೇಶ ಎಲ್ಲರ 
ನೆನಪಿಗೆ ಬರುತ್ತದೆ ; ಅವರ ರಕ್ಷಣೆಗೆ, ವಾದಕ್ಕೆ ಒದಗಿ ಸಂಸ್ಕೃತರ, ಗಣ್ಯರ, ವಿದ್ವಾಂಸರ 
ಸಭೆಗಳಲ್ಲಿ ಅವರ ಮಾತಿಗೆ ಮೆರುಗನ್ನಿಯುತ್ತದೆ. ಷೇಕ್ಸ್ಪಿಯರ್ ನಾಟಕವನ್ನು 
ಪಾಠ ಹೇಳೆಂದು ಅವಕಾಶ ಕೊಟ್ಟರೆ ಯಾವ ಉಪಾಧ್ಯಾಯನಿಗೂ ಹೆಮ್ಮೆ ಹೀಗೆ, 
ಯಾವ ನಟನಿಗೇ ಆಗಲಿ , ಷೇಕ್ಸ್ಪಿಯರ್ ನಾಟಕಗಳಲ್ಲಿ ಪಾತ್ರ ವಹಿಸಿ ಹ್ಯಾಮೈಟ್ , 
ಮೆಕ್ ಬೆತ್ , ಅಥೆಲ್ಲೊ ಅಥವಾ ಸೈಲಾಕ್ ಪಾತ್ರಗಳನ್ನು ನಿರ್ವಹಿಸುವುದು ತಮ್ಮ 
ಭಾಗ್ಯದ ಪರಮಾವಧಿ ಎಂದುಕೊಳ್ಳು ತ್ತಾರೆ. ಆದರೆ, ಫಾಲ್ಸ್ಟಾಫ್ ಪಾತ್ರವನ್ನು 
ನಿರ್ವಹಿಸುವ ಸಾಹಸ ಮಾಡಬಲ್ಲ ಮಂದಿ ಕಡಮೆ . “ತೊಲಗು ! ಆಲಿಂಪಸ್ ಪರ್ವತ 
ವನ್ನು ಎತ್ತುವಿಯೇನೊ ? ” ಎಂದು ಕೇಳಬೇಕಾಗುತ್ತದೆ. ಕ್ಲಿಯೋಪಾಟ್ರ ? ಅದು 
ಬೆಂಕಿ- ಗಾಳಿಗಳಿಂದ ಸ್ಪಷ್ಟವಾದ ಮುದ್ದಾದ ಭೂತ. ಆದರೆ ? ಅಭಿನಯಕ್ಕೆ ಇಲ್ಲಿ 
ಎಷ್ಟು ಅವಕಾಶವಿಲ್ಲ ? ಅಲ್ಲಿನ ಅಪರ್ಯ೦ತ ಅರ್ಥ, ವೃತ್ತಿ , ರೀತಿ, ಗುಣ, ವಿಲಾಸಗಳ 
ಮುಚ್ಚಟೆಗೆ ಸಾಟಿ ಯಾವುದು ? 

ಷೇಕ್ಸ್ಪಿಯರಲ್ಲಿ ಭವ್ಯವಾದ, ಸುಬದ್ಧವಾದ, ತಾರಕವಾದ ಜೀವನಮೌಲ್ಯಗಳಿಲ್ಲ ; 
ದರ್ಶನವಿಲ್ಲ. ಆದುದರಿಂದ ಅವನು ಕೀಳನೆಂಬ ಒಂದು ವಿಚಿತ್ರ ತೀರ್ಮಾನ ಬಹುಕಾಲ 
ದಿಂದ ಬಂದಿದೆ. ನಾಲೈರ್, ಜಾನ್‌ಸನ್ , ಟಾಲ್ಸ್ಟಾಯ್ ಇಂತಹವರ ಹೆಸರುಗಳೂ 
ಈ ಆಕ್ಷೇಪಣೆಗೆ ಒತ್ತಾಸೆಕೊಟ್ಟಿರುವುದುಂಟು. ಪ್ರಕೃತಿ, ದೇವರು , ಚರಿತ್ರೆ ಈ ಮೂರೂ 
ಅದೇ ಬಗೆಯ ತಪ್ಪು ಮಾಡುತ್ತವೆಯಲ್ಲವೆ ? ಈ ಆಕ್ಷೇಪಣೆ ಅಷ್ಟೇ ಸಮವಾಗಿ ಅವುಗಳ 
ಮೇಲೆಯೂ ಸಲ್ಲುತ್ತದೆ. ಮೌಲ್ಯಗಳು ಸಾಪೇಕ್ಷ. ಇಂತಹದನ್ನು ಬಯಸುವುದು 
ಅತಿ ಕಡಮೆಯೆಂದರೆ ಸಾಹಿತ್ಯವಲ್ಲ. ಆಯಾ ಸನ್ನಿವೇಶ ಬೆಳೆವ ವಿಧಾನ ಅಲ್ಲಿನ ಹದಗಳು 
ಆ ನೆಲೆಗಳನ್ನು ಕಾಣಿಸಿಯಾವು, ಕಣ್ಣಿದ್ದರೆ. ಕಲೆಯ ಮಹಾಸ್ವಾತಂತ್ರ ಜೀವನೋ 
ತ್ಸವದ ವಿಲಾಸವಿಕಾರಗಳನ್ನು ಪ್ರದರ್ಶಿಸುವ ಶಕ್ತಿಯಲ್ಲಿ, ದೌರ್ಬಲ್ಯದಲ್ಲಿ, ಚೆಲುವಿನಲ್ಲಿ 
ವಿಕಾರದಲ್ಲಿ, ಭವ್ಯತೆಯಲ್ಲಿ, ವ್ಯರ್ಥತೆಯಲ್ಲಿ, ನಗೆಯಲ್ಲಿ, ಕಣ್ಣೀರಲ್ಲಿ ಅವನ್ನು ಕಾಣಿಸು 
ವುದು . ಯಾವ ಅರ್ಥಗಳನ್ನು ಯಾರೂ ಬಯಸಬಹುದು ; ಕೊಡಬಹುದು, ತೆಗೆದು 
ಕೊಳ್ಳ ಬಹುದು. ಶೀಲ, ನಡವಳಿಕೆ , ಕ್ರಿಯಾವಿಧಾನ - ಇವು ಕಣ್ಣಿಗೆ ಕಟ್ಟಿ ನಿಲ್ಲುತ್ತವೆ, 
ನಮ್ಮ ನೆತ್ತರಲ್ಲಿ ; ನೆನಪನ್ನು ಉರಿಸಿ ಉಳಿಯುತ್ತವೆ. 

* ಎಲ್ಲಕ್ಕಿಂತ ಹೆಚ್ಚಾಗಿ ಇರುವುದು ಈ ನಾಟಕಗಳಲ್ಲಿನ ಕವಿತೆ ; ಎಷ್ಟೋ ಅಬ್ಬರವಿದೆ; 
ಶಬ್ದಾಡಂಬರವಿದೆ ; ಹುಚ್ಚು ಹೊಳೆಯ ಏರಿದೆ. ಆದರೆ ಅದು ಕಡಲ ಬರುತ ; ಸಾನಂದ 


20 


ಒ ಸೇಕ್ಸ್ಪಿಯರ್ - ಒಂದು ನೋಟ 2 
ನೆಲಸು, ಗಾ೦ಭೀರ , ಒಂದು ಮಹಾಂತ ವೈಭವ ಯಾವಲೋಪವನ್ನು ತುಂಬಿಕೊಡದು ? 
ಯಾವುದನ್ನು ರೂಪಾಂತರಿಸಿ ಲೋಕೋತ್ತರವಾಗಿಸದು ? ಅದರ ನಿಲುಕಿಗೆ ಇತಿಮಿತಿ 
ಗಳಿಲ್ಲ ; ಹಸರಕ್ಕೆ ಎಲ್ಲೆಯಿಲ್ಲ. ಕಣ್ಣಿಗೆ ಕಾಣಿಸುವ ಜೀವನ ಒಂದು ಬಗೆಯದಾಗಲಿ , ಮಟ್ಟ 
ದ್ದಾಗಲಿ, ಹದದ್ದಾಗಲಿ ಅಲ್ಲವಲ್ಲ ! ಒಟ್ಟು ಸಾವಿರ ಸುಮಾರು ವ್ಯಕ್ತಿಪಾತ್ರಗಳನ್ನು 
ಕಾಣಿಸುವ ನಾಟ್ಯ ಪ್ರಪಂಚ ಅವನದು . ಪ್ರತಿಯೊಂದನ್ನೂ ವ್ಯಕ್ತಿಶವಾಗಿ ನಾಟಕಕಾರ 
ರೂಪಿಸಿದ್ದಾನೆ. ಧ್ವನಿಲಕ್ಷಣಗಳನ್ನು ವಿಶೇಷವಾಗಿಟ್ಟು ಕೊಂಡು ಕಾಣಿಸುತ್ತ ನಮ್ಮ 
ಮನಸ್ಸನ್ನು ರಮಿಸಿ ಅವು ತಮ್ಮ ಗುರುತು ಕಾಣಿಸಿ ಉಳಿಸಿಕೊಳ್ಳುತ್ತವೆ. ಮಾನವ 
ಜೀವನವನ್ನು ಒಂದು ಹಿನ್ನೆಲೆಗೆ ಕಟ್ಟಿ ಆಡಿಸಿ ಅದೃಷ್ಟದಲ್ಲಿ, ಸುಖಸಂತೋಷಗಳಲ್ಲಿ 
ಕಾಣಿಸುವಂತೆಯೇ ದುರದೃಷ್ಟದ ಆಘಾತಕ್ಕೆ ಸಿಕ್ಕಿ ತೊಳಲುವಂತೆ ಕವಣೆ ಬೀರಿ, 
ಬಾಣದ ಪೆಟ್ಟು ತಿನ್ನಿಸಿ ಕಾಡಿಸುತ್ತವೆ. ಬರ್ನಾರ್ಡ್ ಷಾ ನುಡಿದ ಒಂದು ಲೋಪ 
ವನ್ನು ಒಪ್ಪಿಕೊಂಡು ಮಾತ್ರ ಪರ್ಯಾಲೋಚಿಸಬಹುದೇನೋ : “ ಷೇಕ್ಸ್ಪಿಯರಿಗೆ 
ಮನುಷ್ಯನ ದೌರ್ಬಲ್ಯದ ಅರಿವು ತುಂಬಾ ಚೆನ್ನಾಗಿ ಗೊತ್ತು . ಸೀಸರ್ ತರಹದ ಮಹಾ 
ಮಾನವಶಕ್ತಿಯ ಅರಿವಿಲ್ಲ. ಎಲ್ಲರೂ ಒಪ್ಪಿಕೊಂಡಹಾಗೆ ಅವನ ಸೀಸರ್‌ ವ್ಯರ್ಥ ; 
ಅವನ ಲಿಯರ್ ಒಂದು ಉತ್ಪಾತ್ರ ” - ಎಂಬುದು ಆ ಮಾತು . ಇದನ್ನು ಆಲೋಚಿಸು 
ವುದು ಸೂಕ್ತ , ತೀರ್ಮಾನ ಹೇಗೇ ಆಗಲಿ, 

ವ್ಯಕ್ತಿಶವಾಗಿ ನನ್ನಲ್ಲಿ ಒಂದು ಚೇಷ್ಟೆಯ ಕಲ್ಪನೆ ಉಂಟಾಗಿದೆ. ಇದು ಅಸಭ್ಯವೊ 
ಏನೋ , ಕೊರಿಯೊಲೇನಸ್ , ಬ್ಯೂಟಸ್ ಇಬ್ಬರೂ ದೇಶಬಾಂಧವತೆಯ ಸಂಬಂಧದಲ್ಲಿ 
ನಿಬ್ಬರ ಸಮಸ್ಯೆಗಳು. ಒಬ್ಬನು ಮುಲ್ಕಿಗಾಗಿ ತನ್ನ ತಾಯ್ಯಾಡಿನ ಮೇಲೆ ಹಗೆಯ 
ಸೈನ್ಯವನ್ನು ಎತ್ತಿ ದಾಳಿಗೆಹೋದರೆ , ಇನ್ನೊಬ್ಬನು ತನ್ನ ಊರಿನ- ದೇಶದ, ಜನತೆಯ 
ಸ್ವಾತಂತ್ರ್ಯಕ್ಕಾಗಿ ( It must be by his death) ಆಪ್ತಮಿತ್ರನನ್ನು ತಿವಿದು ಕೊಲ್ಲು 
ತಾನೆ. ಭೀಷ್ಮ , ವಿಭೀಷಣ ಪಾತ್ರಗಳನ್ನು ಷೇಕ್ಸ್ಪಿಯರ್‌ ಪ್ರತಿಪಾದಿಸಿದ್ದಿದ್ದರೆ ಅವು 
ಹೇಗೆ ರೂಪುಗೊಳ್ಳುತ್ತಿದ್ದವೊ ? ಫಾಲ್ಸ್ಟಾಫನ ನಿರಾಕರಣೆಯನ್ನು ಪ್ರದರ್ಶಿಸಿದ 
ಕವಿ ಸೀತೆ- ಶಕುಂತಲೆಯರ ( ಶಾಂತಂ ಪಾಪಂ!) ನಿರಾಕರಣೆಯನ್ನು ಹೇಗೆ ನಿರ್ವಹಿಸು 
ತಿದ್ದನೋ ? ಉರ್ವಶಿ - ಪುರೂರವರ ಕಾಮೋನ್ಮಾದ- ಧರ್ಮಕರ್ಮ ಉಳಿದೆಲ್ಲವನ್ನೂ 
ಮರೆತಿತ್ತಲ್ಲವೆ. ಸಹಜವಾಗಿ ಅದು ವಿನಾಶಕರವಾದ್ದು , ಸಾಮಾಜಿಕ ಹೊಣೆಗಾರಿಕೆ 
ಯಿಲ್ಲದ ಕಾಮ ; ಭೋಗಾಂಧತೆ ; ಎಲ್ಲ ವಿವೇಕದ ಎಲ್ಲೆಯನ್ನೂ ಮಾರುತ್ತದೆ. ಆದರೆ 
ಇದು ದೇವತೆಗಳು ಹರಸಿದ ಜೊತೆ! ಉಪಕಾರ ಸ್ಮರಣೆ, ನಿರೀಕ್ಷಣೆಗಳಿಂದಾಗಿ ದೇವರಾಜನು 
ತೆತ್ತ ಕಾಣಿಕೆ . ಆದರೆ ಯಾವ ನಿರ್ಬಂಧಗಳನ್ನೂ ನಿರ್ಲಕ್ಷಿಸಿದ್ದು , ನಿರ್ಲಜ್ಜ ವಾದ್ದು . 
ಆ ಕಾಮೋನ್ಮಾದ ಆಂಟೊನಿ- ಕ್ಲಿಯೋಪಾಟ್ರರ ಕಾಮದಷ್ಟೇ ಅಸೀಮ ಕೇವಲಧಾಮ . 
ಹೆಜ್ಜೆ ಹೆಜ್ಜೆ ಗೂ ಇಂದ್ರನು ಉದ್ದಾರ ಮಾಡದಿದ್ದರೆ ಅದರದು ದುರಂತ ಗರ್ಭವೇ 
ಸೈ . ಆದರೆ ನಮ್ಮ ನಾಟಕಕಾರರಿಗೂ ಷೇಕ್ಸ್ಪಿಯರಿಗೂ ಸಂಸ್ಕೃತಿಯಲ್ಲಿರುವ 
ತಾರತಮ್ಯ , ನಮ್ಮವರ ಮತ್ತು ಷೇಕ್ಸ್ಪಿಯರನ ಪಕ್ಷಪಾತಗಳನ್ನು ಉಲ್ಲೇಖಿಸಿ ಎತ್ತಿ 
ತೋರಿಸುತ್ತದೆ. ಧಾತುನಿರ್ಣಾಯಕವಾಗುತ್ತದೆ. ಎರಡೂ ಬಗೆಯ ಅಂತರ್ದಶ್ರನಗಳು 
ಕಲಾನುಭವಕ್ಕೆ ದೊರೆತಿರುವುದು ನಮ್ಮ ಸೌಭಾಗ್ಯ . 


• ಸೇಕ್ಸ್ಪಿಯರಿಗೆ ನಮಸ್ಕಾರ 
ಈಚೆಗೆ ದೆಹಲಿಯಲ್ಲಿ ನಡೆದ ಒಂದು ವಿಚಾರ ಸಂಕಲನದಲ್ಲಿ ಷೇಕ್ಸ್ಪಿಯರ್ ಪ್ರಭಾವ 
ಭಾರತೀಯ ನಾಟಕಗಳ ಮೇಲೆ ಆಗಿಯೇ ಇಲ್ಲವೇನೋ ಎಂಬಷ್ಟು ಕಾರ್ಪಣ್ಯ ಬೆಳೆಯಿತು. 
ಕನ್ನಡವೊಂದನ್ನು ನೋಡಿದರೆ ನಮ್ಮ ಸರಳ ರಗಳೆ ಅವನಿಂದ ಕುದುರಿದ್ದು ; ನಮ್ಮ ದುರಂತ 
ವಸ್ತು ವಿನ್ಯಾಸ, ಅಲ್ಲಿನ ಒಳತೋಟಿಷೇಕ್ಸ್ಪಿಯರನವು. ನಮ್ಮ ನಾಟಕಗಳಲ್ಲಿನ ನಿಡಿದಾದ 
ಸ್ವಗತ ಭಾಷಣಗಳ ಹೃದಯವಿಶ್ಲೇಷಣ ಅಲ್ಲಿನದು . ತೆಲುಗಿನವಾದರೂ ಕನ್ನಡಿಗರಿಗೆ ಪರಿಚಿತ 
ವಾದ ಒಂದು ' ರಾಮದಾಸ್ ' , ಒಂದು ' ಪಠಾಣ ರುಸ್ತುಂ', ' ನಿರುಪಮ ' ನಾಟಕಗಳನ್ನು 
ನೋಡಬಹುದು ; ಒಂದು ' ಮಂಡೋದರಿ ' ಪ್ರಕರಣವನ್ನು ನೋಡಬಹುದು ; ಒಂದು 
' ರಕ್ತಾಕ್ಷಿ ' ಅದರ ಅವತಾರ. ' ಗದಾಯುದ್ಧ ನಾಟಕ ' ಆ ಕಾವ್ಯದ ರೂಪಾಂತರ ; ಆ 
ಪ್ರಭಾವದಿಂದ ಆದುದು. ಭಾಷಾಂತರ , ರೂಪಾಂತರ, ಅನುಕರಣಗಳ ವಿಷಯವನ್ನೆ ತ್ಯ 
ಬೇಕಿಲ್ಲ. ನಮ್ಮ ವಿಮರ್ಶೆಗೆ ತೀವ್ರವಾದ ಒಂದು ವರ್ಣಶಕ್ತಿ ತಂದಿರುವುದು ಷೇಕ್ಸ್ಪಿಯರ್ 
ನಾಟಕ, ದುರ೦ತರಾವಣ, ದುರೊಧನ, ಏಕಲವ್ಯ , ಕರ್ಣ, ಅಶ್ವತ್ಥಾಮ , ಶಂಬೂಕೋ 
ತಾಪನ ಮುಂತಾದವೆಲ್ಲ ಈ ಪ್ರಭಾವದಿಂದ ಬಯಲುದೇರಿದವು. ಹೀಗಿರುವಾಗ ಯಾವ 
ಪ್ರಭಾವವೂ ಹೆಚ್ಚಾಗಿ ಹರಿಯಲಿಲ್ಲವೆನ್ನುವುದು ಸತ್ಯದೂರವಾದೀತು. ಆದರೆ ಗುಣಾಂಶ 
ಲಾಭಾಂಶ- ನಷ್ಟಾಂಶ ಎಣಿಸಿ ಲೆಕ್ಕಗಳನ್ನು ಜಡಿತಿ ಮಾಡಿ ಲಾಭಋಣಗಳನ್ನು ತೇಲಿಸಿ 
ದಾಗ ಷೇಕ್ಸ್ಪಿಯರ್ ಸಂಬಂಧದಲ್ಲಿ ಆರ್ನಲ್ಡ್ ಕವಿ 

* ಇತರರು ನಿಂತು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಂದೆ ಹೋಗಬೇಕು ; 

ನಿನಗೆ ಬಿಡುತೆ ಉಂಟು.' 
ಎಂದು ಆಡಿದ ಮಾತು ಬಹುಶಃ ಕೊನೆಯ ಮಾತು. 

- ಪ್ರಪಂಚದ ಸಾಹಿತ್ಯದಲ್ಲೆಲ್ಲ ಷೇಕ್ಸ್ಪಿಯರ್ ಒಬ್ಬನಿಗೆ ಮಾತ್ರ ಸಲ್ಲಬಲ್ಲ ಹೊಗಳಿಕೆ 
ಅದು. ನಿರ್ಮಾಣ ಕರ್ತೃವಾದ ಆ ಪ್ರತಿಭೆಗೆ ನಮ್ಮ ಗೌರವ ಕೃತಜ್ಞತೆಗಳ ಕಾಣಿಕೆ 
ಸಲ್ಲಬೇಕು. ಆ ಕವಿ ಹುಟ್ಟಿದ ನಾಲ್ಕು ನೂರು ವರ್ಷದ ವರ್ಧಂತಿಯಂದು ನನ್ನ ಈ 
ಸಣ್ಣ ಕಾಣಿಕೆಯನ್ನ ರ್ಪಿಸುತ್ತಿದ್ದೇನೆ. ವೀರಪೂಜೆಯ ಅತಿರೇಕಗಳಿಗೆ ಹೋಗುತ್ತಿಲ್ಲ 
ನೆಂಬುದು ( this side idolatry ) ನನ್ನ ಭಾವನೆ. 


ಸಾಮಾನ್ಯರ ಷೇಕ್ಸ್ಪಿಯರ್ 


ಶ್ರೀರಂಗ 


ವಿದ್ಯಾರ್ಥಿಯಾಗಿದ್ದಾಗ ಪದವೀಪರೀಕ್ಷೆಗಾಗಿ ನಾನು ಸಂಸ್ಕೃತ ವಿಷಯವನ್ನು ಆಯ್ದು 
ಕೊಂಡಿದ್ದೆ. ಗುರುಗಳು ಸಂಸ್ಕೃತ ನಾಟಕಗಳನ್ನು ಕಲಿಸಿದರು . ಅಲ್ಲಿ ಮುಖ್ಯವಾದುದೆಂದರೆ 
ನಾಟಕಕಾರನು ಜೀವಿಸಿರಬಹುದಾದ ಕಾಲನಿರ್ಣಯ ( ಆ ಕಾಲದ ಸಮಾಜಜೀವನವಲ್ಲ) , 
ಆ ನಿರ್ಣಯಕ್ಕೆ ಒಳಗಿನ ಮತ್ತು ಹೊರಗಿನ ಪುರಾವೆಗಳು , ಶ್ಲೋಕಗಳ ಇಂಗ್ಲಿಷ್ 
ಭಾಷಾಂತರ ಮತ್ತು ಕೊನೆಗೆ ಪೂರ್ವಾಪರ ಸಂದರ್ಭದೊಡನೆ ಯಾವುದೆ ವಾಕ್ಯದ 
ಸ್ಪಷ್ಟಿಕರಣ . ಅದೇ ಕಾಲಕ್ಕೆ ಕಡ್ಡಾಯವಾಯಿತು, ಇಂಗ್ಲಿಷ್ ಭಾಷೆಯ ಅಭ್ಯಾಸದಲ್ಲಿ 
ಷೇಕ್ಸ್ಪಿಯರನ ನಾಟಕ . ಅದನ್ನು ಕಲಿಸಿದವರಿಂದ ಆ ನಾಟಕದ ಕತೆಯ ಮೂಲ, 
ಷೇಕ್ಸ್ಪಿ ಯರ್ - ಬೇಕನ್ ಕರ್ತೃತ್ವವಿವಾದ ಮತ್ತು all -awl, sole - soul ಮುಂತಾದ 
ಶೇಷಾರ್ಥಗಳ ' ರಸಾಸ್ವಾದ'ವಾಯಿತು. ಜೊತೆಗೆ ಸಂಸ್ಕೃತ ಪ್ರೊಫೆಸರರು “ ಕಾಳಿದಾಸನು 
ಹಿಂದುಸ್ತಾನದ ಷೇಕ್ಸ್ಪಿಯರ್ ” ಎಂದು ಹೇಳುತ್ತಿದ್ದರು. ಆ ಮಾತು ನಿಜ ಎಂದಿತು ನಮ್ಮ 
ಅನುಭವ; ಯಾಕೆಂದರೆ ನಮಗೆ ಕಾಳಿದಾಸನ ಘನತೆಯೂ ತಿಳಿದಿರಲಿಲ್ಲ, ಷೇಕ್ಸ್ಪಿಯರನ 
ಘನತೆಯೂ ತಿಳಿದಿರಲಿಲ್ಲ. ಆದುದರಿಂದ ನನ್ನ ಮಟ್ಟಿಗೆ ' ಕಾಳಿದಾಸ = ಷೇಕ್ಸ್ಪಿಯರ್ ? 
ಎಂಬುದು ಸ್ವತಃಸಿದ್ಧವಿದ್ದಿತು. 
- ಆದರೆ ಶಿಕ್ಷಣ ಮುಗಿಸಿದ ತರುವಾಯ ಈ ಕಾಳಿದಾಸ - ಷೇಕ್ಸ್ಪಿಯರ್ ಘನತೆಯ 
ಕತೆ ದೀಪದ ಹತ್ತಿರ ಹತ್ತಿರ ಹೋಗುವ ವಸ್ತುವಿನ ನೆರಳಿನಂತೆ ದೊಡ್ಡದಾಗುತ್ತಲೆ 
ನಡೆಯಿತು ; ಅದು ಒಂದು ತರದ ಬೌದ್ಧಿಕ ಒತ್ತಾಯವಾಯಿತೆನ್ನಬಹುದು. ಈಗ, 
ಅವರಿಬ್ಬರನ್ನೂ ಪೂರ್ತಿಯಾಗಿ ಅರಿಯುವ ಪಾಂಡಿತ್ಯವಿಲ್ಲದ ನನ್ನಂತಹ ಸಾಮಾನ್ಯ 
ಓದುಗನು ಆ ಬಗ್ಗೆ ವಿಚಾರ ಮಾಡುವಾಗ “ ಇದೆಂತಹ ಮೋಸ! ಒಬ್ಬರೊಬ್ಬರಿಗೆ 
ಸಂಬಂಧವೇ ಇಲ್ಲವಲ್ಲ ! ” ಎಂದುಕೊಂಡರೆ ಕನಿಷ್ಠ ಪಕ್ಷ ಅವನು ವಿದ್ವಾಂಸರ ಕ್ಷಮೆಗೆ 
ಅರ್ಹನಾಗುತ್ತಾನೆ. ಒಂದೇನೋ ನಿಜ : ಈ ಇಬ್ಬರೂ ನಾಟಕಕಾರರು ತಂತಮ್ಮ 
ದೇಶಗಳಲ್ಲಿಯ ಮಿಕ್ಕ ನಾಟಕಕಾರರನ್ನು ಮರೆಯಿಸಿ, ತಮ್ಮ ಕಾಲದಿಂದ ಇಂದಿನವರೆಗೆ 


> ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕ್ರಮೇಣ ಮಿಕ್ಕ ದೇಶಗಳಲ್ಲಿ ಹೆಸರನ್ನು ಗಳಿಸಿಕೊಂಡಿದ್ದಾರೆ. ಎರಡು ವರ್ಷಗಳ 
ಮುಂಚೆ ಕಾಳಿದಾಸನ ಬಗ್ಗೆ ಜಗತ್ತಿನ ತುಂಬ ಉತ್ಸವವಾಯಿತು. ಈ ವರ್ಷ ಜಗತ್ತು 
ಷೇಕ್ಸ್ಪಿಯರನ ಬಗ್ಗೆ ಉತ್ಸವವನ್ನು ನಡೆಯಿಸುತ್ತಿದೆ. ಕಾಳಿದಾಸನು ಬರೆದದ್ದು 
ಮೂರೇ ನಾಟಕಗಳನ್ನು ; ಷೇಕ್ಸ್ಪಿಯರ್ ಬರೆದದ್ದು ಮೂವತ್ತಾರು ನಾಟಕಗಳನ್ನು , 
ಮಿಕ್ಕದೇನೇ ಇರಲಿ, ನಾಟಕಗಳ ಸಂಖ್ಯೆಗೂ ಅವನ್ನು ಬರೆದ ನಾಟಕಕಾರನ 
ದೊಡ್ಡಸ್ತನಕ್ಕೂ ಸಂಬಂಧವಿಲ್ಲ ಎಂಬುದು ಸ್ಪಷ್ಟವಿದೆಯಲ್ಲವೆ ? ಇಂದು ನಮ್ಮ 
ದೇಶದಲ್ಲಿಯೇ ಕಾಳಿದಾಸನ ನಾಟಕಗಳನ್ನು ಅರಿತುಕೊಳ್ಳುವಷ್ಟು ಬುದ್ದಿ ಸಂಸ್ಕೃತ 
ಭಾಷೆಯ ಜ್ಞಾನವಿದ್ದವರೆಲ್ಲರಿಗಿಲ್ಲ. ಕ್ರಮೇಣ ಈ ಪ್ರಜಾಪ್ರಭುತ್ವದ ಭಾರತ ಯಾನೆ 
ಇಂಡಿಯದಲ್ಲಿ ಸಂಸ್ಕೃತ ಭಾಷೆಯ ಅಭ್ಯಾಸವೆ ಲುಪ್ತವಾಗುವ ಭರವಸೆಯೂ ಇದೆ. 
ಅದರಂತೆಯೆ ಎಲಿಜಬೆತ್ ಕಾಲದ ಇಂಗ್ಲಿಷನ್ನು ಚೆನ್ನಾಗಿ ಅರಿತು ಷೇಕ್ಸ್ಪಿಯರನ 
ನಾಟಕಗಳ ರಸಾಸ್ವಾದವನ್ನು ಮಾಡುವ ಶಕ್ತಿ ಮತ್ತು ಇಚ್ಛೆ ಇಂಗ್ಲೆಂಡಿನಲ್ಲಿಯೆ 
ಬಹುಸಂಖ್ಯಾತರಿಗಿಲ್ಲ, ಇನ್ನು ಮಿಕ್ಕ ಜನಾಂಗಗಳ ಕತೆ ಯಾಕೆ ? ಈ ಪರಿಸ್ಥಿತಿಯನ್ನು 
ಲಕ್ಷದಲ್ಲಿಟ್ಟುಕೊಂಡರೆ ನಾಟಕಕಾರನ ದೊಡ್ಡಿಸ್ತನಕ್ಕೂ ಓದುಗರ ಸಂಖ್ಯೆಗೂ 
ಸಂಬಂಧವಿಲ್ಲ ಎಂದೂ ಹೇಳಬೇಕಾಗುವುದು. ಸಾಮಾನ್ಯ ಓದುಗನಿಗೆ, ಸಾಮಾನ್ಯ 
ನಾಗರಕನಿಗೆ ಈ ನಾಟಕಕಾರರ ಕೃತಿಗಳ ಅಭ್ಯಾಸವಿರಲಿ , ಪರಿಚಯ ಕೂಡ ಇರುವುದಿಲ್ಲ. 
“ ಇವರಿಬ್ಬರೂ ಶ್ರೇಷ್ಠ ನಾಟಕಕಾರರೆ ? ” ಎಂದು ಪ್ರಶ್ನೆ ಬಂದಾಗ ಮಾತ್ರ ತನಗೆ 
ಪರಿಚಿತವಾದ ಅನುಭವದಿಂದ ಈ ನಾಗರಕನು ತಟ್ಟನೆಕೈಯೆತ್ತುವನು. , 
ಈ ನಾಟಕದ ವಿಶಿಷ್ಟ ಗುಣ ನೋಟಕ್ಕೆ ರಂಜಕವಾಗಿರುವುದು . ಆದುದರಿಂದ 
ಪ್ರಯೋಗದ ಯಶಸ್ಸು ಅರ್ಥವತ್ತಾಗಿರುವುದು. ಕುಳಿತ ಪ್ರೇಕ್ಷಕನನ್ನು ಕೊನೆಯವರೆಗೂ 
ಹಿಡಿದು ಕೂಡಿಸುವಂತಹ, ಪ್ರೇಕ್ಷಕನನ್ನು ನೋಡಲು ಎಳೆದು ತರುವಂತಹ ನಾಟಕವೆ 
ನಿಜವಾದ ನಾಟಕ ಎಂದು ಸಾಮಾನ್ಯರದೃಢಾಭಿಪ್ರಾಯ . ಕಾಳಿದಾಸನ ನಾಟಕಗಳ 
ಪ್ರಯೋಗ ಎಷ್ಟಾಗಿವೆ ? ಎಷ್ಟಾಗುತ್ತಲಿವೆ ? ಎಷ್ಟಾಗಬಹುದು ? ಕಷ್ಟ ಪಟ್ಟು 
ಯಾರಾದರೂ ಪ್ರಯೋಗಿಸುವುದಾದಲ್ಲಿ ಅದರ ಹತ್ತರಷ್ಟು ಕಷ್ಟ ಪಟ್ಟು ಪ್ರೇಕ್ಷಕರನ್ನು 
ಒಲಿಸಿ, ಆಣೆ ಹಾಕಿ , ಅಭಿಮಾನ ಕೆರಳಿಸಿ ಕೂಡಿಸಬೇಕು. ಒಂದು ಪ್ರಯೋಗವಾದ 
ಮೇಲೆ ನಟರಿಗೂ ಪ್ರೇಕ್ಷಕರಿಗೂ ಅಂತಃಸ್ಫೂರ್ತಿಯಿಂದಲೆ “ ಸಾಕಪ್ಪ ! ಸಾಕು ! ” ಎಂದು 
ಉಸಿರು ಹೊರಹೊಮ್ಮಬೇಕು. ಷೇಕ್ಸ್ಪಿಯರನ ನಾಟಕಗಳ ಪ್ರಯೋಗದ ಕತೆಯೂ 
ಹೀಗೆಯೆ ! ಬುದ್ದಿ ಪೂರ್ವಕವಾಗಿ , ವಿಶಿಷ್ಟ ಉತ್ಸವಕ್ಕಾಗಿ, ಶಾಲೆ - ಕಾಲೇಜುಗಳಿಗಾಗಿ 
ಇಲ್ಲವೆ ಷೇಕ್ಸ್ಪಿಯರನ ನಾಟಕಗಳ ಪ್ರಚಾರಕ್ಕೆಂದೇ ಆಗಲಿ ಅವನ್ನು ಪ್ರಯೋಗಿಸು 
ವುದು. ' ಶನಿಪ್ರಭಾವ ' ಇಲ್ಲವೆ 'Song of the Pacific' ಎಂಬ ಪ್ರಯೋಗಗಳಿಗೂ 
ಷೇಕ್ಸ್ಪಿಯರ್‌- ಕಾಳಿದಾಸರ ಕೃತಿಗಳ ಪ್ರಯೋಗಕ್ಕೂ ಭೂಮ್ಯಾಕಾಶದಷ್ಟು ಅಂತರವಿದೆ. 
ಸಾಮಾನ್ಯನ ದೃಷ್ಟಿ ಯಿಂದ ಹೇಳುವುದಾದಲ್ಲಿ ಒಂದಕ್ಕೆ ಪ್ರೇರಕ ಅಭಿರುಚಿಯ ಬಲ ; 
ಇನ್ನೊಂದಕ್ಕೆ ಪ್ರೇರಕ ಬಲವಂತದ ಅಭಿರುಚಿ. ಆದರೂ , ತಾನುನೋಡಿರಂಜಿಸದಿದ್ದರೂ , 
ನೋಡಲೇಬೇಕೆಂಬ ಅಪೇಕ್ಷೆಯ ಒತ್ತಾಯ ಎನ್ನಿಸದಿದ್ದರೂ ಕಾಳಿ ದಾಸ - ಷೇಕ್ಸ್ಪಿಯರರು 
ಶ್ರೇಷ್ಠ ನಾಟಕಕಾರರು ಎಂಬುದನ್ನು ಸಾಮಾನ್ಯನು ತಾನು ಒಪ್ಪುತ್ತಾನಲ್ಲದೆ, ' ಅಲ್ಲ' 

- 24 


ಸಾಮಾನ್ಯರ ಷೇಕ್ಸ್ಪಿಯರ್ ಎ 
ಎಂದವರನ್ನು 'ಮೂರ್ಧಾತೇ ಪತಿಷ್ಯತಿ' ಎಂದು ಶಪಿಸಲು ಸಿದ್ಧನಾಗುತ್ತಾನೆ. ಇದನ್ನೆಲ್ಲ 
ಅರಿತುಕೊಂಡಲ್ಲಿ “ ನಾಟಕಕಾರನ ಶ್ರೇಷ್ಠತೆಗೂ ಅವನ ನಾಟಕಗಳ ಪ್ರಯೋಗಗಳ 
ಇಲ್ಲವೆ ಪ್ರೇಕ್ಷಕರ ಸಂಖ್ಯೆಗೂ ಯಾವ ಸಾರ್ಥಕ ಸಂಬಂಧವೂ ಇಲ್ಲವಲ್ಲ ! ” ಎಂದು 
ಹೇಳಲೇಬೇಕಾಗುವುದು . 

ಕೊನೆಯದಾಗಿ, ನಾಟಕಕ್ಕೆ ಒಂದು ಕತೆ ಇಲ್ಲವೆ ಒಂದು ವಸ್ತು ಇರುವುದು . 
ಜನರನ್ನು ರಂಜಿಸುವಂತಹ ಇಲ್ಲವೆ ಅವರ ಮನಸ್ಸಿನಲ್ಲಿ ಸ್ಥಿರವಾಗಿ ನೋಡುವಂತಹ 
ಕತೆಯನ್ನು ನಾಟಕಕಾರನು ಕಲ್ಪಿಸಬೇಕು. ಕತೆಯೆ ಇಲ್ಲದಿದ್ದಲ್ಲಿ ಸಾಮಾನ್ಯನು 
ಮೆಚ್ಚುವುದಿಲ್ಲ ಎಂಬುದನ್ನು ಇಂದಿನ ಭಾರತೀಯ ಚಲಚ್ಚಿತ್ರಗಳ ಪ್ರೇಕ್ಷಕರ ಜನಸಂದಣಿ 
ಯಿಂದ ಹೇಳಲು ಅಡ್ಡಿ ಇಲ್ಲ. ಆದರೆ ಈ ದೃಷ್ಟಿಯಿಂದಲೂ ಕಾಳಿದಾಸ - ಷೇಕ್ಸ್ಪಿಯರರು 
ಹಿಂದುಳಿದವರು ಎಂದು ಹೇಳಬೇಕಾಗುವುದು. ಯಾಕೆಂದರೆ ಇವರಿಗೆ ಸ್ವಂತದ 
ಕತೆಗಾರಿಕೆಯೆ ಇಲ್ಲ. ಹೆರವರಿಂದ ಎರವಲು ತಂದ ಕತೆಗಳೆ ಇವರ ಶ್ರೇಷ್ಠ ನಾಟಕಗಳ 
ಕತೆ, ವಸ್ತು . ಇಲ್ಲಿಯೂ ಹೊಸತೆಂಬುದಿಲ್ಲ, ಓದಿ ತಿಳಿಯಲೇಬೇಕೆಂಬುದಿಲ್ಲ, 
ಕಣ್ಮುಟ್ಟಿ ನೋಡಿಯೆ ರಂಜನೆಯನ್ನು ಪಡೆಯಬೇಕೆಂಬುದಿಲ್ಲ. ಅಂತೂ ಅಥವಾ 
ಆದರೂ ಎನ್ನೋಣ- ಇವರಿಬ್ಬರೂ ಜಗತ್ತಿನ ಶ್ರೇಷ್ಠ ನಾಟಕಕಾರರು ! 

ಇದುವರೆಗಿನ ಚರ್ಚೆಯನ್ನು ಓದಿದವರಿಗೆ ನನ್ನ ತರ್ಕಸರಣಿಯಲ್ಲಿಯೆ ಏನೊ 
ಕೊಂಕು ಇದೆ ಎಂದಾಗಲಿ , ಇಲ್ಲವೆ ಸಾಮಾನ್ಯನಿಗೆ ಸಮಂಜಸ ಬುದ್ದಿ ಯೆ ಇಲ್ಲವೆಂದಾಗಲಿ 
ಎನ್ನಿಸಬಹುದು. ಆದರೆ , ಎರಡೂ ಸರಿಯಲ್ಲ ಎಂಬುದು ವಿಚಾರ ಮಾಡಿದಲ್ಲಿ 
ಹೊಳೆಯಬಹುದು. ಒಂದು, ನಾನು ಕೊಟ್ಟ ವಿವರಗಳೆಲ್ಲ ಅನುಭವ- ಸತ್ಯವಾಗಿವೆ ; 
ಇನ್ನೊ೦ದು , ತರ್ಕದ ಶಕ್ತಿಯನ್ನು ಮಾರಿ ಸಾಮಾನ್ಯನು ಸಮಂಜಸ ಬುದ್ದಿಯನ್ನು 
ತೋರಿಸುತ್ತಾನೆ. ' ತರ್ಕದ ಶಕ್ತಿಯನ್ನು ಮಾರಿ ' ಎಂಬುದು ನಮ್ಮ ತರ್ಕದ ಶಕ್ತಿ 
ಯನ್ನು ಕುರಿತು. ಯಾಕೆಂದರೆ , ಸಾಮಾನ್ಯನ ಜೀವನದ ತರ್ಕ ಬೇರೆಯೇ ಆಗಿದೆ, 
ಆ ತರ್ಕವನ್ನನುಸರಿಸಿ ಅವನ ನಿರ್ಣಯ ಸಮಂಜಸವೆ ಆಗಿದೆ. ಓದುವುದು , 
ನೋಡುವುದು , ತಿಳಿದುಕೊಳ್ಳುವುದು ಮುಂತಾಗಿ ನಾವು ನಮ್ಮ ಅಳತೆಗೋಲನ್ನು 
ತಯಾರಿಸಿಕೊಂಡಿದ್ದೇವೆ. ಆದರೆ ಅಂತಹ ಅಳತೆಗೋಲು ಸಾಪೇಕ್ಷ ಎನ್ನು ವುದನ್ನು 
ನಾವು ಮರೆಯುತ್ತೇವೆ. ' ಓದುವುದು' ಎನ್ನುವಾಗ ಭಾಷೆಯ ಪ್ರಶ್ನೆ ಬರುವುದು , 
ಭಾಷೆ ಕಾಲಕಾಲಕ್ಕೆ ಬದಲಾಗುವಂತಹದು. ಅದರಂತೆಯೇ 'ನೋಡುವುದು ? 
ಎನ್ನುವಾಗ ಅನೇಕ ಬಾಹ್ಯಸಂದರ್ಭಗಳನ್ನು ಇದು ಅವಲಂಬಿಸಿದೆ ಎಂಬುದನ್ನು 
ಮರೆಯುವಂತಿಲ್ಲ , ಕೊನೆಯದಾಗಿ , ' ತಿಳಿದುಕೊಳ್ಳು ವುದು ' ಎನ್ನು ವಾಗ ನಮಗೇ 
ತಿಳಿದಿಲ್ಲ ಎಂಬುದು ಮಾತ್ರ ಹೊರಬೀಳುವುದು . ' ಮಾವಿನ ಹಣ್ಣು ' ಎಂಬ ಶಬ್ದದ 
ಅರ್ಥ ತಿಳಿಯದೆಯೂ ಅದರ ರಸಾಸ್ವಾದದಿಂದ ಸಂಪ್ರೀತನಾಗುವುದು ಶಕ್ಯವಿದೆಯಲ್ಲವೆ ? 
ಆದರೆ ಸಾಮಾನ್ಯನ ನಿರ್ಣಯಬುದ್ದಿಯು ಇಂತಹ ಬಾಹ್ಯ ಇಲ್ಲವೆ ಸಾಪೇಕ್ಷ 
ಅನುಭವಗಳ ಮೇಲೆ ನಿಂತ ತರ್ಕವನ್ನವಲಂಬಿಸಿಲ್ಲ, ಇಲ್ಲವಾದರೆ ಅವನು ಅಷ್ಟೊಂದು 
ಪ್ರಾಮಾಣಿಕವಾಗಿ ನಮ್ಮ ದೃಷ್ಟಿ ಯಿಂದ ವಿಸಂಗತ ಎನ್ನಿಸುವ ಸಿದ್ಧಾಂತಕ್ಕೆ ಬಂದು 
ಮುಟ್ಟುತ್ತಿರಲಿಲ್ಲ. ಕಾಳಿದಾಸ - ಷೇಕ್ಸ್ಪಿಯರರು ಶ್ರೇಷ್ಠ ನಾಟಕಕಾರರು ಎನ್ನುವುದಕ್ಕೆ 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ಅವರ ನಾಟಕಗಳನ್ನು ತಾನೇ ಓದಿ, ತಿಳಿದುಕೊಂಡು, ಪ್ರಯೋಗಗಳಿಗೆ ' ಒನ್ಸ್ ಮೋರ್' 
ಎಂದು ಚಪ್ಪಾಳೆ ತಟ್ಟುವುದೆ ನಿಯತಕಾರಣ ಎಂದು ಅವನು ತಿಳಿಯುವುದಿಲ್ಲ. 
- ಹಾಗಿದ್ದರೆ ಈ ಶ್ರೇಷ್ಠ ನಾಟಕಕಾರರನ್ನು ಸಾಮಾನ್ಯರು ಪರಿಚಯ ಮಾಡಿಕೊಳ್ಳು 
ವುದಾದರೂ ಹೇಗೆ ? ಓದದೆ, ನೋಡದೆ , ತಿಳಿದುಕೊಳ್ಳದೆ ಇವರ ಶ್ರೇಷ್ಠತೆಯ ಬಗ್ಗೆ 
ನಿರ್ಣಯ ಕೊಡುವ ಅಧಿಕಾರ ಸಾಮಾನ್ಯರಿಗೆ ಬರುವುದಾದರೂ ಹೇಗೆ? ಎಲ್ಲಿಂದ ? 
ಇಲ್ಲವೆ ಇವರೆಲ್ಲರೂ ಪಂಡಿತರ ಅಸಂಖ್ಯಾಸಂಖ್ಯ ವಿಮರ್ಶಾಗ್ರಂಥಗಳನ್ನು ಓದಿಕೊಂಡಿರು 
ವರೆನ್ನ ಬಹುದೆ ? ಅದಂತೂ ಶಕ್ಯವೇ ಇಲ್ಲ. ರಂಜಕವಾಗಬಹುದಾದ ಮೂಲವನ್ನೆ 
ಓದಲಾರದವರು ವಿಚಾರನಿದ್ರಾ ಭಾರವಾದ ವಿಮರ್ಶಾಗ್ರಂಥಗಳನ್ನು ಓದಬಹುದೆ ? 
“ ನನಗೆ ಯಾವ ದುರ್ವಾಸನ ಶಾಪ ತಟ್ಟದೆ ಅಂಥಾ ಕಷ್ಟ ಪಡಲಿಕ್ಕೆ ? ” ಎನ್ನು ವವನಿಗೆ 
ನಿಜವಾಗಿ ದುರ್ವಾಸ( ಸ್ ) ಯಾರು , ಎಂಥವ , ಯಾವ ಕಾಲದವ ಇದಾವುದೂ 
ಗೊತ್ತಿರುವುದಿಲ್ಲ ; ಅದಕ್ಕೂ ಮುಖ್ಯವಾಗಿ ' ಶಾಪ' ಎಂದರೇನು, ನಿಜವಾಗಿಯೆ 
ಒಬ್ಬನ ಬಾಯಾತು ಅಷ್ಟೊಂದು ಪ್ರಭಾವಶಾಲಿಯಾಗಬಹುದೆ ಎಂಬುದೂ ಗೊತ್ತಿಲ್ಲ; 
ಆದರೂ ಸಾಮಾನ್ಯನ ಬಾಯಿಯಿಂದ ಅಂತಹ ಮಾತು ಬರುವುದು, ಕಾಳಿದಾಸನ 
' ಅಭಿಜ್ಞಾನ ಶಾಕುಂತಲ ' ನಾಟಕದಲ್ಲಿ ಬರುವ ಸಂದರ್ಭದಂತೆ . ಆ ನಾಟಕದಲ್ಲಿ 
ದುರ್ವಾಸನು ಶಕುಂತಲೆಯನ್ನು ಶಪಿಸುವನು ; ಆ ಶಾಪದ ಪ್ರಭಾವಕ್ಕೆ ಒಳಗಾದ 
ದುಷ್ಯಂತನು ಸ್ವಯಂಪ್ರೀತಿಯಿಂದಲೆ ತಾನು ಶಕುಂತಲೆಯನ್ನು ಮದುವೆಯಾದುದನ್ನು 
ಮರೆಯವನು . ಎಂತಹ ಅಸಂಬದ್ಧ , ಎಂತಹ ವಿಸಂಗತ ಘಟನೆ ! ಇದರಲ್ಲಿ 
ಯಾರದಾದರೂ ವಿಶ್ವಾಸ ಮೂಡಬಹುದೆ? ಯಾವ ಬುದ್ದಿವಂತನು ಇದನ್ನು ಒಪ್ಪ 
ಬಹುದು ? ನಿಜ. ದುಷ್ಯಂತ ಮರೆತದ್ದು ನಿಜ ಎಂದರೆ ಅದಕ್ಕೆ ಕಾರಣ ಬೇಕಲ್ಲವೆ ? 
ಕಾರಣ ಯಾವುದು ಎಂಬುದು ತನಗೆ ತಿಳಿಯದಿದ್ದಲ್ಲಿ ' ಬುದ್ದಿವಂತ ' ನು ಕಾರಣವೆ ಇಲ್ಲ 
ಎಂದು ಸಾಧಿಸುವನು. ಸಾಮಾನ್ಯನ ಮಾತು ಹಾಗಲ್ಲ. ಕಾರಣವಿರಲೇಬೇಕು, 
ಇಲ್ಲದೆ ಕಾರ್ಯವಿಲ್ಲ ಎಂದು ಅವನದೂ ಹಟ. ಆದರೆ ಆ ಕಾರಣ ತಿಳಿಯದಿದ್ದಲ್ಲಿ 
“ ತಿಳಿಯದ ಕಾರಣ ' ಒಂದಿದೆ ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವನು ; ಮತ್ತು 
ವ್ಯವಹಾರದ ಅನುಕೂಲತೆಗಾಗಿ ಆ ' ತಿಳಿಯದ ಕಾರಣ' ಕ್ಕೆ 'ದೈವ', ' ವರ ', ' ಶಾಪ ', 
“ ಪೂರ್ವಜನ್ಮದ ಫಲ ' ಮುಂತಾಗಿ ಯಾವುದೊಂದು ಹೆಸರನ್ನು ಕೊಡುವನು. ಮೂಲ 
ಕತೆಯಲ್ಲಿ ದುರ್ವಾಸನ ಶಾಪದ ಪ್ರಸಂಗವಿಲ್ಲದಿದ್ದರೂ ಅದನ್ನು ಕಾಳಿದಾಸನು 
ಕಲ್ಪಿಸಿಕೊಂಡನು ; ಆಮೇಲೆ ಸಾಮಾನ್ಯರ ನಂಬುಗೆಗೆ ಹೊಂದುವಂತೆ ಅದನ್ನು 
ಶಾಪದ ಎರಕದಲ್ಲಿ ಹಾಯಿಸಿಬಿಟ್ಟನು. ಎಂದರೆ ತಾನು ತಿಳಿದುಕೊಂಡದ್ದನ್ನೆ 
ಕಾಳಿದಾಸನು ಹೇಳಿದನೆಂಬ ಹೆಮ್ಮೆಯ ಸಾಮಾನ್ಯನಿಗೆ ಇನ್ನೊಬ್ಬರಿಗೂ ತಿಳಿಸಿ ಹೇಳುವ 
ಗೌರವ ದೊರಕಿದೆ ಕಾಳಿದಾಸನಿಂದಲೆ , ಇನ್ನೊಬ್ಬರಿಗೆ ಹೇಳುವುದೂ ಹೇಳಬೇಕೆನ್ನು 
ವುದೂ ಸಹಜ , ಅನಿವಾರ್ಯ. ಒಳ್ಳೆಯದೆ ಇರಲಿ , ಕೆಟ್ಟು ದೆ ಇರಲಿ ನಾಲ್ಕು ಜನರ 
ಮುಂದೆ ಆಡಿಕೊಂಡರೆ ಮನಸ್ಸು ಹಗುರೆನ್ನಿ ಸುವುದು ಎಂದು ಸಾಮಾನ್ಯನ ಅಭಿಪ್ರಾಯ , 
ಅನುಭವ ; ಆದರೆ ಆ ಮಾತನ್ನು ಹೇಳುವಾಗ “ ಗ್ಗ ಜನಸ೦ವಿಭಕ್ತಂ ಹಿ ದುಃಖಂ 
ಸಹೈವೇದನಂ ಭವತಿ ” ಎಂಬ ಕಾಳಿದಾಸನ ಮಾತಿನ ಪ್ರಭಾವ ಇದೆ ಎಂಬುದು ಮಾತ್ರ 


ಕಾಳಿದಾಸ ಮತ್ತು ಷೇಕ್ಸ್ಪಿಯರ್ 
ಶ್ರೀ ಆರ್ . ಎಸ್ . ಎನ್ . ಅವರ ಕಲ್ಪನೆಯಲ್ಲಿ. 


ಹೊಳೆಯುವುದು. “ಮದುವೆಯ ಹುಡುಗೆ ಅಂದರೆ ಇನ್ನೊಬ್ಬರ ವಸ್ತು ” ಎನ್ನು ವವನು, 
ಮೂಲದಲ್ಲಿ ಅದನ್ನು ಓದಿರದಿದ್ದರೂ ಅರ್ಥ ಹಿ ಕನ್ಯಾ ಪರಕೀಯ ಏವ' ಎಂಬ 
ಕಾಳಿದಾಸನ ಮಾತನ್ನೇ ಹೇಳುತ್ತಿದ್ದಾನೆ. 

ಷೇಕ್ಸ್ಪಿಯರನಿಗೆ ಸಂಬಂಧಿಸಿದ ಲೇಖದಲ್ಲಿ ಕಾಳಿದಾಸನ ಕೃತಿಗಳಿಂದ 


27 . 


ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಉದಾಹರಿಸುವುದಕ್ಕೆ ನಾನು ಕ್ಷಮೆಯನ್ನು ಬೇಡುವುದಿಲ್ಲ. ಮೊದಲನೆಯದಾಗಿ , 
ಷೇಕ್ಸ್ಪಿಯರನ ಕೃತಿಗಳನ್ನೆಲ್ಲ ಕೂಲಂಕಷವಾಗಿ ಅಭ್ಯಸಿಸಿದವನಲ್ಲ ನಾನು ; ಇದಲ್ಲದೆ, 
ಓದುಗರಲ್ಲಿ ಬಹುಸಂಖ್ಯಾತ ಕನ್ನಡಿಗರಿಗೆ ಸೇಕ್ಸ್ಪಿಯರನ ಕೃತಿಗಳ ಪರಿಚಯ 
ನನಗಿದ್ದುದಕ್ಕಿಂತಲೂ ಕಡಿಮೆ ಇರಬಹುದಾಗಿದೆ (ಶೂನ್ಯಕ್ಕಿಂತ ಕಡಮೆ ಎಂಬುದು 
ಇರುವುದಾದಲ್ಲಿ), ಎರಡನೆಯದಾಗಿ , ಈ ಲೇಖಕ್ಕೆ ಮುಖ್ಯವಾಗಿ ಇಟ್ಟುಕೊಂಡ 
ದೃಷ್ಟಿಯೆ ಬೇರೆಯಾಗಿದೆ. ಷೇಕ್ಸ್ಪಿಯರನು ಶ್ರೇಷ್ಠ ನಾಟಕಕಾರ , ನಿಜ. ಆದರೆ 
ಒಬ್ಬ ಸಾಹಿತಿಯ ಶ್ರೇಷ್ಠತೆಯನ್ನು ಸಾಮಾನ್ಯನ ದೃಷ್ಟಿಯಿಂದ ಅರಿತುಕೊಳ್ಳುವುದು. 
ವಿಮರ್ಶಕರ ದೃಷ್ಟಿ ಯಿಂದ ಕೂಡ ಷೇಕ್ಸ್ಪಿಯರನ ಪ್ರತಿಯೊಂದು ನಾಟಕ ಶ್ರೇಷ್ಠ 
ಎಂದು ಹೇಳಲಾಗುವುದಿಲ್ಲ . ಇದಲ್ಲದೆ ತನ್ನ ಕಾಲಮಾನಕ್ಕನುಸರಿಸಿ, ತನ್ನ ಕಾಲದ 
ಪ್ರೇಕ್ಷಕರ ಯೋಗ್ಯತೆಯನ್ನು ಲಕ್ಷದಲ್ಲಿಟ್ಟು ಕೊಂಡು ಷೇಕ್ಸ್ಪಿಯರನು ಅನೇಕ 
ಸಂಗತಿಗಳನ್ನು ತನ್ನ ನಾಟಕದಲ್ಲಿ ಸೇರಿಸಿದ್ದಾನೆ. ಇಂದು ಅವಲ್ಲಿ ಕೆಲವು ಜೊಳ್ಳು ಎನ್ನಿಸ 
ಬಹುದು, ಕೆಲವು ನೀರಸ ಎನ್ನಿಸಬಹುದು, ಕೆಲವು ಬೇಸರವನ್ನುಂಟುಮಾಡಬಹುದು, 
ಇನ್ನು ಕೆಲವು ಬಾಲಿಶ ಎನ್ನಿಸಬಹುದು. ಒಮ್ಮೊಮ್ಮೆ ಆಗಿನ ಕಾಲದಲ್ಲಿ ಮೀಸೆ ಬಾರದ 
ಹುಡುಗರು ಸ್ತ್ರೀಪಾತ್ರವನ್ನು ವಹಿಸುತ್ತಿದ್ದು ದಕ್ಕಾಗಿ ಪ್ರೇಕ್ಷಕರನ್ನು ನಗಿಸುವ ಕೆಲವು 
ಸಂದರ್ಭದ ಮಾತುಗಳು ( ಉದಾ.: “ ಟೈಲ್ಸ್ ನೈಟ್' ದಲ್ಲಿ) ಸ್ತ್ರೀಯರೆ ಸ್ತ್ರೀಪಾತ್ರ 
ವನ್ನು ವಹಿಸುವ ಇಂದಿನ ಕಾಲದಲ್ಲಿ ನಿಷ್ಟ್ರಯೋಜಕ ಎನ್ನಿಸುವವು. ಇದೆಲ್ಲವನ್ನು 
ಅರಿತೂ ಷೇಕ್ಸ್ಪಿಯರ್ ಶ್ರೇಷ್ಠ ನಾಟಕಕಾರ ಎನ್ನುವುದು ಯಾಕೆ ? ಆ ಶ್ರೇಷ್ಟತೆಯ 
ಮೂಲವೆಲ್ಲಿದೆ ? ಈ ಪ್ರಶ್ನೆಗಳಿಗೆ ಸಾಮಾನ್ಯನ ದೃಷ್ಟಿ ಯಿಂದ ಉತ್ತರ ಕೊಡುವುದೆ 
ಇಲ್ಲಿ ಮುಖ್ಯೋದ್ದೇಶ. 
- ಷೇಕ್ಸ್ಪಿಯರನ ನಾಟಕಗಳ ಬಗ್ಗೆಯೆ ಹೇಳುವುದಾದರೆ ಅವನ ನಾಟಕಗಳಲ್ಲಿ 
ರಾಜರು, ರಾಣಿಯರು, ಮಂತ್ರಿಗಳು, ದುರ್ಮ೦ತ್ರಿಗಳು, ಸೈನಿಕರು , ಸೇನಾಪತಿಗಳು, 
ಪ್ರಣಯಿಗಳು , ಪ್ರತಿಸ್ಪರ್ಧಿಗಳು, ಭಾವಿಕರು, ಕುಟಿಲರು , ಧನಿಕರು, ದರಿದ್ರರು, 
ಪ್ರಾಮಾಣಿಕರು , ಪಟಂಗರು , ಕಳ್ಳರು, ಕಪಟಿಗಳು ಮುಂತಾಗಿ ನೂರಾರು ವಿಧದ 
ಪಾತ್ರಗಳಿವೆ. ಪ್ರಣಯ , ದ್ವೇಷ, ಅಸೂಯೆ, ಈರ್ಷ್ಯ, ಸಿಟ್ಟು , ಸೇಡು, ದುಃಖ , 
ದುರಂತ, ಹಾಸ್ಯ , ಅಪಹಾಸ್ಯ ಮೊದಲಾದ ವಿವಿಧ ಭಾವನೆಗಳಿವೆ. ಗ್ರಾಮ್ಯಶೈಲಿಯ 
ಹರಟೆಯಿಂದ ಭಾವಗೀತೆಯ ಕಾವ್ಯಶೈಲಿಯವರೆಗೆ ಬರೆವಣಿಗೆ ಇದೆ. ಆದರೆ ಇವಿಷ್ಟೆ 
ಅಥವಾ ಇವಕ್ಕಾಗಿಯೆ ಷೇಕ್ಸ್ಪಿಯರನು ದೇಶ - ಕಾಲಗಳ ಮರ್ಯಾದೆಯನ್ನು ಮಾರಿ 
ಜನಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಎಂದು ತಿಳಿಯಲಾಗದು. ಪ್ರಾರಂಭದ ವಿವರವಾದ 
ಚರ್ಚೆ ಆ ಮಾತನ್ನು ಸ್ಪಷ್ಟಪಡಿಸುತ್ತಿದೆ. ಒಂದು ದೃಷ್ಟಿಯಿಂದ ಹೇಳುವುದಾದರೆ 
ತನ್ನ ಸಮಕಾಲಿಕರಿಗೆ ಷೇಕ್ಸ್ಪಿಯರನು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿದ್ದನು, ಅವನ 
ಕೃತಿಗಳನ್ನು ಹೊರಗಿನಿಂದ ನೋಡಿ ಪ್ರೇಕ್ಷಕರು ಮೆಚ್ಚುತ್ತಿದ್ದರು. ಆದರೆ ಇಂಗ್ಲಿಷ್ 
ಭಾಷೆಯನ್ನು ಬಲ್ಲ ಇಂದಿನ ಜನರಿಗೆ ನಾನೂರು ವರ್ಷಗಳ ತರುವಾಯದಲ್ಲಿ 
ಇನ್ನಿ ಷ್ಟು ದೂರವಾಗುವುದರ ಬದಲು ಇನ್ನಿಷ್ಟು ಹತ್ತಿರವಾಗಿದ್ದಾನೆ; ಇವನು 
ನಮ್ಮಿಂದ ಬೇರೆ ಎನ್ನಿ ಸದಷ್ಟು ಹತ್ತಿರವಾಗಿದ್ದಾನೆ. ಅದಕ್ಕಾಗಿಯೆ ಷೇಕ್ಸ್ಪಿಯರನ 


28 


ಸಾಮಾನ್ಯರ ಷೇಕ್ಸ್ಪಿಯರ್ ಎ 
ಅನೇಕ ಮಾತುಗಳು ಅವನ ಮಾತುಗಳೆನ್ನಿ ಸದೆ ನಮ್ಮ ಮಾತುಗಳಾಗಿವೆ . ತನಗೆ 
ಸಲ್ಲತಕ್ಕದ್ದನ್ನು ಹಟದಿಂದ ಬೇಡುವ ಮನುಷ್ಯನ ಬಗ್ಗೆ “ He wants his pound 
of hesh ” ಎಂದು ನಾನೆನ್ನು ವಾಗ ಷೇಕ್ಸ್ಪಿಯರನ ' ದಿ ಮರ್ಚೆಂಟ್ ಅಫ್ ವೆನಿಸ್ ? 
ಅನ್ನು ಓದಿರಲೇಬೇಕೆಂಬ ಅಗತ್ಯವಿಲ್ಲ. “ All the world's a stage ” ಎನ್ನುತ್ತೇವೆ 
ಸಹಜವಾಗಿ, ತನ್ನ ಅಸ್ ಯು ಲೈಕ್ ಇಟ್ ' ಎಂಬ ನಾಟಕದಲ್ಲಿ ಷೇಕ್ಸ್ಪಿಯರನು 
ಯಾವ ಪಾತ್ರದ ಬಾಯಿಯಿಂದ ಯಾವ ಸಂದರ್ಭದಲ್ಲಿ ಹೇಳಿಸಿದ್ದಾನೆ ಎಂಬುದರ ಗೊಡವೆ 
ನನಗಿಲ್ಲ. ಮುಖ್ಯವಾದ ಮಾತೆಂದರೆ ನಾನೂರು ವರ್ಷಗಳ ಮುಂಚೆ ಷೇಕ್ಸ್ಪಿಯರನ 
ಪಾತ್ರಗಳು ಹೇಳುವ ಅನೇಕ ಮಾತುಗಳು ಇಂದು ಇಂಗ್ಲಿಷ್ ಭಾಷೆ ಬಳಕೆಯಲ್ಲಿದ್ದ 
ಪ್ರದೇಶಗಳಲ್ಲಿ ನಮ್ಮ ಇಂದಿನ ವ್ಯವಹಾರಕ್ಕೆ ಸಮರ್ಪಕವಾದ ಅಭಿವ್ಯಕ್ತಿಯನ್ನು ಒದಗಿಸು 
ತಿವೆ. ಮನುಷ್ಯನ ಬಾಹ್ಯಸಮಾಜಕ್ಕೆ ಸಂಬಂಧಿಸಿದ ರೀತಿ- ನೀತಿಗಳು ಬದಲಾಗುತ್ತಿವೆ, 
ಬದಲಾಗಿವೆ, ಬದಲಾಗಲೇಬೇಕು ; ಆದರೆ ಮನುಷ್ಯನ ಆಂತರ್ಯದಲ್ಲಿ ಹುದುಗಿದ 
ಭಾವನೆಗಳು - ಪ್ರಣಯ ,ಕೋಪ, ಮತ್ಸರ , ಲೋಭ ಮುಂತಾದುವು - ಅಂದಿಗಿದ್ದಂತೆ 
ಇಂದೂ ಇವೆ. ಅವನ್ನು ಷೇಕ್ಸ್ಪಿಯರನು ಚಿತ್ರಿಸಿದ ರೀತಿ, ವಿವರಿಸಿದ ಶಬ್ದಗಳು 
ಇವು ನಮ್ಮ ಇಂದಿನ ಅನುಭವಕ್ಕೆ ಸಹಾಯಕವಾಗಿವೆ. ಸಾಮಾನ್ಯನಿಗೆ ಸಂತೋಷ 
ನಾಗುವುದು ಇದಕ್ಕಾಗಿ, ತನ್ನ ಅನುಭವಗಳಿಗೆ ಇಲ್ಲಿ ಕನ್ನಡಿ ಇದೆಯಲ್ಲದೆ 
ತನ್ನೊಳಗೆ ಅಸ್ಪಷ್ಟವಾದ ವಿಚಾರಗಳಿಗೆ ಒಂದು ಅಭಿವ್ಯಕ್ತಿ ಇದೆ. ನಮ್ಮದನ್ನು 
ತಿಳಿದುಕೊಂಡನಲ್ಲ ! ಇಂದು ನಮಗೆ ಹೀಗನ್ನಿ ಸುವುದೆಂದು ಅಂದೇ ಹೇಳಿದ್ದನಲ್ಲ ! 
ಪ್ರಪಂಚದಲ್ಲಿ ನಮಗೆ ಅರಿಯದಂತಹ ನಮ್ಮ ಕೆಲ ನೆರೆಹೊರೆಯವರನ್ನು ನಮಗೆ 
ತಿಳುಹಿಸಿಕೊಟ್ಟಿರುವನಲ್ಲ ! ಬುದ್ದಿವಂತರು ಏನೇ ಹೇಳಲಿ, ಅವರಿಗೆ ಎಲ್ಲ ತಿಳಿದಿಲ್ಲ. 
“ There are more things in heaven .... ” ನಿಜ. ನಾವು ತಿಳಿದುಕೊಂಡ 
ನಿಜ. ಕಾಯಿದೆ ಕುಣಿದಾಡಲಿ, ಶಾಸ್ತ್ರ ಶಂಖ ಊದಲಿ, ಷೇಕ್ಸ್ಪಿಯರನ ಅಥೆಲ್ಲೊ 
ಮಾಡಿದ್ದೇ ಸರಿ . ಇಲ್ಲದಿದ್ದರೆ ಯಾವ ಗಂಡನಿಗೂ ಹೆಂಡತಿ ದಕ್ಕಲಿಕ್ಕಿಲ್ಲ. ಏನಾದರೂ 
ಹೆಣ್ಣು ಜಾತ್ಯಾ - ಅದೇ ಬಾಯಿಗೆ ಬಂದಿದೆ ಅನ್ನುವಷ್ಟರಲ್ಲಿ ಷೇಕ್ಸ್ಪಿಯರನೆ 
ಹೇಳಿಬಿಟ್ಟ , “ Frailty , thy name is woman !” ಅಂತ. 

ಷೇಕ್ಸ್ಪಿಯರನದಾಗಲಿ ಕಾಳಿದಾಸನದಾಗಲಿ ಶ್ರೇಷ್ಠತೆಯ ರಹಸ್ಯ ಇಲ್ಲಿದೆ. 
ಅವರ ಕೃತಿಗಳೆಂದರೆ ಜೀವನ, ಜೀವನದ ಪ್ರತಿಬಿಂಬವಲ್ಲ. ಅದಕ್ಕೆಂದೇ ವಿಚಾರಕ್ಕಿಂತ 
ಅನುಭವದಲ್ಲಿಯೆ ತೊಡಗಿದ ಸಾಮಾನ್ಯರಿಗೆ ಅವು ಮೆಚ್ಚಿಗೆಯದಾಗುವುವು. ಮನುಷ್ಯ 
ಎ೦ಬ ಪ್ರಾಣಿವರ್ಗದ ನೈಸರ್ಗಿಕ ಎಂದರೆ ಭಾವನಾತ್ಮಕ ಜೀವನಕ್ಕೆ ದೇಶ- ಕಾಲಗಳ 
ವ್ಯತ್ಯಾಸವಿಲ್ಲ. ( ಅನೇಕಕೋಟವರ್ಷಗಳ ಮೇಲೆ ವೈಜ್ಞಾನಿಕರು ಹೇಳುವಂತೆ ವ್ಯತ್ಯಾಸ 
ಕಾಣಬಹುದು.) ಅಲ್ಲಿನವರೆಗೂ ಇಂತಹ ಕೃತಿಗಳಿಗೆ ಸ್ಥಾನವಿದೆ. 


ಪ 


bר 


ක 
ම 


ಷೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ - ಸಮಸ್ಯೆ 

ಗೌರೀಶ ಕಾಯ್ಕಿಣಿ 


ಎ2ಎ2ಎ2ಎ2ಎ2ಎ²ಎ2ಎ2ಎ²ಎ2ಎ2 
* ಷೇಕ್ಸ್ಪಿಯರನ ನಾಟಕಗಳನ್ನು ಬರೆದವರು ಯಾರು ? ' - ಎಂಥ ಹುಚ್ಚು ಪ್ರಶ್ನೆ ? 
“ ಪಂಚಪಾಂಡವರು ಮಂಚದ ಕಾಲಿನಷ್ಟೆ ? ” ಎಂದು ಕೇಳಿದ ಹಾಗಾಯಿತಲ್ಲ ! 
ಅವನು ಬರೆದದ್ದನ್ನು ಅವನಲ್ಲದೆ ಇನ್ನಾರು ಬರೆದದ್ದು ? ಕಾಳಿದಾಸನ ಕಾವ್ಯ - ನಾಟಕ 
ಗಳನ್ನು ಕೌಟಿಲ್ಯ ಬರೆದನೆಂದರೆ ಯಾರು ನಂಬುವರು ? ಯಾರು ನಗಲಾರರು ? ಆದರೆ 
ಹುಚ್ಚೆಂದು ಕಾಣುವ ಈ ಪ್ರಶ್ನೆಯು ಎಷ್ಟೋ ವಿದ್ವಾಂಸರಿಗೆ ಈಗ ಎಷ್ಟೋ ಕಾಲದಿಂದ 
ಹುಚ್ಚು ಹಿಡಿಸಿದೆ. 

ಏವನ್ ಹೊಳೆಯ ಮೇಲಿನ ಸ್ಪಾಟ್ ಫರ್ಡ್ ಹಳ್ಳಿಯ ಒಬ್ಬ ಕಟುಕರ 
ಮನೆಯ ಹುಡುಗ, ಮುಂದೆ ಲಂಡನ್ ನಗರದ ಥಿಯೇಟರಿನ ಹೊರಗೆ ಸರದಾರ 
ಸಿರಿವಂತರ ಕುದುರೆಗಳನ್ನು ನೋಡಿಕೊಳ್ಳುತ್ತ ಹಾದಿ ಕಾಯುವ ಹುಡುಗ, ಪ್ರಸಂಗ 
ವೆದ್ದಾಗ ( ಅಥವಾ ಬಿದ್ದಾಗ !) ರಂಗಭೂಮಿಯ ಮೇಲೂ ಕಿರುಕುಳ ವೇಷ ಕಟ್ಟಿ 
ಕುಣಿದಾಡುವ ಹುಡುಗ ' ಹ್ಯಾಮೈಟ್ ', ' ಮೆಕ್ ಬೆತ್ ', ' ಅಸ್ ಯು ಲೈಕ್ ಇಟ್ ”, 
' ಕಿಂಗ್ ಲಿಯರ್ ', ' ಅಥೆಲ್ಲೊ ', 'ರೋಮಿಯೊ ಅಂಡ್ ಜೂಲಿಯೆಟ್', 'ಜೂಲಿಯಸ್ 
ಸೀಸರ್ ' ಮುಂತಾದ ಜಗದ್ವಿಖ್ಯಾತ ಅವರ ಮಹಾಕೃತಿಗಳನ್ನು ಬರೆದಿರಬಹುದೇ ? 

ಯಾಕೆ ಬರೆದಿರಬಾರದು ? ಕಾಳಿದಾಸನು ಲೋಕೋತ್ತರ ಲಾಲಿತ್ಯದ ಕಾವ್ಯ 
ಕೃತಿಗಳನ್ನು ಕಟ್ಟಲಿಲ್ಲವೆ ? ಆ ಆಖ್ಯಾಯಿಕೆಯಂತೆ ಕಾಳಿದಾಸನೂ ಒಬ್ಬ ದಿಕ್ಕಿಲ್ಲದ 
ದಡ್ಡ ಕುರುಬನಾಗಿದ್ದನಷ್ಟೆ ! ಆದರೆ , ಇಲ್ಲಿ ಎರಡು ಆಕ್ಷೇಪಗಳು : ಕಾಳಿದಾಸ 
ಕುರುಬನಿದ್ದನೆಂಬುವದು ಕೇವಲ ಆಖ್ಯಾಯಿಕೆ, ಐತಿಹ್ಯವಲ್ಲ ; ಆದರೆ ಷೇಕ್ಸ್ಪಿಯರನು 
ಕಟುಕರ ಹುಡುಗ, ತನ್ನ ಊರ ಒಡೆಯರ ತೋಟದಿಂದ ಹಣ್ಣು , ಹೇಂಟೆ ಕದಿಯುತ್ತಿದ್ದ 
ತುಡುಗ - ಎಂಬುದಕ್ಕೆ ಆಧಾರವಿದೆ. ಇನ್ನು ಕುರುಬರ ಕಗ್ಗ 'ಕೂಸ' ಕಾಳಿದಾಸ 
ಹೇಗಾದನೆಂಬುದಕ್ಕೆ ಕಾಳಿಮಾತೆಯ ಸಾಕ್ಷಾತ್ಕಾರದ ಪವಾಡ ಕಥೆಯಾದರೂ ಸೃಷ್ಟಿ 
ಯಾಗಿದೆ. ಅಂಥ ದೈವಾನುಗ್ರಹದ ಚಮತ್ಕಾರ ಬಡ ವಿಲಿಯಂ ಷೇಕ್ಸ್ಪಿಯರನ ಮೇಲೆ 


ಎc ಷೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ - ಸಮಸ್ಯೆ 
ಆದ ವೃತ್ತಾಂತವಿಲ್ಲ ! ಅಂದಾಗ ಇದ್ದಕ್ಕಿದ್ದಂತೆ ಷೇಕ್ಸ್ಪಿಯರ್ ತನ್ನದೆನ್ನುವ ಮಹಾ 
ನಾಟಕಕೃತಿಗಳನ್ನು ಬರೆದು ಆಂಗ್ಲೋ -ಸ್ಯಾಕ್ಷನ್ ವಂಶದ ಸಾರ್ವಭೌಮ ಪ್ರತಿಭೆಯ 
ಅದ್ವಿತೀಯ ಪ್ರಭೆಯ ಕವಿಯೆಂದು ಮೆರೆದದ್ದು ಹೇಗೆ ? “ ಅಸ್ತಿ ಕಶ್ಚಿತ್ ವಾಗ್ವಿಶೇಷ! ” 
ಎಂದು ಆ ಆ೦ಗ್ಲ ಕವಿಚಕ್ರವರ್ತಿಯ ನಾಲಿಗೆಯ ಮೇಲೆ ಬರೆದ ದೈವತವು ಯಾವದು ? 

“ Others abide our question . Thou art free . ” ಇನ್ನೊಬ್ಬ ಹಿರಿಯ 
ಕವಿ ಹಾಡಿದ ಈ ಪ್ರಶಸ್ತಿಗೆ ಪೂರ್ತಿ ಪಾತ್ರತೆಯನ್ನು ಪಡೆದ ಈ ' ಕವಿಗಳಲ್ಲಿಯ ಕಡುಗಲಿ ? 
( Poet as a Hero) ಹೇಗೆ ಉಂಟಾದನು ? ಅಥವಾ ಇವನ ನಾಟಕಗಳಲ್ಲಿಯ 
ಅಲೌಕಿಕ ನಾಯಕೋತ್ತಮರಂತೆ ಈ ಕವಿಯ ಕಾಲ್ಪನಿಕನೋ ? ಈ ವಾದವು ಅನೇಕ 
ವರ್ಷಗಳಿಂದಲೂ ನಡೆದು ಬಂದಿದೆ. ಕೆಲವು ವಿದ್ವಾಂಸರು ಷೇಕ್ಸ್ಪಿಯರನ ಬದಲು ಅವನ 
ನಾಟಕಗಳನ್ನು ಬರೆದವರು ಫ್ರಾನ್ಸಿಸ್ ಬೇಕನ್ , ಎಡ್ವರ್ಡ್ ಡಿ ವೀರ್ ( ಆಕ್ಸ್ ಫರ್ಡಿನ ಒಬ್ಬ 
ಸರದಾರ) ಅಥವಾ ಸಂಬೋಕಿನ ಕೌಂಟಿಸ್ ( ಸರ ದಾರಿಣಿ) ಇವರಲ್ಲಿ ಒಬ್ಬರಲ್ಲ 
ಒಬ್ಬರೆಂದು ಪ್ರತಿಪಾದಿಸಿದ್ದು ದುಂಟು. ಆದರೆ ಈ ವಾದಕ್ಕೆ ಹೊಸ ದನಿಯನ್ನು ಕೂಡಿಸಿ 
ಹೊಸ ಆವೇಶ ಆಗ್ರಹಗಳಿಂದ ಇದರ ಪರಿಶೋಧನೆ - ಪ್ರತಿಪಾದನೆ ಮಾಡಿದ ಆಧುನಿಕ 
ವಿದ್ವಾಂಸನು ಅಮೆರಿಕೆಯ ಒಬ್ಬ ಪ್ರಾಧ್ಯಾಪಕ, ಪ್ರೊ || ಹಾಫ್ಮನ್ , 
- ಪ್ರೊ | ಹಾಫ್ ಮನ್ ಕಳೆದ 20 ವರ್ಷಗಳಿಂದ ಈ ಸಂಶೋಧನಕ್ಕೆ ತನ್ನ ತನು 
ಮನ- ಧನಗಳನ್ನೇ ಮುಡಿಪಾಗಿಟ್ಟು ದುಡಿಯುತ್ತಿದ್ದಾನೆ. ಆತನ ಸಾಧನೆಯು 
ಯಶಸ್ವಿಯಾದರೆ ಆ೦ಗ್ಲ ಸಾಹಿತ್ಯಪ್ರಪಂಚದಲ್ಲಿಯೇ ಒಂದು ಕಿರಿಯ ( ?) ವಿಪ್ಲವ 
ವುಂಟಾಗುವದು. ಅವರ ಕವಿಯೊಬ್ಬನು ನೆಲಕ್ಕೆ ಉರುಳುವುದಲ್ಲದೆ, ಆಂಗ್ಲನಲ್ಲದ 
ಪ್ರಾಧ್ಯಾಪಕನೊಬ್ಬನು ಆ ಮೂರ್ತಿಭಂಜನಕ್ಕಾಗಿ ಪ್ರಭಾವಾನ್ವಿತನಾಗುವನು ! ಅಲ್ಲದೆ 
ಹೊಸದೊಂದು ಅಲಕ್ಷಿತ ಉಪೇಕ್ಷಿತ ವ್ಯಕ್ತಿ ಆಂಗ್ಲ ಕವಿಚಕ್ರವರ್ತಿಯ ಗದ್ದುಗೆಯನ್ನೇರು 
ವಂತೆ ಆಗುವದು ! 

ಷೇಕ್ಸ್ಪಿಯರನ ಚತುಃಶತಸಾಂವತ್ಸರಿಕೋತ್ಸವದ ಸಂದರ್ಭದಲ್ಲಿ ಷೇಕ್ಸ್ಪಿಯರ್ 
ಎಂಬ ಕವಿ , ವ್ಯಕ್ತಿ ಇದ್ದನೋ ಇಲ್ಲವೋ ಎಂಬ ಯಕ್ಷಪ್ರಶ್ನೆಯನ್ನೆ ಚರ್ಚಿಸುವದೂ 
ಒಂದು ವಿಡಂಬನೆಯ ಚೇಷ್ಮೆ ಅನಿಸಬಹುದು ! ಆದರೆ ವಾಲ್ಮೀಕಿ, ವ್ಯಾಸ, ಭಾಸ , 
ಕಾಳಿದಾಸರಂತೆ ಷೇಕ್ಸ್ಪಿಯರನೂ ಒಂದು ಅಲೌಕಿಕ ಅಪೌರುಷೇಯ ಮಹಿಮೆಯ 
ವ್ಯಕ್ತಿತ್ವವನ್ನು ಪಡೆದು ಪ್ರಪಂಚದ ಸಹೃದಯರ ಹೃದಯಾಕಾಶದ ನಿತ್ಯ ನಕ್ಷತ್ರವಾಗಿ 
ಮೆರೆಯುತ್ತಿದ್ದಾನೆ. ಆ ವ್ಯಕ್ತಿತ್ವ ಅವನದೆಂಬ ನಾಟಕ ಯ ಶಬ್ದ ಬ್ರಹ್ಮನೆಂಬ 
ಮಹಿಮೆಯ ಸಿದ್ದ ಸತ್ವ - ಐತಿಹಾಸಿಕವಾದ ಈ ವಿಲಿಯಂ ಷೇಕ್ಸ್ಪಿಯರನೆಂಬ 
ವ್ಯಕ್ತಿಗಿಂತ ಹಿರಿದು. ಇವನ ಐತಿಹಾಸಿಕತೆಯ ಬಗೆಗೆ ನಡೆದು ಬಂದ ಚರ್ಚೆ ಅವನ 
ಸಾಹಿತ್ಯ- ಸಾರ್ವಭೌಮತ್ವದ ಐಶ್ವರ್ಯಕ್ಕೆ ಯಾವ ಕುಂದನ್ನೂ ತರಲಾರದೆಂದು ನಮ್ಮ 
ಭಾವನೆ. 

ಪ್ರೊ || ಹಾಫ್‌ಮನ್ ಪ್ರತಿಪಾದಿಸುವ ಅಲಕ್ಷಿತ ಉಪೇಕ್ಷಿತ ವ್ಯಕ್ತಿ ಮಾರ್ಲೊ. 
ಆ ಮಾರ್ಲೊ ಯಾರು ? ಏನು ? ಎಂಬುದನ್ನೆಲ್ಲ ಅರಿತುಕೊಳ್ಳುವ ಮೊದಲು ಈ 
ವಾದದ ಸ್ವರೂಪವನ್ನು ತಿಳಿಯಬೇಡವೆ ? 


31. 


ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಷೇಕ್ಸ್ಪಿಯರ್ ಕವಿಯ ಪೂರ್ವಚರಿತ್ರದ ವಿಷಯ ಸಾಕಷ್ಟು ಗೊತ್ತಿಲ್ಲವೆಂಬು 
ದೊ೦ದೇ ಈ ವಾದದ ಕಾರಣವಲ್ಲ. ಹಾಗೆ ಎಷ್ಟೋ ಪುರಾತನ ಕವಿಗಳ ಚರಿತ್ರ 
ನಮಗೆ ಗೂಢವಾಗಿಯೇ ಇದೆ. ಆ೦ಗ್ಲರ ಇನ್ನೊಬ್ಬ ಪ್ರಾಚೀನ ರಾಷ್ಟ್ರೀಯ ಕವಿ 
ಚಾಸರನ ವಿಷಯ ಅದೆಷ್ಟು ಗೊತ್ತಾಗಿದೆ ? ಆದರೂ ಅವನದೆಂದು ಹೆಸರಾದ 
“ ಕ್ಯಾಂಟರ್‌ಬರಿಯ ಕಥೆ ' ಗಳ ಕರ್ತೃತ್ವವನ್ನು ಅವನಿಂದ ಅಪಹರಿಸಲು ಯಾರೂ 
ಯತ್ನಿಸಿಲ್ಲ. ಆದರೆ ಷೇಕ್ಸ್ಪಿಯರನ ಕುರಿತು ಬಂದ ಕಷ್ಟ ಅವನ ಚರಿತ್ರಾಂಶಗಳು 
ಗೊತ್ತಿಲ್ಲವೆಂಬುದು ಮಾತ್ರವಲ್ಲ, ಗೊತ್ತಾದ ಅಂಶಗಳಿ೦ದ ಅವನ ಕರ್ತೃತ್ವ - ವ್ಯಕ್ತಿತ್ವದ 
ಒಂದು ರೂಪ ; ಅವನ ನಾಟಕಗಳಿಂದ ರೂಪಿತವಾಗುವ ಅವನ ವ್ಯಕ್ತಿತ್ವದ 
ಬೇರೆಯೇ ಸ್ವರೂಪ! 

ಉದಾಹರಣೆಗೆ, ಸ್ನಾ ಟ್ ಫರ್ಡಿನ ಆ ಯುವಕ ಶಾಲೆಯ ಒಳಭಾಗವನ್ನೇ 
ಕಂಡವನಲ್ಲ, ವಿಶ್ವವಿದ್ಯಾಲಯದ ಮಾತೇಕೆ ? ಆದರೆ ನಾಟಕಕಾರ- ಕವಿಯು ಸವ 
ಕಾಲೀನ ಪುಸ್ತಕಪ್ರಪಂಚದ ಪರಿಜ್ಞಾನವನ್ನೆಲ್ಲ ವಿಲಕ್ಷಣವಾಗಿ ( ಸಲ್ಲಕ್ಷಣವಾಗಿಯೂ !) 
ಪಳಗಿಸಿಕೊಂಡಂತಿದೆ ! ಆಗಿನ ಕಾಲದಲ್ಲಿ ಈಗಿನಂತೆ ಪುಸ್ತಕಗಳು ಓದಲು ನೋಡಲು 
ದೊರೆಯುತ್ತಿಲ್ಲವೆಂಬುದನ್ನು ನಾವು ಮರೆಯಬಾರದು. ವಿಶ್ವವಿದ್ಯಾಲಯಗಳ ಹೊರಗೆ 
ಗ್ರಂಥಸಂಗ್ರಹಗಳೇ ವಿರಳವಿದ್ದವು. ಇಂಗ್ಲೆಂಡಿನಲ್ಲಿ ಖಾಸಗಿ ಹಾಗೂ ಸಾರ್ವಜನಿಕ 
ಸಂಗ್ರಹಾಲಯಗಳು ಬೆಳೆದು ಬಂದದ್ದೆ 18ನೆಯ ಶತಮಾನದಲ್ಲಿ. ಅಂದಮೇಲೆ ಆ 
ಹುಡುಗ ನಾಟಕಗಳಲ್ಲಿ ಪ್ರಕಟವಾದ ಆ ಪಾಂಡಿತ್ಯವನ್ನೆಲ್ಲ ಇತಿಹಾಸ, ತತ್ವಜ್ಞಾನ, 
ಲ್ಯಾಟಿನ್ -ಗ್ರೀಕ್ ಭಾಷೆಗಳ ಪ್ರಭುತ್ವ ಪಡೆದನಾದರೂ ಹೇಗೆ ? ( ಆಗ ಗ್ರೀಕ್ , 
ಲ್ಯಾಟಿನ್ ಭಾಷೆಗಳಿಂದ ಗ್ರಂಥಗಳು ಆಂಗ್ಲ ಭಾಷೆಯಲ್ಲಿ ಅನುವಾದವಾದರೂ 
ಕಡಿಮೆಯೇ , ಕೆಲವೇ !) 

ಇದಕ್ಕೂ ಹೆಚ್ಚಿನದೆಂದರೆ , ಈ ನಾಟಕಕಾರನು ಬಳಸುವ ಅಪಾರ ಶಬ್ದ ಸಂಪತ್ತು ! 
ಜ್ಞಾನದ ಪ್ರತಿಯೊಂದು ಶಾಖೆಯನ್ನೂ ವ್ಯಾಪಿಸುವ ಶಬ್ದ ಸಂಭಾರ ಇಂದಿಗೂ ಅವನ್ನು 
ಖಾರಿಸಲಿಕ್ಕೆ ಸಿಗದಂಥ ಶಬ್ಬ ಸಂಗ್ರಹವನ್ನು ಷೇಕ್ಸ್ಪಿಯರನು ಯಾವ ಆತಂಕ 
ಆಯಾಸವೂ ಇಲ್ಲದೆ ಲೀಲೆಯಿಂದ ಬಳಸಿದ್ದಾನೆ. ಅಂದಿನ ಶ್ರೇಷ್ಠ ಪಂಡಿತನಾದ 
ಮಿಲ್ಟನ್ (1608 - 1674) ಚಿಕ್ಕೆಗಣ್ಣಿನಿಂದ ಜಾಗ್ರತನಾಗಿ ವ್ಯಾಸಂಗ ನಡೆಯಿಸಿದಾತ. 
ಆತನು ತನ್ನ ಕಾವ್ಯಗಳಲ್ಲಿ ಪ್ರಯೋಗಿಸಿದ್ದು 8 ,000 ಶಬ್ದಗಳನ್ನು ಮಾತ್ರ ! ಆದರೆ 
ಷೇಕ್ಸ್ಪಿಯರನು , ಕಂಪನೀ ನಟನಾದ ಈ ಹಳ್ಳಿಯ ಹುಡುಗ, ಉಪಯೋಗಿಸಿದ 
ಶಬ್ದ ಸಂಖ್ಯೆ 25 , 000 ! 

ಪುಸ್ತಕಪ್ರಪಂಚದಿಂದ ಪ್ರಪಂಚದ ಪುಸ್ತಕಕ್ಕೆ ಬಂದರೂ ಇದೇ ಕತೆ, ನಾಟಕಕಾರ 
ಷೇಕ್ಸ್ಪಿಯರನ ಲೋಕಾನುಭವ , ಮಾನವ ಜೀವನದ ' ಪಾರದರ್ಶಿಯಾದ ಅಪಾರದರ್ಶಿ 
ಯಾದ' ಅವಲೋಕನೆ, ನೂರಾರು ವ್ಯಕ್ತಿ ಮನೋಧರ್ಮಗಳ ಸೂಕ್ಷ್ಮವೂ ತೀಕವೂ 
ಆದ ಪರಿಜ್ಞಾನ, ಆ ಹೊಳೆಯಂಚಿನ ಹಳ್ಳಿಯ ತರಳನಿಗೆ ಹೊಳೆಯುವದಾದರೂ ಹೇಗೆ ? 
ಬರೇ ಥಿಯೇಟರಿನ ಹೊರಗೆ ನನ್ನೆ ಯರ ಕುದುರೆಗಳ ಬಾಯಿಗೆ ತೋಬರಿ ಹಿಡಿದ 
ಮಾತ್ರಕ್ಕೆ ಅರಸುಮನೆತನದ ಉಚ್ಚ ಕುಲದ ವಿಚಾರ ಪದ್ಧತಿಗಳೂ , ಸಡಗರದ ಠೀವಿ 

32 


ವಿ ಷೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ -ಸಮಸ್ಯೆ 
ಗಳೂ ನಯ - ನಾಜೂಕುಗಳೂ ಈ ಯುವಕನಿಗೆ ಆತ ಎಷ್ಟೇ ' ಅಶಿಕ್ಷಿತ ಪಟುತ್ವ ' 
ವುಳ್ಳವನೆಂದು ಒಪ್ಪಿಕೊಂಡಾಗೂ ತೋಚುವದೆಂತು ? ಷೇಕ್ಸ್ಪಿಯರನ ನಾಟಕಗಳಲ್ಲಿ 
ರಾಜಕುಲದ ಪುಣ್ಯವಂತರ ಅಭಿಜಾತ ಅಭಿರುಚಿಯ ರೀತಿನೀತಿಗಳ ನಿಕಟವೂ 


ಹ್ಯಾನ್ಸೆಟ್ 
“ ಅಯ್ಯೋ ! ಬಡಪಾಯಿ ಯಾರಿಕ್ .. . ಎಲ್ಲಿ ನಿನ್ನ ಅಪಹಾಸ್ಯ ಈಗ? 22 
ಉತ್ಕಟವೂ ಆದ ಪರಿಚಯವು ಧಾರಾಳವಾಗಿ ಪ್ರಕಟವಾಗಿದೆ. ಕವಿಗೆ ಜೀವನದಲ್ಲಿ ಅಂಥ 
ಅನುಭವ ಆರಂಭದಿಂದ ಇದ್ದರೇನೇ ಅದು ಸಾಧ್ಯ . 
- ಇನ್ನು ಇದೆಲ್ಲ ಕೇವಲ ಪ್ರತಿಭಾವಿಲಾಸವೆಂದರೂ ನಡೆಯದು. ಪ್ರತಿಭೆಯ 
ವಿಲಾಸಕ್ಕೂ ಮೊತ್ತದಲ್ಲಿ ಅನುಭವ - ಅವಲೋಕನ - ಅನುಶೀಲನಗಳ ಅ೦ಶಗಳು ಅವಶ್ಯ . 
ಬೆರಳು ಚೀಪಿ ಬ್ರಹ್ಮಾಂಡ ಸೃಷ್ಟಿ ಮಾಡಲು ಬರುವದು ಆ ವಟಪತ್ರಶಾಯಿ ಶ್ರೀ 
ವಿಷ್ಣುವಿಗೇ ಶಕ್ಯವಾಗಿತ್ತು ! ಹಾಗಾದರೆ ಒಪ್ಪಲೇಬೇಕಾದ ಅನುಮಾನವು ಯಾವದು ? 
ಷೇಕ್ಸ್ಪಿಯರನು ಈ ನಾಟಕಗಳ ಕರ್ತಾರನಲ್ಲ, ಬೇರೊಬ್ಬ ಕವಿಯು ಈ ಅನಾಮಿಕ 
ಆಸಾಮಿ ವಿಲಿಯಂ ಷೇಕ್ಸ್ಪಿಯರನ ಹಿಂದೆ ಅವಿತುಕೊಂಡು ತನ್ನ ಕೃತಿಗಳನ್ನು 
ಪ್ರಕಟಿಸಿರಬೇಕು. 

ಆದರೆ ಹೀಗೆ ಅವಿತುಕೊಳ್ಳುವದಾದರೂ ಏಕೆ ? ಅದಕ್ಕೆ ಎರಡು ಕಾರಣ : 
ಆ ಕಾಲದಲ್ಲಿ ಕುಲೀನರು, ಸತ್ಕುಲದವರು ನಟ- ನಾಟಕ- ರಂಗಭೂಮಿಯ ವೃತ್ತಿಯನ್ನು 


33. 


> ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹೇಯವೆಂದು, ಹೀನಾಯವೆಂದು ತಿಳಿದಿದ್ದರು. ( ನಮ್ಮಲ್ಲಿಯೂ ಪೂರ್ವಿಕರು ಕುಶೀ 
ಲವರನ್ನು ಕೆಟ್ಟ ಶೀಲದವರೆಂದು , ಕೀಳೆಂದು ಕಾಣುತ್ತಿದ್ದರಷ್ಟೆ !) ಪ್ರತಿಷ್ಠಿತರಿಗೆ ನಾಟ್ಯಾಭಿ 
ರುಚಿಯು ಒಂದು ಮುಸುಕಿನ ಮರೆಯ ಭೋಗವಾಗಿತ್ತು . ಅಂಥ ವರ್ಗದ ಅಂಥ 
ಲೇಖಕರು ಶಿಖಂಡಿಯನ್ನು ಮುಂದಿಟ್ಟುಕೊಂಡೇ ಶರಸಂಧಾನ ನಡೆಯಿಸಬೇಕಿತ್ತು ! 

ಇಲ್ಲಿ ಒಂದು ಸಂಗತಿಯನ್ನು ಮರೆಯಬಾರದು. ಷೇಕ್ಸ್ಪಿಯರನ ನಾಟಕಗಳ 
ಮಹಿಮೆ ಹಾಗೂ ದಿವ್ಯತೆ ಅವನ ನಂತರ ನೂರು ವರ್ಷಗಳವರೆಗೂ ಮನ್ನಣೆ ಪಡೆದಿದ್ದಿಲ್ಲ, 
ಮೇಧಾವಿಗಳೂ ಮನಗಂಡದ್ದು ಕಡಿಮೆಯೇ . ಆದ್ದರಿಂದ ಆ ನಾಟಕಗಳನ್ನು ಬರೆಯು 
ವಾಗ , ಬರೆದಾಗ ಲೇಖಕನಿಗೆ ಸುಳ್ಳು ಹೆಸರೇ ಕ್ಷೇಮವೆನಿಸುವ ವಾತಾವರಣವೇ ಇತ್ತು . 
ಇನ್ನು ಬೇಕನ್ , ಬೆನ್ ಜಾನ್ಸನ್ ಪ್ರಕೃತಿಗಳು ಆ ನಾಟಕಗಳನ್ನು ಬರೆದಿರಲಾರರು 
ಎಂಬುದಕ್ಕೆ ನಾಟಕಗಳಲ್ಲಿ ವ್ಯಕ್ತವಾದ ಪ್ರತಿಭೆಯ ಮಾದರಿಯೇ ಸಾಕ್ಷಿ, ಬರೆಹಗಾರ 
ಹೆಸರನ್ನು ಮರೆಯಿಸಬಹುದು; ಆದರೆ ತನ್ನ ಶೈಲಿಯನ್ನು , ಅದರಲ್ಲಿ ಮೂಡುವ 
ಶೀಲವನ್ನು ಮರೆಯಿಸಲಾರ , ಬೇರ್ಪಡಿಸಲಾರ. ಬೇಕನನ ಪ್ರತಿಭೆ ನಾಟಕೀಯವೇ 
ಅಲ್ಲ ; ಬೆನ್ ಜಾನ್ಸನನಿಗೆ ಷೇಕ್ಸ್ಪಿಯರನ ಅರ್ಥಗೌರವವಾಗಲಿ ಪದಲಾಲಿತ್ಯಗಳ 
ಆಳ - ಅಗಲಗಳಾಗಲಿ ಇಲ್ಲ. ಆದ್ದರಿಂದಲೇ ಪ್ರೊ || ಹಾಫ್ ಮನನ ಸಂಶೋಧನಕ್ಕೆ 
ಅವಕಾಶ ದೊರೆಯಿತು, ಪ್ರಕಾಶವೂ ದೊರಕಿತು . 


ಮಾರ್ಲೊ 
1936ರಲ್ಲಿ ನಾಟಕಕಾರನಾಗಬೇಕೆಂದು ಹುಮ್ಮಸಪಟ್ಟು ನ್ಯೂಯಾರ್ಕಿಗೆ ಬಂದ 
ಪ್ರೊ || ಹಾಫ್ಮನ್ ಮಾರ್ಲೊನ ನಾಟಕಗಳನ್ನು ಎತ್ತಿಕೊಂಡು ಓದಿದನು. ಆಗ 
ಷೇಕ್ಸ್ಪಿಯರನ ಕೃತಿಗಳಿಗೂ ಮಾರ್ಲೊನ ಕೃತಿಗಳಿಗೂ ಆಶ್ಚರ್ಯಕರ ಹೋಲಿಕೆ 
ಇದ್ದದ್ದು ಕಂಡುಬಂದಿತು. ಇಬ್ಬರೂ ನಾಟಕಕಾರರ ತುಲನೆಯನ್ನು ಹಾಫ್‌ಮನ್ 
ಅಭ್ಯಾಸಪೂರ್ವಕವಾಗಿ ಮುಂದುವರಿಸಿದನು . ಒಬ್ಬರನ್ನೊಬ್ಬರು ಕದ್ದ೦ತಿದ್ದಿಲ್ಲ. 
ಷೇಕ್ಸ್ಪಿ ಯರನು ಯಾವ ಬೇರೆ ಕವಿಯ ಅವತರಣಿಕೆಗಳನ್ನೂ ಬಳಸಿಕೊಂಡದ್ದಿಲ್ಲ. 
ಎರಡು ಮಹಾ ಮನಸ್ಸುಗಳು ಹೀಗೆ ಒಂದೇ ರೀತಿ ಒಂದೇ ರೂಪವಾಗಿ ವ್ಯವಹರಿಸುವದು 

ಅದೂ ಅಷ್ಟೆಲ್ಲ ಕೃತಿಗಳಲ್ಲಿ ಶಕ್ಯವಿದ್ದಿಲ್ಲ. ಅಂದರೇನು ? ಅವೆರಡೂ ಎರಡು 
ಮನಸ್ಸುಗಳಾಗಿದ್ದಿಲ್ಲ; ಒಂದೇ ಮನಸ್ಸಿನ ಎರಡು ವಿನ್ಯಾಸಗಳಾಗಿರಬೇಕು. 
- ಆ ಅನುಮಾನ ಮಿಂಚಿದ್ದೇ ತಡ, ಹಾಫ್ಮನನು ಈ ಸಂಶೋಧನೆಗೆ ಪೂರ್ತಿ 
ಧುಮ್ಮಿಕ್ಕಿದನು. ನೂರಾರು ಮೂಲಪ್ರತಿಗಳ ಅಭ್ಯಾಸ, ಎಲಿಜಬೆತ್ (1533 - 1603) 
ಯುಗದ ಆಸ್ಥಾನ, ರಂಗಮಂದಿರ , ಅಪರಾಧ, ಕಾನೂನು, ಸಾಹಿತ್ಯ , ಪ್ರಣಯ , 
ವ್ಯವಹಾರ - ಇವೆಲ್ಲವುಗಳ ವ್ಯಾಸಂಗವೇ ಅವನ ಬಾಳಿನ ವ್ರತವಾಯಿತು. ಈ 
ಸಂಶೋಧನೆಯು ಬೆಳೆದಂತೆ, ಆಳವಾದಂತೆ ಮಾರ್ಲೊನೇ ಷೇಕ್ಸ್ಪಿಯರನೆಂಬ ಅವನ 
ಧಾರಣೆಯು ದೃಢವಾಯಿತು. 

ಆ ಸಿದ್ಧಾಂತದಿಂದ ಷೇಕ್ಸ್ಪಿಯರನ ಬಹುಶ್ರುತ ವಿದ್ಯತೆಯ ಒಗಟು ಒಡೆಯು 
ತದೆ. ಮಾರ್ಲೊ ಉಜ್ಜಲ ಶಿಕ್ಷಣ ಪಡೆದವನಿದ್ದನು. ಕೇಂಬ್ರಿಜ್‌ನಲ್ಲಿಯೂ 

_ 34 


> ಷೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ - ಸಮಸ್ಯೆ 
ಹೊರಗೂ ಅವನಿಗೆ ಉಚ್ಛ ಕುಲದ ವೃತ್ತಿಯ ಮಿತ್ರ ಮಂಡಳಿಯಿತ್ತು . ಆತನ 
ಲೋಕಾನುಭವ ವಿಶಾಲವಿತ್ತು . ಸೆರೆಗುಡುಕ, ಜೂಜುಗಾರ , ತಿರುಕ ಹಾಗೂ ಅರಸರ 
ಒಡನಾಡಿಯಾಗಿದ್ದನು ಮಾರ್ಲೊ ! ಷೇಕ್ಸ್ಪಿಯರನ ನಾಟ್ಯಸೃಷ್ಟಿಗೆ ಆತನೆ 
ಸುಯೋಗ್ಯ ಶಬ್ದಬ್ರಹ್ಮ ! ಇದಕ್ಕೆ ಇನ್ನೂ ಸಮರ್ಪಕ ಆಧಾರವೆಂದರೆ ಮಾರ್ಲೊ 
ಒಬ್ಬ ಪ್ರತಿಭಾಶಾಲಿಯಾದ ನಾಟಕಕಾರನೂ ಆಗಿದ್ದನು. ತನ್ನ ಇಪ್ಪತ್ತೆರಡನೆಯ 
ವಯಸ್ಸಿನಲ್ಲಿಯೇ ಆತ ನಾಟಕ ಬರೆದಿದ್ದನು. 

ಷೇಕ್ಸ್ಪಿಯರ್- ಮಾರ್ಲೊ ಇಬ್ಬರೂ ಸಮಕಾಲೀನರು. ಆಗಿನ ನಾಟಕಕಾರರು 
ಆಗಾಗ್ಗೆ ಒಬ್ಬರನ್ನೊಬ್ಬರು ಉಲ್ಲೇಖಿಸುವದುಂಟು. ಆದರೆ ಷೇಕ್ಸ್ಪಿಯರನನ್ನು 
ನಾಟಕಕಾರನೆಂದು ಯಾರೂ ಉಲ್ಲೇಖಿಸುವದಿಲ್ಲ ! ಆತ ನಟನೆಂಬ ಉಲ್ಲೇಖವಿದೆ. 
“ ಮಾರ್ಲೋ ಸತ್ತಮೇಲೆ' ತನ್ನ ಇಪ್ಪತ್ತೊಂಬತ್ತನೆಯ ವಯಸ್ಸಿನಲ್ಲಿ ಷೇಕ್ಸ್ಪಿಯರನು 
ಕವಿಯೆಂದು ಉಲ್ಲೇಖಿಸಲ್ಪಡುತ್ತಾನೆ. 1598ರಲ್ಲಿ ಆತ ' ಲವ್ ಲೇಬರ್ ಲಾಸ್ಟ್ ' 
ನಾಟಕಕ್ಕೆ ತನ್ನ ಹೆಸರು ಹೇಳುತ್ತಾನೆ. ಆ ಮೊದಲಿನ ಅವನ ನಾಟಕಗಳೆಲ್ಲ ಆ ಹೆಸರು 
ಇಲ್ಲದವೇ ! ಷೇಕ್ಸ್ಪಿ ಯರನ 36 ನಾಟಕಗಳ ಮೊದಲನೆಯ ಸಂಪುಟ ಆತ ಸತ್ಯ 
ಏಳು ವರ್ಷಗಳ ನಂತರ ಪ್ರಕಟವಾಯಿತು. ಆತನ ಜೀವಮಾನದಲ್ಲಿ 18 ಪ್ರಕಟ 
ವಾದವು. ಅವುಗಳಲ್ಲಿ ಕೆಲವಕ್ಕೆ ಅವನ ಹೆಸರೇ ಇದ್ದಿಲ್ಲ ! 

ಇದೆಲ್ಲದಕ್ಕೆ ಒಂದು ಸಂದೇಹಸ್ಥಾನವಿದೆ. ಷೇಕ್ಸ್ಪಿಯರನ ಮೊದಲನೆಯ 
ನಾಟಕವು ಪ್ರಕಟವಾಗುವಾಗ ಮಾರ್ಲೊ ಸತ್ತಿದ್ದ. ಆದರೆ ಇದು ಸತ್ಯವೆ ? 
ಹಾಫ್‌ಮನ್ ಶಂಕಿಸುತ್ತಾನೆ. ಆತ ಸತ್ತಿದಿಲ್ಲವಾದರೆ ಸತ್ತಂತೆ ಸಾರಿ, ತಲೆ ಮರೆಯಿಸಿ, 
ತನ್ನ ನಾಟಕಸಂತತಿಗೆ ಹೆರವನ ತಂದೆತನ ಏಕೆ ತೊಡಿಸಬೇಕಿತ್ತು ? ಅದಕ್ಕೆ 
ಹಾಫ್ ಮನನ ಉತ್ತರ ಹೀಗೆ: 

1593ರ ಮೇ 12ಕ್ಕೆ ಮಾರ್ಲೊನ ಒಬ್ಬ ನಿಕಟ ಮಿತ್ರ ಹಾಗೂ ನಾಟಕಕಾರ 
ಥಾಮಸ್ ಕಿಡ್ ನಾಸ್ತಿಕತೆಯ ಆರೋಪದ ಮೇಲೆ ಸೆರೆಹಿಡಿಯಲ್ಪಟ್ಟ , ಆಗಿನ 
ಕಾಲದಲ್ಲಿ ನಾಸ್ತಿಕತೆಗೆ ಎರಡು ಉಗ್ರ ದಂಡನೆಗಳಿದ್ದವು: ಒಂದು ಮರಣ ; ಇನ್ನೊಂದು 
ಅದಕ್ಕೂ ನಿಷ್ಕರುಣವಾದ ಚಿತ್ರಹಿಂಸೆ, ಕಿಡ್ ' ಚಿತ್ರಹಿಂಸೆಗೆ ಗುರಿಯಾದನು. 
ಆತನನ್ನು ಹಂದರದ ಮೇಲೆ ಚಾಚಿ ಸುತ್ತಿ ಬಿಗಿದೆಳೆಯುವಾಗ, ಎಲುವುಗಳೆಲ್ಲ ಚಟಚಟ 
ಮುರಿಯುವಾಗ ಕಿಡ್ ಒಪ್ಪಿಕೊಂಡ ತನ್ನ ಹೆಸರಿನ ನಾಸ್ತಿಕವಾದದ ಪ್ರಬಂಧವನ್ನು 
ಮಾರ್ಲೊ ಬರೆದಿದ್ದನೆಂದು ! ಆಗ , ಮೇ 18ಕ್ಕೆ ಮಾರ್ಲೊ ಸೆರೆಹಿಡಿಯಲ್ಪಟ್ಟನು. 
ಮಾರ್ಲೊ ಎಲಿಜಬೆತ್ ಮಹಾರಾಣಿಯ ಗುಪ್ತಚಾರರ ಪಡೆಗೂ ಸೇರಿದವನಾಗಿದ್ದನು. 
ಆತನನ್ನು ಸೆರೆಹಿಡಿದದ್ದೆ ಆ ಚಾರರ ಪಡೆಯ ಮುಖ್ಯನ ಮನೆಯಲ್ಲಿ! ಆಗ ಮೇಲ್ಮಟ್ಟದಲ್ಲಿ 
ವರ್ಚಸ್ಸು ಕೆಲಸ ಮಾಡಿತು . ಮಾರ್ಲೊ ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿದನು . 
ಆದರೂ ಮರಣದಂಡನೆಯ ಭೀಮಗದೆಯು ಅವನ ನೆತ್ತಿಯ ಮೇಲೆ ತೂಗುತ್ತಿತ್ತು . 
ಅದರಿಂದ ಪಾರಾಗಲು ಒಂದು ಒಳಸಂಚು ಮಾಡಲಾಯಿತು. ಮೇ 30ಕ್ಕೆ ಲಂಡನಿನ 
ಒಂದು ಪಡಕಾನೆಯಲ್ಲಿ ಒಂದು ಕೆಟ್ಟ ಜಗಳವೆದ್ದು ಕತ್ತಿಗೆ ಕತ್ತಿ ಹತ್ತಿತು. ಇಂಗ್ರಾಮ್ 
ಫ್ರಿಜರ್ ಎಂಬಾತನು ಮಾರ್ಲೊನನ್ನು ಕಣ್ಣಲ್ಲಿ ತಿವಿದು ಕೊಂದನೆಂದಾಯಿತು ! ಪಂಚ 


ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ವಿಚಾರಣೆಯೆಲ್ಲ ಮುಗಿದು ಮಾರ್ಲೊನನ್ನು ಮಣ್ಣ ಮರೆಮಾಡಿಯೂ ಆಯಿತು ! 
ಆತನ ಸಮಾಧಿಸ್ಥಳ ಎಲ್ಲಿ ಎಂಬುದು ಯಾರಿಗೂ ತಿಳಿದಿಲ್ಲ. ಫ್ರಿಜರನಿಗೆ ಸೆರೆಯಾಯಿತು. 
ಆದರೆ ದಯಾಳು ಮಹಾರಾಣಿಯ ಅನುಗ್ರಹದಿಂದ ಬಿಡುಗಡೆಯೂ ಆಯಿತು. 

ಇತ್ಯ ನಿಜವಾಗಿಯೂ ಮಾರ್ಲೊ ಫ್ರಾನ್ಸಿಗೆ ಪಲಾಯನ ಮಾಡಿದ್ದನು. ಆದರೆ 
ಸಾರ್ವಜನಿಕವಾಗಿ ಪ್ರಕಟವಾಗಿ ಸತ್ತು ಹೋಗಿದ್ದ ! ತನ್ನ ಅಜ್ಞಾತವಾಸವನ್ನೆಲ್ಲ ಆತ 
ಸಂಚಾರದಲ್ಲಿಯೇ ಕಳೆದನು. ಷೇಕ್ಸ್ಪಿಯರನ ಭೌಗೋಳಿಕ ಪರಿಜ್ಞಾನ - ಅದೂ 
ಫ್ರಾನ್ಸ್ ಮತ್ತು ಇಟಲಿಯದು ಆಶ್ಚರ್ಯಕರವಾಗಿದೆ. ಮಾರ್ಲೊ ಆಗಾಗ 
ಗುಪ್ತವಾಗಿ ಇಂಗ್ಲೆಂಡಿಗೆ ಬರುತ್ತಿರಬೇಕು. ಆ ನಿರ್ವಾಸಿತ ಅವಸ್ಥೆಯಲ್ಲಿ ಮಾನವನ 
ದೈವದ ಬಗೆಗೆ ಗಹನವಾಗಿ ಚಿಂತಿಸಿ 'ಷೇಕ್ಸ್ಪಿ ಯರ' ನ ಹಿರಿಯ ರುದ್ರನಾಟಕಗಳನ್ನು 
ಬರೆದಿರಬೇಕು. ಆ ನಾಟಕಗಳನ್ನು ರಂಗಕ್ಕೆ ತರುವಾಗ - ತರಬೇಕೆಂಬ ಹೆಬ್ಬಯಕೆ 
ಯಾದಾಗ ಒಬ್ಬ ಬಡ ನಟ ಷೇಕ್ಸ್ಪಿಯರನ ಹೆಸರಿನಲ್ಲಿ ಅವನು ಅವನ್ನು 
ಪ್ರಕಟಿಸಿದನು , ಶೂದ್ರಕನ ಹೆಸರಿನಲ್ಲಿ 'ಮೃಚ್ಛಕಟಿಕ ' ವು ಪ್ರಕಟವಾದಂತೆ ! ತನ್ನ 
ನಾಟಕಗಳನ್ನೆ ಕತ್ತಲೆಯಲ್ಲಿ ಕದ್ದು ಕೂತು ನೋಡುತ್ತಿರುವಾಗ ಮಾರ್ಲೊನಿಗೆ ಎಷ್ಟು 
ಕೌತುಕ , ಏನು ಕಳವಳ ಎನಿಸಿರಬಹುದು ! 

' ಷೇಕ್ಸ್ಪಿಯರ' ( ಮಾರ್ಲೊ) ನಿಗೆ ' ವಿಲಿಯಂ' ಎಂಬ ಹೆಸರಿನ ಬಗೆಗೆ ತೀರ 
ತಾತ್ಕಾರ! ಅವನ ನಾಟ್ಯಸೃಷ್ಟಿಯಲ್ಲಿ ಒಟ್ಟು ಬರುವ ಸುಮಾರು ಸಾವಿರ ಪಾತ್ರಗಳಲ್ಲಿ 
' ವಿಲಿಯಂ' ಎಂಬ ಹೆಸರು ಒಮ್ಮೆ ಅದೂ ಒಬ್ಬ ಹುಂಬ ಮೂಢನಿಗೆ ಆತ ಇಟ್ಟಿದ್ದಾನೆ! 
“ ಅಸ್ ಯು ಲೈಕ್ ಇಟ್ ” ನಾಟಕದಲ್ಲಿ ಆ ಹುಂಬನನ್ನು ಮೂದಲಿಸುತ್ತ ಟಚ್ - 
ಸೈನ್ ". . . you are not ipse for I am hel ” ಅನ್ನು ತ್ತಾನೆ. ( ipse ಅಂದರೆ 
ನಾನು ಎಂಬ ಅರ್ಥ.) ಇನ್ನೊಂದೆಡೆ ತುಂಬ ಅರ್ಥಪೂರ್ಣವಾದ ಮಾತು ಬರುತ್ತದೆ. 
ಅದೇ ಪಾತ್ರ ಹೇಳುತ್ತದೆ : 

When a man 's verses cannot be understood , nor a man 's good wit seconded 
with the forward child , understanding , it strikes a man more dead than a 

great reckoning in a little room .2 
ಇಲ್ಲಿ ಬರುವ ಆ ' great reckoning in a little room ' ( ಕಿರುಮನೆಯಲ್ಲಿನ ಹಿರಿಯ 
ನಿರ್ಧಾರ) ಯಾವದು ? ಅದರ ಇಂಗಿತವೇನು ? ಮತ್ತು “ strikes a man more 
dead ' ( ಮನುಷ್ಯನನ್ನು ಹೆಚ್ಚು ಕೊಲ್ಲುತ್ತದೆ) ಎಂಬುದರ ಮರ್ಮವೇನು? ಲಂಡನಿನ 
ಆ ಪಡಕಾನೆಯಲ್ಲಿಯ ಆ ದುರಂತದತ್ತ ಇದರ ನಿರ್ದೆಶನೆ ? 

ಇನ್ನು ಕೊನೆಯ ಪ್ರಮಾಣವೆಂದರೆ ಷೇಕ್ಸ್ಪಿಯರನದೆಂದು ಪ್ರಸಿದ್ದವಾದ 
ಸಾನೆಟ್ಟುಗಳು. ಆ ಅಷ್ಟ ಷಟ್ಟದಿಗಳ ಬಗೆಗೆ 'ಜೀವನ ' ಮಾಸಿಕದ 1958ರ ಸೆಪ್ಟೆಂಬರ್ 
ಸಂಚಿಕೆಯಲ್ಲಿ ಶ್ರೀ ಎ . ಎನ್ . ಮೂರ್ತಿರಾಯರು ಒಂದು ಅಪ್ರತಿಮ ಪರಿಚಯ - ಲೇಖನ 
ವನ್ನು ಬರೆದದ್ದು ರಸಿಕರು ಓದಿರಲು ಸಾಕು. ಅದನ್ನು ಓದಿದಾಗಲೂ ಅವು 


1 Vi, 46, 


2 III . iii. 10 -3 . 


36 


ವಿ ಸೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ - ಸಮಸ್ಯೆ ಎ 
ಷೇಕ್ಸ್ಪಿಯರನ ಚರಿತ್ರದೊಂದಿಗೆ ವಿಸಂಗತವೆಂದು ಅನಿಸದೆ ಇರದು . ಮಾರ್ಲೊನ 
ಅಜ್ಞಾತ ಏಕಾಂತದ ವಿಪ್ರಲಂಭದ ಜೀವನವನ್ನು ಅರಿತಾಗಲೆ ಆ ಅಷ್ಟಷಟ್ಟದಿಗಳ 
ಹುರುಳು ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಇದಕ್ಕೆ , ಷೇಕ್ಸ್ಪಿಯರನ ಮುಖ್ಯನಾಟಕ 
ಗಳಲ್ಲಿ ಮತ್ತೆ ಮತ್ತೆ ಒಡಮೂಡುವ ನಿರ್ವಾಸನ, ಅಜ್ಞಾತವಾಸ, ಏಕಾಂತತೆ, ಗೂಢ 
ಲಜ್ಜೆ , ಗುಪ್ತ ಅಪರಾಧ, ಶಾಪಭಸ್ಮ ಜೀವನದಂತಹ ವಸ್ತುಗಳ ವಿನ್ಯಾಸವು ಪುಷ್ಟಿ 
ಯನ್ನೇ ಕೊಡುತ್ತದೆ. XXV, XXVI, XXIX ಮತ್ತು XXXIXನೆಯ ಸಾನೆಟ್ಟುಗಳು ವಿಶೇಷ 
ಮಹತ್ವದವಿವೆ. ಉದಾಹರಣೆಗೆ, XXIXನೆಯದರ ಆರಂಭದ ನುಡಿಯನ್ನೆ ನೋಡಿರಿ : 

When in disgrace with Fortune and men 's eyes, 
I all alone beweep my outcast state , 
And trouble deaf heaven with my bootless cries , 
And look upon myself, and curse my fate , . . . 

ಅವನದೆಂಬ ಇನ್ನೊಂದು ಸಾನೆಟ್ಟಿನಲ್ಲಿ ( LXXVI ) ಬರುವ ಈ ಪಂಕ್ತಿಗಳ 
ಒಳಮರ್ಮ ಆತ್ಮಪರಿಚಯದ ಇಂಗಿತವಿರಬಹುದೆ ? 

Why write I still all one , ever the same, 
And keep invention in a noted weed , 
That every word doth almost tell my name, 
Showing their birth , and where they did proceed ? 

ಮೇಲೆ ಉದಾಹರಿಸಿದಂಥ, ಉಲ್ಲೇಖಿಸಿದಂಥ ಸಾನೆಟ್ಟುಗಳ ' ಆರ್ಗ್ಯುಮೆಂಟು? 
ಮಾರ್ಲೊ ಬರೆದಿಲ್ಲವಾದರೆ ಆ ಕವನಗಳ ಭಾವಾವೇಶ, ರಸೋಷಗಳು ವಿಲಿಯಂ 
ಷೇಕ್ಸ್ಪಿಯರನ ಬದುಕಿನ ಹಿನ್ನೆಲೆಗೆ ನಿರರ್ಥಕವೆನಿಸುವವು. 

ಮೇಲಿನ ವಿವೇಚನೆಯಲ್ಲಿ ಈ ಲೇಖಕನ ನಿಲುಮೆ ಪರ್ಯಾಯವಾಗಿ ಸೃಷ್ಟ 
ವಾಗಿರಬೇಕು. ವಿಲಿಯಂ ಷೇಕ್ಸ್ಪಿಯರನ ಅವರ ಕೃತಿಗಳನ್ನು ಆತನೆ ಬರೆದುದಿಲ್ಲ 
ವೆಂದು ಸಿದ್ದವಾದರೆ , ಅವುಗಳ ಕರ್ತೃತ್ವಕ್ಕೆ ಪಾತ್ರರೆಂದು ಮುಂದೆ ತಂದು ನಿಲ್ಲಿಸಿದ 
ವ್ಯಕ್ತಿಗಳಲ್ಲಿ ಕ್ರಿಸ್ಟಫರ್ ಮಾರ್ಲೊನೆ ಉಳಿದವರಿಗಿಂತ ಹೆಚ್ಚು ಅರ್ಹನೆಂದು ಒಪ್ಪಬೇಕಾಗು 
ತದೆ. ಆದ್ದರಿಂದಲೆ ಅವನ ಕುರಿತ ಪ್ರತಿಪಾದನೆಗೆ ಆರಂಭದಲ್ಲಿಯೇ ಇಷ್ಟೊಂದು ಪ್ರಾಶಸ್ಯ . 

ಹಾಗೆಂದಮಾತ್ರಕ್ಕೆ ಮಿಕ್ಕವರ ವಿಚಾರವನ್ನು ಹತ್ತಿಕ್ಕುವದು ಅನ್ಯಾಯ 
ವಾದೀತು. ಆದ್ದರಿಂದ ಅವರಲ್ಲಿ ಪ್ರಮುಖರ, ಪ್ರಸಿದ್ದರ ಬಗೆಗೆ ಸಂಕ್ಷೇಪದಲ್ಲಿ 
ವಿವರಿಸುವದು ಲೇಖಕನ ಕರ್ತವ್ಯವೇ ಸರಿ. “ ಅವರಲ್ಲಿ ಪ್ರಮುಖರು' ಎಂಬುದಕ್ಕೆ 
ಕಾರಣವಿಷ್ಟೆ . ಇದುವರೆಗೆ ಷೇಕ್ಸ್ಪಿಯರ್ ಸಾಹಿತ್ಯದ ಕರ್ತೃತ್ವದಶ್ರೇಯಸ್ಸಿಗೆ 
ಸ್ಪರ್ಧಿಸುವುದಕ್ಕೆ 57 ' ಸತ್ಯ ಷೇಕ್ಸ್ಪಿಯರ'ರನ್ನು ಮುಂದೆ ತರಲಾಗಿದೆ ! ಈ 
ಹವ್ಯಾಸಕ್ಕೆ ಈ ಲೇಖಕನಂಥ ಅನಧಿಕೃತ ವಿಚಾರವಿಲಾಸಿಗಳು ಮಾತ್ರವಲ್ಲ, ಅಧಿಕಾರಿ 
ಗಳಾದ ಪ್ರಾಧ್ಯಾಪಕರೂ ಪ್ರಕಾಂಡ ಪಂಡಿತರೂ ಬಿದ್ದಿದ್ದಾಗಿದೆ. ವಾಷಿಂಗ್ಟನ್ನಿನ 
ಫೋರ್‌ಗ್ರಂಥಾಲಯದಲ್ಲಿ ಈ ಸಂಶೋಧನಕ್ಕೆ ಮಾಸಲಾದ ಇದುವರೆಗಿನ ಪುಸ್ತಕ 
ಗಳು 25 , 000ದಷ್ಟು ಸಂಗ್ರಹವಾಗಿವೆ. 
ಷೇಕ್ಸ್ಪಿಯರನ ಕೃತಿ- ಕರ್ತೃತ್ವವನ್ನು ಕುರಿತು ಪ್ರಕಟವಾದ ಸಂದೇಹವನ್ನು 

- 37 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 2 
ಮೂದಲಿಸುವ ವಿನೋದ- ಸಂವಾದ 1759ರಲ್ಲಿಯೇ ಲಂಡನಿನ ರಂಗಭೂಮಿಯ ಮೇಲೆ 
ಕೇಳಿ ಬಂದಿತ್ತು ! ಒಂದು ನಾಟಕದ ಪ್ರವೇಶದಲ್ಲಿ ಒಬ್ಬ ಹೆಣ್ಣು ಕೇಳುತ್ತಾಳೆ, 
ಷೇಕ್ಸ್ಪಿಯರನನ್ನು ಯಾರು ಬರೆದರು ? ” ಅದಕ್ಕೆ ಒಬ್ಬ ಸಹಸ್ಯ ಉತ್ತರಿಸುತ್ತಾನೆ, 
“ ಬೆನ್ ಜಾನ್ಸನ್ . ” ಅದಕ್ಕೆ ಆ ಹೆಣ್ಣು ಪ್ರತ್ಯುತ್ತರ ಕೊಡುತ್ತಾಳೆ, “ ಛೇ ! 
ಅಲ್ಲವೇ ಅಲ್ಲ. ಷೇಕ್ಸ್ಪಿ ಯರನ ಕೃತಿಗಳನ್ನೆಲ್ಲ ಬರೆದದ್ದು ಒಬ್ಬ ವಿಸ್ಮರ್‌ ಫೈನಿಸ್ 
( Mr. Finis ). ಏಕೆಂದರೆ ಅವನ ಆ ಹೆಸರನ್ನು ಆಯಾ ಕೃತಿಯ ಕೊನೆಗೆ ನಾನು 
ನೋಡಿದ್ದೇನೆ! ” (“ Finis ' ಎಂದರೆ ಪರಿಸಮಾಪ್ತಿ ಎಂದು ಅರ್ಥ. ಪುಸ್ತಕದ ಕೊನೆಯಲ್ಲಿ 
ಅದು ಮುಗಿಯಿತೆಂದು ಸೂಚಿಸಲು ಈ ಪದವನ್ನು ಅಚ್ಚು ಮಾಡುವುದು ರೂಢಿ.) . 
- ಆದರೆ ಈ ಮೂದಲಿಕೆ ಮರೆಯಾದ ಒಂದು ಶತಮಾನದೊಳಗೆ ಈ ಸಾಹಿತ್ಯ 
ಸವಾಟನ ಪಟ್ಟಕ್ಕೆ ಇತರ ಅಧಿಕಾರಿಗಳ ಪರವಾಗಿ ವ್ಯಾಜ್ಯದ ಗದ್ದಲ ಕೇಳಿಬರ 
ತೊಡಗಿತು ! ಈ ಬಾಧ್ಯಸ್ಥಿಕೆಯ ವಾದಿಗಳಲ್ಲಿ ಮುಖ್ಯರಾದವರನ್ನು ಇಲ್ಲಿಕೊಡಲಾಗಿದೆ. 


ಫ್ರಾನ್ಸಿಸ್ ಬೇಕನ್ 
ಸತ್ಕುಲದಲ್ಲಿ ಹುಟ್ಟಿದ ಪ್ರತಿಭಾಶಾಲಿ ಸಾಹಿತಿ ಈತ. ಮೊದಲನೆಯ ಜೇಮ್ಮನ 
ಕಾಲದಲ್ಲಿ ಹಣಕಾಸಿನ ಮಂತ್ರಿಯಾಗಿ ಪ್ರಸಿದ್ದಿಗೊಂಡವನು. ಆ೦ಗ್ಲ ಕವಿ ಪೋಪ್ 
ಆತನನ್ನು ' The wisest and brightest and meanest of mankind' ಎಂದು 
ಬಣ್ಣಿಸಿದ್ದು ದುಂಟು. ಲಂಚ, ಭ್ರಷ್ಟಾಚಾರಗಳಿಗಾಗಿ ವಿಚಾರಣೆ ಮತ್ತು ದಂಡಕ್ಕೆ 
ಒಳಗಾದ್ದರಿಂದಲೆ ಆ ತತ್ವಜ್ಞಾನಿಯಾದ ಲೇಖಕನು ಹೀಗೆ ಕರೆಯಿಸಿಕೊಂಡದ್ದು ! 
ಇವನಿಗೆ ಲಾರ್ಡ್ ವೆರೂಲಂ, ವೈಕೌಂಟ್ ಸೇಂಟ್ ಅಲ್ಫಾನ್ಸ್ ಎಂಬ ಸರದಾರಿಕೆಯ 
ಬಿರುದುಗಳೂ ಇದ್ದವು. 

ಸರ್ ಫ್ರಾನ್ಸಿಸ್ ಬೇಕನನು ಕೇಂಬ್ರಿಜ್‌ನಲ್ಲಿ ಕಲಿತು, ಉನ್ನತ ರಾಜಾಸ್ಥಾನ 
ಗಳಲ್ಲಿ ಉಳಿದು, ಕೆಲಕಾಲ ಫ್ರಾನ್ಸಿನಲ್ಲಿಯೂ ಇದ್ದು ಬಂದ ಕಾನೂನ ಪಂಡಿತನು. 
ಇವನ ಕಾಲಮಾನ ( 1561 - 1626 ) ಷೇಕ್ಸ್ಪಿಯರನ ಕೃತಿ- ಕಾಲಾವಧಿಯೊಂದಿಗೆ 
ಹೊಂದಿಕೆ ಆಗುತ್ತದೆ. ರಾಜಕೀಯ ವಿಷಯಗಳ ಬಗೆಗೆ ಆತ ನಾಟಕಗಳನ್ನು 
ಪ್ರಕಟಿಸುವುದು ಶಕ್ಯವಿದ್ದಿಲ್ಲ. ಆದರೆ ಆತ ವಿಜ್ಞಾನ, ದರ್ಶನ ಮತ್ತು ನ್ಯಾಯಗಳ 
ಬಗೆಗೆ ಬಹಳ ಗ್ರಂಥಗಳನ್ನು ಬರೆದನು. ಆತನ ಪ್ರತಿಭೆಯೇ ಬಹುಪ್ರಸವ . ಆತ ಗೂಢ 
ಲೇಖನತಂತ್ರ (cryptography ) ದ ಮೇಲೆಯೂ ಗ್ರಂಥ ಬರೆದಿದ್ದುದುಂಟು ಮತ್ತು 
ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅಲ್ಲಲ್ಲಿ ಬೇಕನನ ಕರ್ತೃತ್ವವನ್ನು ಸೂಚಿಸುವ ಗೂಢ 
ಲೇಖನ ( cryptograms) ' ವ್ಯಾಸಗುಟ್ಟ ' ನಂತೆ ಅವಿತಿರುವುದುಂಟು ಎಂದು ಬೇಕನ್ . 
ಪಕ್ಷದವರ ಆಗ್ರಹದ ಅಭಿಪ್ರಾಯ . ಈ ಪಕ್ಷಪಾತಗಳ ಕಲ್ಪನೆ ಎಷ್ಟು ತರಲವಾಗಿದೆ 
ಯೆಂದರೆ ಷೇಕ್ಸ್ಪಿಯರನ ಪ್ರಥಮ ಸಂಪುಟದ ಮೇಲಿನ ಭಾವಚಿತ್ರದಲ್ಲಿನ ಆತನಿಗೆ 
ತೊಡಿಸಿದ ಕವಚದ ಅಡ್ಕತಿಡ್ಡ ಅಂಚಿನ ಗೆರೆಯಲ್ಲಿ ಫ್ರಾನ್ಸಿಸ್ ಬೇಕನನ ಹೆಸರಿನ 
ಮೊದಲ ಅಕ್ಷರಗಳಾದ F ಮತ್ತು B ಗಳನ್ನು ಹುದುಗಿಡಲಾಗಿದೆ ಎನ್ನುತ್ತಾರೆ ! 
1885ರಿಂದಲೇ ' ಫ್ರಾನ್ಸಿಸ್ ಬೇಕನ್ ಸೊಸೈಟಿ' ಎಂಬ ಸಂಸ್ಥೆಯೊಂದು ಈ ಸಂಶೋಧನ 


» ಷೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ -ಸಮಸ್ಯೆ ಎ 
ಕ್ಕಾಗಿಯೇ ಸ್ಥಾಪಿತವಾಗಿದೆ. ಕಡಿಮೆ ಅಲ್ಲ, 16 ರಾಷ್ಟ್ರಗಳ ಅನೇಕ ಪಂಡಿತರು 
ಬೇಕನನ ಪಕ್ಷವನ್ನೆ ತ್ರಿ ಪುಸ್ತಕಗಳನ್ನು ಬರೆದಿರುತ್ತಾರೆ. 
ಎಡ್ವರ್ಡ್ ಡಿ ವೀರ್ 
ಈತನು ಆಕ್ಸ್‌ಫರ್ಡಿನ ಹದಿನೇಳನೆಯ ಅರ್ಲ್‌ ( ಸರದಾರ) , ಕವಿ , ನಾಟಕಕಾರ , 
ಲೇಖಕ, ನಟರಿಗೆ ಆಶ್ರಯದಾತನಾದ ಇವನ ಮನೆತನದ ಆಯುಧ - ಲಾಂಛನಗಳಲ್ಲಿ 
ಒಂದು ಸಿಂಹವು ಬರ್ಚಿ ( ಭಲ್ಲೆ) ಯನ್ನು ಎತ್ತಿ ಅಲ್ಲಾಡಿಸುವದು ( shaking a 
spear ). ಅಲ್ಲದೆ, ಆ ಸರದಾರನು ಸ್ವತಃ ಭಲ್ಲೆ ಒಗೆಯುವದರಲ್ಲಿ ನಿಷ್ಣಾತನಿದ್ದನು. 
ಆದ್ದರಿಂದ Spear -shaker ಎಂಬ ಅಡ್ಡ ಹೆಸರನ್ನು ಪಡೆದಿದ್ದನು. ಇದರಿಂದ Shake 
speare ಎಂಬ ಹೆಸರಿಗೆ ಎಷ್ಟು ದೂರ ? ಈ ಎಡ್ವರ್ಡ್ ಡಿ ವೀರ್ ಸುಶಿಕ್ಷಿತ, ವಿಶ್ವ 
ವಿದ್ಯಾಲಯದ ಪದವೀಧರ . ಕಾನೂನಿನ ಪಂಡಿತ. ಯೂರೋಪಿನಲ್ಲಿ ಬಹಳ ಸಂಚಾರ 
ಮಾಡಿಬಂದವ. ಫ್ರೆಂಚ್ , ಲ್ಯಾಟಿನ್ , ಗ್ರೀಕ್ ಭಾಷೆಗಳನ್ನು ಬಲ್ಲವ, ಲ್ಯಾಟಿನ್ 
ಕವಿ ಆವಿಡನ ಕೃತಿಗಳನ್ನು ಇಂಗ್ಲಿಷಿನಲ್ಲಿ ಅನುವಾದ ಮಾಡಿದ ಬಹುಶ್ರುತ ಮೇಧಾವಿ. 
ಇವನದೇ ಒಂದು ನಾಟ್ಯವಿಲಾಸಿಗಳ ಗುಂಪು ಇತ್ತು . ಈ ಆಕ್ಸ್‌ಫರ್ಡಿನ ಅರ್ಲ್‌ 
ಒಮ್ಮೆ ಎಲಿಜಬೆತ್ ರಾಣಿಯ ವಲ್ಲಭರಲ್ಲಿ ಒಬ್ಬನಾಗಿದ್ದನು! ಇವನ ಒಡನಾಡಿ ತರುಣ 
ಹೆನ್ರಿ ರಿಯೋಥಿಸ್ಸಿ ಸೌತ್ಯಾಂಪ್ನನ ಅರ್ಲ್‌. ಇವರಿಬ್ಬರಿಂದಲೂ ಷೇಕ್ಸ್ಪಿಯರನು 
ಕೃಪಾಪೋಷಿತನೆಂದು ಒಂದು ಪ್ರತೀತಿ. ಇನ್ನೊಂದು ಆಖ್ಯಾಯಿಕೆಯಂತೆ ಈ ತರುಣ 
ಹೆನ್ರಿ , ಎಲಿಜಬೆತ್ ರಾಣಿಯಲ್ಲಿ ( ಆಕೆ ಆಮರಣ ಅವಿವಾಹಿತೆ) ಆಕ್ಸ್ ಫರ್ಡಿನ ಅರ್ಲ 
ನಿಂದಲೆ ಹುಟ್ಟಿದ ಅನೌರಸ ಪುತ್ರ ! ಆ ತರುಣನೆ ಷೇಕ್ಸ್ಪಿಯರನ ಸಾನೆಟ್ಟುಗಳಲ್ಲಿ 
ಕಾಣಿಸಿಕೊಳ್ಳುವ ' ಚೆಲುವ ಜವ್ವನಿಗ ' ( The Fair Youth ). ಆ ಕವನಗಳಲ್ಲಿ ಬರುವ 
“ ತ ಶ್ಯಾಮಾ' ( The Dark Lady ) ಎಲಿಜಬೆತಳ ಪರಿವಾರದ ಒಬ್ಬ ಹುಡುಗೆ. 
ಅವಳೊಂದಿಗೂ ಅರ್ಲ್‌ ಅಫ್ ಆಕ್ಸ್‌ಫರ್ಡನ ಪ್ರಣಯಸಂಬಂಧವಿತ್ತು . 

ಹೀಗೆ ರಾಣಿಯ ಆಸ್ಥಾನದೊಂದಿಗೆ ನಿಕಟ ಸಂಪರ್ಕವಿದ್ದುದರಿಂದ ಆತ ತನ್ನ ನಾಟ್ಯ 
ಕೃತಿಗಳನ್ನು ಷೇಕ್ಸ್ಪಿ ಯರನ ಹೆಸರಿನಲ್ಲಿ ಪ್ರಕಟಿಸಿದನೆಂದು ಇವನ ಪಕ್ಷವೆತ್ತುವವರು 
ನಂಬುತ್ತಾರೆ. ಈತನು 1550ರಲ್ಲಿ ಹುಟ್ಟಿದವನು. ಷೇಕ್ಸ್ಪಿಯರನ ಆರಂಭದ 
ಕೃತಿಗಳನ್ನು ರಚಿಸುವಷ್ಟು ಪ್ರಾಯದವನಾಗಿದ್ದನು. ಆದರೆ ಈತ ಸತ್ತದ್ದು 1604 ರಲ್ಲಿ. 
ಇದು ಈ ಪಕ್ಷದ ತುತ್ತಿನಲ್ಲಿನ ದೊಡ್ಡ ನೊಣ. ಏಕೆಂದರೆ ಷೇಕ್ಸ್ಪಿಯರ್ ನಾಟಕ 
ಗಳು 1611 - 2ರವರೆಗೂ ಪ್ರಕಟವಾಗುತ್ತಿದ್ದವು. ಸತ್ಯಮೇಲೆಯೂ ಈ ಭೂಪ 
ಹೇಗೆ ಬರೆಯಬಲ್ಲ ? 

- ಆದರೆ ಈ ನೊಣವನ್ನು ಇವನ ಪಕ್ಷಪಾತಿಗಳು ನುಂಗಬಲ್ಲರು . ಅವರ ಅಂಬೋಣ 
ದಂತೆ ಕೆಲವು ನಾಟಕಗಳನ್ನು ಇವನೇ ಬರೆದಿದ್ರೂ ಇವನ ನಿಧನದ ನಂತರವೇ ಪ್ರಕಟಿಸ 
ಬೇಕಾಗಿ ಬಂತಂತೆ ! ಇವನ ಬಗೆಗೆ ಇನ್ನೊಂದು ಪ್ರಮಾಣ ಇನ್ನೂ ಸ್ವಾರಸ್ಯವಾಗಿದೆ. 
ಷೇಕ್ಸ್ಪಿಯರನವೆಂದು ಪ್ರಸಿದ್ದವಾದ ಮೂರುತೈಲವರ್ಣ ಚಿತ್ರಗಳನ್ನು ' ಇನ್ ಫ್ರಾ 
ರೆಡ್ ' ಕಿರಣಗಳನ್ನು ಹಾಯಿಸಿ ಪರೀಕ್ಷಿಸಿದಾಗ ಅವು ಈ ಅರ್ಲ್‌ ಅಫ್ ಆಕ್ಸ್‌ಫರ್ಡನ 

39 


( ಅಥೆಲ್ಲೊ ' ದಲ್ಲಿ ಅಥೆ ಮತ್ತು ಡೆಪ್ಟೆ ನೋನ 
“ ನಾಳೆಕೊಲ್ಲುವಿರಂತೆ ; ಈ ರಾತ್ರಿ ಬದುಕಗೊಡಿ! ” ಡೆಸ್ಕೆ ಮೂನ. 
ಹಳೆಯ ಚಿತ್ರಗಳ ಮೇಲೆಯೇ ಹೆಚ್ಚು ಬಣ್ಣ ಬಳಿದು ತಯಾರಿಸಿದನೆಂದು ಸಿದ್ದ 
ವಾಯಿತು ! (i) ಅರ್ಲನ ಹಣೆಯನ್ನು ಷೇಕ್ಸ್ಪಿಯರನದಾಗಿ ಕಾಣಿಸಲು ಇನ್ನೂ 
ಅಗಲವಾಗಿ ಮಾಡಲಾಗಿದೆ, (ii ) ಅರ್ಲನ ಸರದಾರೀ ಠೀವಿಗೆ ಒಪ್ಪುವಕೊರಳ ಪಟ್ಟಿ 
(ruf) ಯನ್ನು ಗಿಡ್ಡವಾಗಿ ಕತ್ತರಿಸಲಾಗಿದೆ, (ii) ಚಿತ್ರದ ಮೂಲೆಯ ಆಕ್ಸ್ 
ಫರ್ಡ್ ಅಂಕಿತದ ಲೇಖವನ್ನು ಅಳಿಸಲಾಗಿದೆ, ಮತ್ತು (iv ) ಚಿತ್ರದಲ್ಲಿ ಅರ್ಲನ 
ಬೆರಳಿನ ಉಂಗುರದ ಸರದಾರಿಕೆಯ ಮುದ್ರೆಯನ್ನು ಬಣ್ಣ ಬಳಿದು ಮರೆಯಿಸಲಾಗಿದೆ. 


40 


ಎ ಷೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ -ಸಮಸ್ಯೆ 
- ಆಕ್ಸ್‌ಫರ್ಡಿನ ಅರ್ಲ್‌ ಎಡ್ವರ್ಡ್ ಡಿ ವೀರನೇ ಷೇಕ್ಸ್ಪಿಯರನೆಂದು ಮೊದಲಿಗೆ 
ಪ್ರತಿಪಾದಿಸಿದ್ದು 1920ರಲ್ಲಿ. ಆ ಪ್ರತಿಪಾದಕ ಜೆ. ಟಿ. ಲೂನಿ, [ ಪಾಪ, 'ಲೂನಿ' 
(loony ) ಎಂದರೆ ಇಂಗ್ಲಿಷಿನಲ್ಲಿ ಹುಚ್ಚನೆಂಬ ಅರ್ಥವೂ ಹೊರಡುತ್ತದೆ !] 1952 ಮತ್ತು 
1962ರಲ್ಲಿ ಡೊರಥಿ ಆಗ್ಯರ್ನ್‌ ಎಂಬ ಅಮೆರಿಕನ್ ವಿದುಷಿಯು ಆ ಪಕ್ಷವನ್ನೆ ತ್ರಿ 
ಸೋಪಪತ್ರಿಕವಾದ ಗ್ರಂಥಗಳನ್ನು ಬರೆದಳು. ಅದಕ್ಕೆ ಅವಳ ಗಂಡ ಮತ್ತು ಮಗ 
ಇಬ್ಬರೂ ನೆರವಾಗಿದ್ದಾರೆ. 

ಮೂರ್ಲೋ ಪಕ್ಷದವರಂತೆಯೇ ಇವರ ಪ್ರತಿಪಾದನೆ. ಷೇಕ್ಸ್ಪಿಯರನೆಂಬ 
ಕಿರುಕುಳ ನಟನೊಬ್ಬನ ನಾಮಧೇಯದ ಬೆನ್ನಿಗೆ ಈ ಬಹುಶ್ರುತ, ಬಹುಪರ್ಯಟಿತ, 
ಬಹುಭಾಷಾಭಿಜ್ಯ , ಬಹುಮಾನಸ್ಥ ವ್ಯಕ್ತಿಗಳು ನಾಟಕಗಳನ್ನು ರಚಿಸಿದರು. ಈ ಒಳ 
ಸಂಚಿನಲ್ಲಿ ಬೆನ್ ಜಾನ್ಸನ್ ಕವಿಯೂ ಸೇರಿದ್ದನು ! ನಟ- ನಾಟ್ಯರಂಗಗಳ ಪ್ರಕಟ 
ಸಂಪರ್ಕ, ಸಂಬಂಧ ನನ್ನೆ ಯರ ಮಂಡಳಿಗೆ ಅಂದು ನಿಷಿದ್ಧವಾಗಿದ್ದುದೇ ಇದಕ್ಕೆ ಕಾರಣ . 
ಆನ್ ವ್ಯಾಟ್ 
ಇವಳೊಬ್ಬ ರಹಸ್ಯಮಯಿ. ಇವಳು ಷೇಕ್ಸ್ಪಿಯರನೊಂದಿಗೆ ಸಹಕರಿಸಿದ ಒಬ್ಬ 
ಆ೦ಗ್ಧ ಸನ್ಯಾಸಿನಿ ( nun), ಷೇಕ್ಸ್ಪಿ ಯರನಿಂದ ತಿರಸ್ಕೃತಳಾದ ಪ್ರಣಯಿನಿ; ಆ 
ಕವಿಯ ಪ್ರಿಯತಮೆಯೆನಿಸಿಕೊಂಡ ಆನ್ ಹಾಥ್‌ವೆ ಎಂಬಾಕೆಯ ಹೆಸರೆ 
ಅಂದಿನ ಕೈಬರಹಗಾರರ ಪ್ರಮಾದದಿಂದ ' ವ್ಯಾಟ್ಟ' ಎಂಬ ರೂಪ ತಾಳಿತು - ಹೀಗೆಲ್ಲ 
ವಾದಗಳಿವೆ. 

ವುಸ್ಯರನ ಚರ್ಚಿನ ಕಚೇರಿಯಲ್ಲಿ ಷೇಕ್ಸ್ಪಿಯರನೊಂದಿಗೆ ಈಕೆಯ ವಿವಾಹಕ್ಕೆ 
ಪರವಾನಗಿ ಸಿಕ್ಕ ನೋಂದಣೆ ಇದೆ . ಮರುದಿನವೇ ಆನ್ ಹಾವೆಯೊಂದಿಗೆ 
ಷೇಕ್ಸ್ಪಿಯರನ ಮದುವೆಗೆ ಆತಂಕ ಬರದಂತೆ ಮಾಡುವ ಏರ್ಪಾಡನ್ನೂ ಅದೇ 
ಕಚೇರಿಯಲ್ಲಿ ನಮೂದಿಸಲಾಗಿದೆ ! ಆದರೆ 1939 ಮತ್ತು 1950ರಲ್ಲಿ ಪ್ರಕಟವಾದ 
ಎರಡು ಪುಸ್ತಕಗಳು ಇವರಿಬ್ಬರು ಮಹಿಳೆಯರನ್ನೂ ಬೇರಾಗಿ ಷೇಕ್ಸ್ಪಿಯರನ ವಲ್ಲಭೆ 
ಯರಾಗಿ ಗುರುತಿಸಿ, ವ್ಯಾಟ್ಟ ಸನ್ಯಾಸಿನಿ ( nun ) ಆಗಿದ್ದಳೆಂದು ಉಲ್ಲೇಖಿಸುತ್ತವೆ. 
- ಆದರೆ ಈ ಕರ್ತೃತ್ವವು ಹೆಚ್ಚು ಸಮರ್ಥ ಅಥವಾ ಸಮರ್ಥನೀಯವಾಗಿ 
ಕಾಣುವದಿಲ್ಲ. ಅಲ್ಲದೆ ಇದನ್ನು ಒಪ್ಪಿಕೊಂಡರೆ ಈಕೆಯೊಡನೆ ನಿಜವಾದ ಷೇಕ್ಸ್ಪಿಯರ 
ನೊಬ್ಬನು ಸಹಕಾರಿಯಾಗಿದ್ದನೆಂದು ಒಪ್ಪಬೇಕಾಗುತ್ತದೆ. 
* ಇದಲ್ಲದೆ ಡಾರ್ಬಿಯ ಅರ್ಲನಾದ ವಿಲಿಯಂಸ್ಟಾನ್ಸಿ (1561 – 1642 ), ರಟ್ಟೆ ಂಡಿನ 
ಅರ್ಲನಾದ ರೋಜರ್‌ ಮ್ಯಾನರ್ಸ್ ( 1576 - 1612 ), ಎಸೆಕ್ಸಿನ ಅರ್ಲನಾದ 
ರಾಬರ್ಟ್ ಡಿವೆ ( 1566 - 1601 ) ಮತ್ತು ಸರ್ ವಾಲ್ಟರ್ ರಾಲಿ ( 1552 - 1618) 
ಇವರೂ , ಜತೆಗೆ ಎಲಿಜಬೆತ್ ರಾಣಿಯ ಕಾರ್ಡಿನಲ್ ವುಲಿಯೂ ಷೇಕ್ಸ್ಪಿಯರ್- 
ನಾಟಕಗಳ ಕರ್ತೃತ್ವಕ್ಕೆ ಅ೦ಶತಃ ಅಥವಾ ಪೂರ್ತಿ ಹೊಣೆಗಾರರೆಂದು ಪ್ರತಿಪಾದಿಸುವ 
ಲೇಖಕರೂ ಇದ್ದಾರೆ! ಡಾರ್ಬಿಯ ಪಕ್ಷಪಾತಿಗಳು ಹೆಚ್ಚಾಗಿ ಫ್ರೆಂಚ್ ಪಂಡಿತರು ; 
ಷೇಕ್ಸ್ಪಿಯರನ ಅದ್ವಿತೀಯ ವಿನೋದಮೂರ್ತಿ ಫಾಲ್ ಸ್ಟಾಫ್ ಫ್ರೆಂಚ್ ಸಾಹಿತ್ಯ 


41. 


ಸ್ಯಾ 


ಆಕೃತಿ ಎ . 


ಕೊಳದರ ಭಾರ ಆ 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ದಿಂದ ಸ್ಫೂರ್ತಿ ಪಡೆದ ಆಕೃತಿ ಎಂದು ಅವರ ಮತ. ರಟ್ಟೆ೦ಡನ ಪಕ್ಷದವರು 
ಹೇಳುವದರ ಭಾರ ಆತ ಡೆನ್ಮಾರ್ಕಿನಲ್ಲಿ ಬ್ರಿಟಿಷ್ ರಾಯಭಾರಿ ಆಗಿದ್ದರಿಂದ ಹ್ಯಾಮೇ ತಿನ 
ಕೋಟೆಯನ್ನು ಆತನೇ ಕಂಡು ಬಂದವನೆಂದು. ಈ ವಾದದ ಎತ್ತುವಳಿಗರು ಬೆಲ್ಟಿ ಯಂ 
ಮತ್ತು ಜರ್ಮನಿಯ ಪಂಡಿತರು, ಎಸೆಕ್ಷನನ್ನು ಮುಂದೊತ್ತುವದರ ಆಧಾರ ಆತ 
ಯೋಧನಾಗಿದ್ದನು , ನಾಲ್ಕನೆ ಮತ್ತು ಐದನೆ ಹೆನ್ರಿಗಳ ಕುರಿತ ಐತಿಹಾಸಿಕ ನಾಟಕ 
ಗಳಲ್ಲಿಯ ಕಾಳಗದ ದೃಶ್ಯಗಳನ್ನೂ ಅವನೇ ಬರೆದಿರಬೇಕೆಂಬುದು. ಕ್ಯಾಲಿಯನ್ನು 
ಎತ್ತಿಹಿಡಿಯುವವರು ಅನ್ನುವದೇನು ? ಆತ ವಿಖ್ಯಾತ ನಾವಿಕ. ' ದಿ ಟೆಂಪೆಸ್ಟ್ ' ದಲ್ಲಿಯ 
ಕಡಲು , ಗಾಳಿ , ಭರತ- ಇಳಿತಗಳ ಪರಿಜ್ಞಾನ ಅವನಿಂದಲ್ಲದೆ ಇನ್ನೆಲ್ಲಿಂದ ಬರಬೇಕು ? 


ಗುಂಪಿನ ನಾದ 
ಇನ್ನೊಂದು ವಾದವೆಂದರೆ, ಆ ನಾಟಕಗಳನ್ನು ಒಬ್ಬನೇ ಬರೆದದ್ದು ಸುಳ್ಳು , ಅದು 
ಅಶಕ್ಯ . ಅಷ್ಟೊಂದು ಪ್ರಚಂಡ ವಿಶಾಲ ಲೋಕಾನುಭವ, ಬಹುಶ್ರುತ , ಕಾವ್ಯ 
ಪ್ರೌಢಿಮೆ , ಮಾನವ್ಯದ ವಿವಿಧ ಮುಖಗಳ ಪರಿಜ್ಞಾನ ಇತ್ಯಾದಿ ಒಬ್ಬನ ಪ್ರತಿಭೆಗೆ 
ಅಸಾಧ್ಯ . ಆದ್ದರಿಂದ ಕೆಲವು ಪ್ರತಿಭಾಶಾಲಿಗಳು ಒಟ್ಟಾಗಿ ಕೂಡಿ, ಕೂತು, 
ಷೇಕ್ಸ್ಪಿಯರನನ್ನು ನಿರ್ಮಿಸಿರಬೇಕು -ಕೆಸ್ತರ ಬೈಬಲನ್ನು ಸಿದ್ಧ ಮಾಡಿದಂತೆ ! 
ಈ ಸಿದ್ಧಾಂತವನ್ನು ಪುರಸ್ಕರಿಸುವ ಒಂದು ಗ್ರಂಥ ' ಷೇಕ್ಸ್ಪಿಯರ್ಸ್‌ ಮ್ಯಾಜಿಕ್ 
ಸರ್ಕಲ್ ' ಎಂಬುದು 1956ರಲ್ಲಿ ಪ್ರಸಿದ್ಧವಾಯಿತು. 
- ಈ ಸಿದ್ಧಾಂತವನ್ನು 1857ರಲ್ಲಿಯೇ ಅಮೆರಿಕೆಯ ಒಬ್ಬ ಡೀಲಿಯಾ ಬೇಕನ್ 
ಎಂಬಾಕೆ ಪುರಸ್ಕರಿಸಿದ್ದಳು. ಮುಂದೆ 1931ರಲ್ಲಿ ಗಿಲ್ಬರ್ಟ್ ಸೈಟರ್‌ ಎಂಬ 
ಲೇಖಕನು ' ಸೆವೆನ್ ಷೇಕ್ಸ್ಪಿಯರ್ ' ( ಏಳು ಷೇಕ್ಸ್ಪಿಯರರು ) ಎಂಬ ಪುಸ್ತಕ 
ಬರೆದು ಇದನ್ನೇ ಸಮರ್ಥಿಸಿದನು. ಆದರೆ ಈ ಗುಂಪಿನ ಪ್ರತಿಪಾದಕರು ಬೇರೆ ಬೇರೆ 
ವ್ಯಕ್ತಿಗಳನ್ನು ಆಯಾ ಗುಂಪಿನ ನಾಯಕನನ್ನಾಗಿ ಮುಂದಿಡುತ್ತಾರೆ ಮತ್ತು ಆ 
ನಾಯಕರು ಮೇಲೆ ಹೇಳಿದ ಬೇಕನ್ , ಮಾರ್ಲೊ, ರಾಲಿ ಪ್ರಕೃತಿಗಳಲ್ಲಿ ಒಬ್ಬರಲ್ಲ 
ಒಬ್ಬರು ಆಗಿರುತ್ತಾರೆ! ಅಂದರೆ ಇದೊಂದು ಮೂಲತಃ ಹೊಸ ಸಿದ್ಧಾಂತವಲ್ಲ. 
ಒಬ್ಬನ ಬದಲು ಹಲವು ಕರ್ತೃಗಳನ್ನು ಇವರು ಕಲ್ಪಿಸುತ್ತಾರೆ, ಅಷ್ಟೆ ! 
- ಈ ಭಿನ್ನ ಭಿನ್ನ ಪಕ್ಷಪಾತೀ ಸಂಶೋಧಕರು ತಮ್ಮ ಮತಸ್ಥಾಪನೆಗಾಗಿ ಏನೆಲ್ಲ 
ಭೀಮಸಾಹಸ ಮಾಡಿದ್ದುಂಟು. 

ಮಾರ್ಲೋ- ನಾದಿಯಾದ ಪ್ರೊ || ಹಾಫ್ಮನ್ , ಮಾರ್ಲೊನ ಕೈಬರಹದಲ್ಲಿ 
ಷೇಕ್ಸ್ಪಿಯರನ ನಾಟಕಗಳ ಮೂಲಪ್ರತಿಗಳು ಇರಬೇಕು ಎಂದು ಇಂಗ್ಲೆಂಡಿನ 
ಆಸ್ಟ್‌ಹರ್ಸ್ಟ್ ಎಂಬಲ್ಲಿಯ ಸರ್ ಥಾಮಸ್ ವಾಲ್ಸಿಂಗ್ ಹ್ಯಾಮನ ಸಮಾಧಿಯನ್ನು 
ತೆರೆದು ನೋಡಲು ಅನುಮತಿಗಾಗಿ ಬ್ರಿಟಿಷ್ ಸರಕಾರವನ್ನು ಪರಿಪರಿಯಾಗಿ ಕಾಡಿದನು. 
ಕೊನೆಗೂ ಆ ಸಮಾಧಿಯನ್ನು ತೆರೆದು ನೋಡಿದನು ! ಅಲ್ಲಿ ಏನೂ ಕಾಣಸಿಗಲಿಲ್ಲ ! 
ಆದರೆ ಅದರ ಕೆಳಗಿನ ನೆಲಮಾಳಿಗೆಯನ್ನು ಅಗೆದು ನೋಡಬೇಕೆಂಬ ಅವನ ಇಚ್ಛೆಗೆ 
ಸರಕಾರ ಒಪ್ಪಲಿಲ್ಲ. ಆದ್ದರಿಂದ ಭೂಗರ್ಭಸಂಶೋಧನೆ ಅಷ್ಟಕ್ಕೇ ನಿಂತಿತು ! 


42 


ವಿ ಷೇಕ್ಸ್ಪಿಯರನ ನಾಟಕಗಳ ಕರ್ತೃತ್ವ -ಸಮಸ್ಯೆ ಎ 
ಇವನಿಗೂ ಮೊದಲು ಇನ್ನೊಬ್ಬ ಅಮೆರಿಕೆಯ ಆರ್ವಿಲ್ ಓವನ್‌ - ವೈ ಹೊಳೆಯ 
ಪಾತ್ರ ಅಗೆದು ನೋಡುವ ಇಂತಹದೇ ವ್ಯರ್ಥಶೋಧವನ್ನು ಮಾಡಿದನು. ಅಲ್ಲಿ 
ಷೇಕ್ಸ್ಪಿಯರನ ಮೂಲ ಹಸ್ತಲಿಖಿತಗಳನ್ನು ಹೂಳಿಟ್ಟಿರಬೇಕೆಂದು ಅವನ ತರ್ಕ ! 

ಬಾಸ್ಟನ್ನಿನ ಬೇಕನ್ ಪಕ್ಷದ ಕರ್ಮಠಭಕ್ತ ಆಗಸ್ಟಸ್ ಹೆಮಿ ಈ 
ಶತಮಾನದ ನಡುಭಾಗದಲ್ಲಿ ಸಂಖ್ಯಾಶಾಸ್ತ್ರದ ತಂತ್ರದಿಂದ ತನ್ನ ಶೋಧಕ್ಕೆ ಸಮರ್ಥನೆ 
ಹುಡುಕಲು ಬಹಳ ಹಣ ಹಾಳುಮಾಡಿದನು. ಮೆಂಡೆನ್‌ಹಾಲ್ ಎಂಬ ತಜ್ಞ ಈ 
ತಂತ್ರದ ಕಲ್ಪಕ, ಕವಿಯು ತೀರ ಅಭಾವಿತನಾಗಿ ತನಗೆ ತಾನೇ ತಿಳಿಯದಂತೆ ಬಳಸುವ 
ಶೈಲಿಯ ಕೇವಲ ಯಾಂತ್ರಿಕ ಪುನರಾವೃತ್ತಿಯ ಲಕ್ಷಣಗಳನ್ನು ಒಂದು ಆಲೇಖ 
( graph ) ದಲ್ಲಿ ಚಿತ್ರಿಸುವುದೇ ಈ ಸಂಖ್ಯಾಶಾಸ್ತ್ರೀಯ ತಂತ್ರ , ಕವಿಯು ಆದಷ್ಟು 
ಹೆಚ್ಚು ಸಲ ಬಳಸಿದ ಶಬ್ದಗಳ ಅಕ್ಷರಸಂಖ್ಯೆಯನ್ನು ಎಣಿಸಿ ಕಟ್ಟುವ ತೀರ್ಮಾನವಿದು. 
ಆದರೆ ಈ ಪ್ರಚಂಡ ಪರ್ವತಪ್ರಸವದ ಪ್ರಯಾಸದಿಂದ ಕಂಡುಬಂದದ್ದೇನು ? 
ಷೇಕ್ಸ್ಪಿಯರನು ನಾಲ್ಕು ಅಕ್ಷರಗಳ ಶಬ್ದಗಳನ್ನು ಬಳಸುವದೇ ಹೆಚ್ಚು ! 

ಇಂತಹದೇ ಇನ್ನೊಂದುಚೋದ್ಯವನ್ನು ಬೇಕನ್ - ಪಕ್ಷದ ಪುರಸ್ಕರ್ತ ಸರ್ ಎಡ್ಮಿನ್ 
ಡರ್ನಿಂಗ್ - ಲಾರೆನ್ಸ್ ಮಾಡಿ ಕಾಣಿಸಿದನು. ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅತಿ 
ದೊಡ್ಡ ಶಬ್ಬವು 'honorificabilitudinitatibus '. ಈ ಉಗಿಬಂಡಿಯಂಥ ಶಬ್ಬ 
ಅವನ ' ಲವ್ ಲೇಬರ್ ಲಾಸ್ಟ್ ' ದಲ್ಲಿ ಬರುತ್ತದೆ. ಆ ಶಬ್ದದ ಅಕ್ಷರಗಳಿಂದ ಅರ್ಥ - 
ಪೂರ್ಣವಾದ ಶಬ್ದಗಳನ್ನು ತಿರುಗಿ ಜೋಡಿಸಿ ಅದರೊಳಗೆ ಅಡಗಿದ್ದ ( ?) ಗೂಢಶಬ್ದ 
ಗಳನ್ನು ಕಂಡುಹಿಡಿಯುವ 'ಕ್ರಿಪ್ರೊಗ್ರಫಿ' ಯ ತಂತ್ರದಿಂದ ಈ ಸರ್ ಸಾಹೇಬರು ಆ 
ಮಹಾಶಬ್ಬದಲ್ಲಿ ಈ ವಾಕ್ಯ ಹುದುಗಿದ್ದನ್ನು ಕಂಡರು - ಅದೂ ಲ್ಯಾಟಿನ್ ಭಾಷೆಯಲ್ಲಿ: 
‘ Hi Ludi F . Baconis Nati Tuiti Orbi' ( These plays , F . Bacon 's off 
spring, are preserved for the world , ಎಫ್ , ಬೇಕನನ ಸಂತತಿಯಾದ 
ಈ ನಾಟಕಗಳು ಜಗತ್ತಿಗಾಗಿ ಕಾದಿಡಲಾಗಿವೆ .) ಇನ್ನೇನು ಬೇಕು ! ಈ ಭಯಂಕರ 
ತಂತ್ರದಿಂದ ಜಾನ್ ಬನನನ ಜಗತೃಸಿದ್ದ 'ಪಿಲ್ಗ್ರಿಮ್ಸ್ ಪ್ರೊಗ್ರೆಸ್ ' ಎಂಬ 
ರೂಪಕಕಥೆಯನ್ನೂ ಬೇಕನನೇ ಬರೆದದ್ದೆಂದು ಸಿದ್ದ ಮಾಡಲಾಗಿದೆಯಂತೆ ! 

- ತಾತ್ಪರ್ಯವೇನು ? ಈ 'ಕ್ರಿಪ್ರೊಗ್ರಫಿ' ಯ ಗೂಢಲೇಖನವನ್ನು ಹೊರಗೆಡಹುವ 
ಪದವಿಶ್ಲೇಷಣೆಯ ತಂತ್ರದಿಂದ ಅಸಂದಿಗ್ಧವಾದ ಒಂದೇ ಅರ್ಥವನ್ನು ಕೊಡುವ 
ಶಬ್ದಗಳು ಹೊರಟರೇನೇ ಈ ಸಂಶೋಧನ ಪದ್ದತಿಯ ಸಾಫಲ್ಯ , ಇಂಥ ಪದ್ದತಿ 
ಯಿಂದ ಅಮೇರಿಕೆಯ ಸರಕಾರ ತನ್ನ ಬೇಹಿನ ಚಾರರಿಂದ ಇತರ ರಾಷ್ಟ್ರಗಳ ಬೇಹು 
ಗಾರಿಕೆಯ ಗುಪ್ತ ಸಂದೇಶಗಳನ್ನು ಹಿಡಿದು ತರಿಸಿ ಅರ್ಥವಿಸಿಕೊಳ್ಳುತ್ತದೆ. ಆದರೆ ಈ 
ತಂತ್ರವನ್ನು ಷೇಕ್ಸ್ಪಿಯರನ ಅಥವಾ ಇತರ ಮಹಾಸಾಹಿತಿಗಳ ಕೃತಿಗೆ ಅನ್ವಯಿಸಿ 
ದಾಗ ಅನೇಕ ಅರ್ಥವನ್ನು ಸೂಚಿಸುವ ಅನೇಕ ಪದಸಂಯೋಗಗಳನ್ನು ಒಂದೇ ಕೃತಿಯ 
ಪದ- ಪಂಕ್ತಿಗಳಿಂದ ಹೊರಡಿಸಬಹುದು ಅನ್ಯಯಾರ್ಥ ಮಾಡುವವರೆಷ್ಟು ಜನ 
ಅಷ್ಟು ಅನ್ಯಾರ್ಥಗಳೂ ಹೆಚ್ಚು ! 

ನಾನೂರು ವರ್ಷ ಹಿಂದಿನ ಮಹಾಕವಿಯ ಕರ್ತೃತ್ಯದ ಕುರಿತಾದ ಇನ್ನೂರು 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ವರ್ಷಗಳ ಇಂಥ ಸಂಶೋಧನೆಯ ಸಾಹಸ- ಸಾಧನೆ ಸಾಧಿಸಿದ್ದು ಏನು ? ಪ್ರತಿ 
ತಲೆಮಾರಿಗೂ ಷೇಕ್ಸ್ಪಿಯರನ ಅಷ್ಟೆಶ್ವರ್ಯಪೂರ್ಣವಾದ ಕಾವ್ಯ - ಪಂಕ್ತಿಗಳ 
ಕೂಲಂಕಷ ಪುನರಭ್ಯಾಸ! ಮತ್ತೆ ಮತ್ತೆ ಷೇಕ್ಸ್ಪಿಯರನನ್ನು ನಿರಾಕರಿಸಲು 
ಷೇಕ್ಸ್ಪಿಯರನಿಗೇ ಶರಣುಹೋಗುವದು ! ಉತ್ತಮ ಶಬ್ದಗಳ ಉತ್ತಮ ಕ್ರಮಾನು 
ರಚನೆಯೇ ಕಾವ್ಯ . ಆಂಗ್ಲ ಭಾಷೆಯ ಶಬ್ದ ಸಂಪತ್ತನ್ನು ಷೇಕ್ಸ್ಪಿಯರನಿಗಿಂತ 
ಉತ್ತಮವಾಗಿ ಉಪಯೋಗಿಸಿದ ಮಹಾಶಿಲ್ಪಿ ಇನ್ಯಾರು ? ಆತ ಒಬ್ಬನೋ ಇಬ್ಬರೋ 
ಸಾವಿರ ಮನಸ್ಸಿನ ಮಹಾಚೇತನವದು ! ಅದಕ್ಕೆ ಆರಂಭದಲ್ಲಿ ಆ ಕವಿವಚನವನ್ನು 
ಉದಾಹರಿಸಿದ್ದು : ' Others abide our question. Thou art free .', ನಮ್ಮ 
ಪ್ರಶ್ನೆಗೆ ಇತರರು ತಡೆಯಬೇಕು. ನೀನು ಸ್ವಚ್ಛಂದ ಸ್ವತಂತ್ರ ! 
- ಇದೆಲ್ಲ ಚರ್ಚೆಯನ್ನು ಆ ಮಹಾಕವಿಯ ಒಂದು ನಾಟಕದ ಹೆಸರಿನಿಂದಲೇ ಕರೆಯ 
ಬಹುದು 'ಮಚ್ ಆ್ಯಡೂ ಅ ಬೌಟ್ ನಥಿಂಗ್ " ( ಏನಿಲ್ಲದೆ ಬರಿಯ ಗುಲ್ಲು) , ಈ ವಾದ 
ಪ್ರತಿಪಾದನೆಗಳಿಂದ 'ಷೇಕ್ಸ್ಪಿಯರ್ ' ಎಂಬ ಅದ್ಭುತ ವ್ಯಕ್ತಿತ್ವಕ್ಕೆ ಯಾವ ಬಾಧೆಯೂ 
ಬರಲಾರದು. ಅದೊಂದು ವಿರಾಟ್ -ರೂಪದರ್ಶನ . ' ಆಶ್ಚರ್ಯವತ್ ಪಶ್ಯತಿಕದೇನಂ| 
ಆಶ್ಚರ್ಯವತ್ ವದತಿ ಚ ತಥಾನ :||' ಎಂಬಂತೆ ಅದರ ಚಿರನೂತನ ಪ್ರಭಾವ, 
ಆಕರ್ಷಣೆ ಮತ್ತು ಮಹಿಮಾಮೂಲ್ಯ, ಕವಿಗಿಂತ ಕೃತಿ ಹಿರಿದಾದಲ್ಲಿ ಕೃತಿಯಲ್ಲಿಯೇ 
ಕವಿಯ ವ್ಯಕ್ತಿತ್ವ ಪೂರ್ತಿ ವ್ಯಕ್ತವಾಗುತ್ತದೆ. ಆ ಕವಿಗೆ ಯಾವ ಹೆಸರಿದ್ದರೇನು ? ಆ 
ಕವಿಸಾರ್ವಭೌಮನೇ ಅಂದಿಲ್ಲವೆ ? - ಹೆಸರಲ್ಲಿ ಏನುಂಟು ? ಗುಲಾಬಿಯನ್ನು ಬೇರೆ 
ಯಾವ ಹೆಸರಿನಿಂದ ಕರೆದರೂ ಅದು ಎಂದಿನಷ್ಟೆ ಮಗಮಗಿಸುವುದು ! ” 


೧೦ 


ಷೇಕ್ ಸ್ಪಿ ಯ ರ ನ ಸಾನೆಟ್ಟುಗಳು 


- ಎಸ್. ಅನಂತನಾರಾಯಣ 


ವಿಲಿಯಂ ಷೇಕ್ಸ್ಪಿಯರನ ನಾಟಕಗಳ ಬಗ್ಗೆ ಎಷ್ಟು ಆಸಕ್ತಿಯಿದೆಯೋ , ಅಷ್ಟು 
ಆಸಕ್ತಿ ಸಾಹಿತ್ಯದ ಅಭ್ಯಾಸಿಗಳಿಗೆ ಆತನ ಕವಿತೆಗಳ ಬಗ್ಗೆ ಇಲ್ಲವೆಂದು ತೋರುತ್ತದೆ. 
ಆದರೆ ಷೇಕ್ಸ್ಪಿಯರ್ ಅತಿ ದೊಡ್ಡ ನಾಟಕಕಾರನೆಂದು ಹೆಸರಾಗಿರುವಂತೆಯೇ ಅತಿ 
ಶ್ರೇಷ್ಟ ಕವಿಯೆಂದೂ ಪ್ರಸಿದ್ಧನಾಗಿದ್ದಾನೆ. ಹೀಗೆ ಷೇಕ್ಸ್ಪಿಯರನನ್ನು ಅತಿ ಶ್ರೇಷ್ಟ ಕವಿ 
ಯನ್ನು ವಾಗ ವಿಮರ್ಶಕರು ಹೆಚ್ಚು ಪಾಲು ಅವನ ನಾಟಕಗಳಲ್ಲಿರುವ ಕಾವ್ಯಗುಣವನ್ನೇ 
ನೆನೆಸುತ್ತಾರೆ, ಕಾವ್ಯಭಾಗಗಳನ್ನು ಉದ್ಧರಿಸುತ್ತಾರೆ. ಆದರೂ ಷೇಕ್ಸ್ಪಿಯರನ 
ಕವಿತೆಗಳು ತಮ್ಮದೇ ಕುತೂಹಲ ಕೆರಳಿಸಿವೆ,ಕೋಲಾಹಲವನ್ನುಂಟುಮಾಡಿವೆ. 
- ಷೇಕ್ಸ್ಪಿಯರನ ಕವಿತೆಗಳಲ್ಲಿ ' ವೀನಸ್ ಅಂಡ್ ಅಡೋನಿಸ್‌ ' ( ವೀನಸ್ ಮತ್ತು 
ಅಡೋನಿಸ್ ) ಮತ್ತು ' ದಿ ರೇಪ್ ಅಫ್ ಲೂಕ್ರಿಸ್ ” ( ಲೂಕ್ರೀಸಳ ಮಾನಭಂಗ) 
ಎರಡೂ ನೀಳ ವಿತೆಗಳು. ಇವೆರಡೂ ಅಲ್ಲದೆ 154 ಪುಟ್ಟ ಪದ್ಯಗಳಿವೆ. ಈ ಪದ್ಯ 
ಗಳನ್ನು ' ಸಾನೆಟ್ ' ಎಂಬ ಪದದಿಂದ ನಿರ್ದೆಶಿಸಿದ್ದರೂ , ಅವುಗಳಲ್ಲಿ ಕೆಲವು ನಿರ್ದಿಷ್ಟ 
ವಾಗಿ ಸಾನೆಟ್ ರೂಪದಲ್ಲಿಲ್ಲ. ಹೇಗೂ ಈ ಪದ್ಯಗಳಲ್ಲಿ, ಸಾನೆಟ್ಟುಗಳಲ್ಲಿ ಸಾಹಿತ್ಯಾ 
ಭ್ಯಾಸಿಗಳಿಗೆ ವಿಶೇಷ ಆಸಕ್ತಿ ಕೆರಳಿತು . ಈ ಕುತೂಹಲದ ಫಲವಾಗಿ ಕೋಲಾಹಲ 
ಕಾರಕ ವ್ಯಾಖ್ಯಾನಗಳೂ ಬಂದಿವೆ. ಷೇಕ್ಸ್ಪಿಯರನ ನಾಟಕಗಳ ಬಗ್ಗೆ ಬೇರೆ ಬೇರೆ 
ರೀತಿಯ ಅರ್ಥ, ವ್ಯಾಖ್ಯೆಗಳು ಬಂದಿರುವ ಹಾಗೆ, ಸಾನೆಟ್ಟುಗಳ ಬಗ್ಗೆಯೂ ಹೇರಳ 
ವಾಗಿ ಬಂದಿವೆ . ಈ ಸಾನೆಟ್ಟುಗಳಿಗೆ ಒಂದು ವಿಶಿಷ್ಟ ಸ್ಥಾನವೂ ದೊರೆತಿದೆ . ನಾಟಕ 
ಗಳಾದರೋ ಷೇಕ್ಸ್ಪಿಯರನ ಸ್ವಂತ ಬದುಕಿನ ಅಭಿವ್ಯಕ್ತಿಯಾಗಲಾರದು . 
ಯಾವುದೋ ಕತೆಯನ್ನು ತೆಗೆದುಕೊಂಡು ಬೇರೆ ಯಾರೋ ವ್ಯಕ್ತಿಗಳ ಬಾಯಿಂದ ಆ 
ನಾಟಕದ ಸನ್ನಿವೇಶಕ್ಕೆ ಅನುಗುಣವಾಗಿ ಆಡಿಸುವ ಮಾತು ಷೇಕ್ಸ್ಪಿಯರ್ ಬರೆದ 


ಎದೆ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಮಾತೇ ಆದರೂ ಅದೆಷ್ಟಿದ್ದರೂ ವಸ್ತುಕ ( objective ) ಸೃಷ್ಟಿಯೇ ಹೊರತು , 
ವೈಯಕ್ತಿಕ ಅಭಿವ್ಯಕ್ತಿಯಲ್ಲ. ಷೇಕ್ಸ್ಪಿಯರ್ ತನ್ನದೇ ಭಾವ , ಆವೇಗಗಳನ್ನು 
ತನ್ನದೇ ಅನುಭವವನ್ನು ಮಾತಿನಲ್ಲಿ ಅಳವಡಿಸಿ ತೋಡಿಕೊಂಡುದೆಂದರೆ ತನ್ನ ಸಾನೆಟ್ಟು 
ಗಳ ಮೂಲಕ. ಆದ್ದರಿಂದ ಇವು ತೀವ್ರವಾಗಿ ವೈಯಕ್ತಿಕವಾದವು. ಅವುಗಳಲ್ಲಿ 
ಅಳವಟ್ಟಿರುವ ಭಾವಗಳು ಕೂಡ “ ಅಸಾಮಾನ್ಯ ', ' ಸಲ್ಲದಂತಹುದು' ಎ೦ಬ ಅಭಿ 
ಪ್ರಾಯವೂ ಇರುವುದರಿಂದ ಸಾನೆಟ್ಟುಗಳ ಬಗ್ಗೆ ಹೆಚ್ಚಿನ ಆಸಕ್ತಿ . ಈ ಸಾನೆಟ್ಟುಗಳು 
ಷೇಕ್ಸ್ಪಿಯರನ ವ್ಯಕ್ತಿತ್ವದ ಮೇಲೆ ಬೆಳಕು ಚೆಲ್ಲುತ್ತವೆ. ನಮ್ಮಿಂದ ಕಾಲ ಬಚ್ಚಿಡು 
ತಿರುವ ಷೇಕ್ಸ್ಪಿಯರನ ಬದುಕು , ಬಯಕೆ, ಭಾವಗಳ ಬಗ್ಗೆ ಇವು ನಮಗೆ 
ಸೂಚನೆ ಕೊಟ್ಟು , ಅರಿವು ತರುತ್ತವೆಂಬ ಒಂದು ಆಸೆಯೂ ಸೇರಿ ಷೇಕ್ಸ್ಪಿಯರನ 
ಸಾನೆಟ್ಟುಗಳಿಗೆ ಪ್ರಾಮುಖ್ಯ ನೀಡಲಾಗಿದೆ. ಷೇಕ್ಸ್ಪಿಯರ್ ಎಂಬ ಹೆಸರಿನಲ್ಲಿ 
ಬರೆಯುತ್ತಿದ್ದ ವ್ಯಕ್ತಿ ಯಾರು ಎಂಬ ಬಗ್ಗೆ ಕೋಲಾಹಲವೆದ್ದು , ವಿವಿಧ ಬಗೆಯ 
ಜಿಜ್ಞಾಸೆ ನಡೆದಾಗ, ಅವನ ವೈಯಕ್ತಿಕ ಕವಿತೆಗಳು' ಎನಿಸಿದ ಸಾನೆಟ್ಟು 
ಗಳಿಗೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯ ಬಂತು. ಅತ್ಯಪೂರ್ವ ಕಲ್ಪನಾಶಕ್ತಿಯನ್ನು , 
ವಿಶಾಲ ಪರಿಮಿತಿಯ ಭಾವ, ಆವೇಶಗಳ ಹಸರವನ್ನು ಈ ಸಣ್ಣ ಪರಿಸರದಲ್ಲಿ ಭಟ್ಟ 
ಇಳಿಸಿ ಪದಗಳ ಹಳಕುಗಳಲ್ಲಿ ಕೂಡಿಸಿದ ಷೇಕ್ಸ್ಪಿ ಯರನ ಪ್ರತಿಭೆ ಸಹಜವಾಗಿಯೇ 
ಎಲ್ಲರ ಮನ ಸೆಳೆಯಿತು. ವಿಮರ್ಶಕರೂ ಸಂಶೋಧಕರೂ ಅವುಗಳ ಅಭ್ಯಾಸದಲ್ಲಿ 
ತೊಡಗಿ ತಮ್ಮ ತಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ , ತಮ್ಮ ಅಭಿಪ್ರಾಯಗಳಿಗೆ ಅನುವಾಗು 
ವಂತೆ ಈ ಸಾನೆಟ್ಟುಗಳಲ್ಲಿ ಅರ್ಥ ಕಂಡುಕೊಂಡಿದ್ದಾರೆ. ಷೇಕ್ಸ್ಪಿಯರ್ ಎಂಬ 
ಹೆಸರಿನಲ್ಲಿ ಬರೆದ ವ್ಯಕ್ತಿ ಯಾರು ಎಂಬ ಜಿಜ್ಞಾಸೆ, ಸಂಶೋಧನೆ ಈ ಸಾನೆಟ್ಟುಗಳನ್ನು 
ಬಹುಮಟ್ಟಿಗೆ ಅವಲಂಬಿಸಿದೆ. ಪ್ರತಿ ಸಂಶೋಧಕನೂ ಈ ಸಾನೆಟ್ಟುಗಳಲ್ಲಿ ತನ್ನದೇ ಆದ 
ಅಭಿಪ್ರಾಯಗಳಿಗೆ ಪುಷ್ಟಿಕರಣ , ಸಾಕ್ಷಗಳನ್ನು ಕಂಡುಕೊಂಡಿದಾನೆ. ಈ ಸಾನೆಟ್ಟುಗಳ 
ವೈವಿಧ್ಯ , ಆಳ ಮತ್ತು ವಿಶಾಲ ಗುಣಕ್ಕೆ ಇದೊಂದು ಸಾಕ್ಷಿ , ಅಷ್ಟೆ , ಷೇಕ್ಸ್ಪಿಯರನ 
ಸಾನೆಟ್ಟುಗಳ ಸಣ್ಣ ಪರಿಚಯ ಮಾಡಿಕೊಡುವುದಷ್ಟೇ ಈ ಲೇಖನದ ಉದ್ದೇಶ. 


ಸಾನೆಟ್ ಮೂಲತಃ ಇಟಲಿಯಲ್ಲಿ ಹುಟ್ಟಿ ಬೆಳೆದ ರೂಪ, ಭಾವಗೀತೆಯ ಬಹು 
ಮುಖ್ಯ ಪ್ರಕಾರವಾದ ಸಾನೆಟ್ ಹಲವು ಶತಮಾನಗಳ ಕಾಲ ಪ್ರಯೋಗಸ್ಥಿತಿಯಲ್ಲಿಯೇ 
ಇದ್ದು ಹದಿಮೂರನೆಯ ಶತಮಾನದ ವೇಳೆಗೆ ಒಂದು ನಿಯತರೂಪಕ್ಕೆ ಬಂದಿತು. 
ಸಾನೆಟ್ ಸರಳ ರಗಳೆಯ ಹದಿನಾಲ್ಕು ಸಾಲಿನ ಪದ್ಯವೆಂದು ನಿರ್ದೆಶಿಸಿ, ಅದನ್ನು 
ಸ್ಪಷ್ಟವಾಗಿ ಸಾಹಿತ್ಯದಲ್ಲಿ ನೆಲೆನಿಲ್ಲಿಸಿದ ಕವಿ ಗಿವಾನ್ ದಿ ಅರೆಸ್ಟೋ . 1235ರಲ್ಲಿ 
ಇಟಲಿಯ ಫ್ಲಾರೆನ್ಸ್ ವಿಭಾಗದಲ್ಲಿ ಜನಿಸಿದವನು. ಆಗ ಸಾಧಾರಣವಾಗಿ ಸಾನೆಟ್ಟಿನ 
ವಸ್ತು ಗಂಡು - ಹೆಣ್ಣಿನ ಪ್ರೇಮ. ಹದಿಮೂರನೆಯ ಶತಮಾನದಲ್ಲಿ ವಿಷಯವನ್ನು 
ವಿಸ್ತರಿಸಿಕೊಂಡು ರಾಜಕೀಯ ಮತ್ತು ಸಾಮಾಜಿಕ ಟೀಕೆಗಳಿಗೂ ಸಾನೆಟ್ಟಿನಲ್ಲಿ ಎಡೆ 


46 


Sh ಷೇಕ್ಸ್ಪಿಯರನ ಸಾನೆಟ್ಟುಗಳು ನಿ 
ಕೊಟ್ಟರು. ಆಗ ಸಾನೆಟ್ ಮೊನೆಯಾದ ಸಾಮಾಜಿಕ ಟೀಕೆಯ ಸಾಧನವಾಗಿ ಸ್ಪಷ್ಟ 
ರೂಪರೇಖೆಗಳನ್ನು ಪಡೆಯಿತು ಎನ್ನಬಹುದು. 

“ ಈ ಸಣ್ಣ ವೀಣೆಯ ಮಧುರಸ್ಸನವು ಸೀಟ್ರಾರ್ಕನ ಹೃದಯದ ಗಾಯವನ್ನು 
ಮಾಯಿಸಿತು , ” ಎಂದಿದಾನೆ ವರ್ಡ್ಸ್‌ ವರ್ತ್ ( The melody of this lute gave case 
to Petrarch's wound'), ಪೀಟಾ ರ್ಕನ ಸಾನೆಟ್ಟುಗಳು ಜಗತ್ತ್ವಸಿದ್ಧವಾಗಿವೆ. 
ಪ್ರೇಮದ ಬಗ್ಗೆ ಚಿಂತನಾತ್ಮಕವಾಗಿವೆ ಈ ಸಾನೆಟ್ಟುಗಳು, ಹೆಣ್ಣಿನ ಹಂಬಲ, ತಾಳಲಾರದ 
ಆಸೆ, ಆ ಆಕಾಂಕ್ಷೆ ಮುರಿದು, ಬಯಸಿದುದು ದೊರಕಲಾರದೆ ಪಟ್ಟ ಪಾಡು , ತನ್ನ 
ದೌರ್ಬಲ್ಯಕ್ಕೆ ತಾನೇ ನಾಚಿ, ಹೇಸಿ, ಹೀಯಾಳಿಸಿಕೊಳ್ಳುವ ಮನಸ್ಸಿನ ರೊಚ್ಚು 
ಹೀಗೆ ಪ್ರೇಮಸಂಬಂಧದ ವಿವಿಧ ಮನಃಸ್ಥಿತಿಗಳ ನಿಲುವು ಸೀಟ್ರಾರ್ಕನ ಸಾನೆಟ್ಟುಗಳು 
ಎನ್ನ ಬಹುದು. ಪೀಟಾ ರ್ಕನ ಹೆಸರು ಅವನು ಸಾಮಾನ್ಯವಾಗಿ ಬಳಸಿದ ರೂಪಕ್ಕೆ 
ಅಂಟಿಕೊಂಡಿರುವುದೇ ಭಗ್ನ ಪ್ರೇಮಿಗಳ ಗುರುವಾದ ಸೀಟಾ ರ್ಕನ ಪ್ರಭಾವಕ್ಕೆ 
ಸೂಚಿ! 

ಸೀಟಾ ರ್ಕನ ಸಾನೆಟ್ಟಿನ ಲಕ್ಷಣಗಳನ್ನು ಹೀಗೆ ಗುರುತಿಸಬಹುದು : ಮೊದಲೆಂಟು 
ಸಾಲುಗಳು ' ಆಕೈವ್' ( octave , ಅಷ್ಟಪದಿ) , ಒಂದು ಭಾವವನ್ನು ನಿರೂಪಿಸುತ್ತವೆ. 
ಅನಂತರ ಒಂದು ಸಣ್ಣ ಬಿಡುವು ( pause ). ಮುಂದಿನ ಆರು ಸಾಲುಗಳು ' ಸೆಸ್ಕೆಟ್' 
( Sestet, ಷಟ್ನದಿ), ಮೊದಲ ಭಾವಕ್ಕೆ ಪೂರಕವಾದ ಅಥವಾ ಸಂಬಂಧಿಸಿದ ಭಾವವನ್ನು 
ಪ್ರತಿಪಾದಿಸುತ್ತವೆ. ಇಲ್ಲಿ ಒಂದೇ ಭಾವ, ಒಂದೇ ಚಿ೦ತನವಿದ್ದು , ಏಕಮಾನತೆ 
( unitary character) ಇರಬೇಕೆಂಬುದು ಮುಖ್ಯ ನಿಯಮ. ಇಲ್ಲಿನ ಪ್ರಾಸವಿನ್ಯಾಸ 
ವನ್ನು ನೋಡಿದರೆ ಮೊದಲೆಂಟು ಸಾಲಿಗೆ ಎರಡು ಆವೃತಪಾಸ, ಕೊನೆಯ ಸಾಲಿಗೆ 
ಮೂರುಪ್ರಾಸ : 
ಸರಿರಿಸ , ಸರಿರಿಸ ( ಬಿಡುವು) ಗಮಪ ಗಮಪ ಅಥವಾ ಗದಗ ಮಗನು 

ಅಥವಾ ಗಮಪ ಮಗ . 
ಇಲ್ಲಿ ಮೊದಲೆಂಟು ಸಾಲುಗಳಲ್ಲಿ 1 , 4 , 5 ಮತ್ತು 8 ಒಂದೇ ಪ್ರಾಸ. ಅವುಗಳಲ್ಲಿ 
ಆವೃತವಾಗಿ ( enclosed) 2 , 3 ಮತ್ತು 6 , 7 ಸಾಲುಗಳಿಗೆ ಮತ್ತೊಂದು ಪ್ರಾಸ. 
ಈ ಪೀ ಟ್ರಾರ್ಕನ್ ರೂಪವನ್ನು ಇಂಗ್ಲೆಂಡಿನ ಪ್ರಮುಖ ಕವಿಗಳೆಲ್ಲರೂ - ವೈಯಟ್ , 
ಸರೆ , ಸ್ಪೆನ್ಸರ್, ಡೇಟನ್ , ಮಿಲ್ಸನ್, ವರ್ಡ್ಸ್‌ವರ್ತ್, ಷೆಲ್ಲಿ, ಕೀಟ್ಸ್ , ಬ್ರಿಡ್ ಸ್ 
ಮುಂತಾಗಿ ಹಿರಿಯ ಸಾನೆಟ್ಟುಗಾರರೆಲ್ಲ ಉಪಯೋಗಿಸಿಕೊಂಡಿದ್ದಾರೆ . 

ಸಾನೆಟ್ಟಿನ ಇನ್ನೊಂದು ರೂಪಕ್ಕೆ ಷೇಕ್ಸ್ಪಿಯರನ ಹೆಸರೇ ಅಂಟಿಕೊಂಡಿದೆ. 
ಆದರೆ ಇಂಗ್ಲಿಷಿನಲ್ಲಿ ಈ ರೂಪ ನಿರ್ಮಿಸಿದವನು ಅರ್ಲ್‌ ಅಫ್ ಸಿ , ಈ ಷೇಕ್ - 
ಸ್ಪೀರಿಯನ್ ರೂಪವು ಕೂಡ ಇಟಲಿಯಲ್ಲಿ ದಾಂತೆ ಕವಿ ಹದಿಮೂರನೆಯ ಶತಮಾನ 
ದಲ್ಲಿ ಬಹಳ ಜನಪ್ರಿಯವಾದ 'ವೀಟ ನವೋವ' ( Vita Nuova , 'ಹೊಸ ಬಾಳು ') 
ಎಂಬ ಸಾನೆಟ್ -ಕೂಟದಲ್ಲಿ ಬಳಸಿದ್ದುದೇ . ನಿಜವಾಗಿ ನೋಡಿದರೆ ಷೇಕ್ಸ್ಪೀರಿಯನ್ 
ರೂಪದ ಸೃಷ್ಟಿಕರ್ತರು ವೆರ್ನಾಕ್ಸಿಯೋ , ಗಿದೋ ನಿಸೆಲ್ಲಿ ಮತ್ತು ಜಕೊಪೊ ಡ 
ಲೆಂಟೀನೊ ; ಇವರು ಹನ್ನೆರಡನೆಯ ಶತಮಾನದಲ್ಲಿ ಸಾನೆಟ್ಟುಗಳನ್ನು ಬರೆದರು. ಅವರ 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಸಾನೆಟ್ಟುಗಳಲ್ಲಿಲ್ಲದ ಸೂಕ್ಷತೆ, ನವಿರು , ನಯ , ಕೌಶಲಗಳು ದಾಂತೆಯಲ್ಲಿ ಕಾಣು 
ಇವೆ. ಸಾಣೆಹಿಡಿದ ಹೊಳೆವಜಗಳು ದಾಂತೆಯ ಸಾನೆಟ್ಟುಗಳು. ಈ ಸಾನೆಟ್ಟು 
ಗಾರರು ಬಳಸಿದ ರೂಪವನ್ನು ಇಂಗ್ಲೆಂಡಿಗೆ ತಂದ ಶ್ರೇಯಸ್ಸು ವೈಯಟ್ ಮತ್ತು 
ಸರೆ ಇವರಿಗೆ ಸೇರಿದ್ದು , 

1557ರಲ್ಲಿ ಇಂಗ್ಲಂಡಿನಲ್ಲಿ ರಿಚರ್ಡ್ ಟಾವೆಲ್ ಈಗ ' ಟಾಟೆಲ್ಸ್ ಮಿಸೆಲನಿ ' 
ಎಂದು ಪ್ರಸಿದ್ಧವಾಗಿರುವ ಹಾಡುಗಳ ಸಂಗ್ರಹವನ್ನು ಪ್ರಕಟಿಸಿದ. ಈ ಸಂಗ್ರಹದಲ್ಲಿ 
ಹಲವಾರು ಕವಿಗಳ ಹಾಡುಗಳ ಸಾನೆಟ್ಟುಗಳೂ ಪ್ರಕಟವಾದುವು. ಇಂಗ್ಲಂಡಿಗೆ 
ಸಾನೆಟ್ಟನ್ನು ತಂದ ವೈಯಟ್ ಮತ್ತು ಸಿ ಇವರ ಸಾನೆಟ್ಟುಗಳೂ ಇದರಲ್ಲಿಯೇ 
ಮೊದಲು ಪ್ರಕಟವಾದುವು. ಈ ವೇಳೆಗೆ ಅವರಿಬ್ಬರೂ ಸತ್ತು ಹದಿನೈದು ವರ್ಷ 
ಗಳಾಗಿದ್ದುವು. ಹತ್ತು ಉಚ್ಚಾರಾಂಶದ ಅಯಾಂಬಿಕ್ ಛಂದಸ್ಸನ್ನು ಉಪಯೋಗಿಸಿ 
ಕೊಂಡು ಹದಿನಾಲ್ಕು ಸಾಲಿನ ಸಾನೆಟ್ಟನ್ನು ಇಂಗ್ಲಿಷಿಗೆ ಇವರು ತಂದರು. ವೈಯಟ್ 
ಮಾತ್ರ ಸೀಟ್ರಾರ್ಕನ್ ರೀತಿಯಲ್ಲಿಯೇ ಬರೆದ. ಸಿ ಹಲಕೆಲವು ಪ್ರಯೋಗಗಳನ್ನು 
ನಡೆಸಿ , ದಾಂತೆ ಮತ್ತಿತರರು ಬಳಸಿದ ಇನ್ನೊಂದು ರೂಪವನ್ನು ಹೆಚ್ಚಾಗಿ ಉಪ 
ಯೋಗಿಸಿದ. ಈ ರೂಪವನ್ನು ಬಹಳ ವಿಚಕ್ಷಣೆಯಿಂದ, ಪ್ರತಿಭಾಪೂರ್ಣವಾಗಿ ಉಪ 
ಯೋಗಿಸಿದ ಷೇಕ್ಸ್ಪಿಯರನ ಹೆಸರೇ ಅದಕ್ಕೆ ಸೇರಿಕೊಂಡು , ಷೇಕ್ಸ್ಪೀರಿಯನ್ 
ಸಾನೆಟ್ ರೂಪವೆಂದೇ ಹೆಸರಾಗಿದೆ. ಇದರ ರೂಪರೇಖೆಗಳನ್ನು ಗಮನಿಸಲು ಒಂದು 
ಸಾನೆಟ್ಟನ್ನು ತೆಗೆದುಕೊಂಡು ( XVIII) ವಿವೇಚಿಸಿದರೆ ಸಾಕು : 


Shall I compare thee to a summer 's day ? ( 7 ) 
Thou art more lovely and more temperate, ( ರಿ). 
Rough winds do shake the darling buds of May , ( ಸ) 
And summer 's lease hath all too short a date : (5 ) 
Sometime too hot the eye of heaven shines , ( 7 ) 
And often is his gold complexion dimm ' d ; ( 30 ) 
And every fair from fair some time declines, ( 7 ) 
By chance , or nature 's changing course , untrimm 'd ; (30) 
But thy eternal summer shall not fade ( 5 ) 
Nor lose possession of that fair thou ow 'st ; ( a ) 
Nor shall Death brag thou wand ' rest in his shade , ( ) 
When in eternal lines to time thou grow ' st. ( ದ). 

So long as men can breathe or eyes can see , (2 ) 
So long lives this , and this gives life to thee . ( 9 ) 


ಇಲ್ಲಿಯ ಪ್ರಾಸವಿನ್ಯಾಸ, ಸಾನೆಟ್ಟಿನ ಓಟ ಇವು ಪೀಟಾರ್ಕನ್ ಸಾನೆಟ್ಟಗಿಂತ ಭಿನ್ನ . 
ಆನ್ಲೈನ್ ಮತ್ತು ಸೆಸೈಟ್ಗಳ ಬದಲಿಗೆ ಇಲ್ಲಿ ಮೂರು ಚೌಪದಿ ಮತ್ತು ಒಂದು ! 
ದ್ವಿಪದಿ ಬಂದಿದೆ. ಎಂದರೆ ನಾಲ್ಕು ಸಾಲುಗಳುಳ್ಳ ಮೂರು ನುಡಿಗಳು ಮತ್ತು ಎರಡು 
ಸಾಲುಗಳ ಒಂದು ನುಡಿ ಸೇರಿದಂತಾಯಿತು. ಕನ್ನಡ ಮತ್ತಿತರ ಭಾಷೆಗಳಂತೆ ಆದಿ 
ಪ್ರಾಸವಿಲ್ಲದೆ, ಬರಿಯ ಅಂತ್ಯಪ್ರಾಸವೇ ಉಳ್ಳ ಇಂಗ್ಲಿಷಿನ ಈ ಕಾವ್ಯಪ್ರಕಾರದ ಪ್ರಾಸ 
ವಿನ್ಯಾಸವನ್ನು ನೋಡೋಣ. ಮೊದಲ ನಾಲ್ಕು ಸಾಲಿನ ಚೌಪದಿಯಲ್ಲಿ 1 ಮತ್ತು 


48 


(Cಓ , ದೀವಟಿಗೆಗಳಿಗಿವಳು ಕಲಿಸುವಳು , 

- ಥಳಥಳನೆ ಬೆಳಗುವುದ ! 2³ ರೋಮಿಯೊ . 
-ರೋಮಿಯೊ ಅಂಡ್ ಜೂಲಿಯೆಟ್' ನಲ್ಲಿ ನೃತ್ಯ ಸಮಾರಂಭದ ದೃಶ್ಯ 
3ನೆಯ ಸಾಲುಗಳ ಅಂತಿಮ ಉಚ್ಚಾರಾಂಶಗಳು ( day ಮತ್ತು May ) ಪ್ರಾಸಬದ್ಧ 
ವಾಗಿವೆ. ಹಾಗೆಯೇ 2 ಮತ್ತು 4ನೆಯ ಸಾಲುಗಳ ಅಂತಿಮ ಉಚ್ಚಾರಾಂಶಗಳು 
(-rate ಮತ್ತು date ) ಪ್ರಾಸವಾಗಿವೆ. ಅಲ್ಲದೆ 1 - 3 , 2 - 4 ಹೀಗೆ ಪ್ರಾಸ ಕೂಡಿರು 
ವುದರಿಂದ ಆವೃತಪ್ರಾಸಕ್ಕೆ ಬದಲು ನಿರಾವೃತ ಅಥವಾ ಮುಕ್ತ ಪ್ರಾಸವಿದೆಯೆನ್ನ 
ಬಹುದು. ಈಗ ಒಟ್ಟು ಪ್ರಾಸವಿನ್ಯಾಸ ಹೀಗೆ ಕಾಣುತ್ತದೆ: 

ಸರಿ ಸರಿ ಗ ಮ ಗ ಮ ಪ ದ ಪ ದ ನಿ ನಿ . 

ಪೀಟ್ರಾರ್ಕನ್ ಸಾನೆಟ್ಟನ ಎಂಟು , ಆರು ಸಾಲಿನ ಒಡೆತವಿಲ್ಲ, ನಡುವಣ ಬಿಡುವೂ 
ಇಲ್ಲ. ಇಲ್ಲಿ ಒಂದು ಭಾವ , ಚಿ೦ತನ ಕೊನೆಯವರೆಗೂ ಹರಿದು ಕೊನೆಯೆರಡು ಸಾಲಿನಲ್ಲಿ 
ಬಿಗುವಿನಿಂದ ಚೂಪಾಗಿ ತಳಕ್ಕನೆ ಮುಗಿವುಗೊಳ್ಳುತ್ತದೆ. ಇದರ ಅರ್ಥದ, ಭಾವದ 
ಬೆಳವಣಿಗೆಯನ್ನು ನೋಡಿದರೆ ಇದು ಇನ್ನೂ ಸ್ಪಷ್ಟವಾಗುತ್ತದೆ. 

ಇಂಗ್ಲಂಡಿನಂತಹ ಚಳಿರಾಜ್ಯದಲ್ಲಿ ನಡುಬೇಸಗೆ ನಮ್ಮಲ್ಲಿನ ವಸಂತಋತುವಿನಂತೆ 
ಹಿತವಾಗಿರುತ್ತದೆಂಬುದನ್ನು ಗಮನದಲ್ಲಿಟ್ಟು ಇದರ ಅರ್ಥವನ್ನು ನೋಡಬೇಕು : 


49 . 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ನಿನ್ನನ್ನು ಬೇಸಿಗೆಯ ಹಗಲಿಗೆ ಹೋಲಿಸಲಿ ? ನೀನು ಅದಕ್ಕಿಂತ ಬಲು ಸೊಗಸು, ತನಿ 
ಇನಿದು. ಒಮ್ಮೊಮ್ಮೆ ಬೇಸಿಗೆಯ ಬಿರುಗಾಳಿ ಬಡಿದು ಮುದ್ದು ಮೇ ಮೊಗ್ಗೆಗಳ ನಡುಗಿಸಿದೆ 
ತರಿ ತರಿದು . ಬೇಸಿಗೆಯ ಪರಿಸರವೊ ಬಲು ಕಿರಿದು. ಬಾನ ಕಣ್ಣಾದ ರವಿ ಒಮ್ಮೊಮ್ಮೆ 
ಕೆಂಡಗಾರುವ ಬೆ೦ಕಿ, ಮತ್ತೊಮ್ಮೆ ತಟ್ಟನೆಯೆ ಬಂಗಾರಮೊಗ ಮಾಸಿ ಮಸಕಾಗುವನು. 
ಚೆಲುವೆಲ್ಲ ಪ್ರಕೃತಿನಿಯಮಕೆ ಸಿಕ್ಕಿ , ನಿಧಿಯ ಕೈವಾಡದಲಿ ತನ್ನ ಚೆಲುವಿನಿಂದಿಳಿಯುವುದು. 
ನಿನ್ನ ಕೊನೆಯರಿಯದೀ ಯೌವನದ ಬೇಸಿಗೆಯು ಮಾಸಲೊಲ್ಲದು, ನಿನ್ನ ಚೆಲುವೆಂದಿಗೂ 
ಕಳೆದುಕೊಳ್ಳದೆ ಇಹುದು. ಚಿರಕಾಲದೀ ಕಾವ್ಯದೀ ಅನಂತ ಸಾಲುಗಳಲ್ಲಿ ನೀ ಬೆಳೆಯುವಂತಿರಲು , 
ಸಾವು ಕೂಡ ನಿನ್ನ ತನ್ನ ನೆರಳಲಿ ಪಡೆದೆನೆಂದು ಹೇಳಲು ಸಲ್ಲ . ಮಾನವರು ಎನಿತುವರೆಗುಸಿರ 
ನಾಡುವರೋ , ಎನಿತುವರೆಗೂ ಕಣ್ಣು ನೋಡಲರಿವುದೊ ಅನಿತುವರೆಗೂ ಈ ಕಾವ್ಯ 
ಉಳಿಯುವುದು ಇದು ನಿನಗೆ ಜೀವವನು ಎರೆಯುವುದು . 

ಬೇಸಿಗೆಯ ಹಗಲಿಗೆ ಸಾಮ್ಯ ಕೊಡುವುದು ತಪ್ಪೆನಿಸುವುದು ಬೇಸಿಗೆಯ ಹಗಲಿನ 
ಸೌಂದರ್ಯ, ತಣ್ಣು ಕ್ಷಣಿಕವಾದುದು, ಕಳೆದುಹೋಗುವಂತಹುದು ಎನ್ನುವ ದೃಷ್ಟಿ 
ಯಿಂದ, ಕವಿಯ ಕಾವ್ಯದ ಸಾಲುಗಳಲ್ಲಿ ಸೌಂದರ್ಯ ಮೈವೆತ್ತು ಬದುಕಿರುವಾಗ 
ಸಾವು ಕೂಡ ಆತನನ್ನು ಏನೂ ಮಾಡಲಾರದು ಎನ್ನುವ ಮಾತು ಕೊನೆಯಲ್ಲಿ 
ಮೊನಚಾಗಿ, ಬಿಗುವಿನಲ್ಲಿ, ಮಾನವಕೋಟಿಯಿರುವತನಕ ಈ ಕಾವ್ಯವಿರುತ್ತದೆ, ಈ 
ಕಾವ್ಯವಿರುವತನಕ ನೀನೂ ಅನಂತವಾಗಿ ಚಿರಾಯು ಎಂಬ ಮಾತಿನ ಗೆಲುವಿನ 
ಪ್ರತಿಧ್ವನಿಯಲ್ಲಿ ಮುಗಿಯುತ್ತದೆ. ಕವಿಗೆ ಪ್ರೇರಣೆ ನೀಡಿದ ವ್ಯಕ್ತಿ ಈ ಸಾನೆಟ್ಟಿನಲ್ಲಿ 
ಚಿರಕಾಲವೂ ಉಳಿಯುತ್ತಾನೆ, ತನ್ನ ಈ ಕಾವ್ಯಕೃತಿ ಚಿರಕಾಲವಿರುತ್ತದೆಂಬ ಆತ್ಮ 
ಭರವಸೆ ಷೇಕ್ಸ್ಪಿಯರನಿಗಿತ್ತು . ಅದು ಕೊನೆಯೆರಡು ಸಾಲಿನ ಕ್ಲುಪ್ತ ಪ್ರಾಸದಲ್ಲಿ 
ಬಿಗಿಯಾಗಿ ಹೆಣೆದುಕೊಂಡು, ಮೊನೆಮಾತಾಗಿ ಕಾಣಿಸಿಕೊಂಡಿದೆ. 
- ಷೇಕ್ಸ್ಪಿಯರನ ಸಾನೆಟ್ ರೂಪ ಹೀಗಿದೆ. ಆ ಕಾಲದಲ್ಲಿ ಹೆಚ್ಚಿನ ಸಾನೆಟ್ಟು . 
ಗಾರರು ಈ ರೂಪವನ್ನೇ ಬಳಸುತ್ತಿದ್ದರು. ಆದರೆ ಷೇಕ್ಸ್ಪಿಯರನ ಸಮಕ್ಕೆ ಅದನ್ನು 
ಬಳಸುವ ಪ್ರತಿಭೆ ಮತ್ತಾರಿಗೂ ಇರಲಿಲ್ಲವಾದುದರಿಂದ ಹದಿನೆಂಟನೆಯ ಶತಮಾನದಲ್ಲಿ 
ಇದಕ್ಕೆ ಷೇಕ್ಸ್ಪೀರಿಯನ್ ರೂಪವೆಂದೇ ಹೆಸರು ಕೊಟ್ಟರು. 
- ಷೇಕ್ಸ್ಪಿಯರ್ ಈ ರೂಪವನ್ನು ಸೃಷ್ಟಿಸಲಿಲ್ಲವೆಂಬುದನ್ನು ಮತ್ತೊಮ್ಮೆ ನೆನೆಯು 
ವುದು ಅಗತ್ಯ . ಹಿಂದೆ ಹಾಡುಗಬ್ಬವಾಗಿದ್ದು ದು ತನ್ನ ಹಾಡುತನವನ್ನು ಕಳೆದು 
ಕೊಂಡು ಹೆಚ್ಚು ಕಾವ್ಯತನವನ್ನು ಷೇಕ್ಸ್ಪಿಯರನ ಕೈಯಲ್ಲಿ ಪಡೆಯಿತು ಎಂಬುದು 
ಸ್ಪಷ್ಟವೇ ಆಗಿದೆ. ಆದರೆ 1575ರಲ್ಲಿ, ಷೇಕ್ಸ್ಪಿಯರ್ ಇನ್ನೂ ಹನ್ನೊಂದು ವರ್ಷದ 
ಹುಡುಗನಾಗಿದ್ದಾಗಲೇ , ಗ್ರಾಸ್ವಾಯಿನ್ ಎಂಬ ವಿಮರ್ಶಕ ತನ್ನ ' ಸರ್ಟನ್ ನೋಟ್ಸ್ 
ಅಫ್ ಇನ್‌ಸ್ಟ್ರಕ್ಷನ್ ” ಎಂಬುದರಲ್ಲಿ ಸಾನೆಟ್ಟಿನ ಬಗ್ಗೆ ಹೇಳಿರುವ ಮಾತನ್ನು ಉಲ್ಲೇ 
ಖಿಸುವುದು ಸೂಕ್ತ : 

ಕೆಲವರು ಎಲ್ಲಾ ಕವಿತೆಗಳನ್ನೂ ( ಸಣ್ಣದಾದುದರಿ೦ದ) ಸಾನೆಟ್ಟು ಗಳೆಂದು ಕರೆಯಬಹುದೆಂದು 
ಕೊಂಡಿದ್ದಾರೆ . ಈ ಪದವು 'ಸೊನೇರ್ ' (Sonare , ಸಣ್ಣ ಧ್ವನಿ) ಎಂಬುದರಿಂದ ಹುಟ್ಟಿದುದು 
ಎಂಬುದೇ ಇದಕ್ಕೆ ಕಾರಣ. ಆದರೆ, ಹದಿನಾಲ್ಕು ಸಾಲಿದ್ದು ಪ್ರತಿಯೊಂದು ಸಾಲಿನಲ್ಲಿಯೂ 
ಹತ್ತು ಉಚ್ಚಾರಾಂಶಗಳಿರುವುದನ್ನು ಮಾತ್ರ ನಾನು ಸಾನೆಟ್ಟಿಂದು ಕರೆಯಲು ಒಪ್ಪುತ್ತೇನೆ. 
ಮೊದಲ ಹನ್ನೆರಡು ಸಾಲುಗಳಲ್ಲಿ ನಾಲ್ಕು ನಾಲ್ಕು ಸಾಲುಗಳ ನುಡಿಗಳು , ಸಾಲುಬಿಟ್ಟು 

50 


• ಸೇಕ್ಸ್ಪಿಯರನ ಸಾನೆಟ್ಟುಗಳು - 
ಸಾಲಿನಲ್ಲಿ ಪ್ರಾಸ ಹೊಂದಿದೆ. ಕೊನೆಯೆರಡು ಸಾಲುಗಳಲ್ಲಿ ಪ್ರಾಸ ಬಂದು ಕವಿತೆ 

ಮುಕ್ತಾಯವಾಗುತ್ತದೆ. ( ಒತ್ತು ನನ್ನ ದು.) 
ಇಲ್ಲಿನ ವರ್ಣನೆ ಷೇಕ್ಸ್ಪೀರಿಯನ್ ಸಾನೆಟ್ ರೂಪದ ಸ್ಪಷ್ಟ ಚಿತ್ರಣ. ಆದರೆ ಈ 
ವಿಮರ್ಶೆ ಬಂದಾಗ ಷೇಕ್ಸ್ಪಿಯರ್ ಇನ್ನೂ ಹನ್ನೊಂದು ವರ್ಷದ ಹುಡುಗ. 

ಹೀಗಾಗಿ ತನಗಿಂತ ಹಿಂದೆಯೇ ಬೇರೆಯವರು ಹೇಳಿದ ಕತೆಗಳನ್ನು , ಬೇರೆಯವರು 
ರಚಿಸಿದ ನಾಟಕಗಳನ್ನು ಕೈಗೆತ್ತಿಕೊಂಡು ತನ್ನ ಪ್ರತಿಭೆಯ ರಸಸ್ನಾನದಿಂದ ಅವುಗಳಿಗೆ 
ಹೊಸ ಜೀವಕೊಟ್ಟು ಅತ್ಯದ್ಭುತ ನಾಟಕಗಳನ್ನಾಗಿ ಮಾರ್ಪಡಿಸಿದ ಷೇಕ್ಸ್ಪಿಯರ್, 
ತಾನು ಚಿಕ್ಕವನಾಗಿದ್ದಾಗಲೇ ಜನಪ್ರಿಯತೆ ಗಳಿಸಿದ್ದ ಒಂದು ಸಾನೆಟ್ ರೂಪದಲ್ಲಿ ತನ್ನ 
ಕಾವ್ಯರಸವನ್ನು ಪಾಕವಿಳಿಸಿ, ಎರಕವಿಟ್ಟು , ಪರಿಪೂರ್ಣತೆಗೆ ಒಯ್ದು, ಅದಕ್ಕೆ ತನ್ನ 
ಹೆಸರು ಶಾಶ್ವತವಾಗಿ ಸೇರುವಂತೆ ಮಾಡಿದ. 


ಷೇಕ್ಸ್ಪಿಯರ್ ಈ ಸಾನೆಟ್ಟುಗಳನ್ನು ಬರೆದ ಕಾಲದ ಬಗ್ಗೆ ತುಂಬಾ ಭಿನ್ನಾಭಿಪ್ರಾಯ 
ಗಳಿವೆ . ಷೇಕ್ಸ್ಪಿ ಯರನ ಬಗ್ಗೆ ಖಚಿತವಾದ ವಿಷಯಗಳು - ಆ ಕಾಲದಲ್ಲಿ 
ಸೇಕ್ಸ್ಪಿಯರನ ಹೆಸರಿನ ಉಲ್ಲೇಖವಿರುವ ಖಚಿತವಾದ ಸಾಕ್ಷ್ಯಗಳು — ಅತ್ಯಲ್ಪ . 
ಷೇಕ್ಸ್ಪಿಯರನ ಅಸ್ತಿತ್ವದ ಬಗ್ಗೆಯೇ ಅನುಮಾನಪಡಲು ಇದೂ ಮುಖ್ಯ ಕಾರಣ 
ನೆನ್ನ ಬಹುದು. ಹೇಗಾದರೂ ಷೇಕ್ಸ್ಪಿಯರನ ಸಾನೆಟ್ಟು ಗಳ ಬಗ್ಗೆ ನನಗೆ ನಿಷ್ಕಷ್ಟ 
ವಾದ ಕೆಲವು ಉಲ್ಲೇಖಗಳಿವೆ. 1598ರಲ್ಲಿ ಕೇಂಬ್ರಿಜಿನ ಅಧ್ಯಾಪಕ ಫ್ರಾನ್ಸಿಸ್ 
ಮಿಯರ್ಸ್ ' ಸಲ್ಲಾಡಿಸ್ ಟೇಮಿಯ , ವಿಟ್ಸ್ ಟ್ರೆಷರಿ' ( ಪಲ್ಲಾಡಿಸ್ ಟೇಮಿಯ , ಕವಿಗಳ 
ಸಂಪತ್ತು ) ಎಂಬ ಪುಸ್ತಕವನ್ನು ಪ್ರಕಟಿಸಿದ. ಅದರಲ್ಲಿ ಷೇಕ್ಸ್ಪಿ ಯರನ ಬಗ್ಗೆ ಈ 
ಉಲ್ಲೇಖವಿದೆ: “ಯೂಫೋರ್ಬಸನ ಆತ್ಮವುಪೈಥಾಗೊರಾಸಿನಲ್ಲಿ ಪುನರುಜೀವಿಸಿದೆಯೆಂದು 
ನಂಬಿದ್ದಂತೆಯೇ , ಆವಿಡನ ಸವಿಯಾದ ಪ್ರತಿಭಾವಂತ ಆತ್ಮವು ಮಧುಸ್ವನದ ಜೇನು 
ಮಾತಿನ ಷೇಕ್ಸ್ಪಿಯರನಲ್ಲಿ ಜೀವಿಸಿದೆ. ಆತನ 'ವೀನಸ್ ಅಂಡ್ ಅಡೋನಿಸ್ , 
(ಲೂಕ್ರೀಸ್' ಮತ್ತು ಆಪ್ತಮಿತ್ರರ ಬಳಿಯಲ್ಲಿರುವ ಅವನ ಸವಿಯಾದ ಸಾನೆಟ್ಟುಗಳನ್ನು 
ನೋಡಿ” ಎಂದು ಹೇಳಿ ದಾನೆ. ಅದೇ ಪುಸ್ತಕದಲ್ಲಿಯೇ ಮತ್ತೊಂದು ಕಡೆ ಷೇಕ್ಸ್ಪಿಯರ್ 
“ ನಮ್ಮ ಕವಿಗಳಲ್ಲೆಲ್ಲ ಪ್ರೇಮದ ಅರಿವಿಗೆ ನಿಲುಕದ ರೀತಿನೀತಿಗಳ ಬಗ್ಗೆ ಗೋಳಿಡುವ , 
ದೂರುವ, ದುಃಖಿಸುವುದರಲ್ಲಿ ಅತಿ ಭಾವುಕ , ತೀವ್ರ ಸಂವೇದನೆಯುಳ್ಳ ಕವಿ ” ಎಂದು 
ಕರೆದಿದ್ದಾನೆ. ಈ ಎರಡು ಮಾತುಗಳೂ 1598ರಲ್ಲಿ ಆಡಿದುವು. ಎಲಿಜಬೆತ್ ರಾಣಿಯ 
ಆಡಳಿತದ ಕಾಲದಲ್ಲಿ ಸಾನೆಟ್ ಬಹಳ ಪ್ರಚಾರದಲ್ಲಿತ್ತು , ಎಲ್ಲ ಕವಿಗಳೂ ಸಾನೆಟ್ಟು 
ಗಳನ್ನು ಬರೆಯುತ್ತಿದ್ದರು. ಆದರೆ ಬರೆದ ಸಾನೆಟ್ಟುಗಳನ್ನೂ ಪದ್ಯಗಳನ್ನೂ ಅಚ್ಚು 
ಮಾಡುವುದು ಅಷ್ಟು ಸಾಮಾನ್ಯವಾಗಿರಲಿಲ್ಲ. ಬದಲಿಗೆ ಕವಿಗಳು ತಮ್ಮ ಸಾನೆಟ್ಟುಗಳ 
ಪ್ರತಿಗಳನ್ನು ಗೆಳೆಯರಿಗೆ, ಆಪ್ತಮಿತ್ರರಿಗೆ ಕೊಡುತ್ತಿದ್ದರು. ಈ ಪ್ರತಿಗಳು ಕೈಯಿಂದ 
ಕೈಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಸಾಗಿಹೋಗುತ್ತಿದ್ದು ವು. ಕೆಲವರಂತೂ ಆ ಪದ್ಯಗಳು 


ಎಒ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಬಹಳ ಮೆಚ್ಚುಗೆಯಾದರೆ ತಾವೇ ಪ್ರತಿ ಮಾಡಿಟ್ಟುಕೊಳ್ಳುತ್ತಿದ್ದರು, ಪ್ರತಿ ಮಾಡಿಸಿ 
ಬೇರೆಯವರಿಗೂ ಕಳಿಸಿಕೊಡುತ್ತಿದ್ದರು. ಸರ್ ಫಿಲಿಪ್ ಸಿಡ್ನಿ ಯ ' ಅಸೊ ಫೆಲ್ 
ಅಂಡ್ ಸೈಲ್ ' ಸಾನೆಟ್ -ಕೂಟ, ಸ್ಪೆನ್ಸರನ ' ಅಮೊರೆಟ್ಟ ' ಸಾನೆಟ್ಟುಗಳು , ಸ್ಯಾಮ್ಯು 
ಯಲ್ ಡೇನಿಯಲ್ ಬರೆದ 'ಡೀಲಿಯಾ' ಸಾನೆಟ್ -ಕೂಟ - ಇವೆಲ್ಲವೂ ಹೀಗೆಯೇ 
ಪ್ರಚಾರವಾದುವು. ಹೀಗೆ ಕೈಯಿಂದ ಕೈಗೆ ಸಾಗುತ್ತಿದ್ದ ಕೃತಿಗಳು ಕೆಲವರ ಕೈಗೆ 
ಬಿದ್ದಾಗ ಅವರು ಅವುಗಳನ್ನು ಕಳ್ಳತನದಿಂದ ಪ್ರಕಟಿಸುತ್ತಿದ್ದುದು ಸಾಮಾನ್ಯವಾಗಿತ್ತು . 
1591ರಲ್ಲಿ ಸಿಡ್ನಿ ಯ ' ಅಸೊ ಫೆಲ್ ಅಂಡ್ ಸೈಲ್ಲ' ಸಾನೆಟ್ -ಕೂಟ ಹೀಗೆ ಕಳ್ಳತನದಲ್ಲಿ 
ಪ್ರಕಟವಾಯಿತು. ಸಾನೆಟ್ ಬರೆಯುವುದೊಂದು ಚಟ, ಫ್ಯಾಶನ್ ಆಗಿ 1600ರ 
ವೇಳೆಗೆ ಈ ಹೊಸ ಚಟವೂ ಸತ್ತು ಹೋಯಿತು. ಅಂತೂ ಇಷ್ಟು ಮಾತ್ರ ನಿಶ್ಚಯ : 
ಮಿಯರ್ಸನ ಉಲ್ಲೇಖದ ಸಾಕ್ಷದಂತೆ ಷೇಕ್ಸ್ಪಿಯರನ ಸಾನೆಟ್ಟುಗಳು ಆಗಲೇ ತುಂಬಾ 
ಜನರ ಕೈ ಹಾದಿರಬೇಕು. ಅದಕ್ಕೆ ಪೋಷಕವೆನ್ನುವಂತೆ 1599ರಲ್ಲಿ ' ದಿ ಫ್ಯಾಷನೇಟ್ 
ಸಿಲ್ಗ್ರಿಮ್' ಎಂಬ ಪುಸ್ತಕವನ್ನು ವಿಲಿಯಂ ಜಾಗರ್ಡ್ ಪ್ರಕಟಿಸಿದ ಇದೂ ಕದ್ದು 
ಪ್ರಕಟಿಸಿದ್ದೇ ! ಇದರಲ್ಲಿ ಷೇಕ್ಸ್ಪಿ ಯರನ CXXXVIIIನೆಯ ಮತ್ತು CXVIVನೆಯ ಸಾನೆಟ್ಟು 
ಗಳೂ , ' ಲವ್ ಲೇಬರ್ ಲಾಸ್ಟ್ ' ನಾಟಕದ ಕೆಲಭಾಗಗಳೂ ಇವೆ. ಅನಂತರ 
ಷೇಕ್ಸ್ಪಿಯರ್ ಇನ್ನೂ ಬದುಕಿದ್ದು ನಾಟಕಗಳನ್ನು ಬರೆಯುತ್ತಿದ್ದ ಕಾಲದಲ್ಲಿಯೇ , 
ಥಾಮಸ್ ಥಾರ್ ಎಂಬ ಪ್ರಕಾಶಕ ಸರ್ಕಾರದ ಸ್ಟೇಷನರ್ಸ್ ಹಾಲ್ (ರಿಜಿಸ್ಟರ್ 
ಮಾಡುವ ಕಚೇರಿ) ನಲ್ಲಿ 1609ರ ಮೇ 20ನೆಯ ತಾರೀಕು ಷೇಕ್ಸ್ಪಿಯರನ ಸಾನೆಟ್ಟು 
ಗಳನ್ನು ರಿಜಿಸ್ಟರ್ ಮಾಡಿಸಿ , ಪ್ರಕಟಣೆಗೆ ಲೈಸೆನ್ಸ್ ( ಪರವಾನಗಿ ಪಡೆದ. ಮತ್ತೆ 
1640ರ ತನಕ ಸಾನೆಟ್ಟುಗಳ ಪುಸ್ತಕ ಮುದ್ರಣವಾದಂತೆ ಕಾಣುವುದಿಲ್ಲ. 
* ಈ ಅಂಶಗಳನ್ನು ಪರಿಗಣಿಸಿದರೆ 1598ಕ್ಕೆ ಮೊದಲೇ , ಪ್ರಾಯಶಃ ತುಂಬಾ 
ಮೊದಲೇ , ಷೇಕ್ಸ್ಪಿಯರ್ ತನ್ನ ಸಾನೆಟ್ಟುಗಳನ್ನು ಬರೆಯುತ್ತಿದ್ದಿರಬೇಕು. ಎಲ್ಲವನ್ನು 
ಅಲ್ಲದಿದ್ದರೂ , ಭಾಗಶಃ ಬಹುಭಾಗವನ್ನು ಬರೆದು ಮುಗಿಸಿದ್ದಿರಬೇಕು ಎಂದು ನಂಬು 
ವುದು ಸಾಧ್ಯ . ಷೇಕ್ಸ್ಪಿಯರನ ಸಾನೆಟ್ಟುಗಳ ರಚನೆಯ ಕಾಲದ ಬಗ್ಗೆ ಅವನ 
ಬಗ್ಗೆ ಸಂಶೋಧನೆ ನಡೆಸಿ ಪಾಂಡಿತ್ಯ ಗಳಿಸಿದ ವಿದ್ಯಾ೦ಸರ ಅಭಿಪ್ರಾಯ ವಿಧವಿಧ 
ವಾಗಿವೆ. ಆ ಸಾನೆಟ್ಟುಗಳಲ್ಲಿರುವ ಆಂತರಿಕ ಸಾಕ್ಷದ ರೀತಿಯಾಗಿಯೇ ಪ್ರತಿ 
ಯೊಬ್ಬರೂ ತಮ್ಮ ಕಾಲವನ್ನು ನಿರ್ಣಯಿಸಿದ್ದಾರೆ... ನಾಟಕಗೃಹಗಳು ಪ್ಲೇಗಿನ 
ಕಾರಣವಾಗಿ ಮುಚ್ಚಿದ್ದ 1592 - 4ರ ನಡುವೆ ಈ ಸಾನೆಟ್ಟುಗಳ ರಚನೆಯಾಯಿತೆಂದು 
ಡೋನರ್‌ ವಿಲ್ಸನ್ , ಚೇಂಬರ್ಸ್, ಮರಿ ಮುಂತಾದವರು ಅಭಿಪ್ರಾಯಪಟ್ಟರೆ 
ರಾಲಿನ್ಸ್ ಮುಂತಾದವರು 1593ರ ಜೂನ್‌ನಿಂದ ಆರಂಭಿಸಿ ²99ರ ಜೂನ್ ವೇಳೆಗೆ 
ಅವುಗಳ ರಚನೆಯಾಯಿತೆಂದು ಸೂಚಿಸಿದ್ದಾರೆ. 'ಸ್ಯಾಮ್ಯುಯಲ್ ಬಟ್ಲರನ ಊಹೆ 
ಯಂತೆ 1585ರಿಂದ ²88ರೊಳಗೆ , ಎಂದರೆ ಷೇಕ್ಸ್ಪಿ ಯರ್ 21ರಿಂದ 24 ವಯಸ್ಸಿನವ 
ನಿದ್ದಾಗಲೇ , ಈ ಸಾನೆಟ್ಟುಗಳನ್ನು ಬರೆದು ಮುಗಿಸಿರಬೇಕು. ಡಾ || ಲೆಸ್ಸಿ ಹಾಟ್ಟನ್ 
ಒಂದೆರಡು ಸಾನೆಟ್ಟುಗಳ ಆಧಾರದ ಮೇಲೆ 1588ನೆಯ ವರ್ಷವೇ ಈ ಸಾನೆಟ್ಟುಗಳ 
ರಚನೆಯಾಯಿತೆಂದು ಸಾಧಿಸಿದ್ದಾನೆ . ಈ ರೀತಿಯ ಅಭಿಪ್ರಾಯಗಳ ಜೊತೆಗೆ ಷೇಕ್ 


52 


ಷ ಷೇಕ್ಸ್ಪಿಯರನ ಸಾನೆಟ್ಟುಗಳು ನಿ 
ಸ್ಪಿಯರ್ ಎಂಬ ಹೆಸರು ಗುಪ್ತನಾಮವಾಗಿತ್ತು , ಅದನ್ನು ಬರೆದವನು ಬೇಕನ್ 
ಎಂದು ಬಿ . ಜಿ . ಥಿಯೊಬಾಲ್ಟ್ , ಕ್ರಿಸ್ಟಫರ್ ಮಾರ್ಲೊವಿನ ಕೃತಿಗಳಿಗೆ ಷೇಕ್ಸ್ಪಿಯರನ 
ಹೆಸರು ತಗುಲಿಸಿತ್ತು ಎಂದು ಕ್ಯಾಲ್ಸಿನ್ ಹಾಫ್ಮನ್ , ಆಕ್ಸ್ ಫರ್ಡಿನ ಅರ್ಲ್‌ 
ಬರೆದುದಕ್ಕೆ ಷೇಕ್ಸ್ಪಿಯರನ ಅಂಕಿತ ಹಾಕಿದನೆಂದು ನಂಬುವ ಡಗ್ಲಸ್ ಮುಂತಾದ 
ಸಂಶೋಧಕರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಪೂರ್ವಾಭಿಪ್ರಾಯಕ್ಕೆ ತಕ್ಕ ಕಾಲಾವಧಿ 
ಯನ್ನು ಸಾನೆಟ್ಟುಗಳ ರಚನೆಯ ಬಗ್ಗೆ ಸೂಚಿಸಿದಾರೆ. ಆದರೆ ಖಚಿತವಾಗಿ ನಮಗೆ 
ಗೊತ್ತಿರುವುದು ಇವೆರಡು ತಾರೀಕುಗಳು : 1598ರಲ್ಲಿ ಮಿಯರ್ಸನ ಪುಸ್ತಕದ 
ಉಲ್ಲೇಖ ಮತ್ತು 1609ರಲ್ಲಿ ಪ್ರಕಟಣೆ. ಇವೆರಡೇ ಖಚಿತವಾಗಿ ತಿಳಿದಿರುವ 
ತಾರೀಕುಗಳು ! .. 

CVIIನೆಯ ಸಾನೆಟ್ಟಿನ ಬಗ್ಗೆ ಅರ್ಥಕಲ್ಪನೆ ವಿಚಿತ್ರ ಊಹೆಗಳಿಗೆ ಅವಕಾಶ 
ಕೊಟ್ಟಿದೆ. “ The mortal moon hath her eclipse endured, ” ಎಂಬ ಸಾಲಿಗೆ 
ಒಬ್ಬೊಬ್ಬರು ಒಂದೊಂದು ಅರ್ಥ ಕಲ್ಪಿಸಿದಾರೆ. ' ಮರ್ತ್ಯಲೋಕದ ಚಂದ್ರ ' ಎಂಬ 
ಹೆಸರಿದ್ದ ಎಲಿಜಬೆತ್ ರಾಣಿಯು 1588ರಲ್ಲಿ 'ಸ್ಪಾನಿಷ್ ಆರ್ಮಾಡ' (ಸ್ಪೇನಿನ 
ಹಡಗುಕೂಟ) ದ ದಾಳಿಯಿಂದ ಪಾರಾದುದನ್ನು ಇದು ಸೂಚಿಸುತ್ತದೆಂದು ಲೆಸ್ಬಿ 
ಹಾಟ್ಟನ್ನನ ಮತ. ಆದರೆ mortal ಎಂಬ ಪದಕ್ಕೆ ' ಭಯಂಕರ ' ಎಂಬ ಅರ್ಥವೂ 
ಇದ್ದು mortal moon ಎಂಬುದು ಭಯಂಕರ ಆಪತ್ತನ್ನು ಇಂಗ್ಲಂಡಿಗೆ ಒದಗಿಸಿದ 
ಸ್ಪೇನಿನ ಯುದ್ಧ ನೌಕೆಗಳ ಕೂಟ ಅರ್ಧಚಂದ್ರಾಕಾರದಲ್ಲಿ ದಾಳಿ ನಡೆಸಿದುದರಿಂದ 
ಅದಕ್ಕೆ ಅನ್ವಯಿಸಬಹುದು. 1596ರಲ್ಲಿ ರಾಣಿಯ ಆರೋಗ್ಯ ಕೆಟ್ಟು ಸತ್ತು ಬದುಕಿ 
ದಂತೆ ಆಕೆ ಚೇತರಿಸಿಕೊ೦ಡುದಕ್ಕೆ ಈ ಸಾಲು ಅನ್ವಯಿಸುತ್ತದೆಂದು ಡಾ || ಜಿ . ಬಿ. 
ಹ್ಯಾರಿಸನನ ಅಭಿಮತವಾದರೆ, 1599ಕ್ಕೇ ಅದು ಅನ್ವಯಿಸುವುದೆಂದು ಚೇಂಬರ್ಸ್ 
ಅಭಿಪ್ರಾಯಪಟ್ಟಿದ್ದಾನೆ . ಈ ಒಂದು ಉದಾಹರಣೆಯೇ ಸಾಕು, ಸಾನೆಟ್ಟುಗಳ ಕಾಲ 
ನಿರ್ಣಯದ ಬಗ್ಗೆ ಆಗಿರುವ ಕೋಲಾಹಲದ ಒಂದು ಇಣಿಕುನೋಟಕೊಡಲು . ಅಂತೂ 
ಷೇಕ್ಸ್ಪಿಯರನ ಜೀವನದ ಬಗ್ಗೆ ನನಗೆ ಸರಿಯಾದ ಅರಿವು ಇಲ್ಲದುದರಿಂದ ಈ 
ಬಗೆಯ ಊಹಾಪೋಹಗಳು ಸಾಮಾನ್ಯ . 


ಷೇಕ್ಸ್ಪಿಯರಿನ ಬದುಕಿನ ಬಗ್ಗೆ ಹೆಚ್ಚಿಗೆ ತಿಳಿಯಲು ಅವಕಾಶವೇ ಇಲ್ಲವಾಗಿರುವುದು 
ಅವನ ಸಾನೆಟ್ಟುಗಳ ಬಗ್ಗೆಯೂ ಬೇರೆ ಬೇರೆಊಹೆಗಳು, ವಿಚಿತ್ರ ವಾದಗಳು ಏಳಲು 
ಅವಕಾಶವಾಗಿದೆ. ಮೊದಲ ಇಪ್ಪತ್ತು ಸಾನೆಟ್ಟುಗಳಲ್ಲಿ ಷೇಕ್ಸ್ಪಿಯರ್ ತನ್ನ ಸ್ನೇಹಿತ 
ಯುವಕನಿಗೆ ಮದುವೆಯಾಗೆಂದು ಬೋಧಿಸುತ್ತಾನೆ. ಈ ಯುವಕ ಸ್ನೇಹಿತನೇ 
ಸೌತಾಂಪ್ಪನ ಅರ್ಲನಾದ ಹೆನ್ರಿ ರಿಯೋಥಿಸ್ಸಿ ಎಂದು ವಿಮರ್ಶಕರಲ್ಲಿ ಹೆಚ್ಚು 
ಮಂದಿಯ ಅಭಿಪ್ರಾಯ. ' ವೀನಸ್ ಅಂಡ್ ಅಡೋನಿಸ್ ', ' 

ಲೂಸ್' ಗ್ರಂಥ 
ಗಳನ್ನು ಷೇಕ್ಸ್ಪಿಯರ್‌ ಈತನಿಗೆ ಅರ್ಪಿಸಿದ ಸೌತಾಂಪ್ಸನಅರ್ಲ್‌ ಯುವಕ , 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ಚೆಲುವ, ಅವನಿಗೆ ಮದುವೆಯಾಗಿರಲಿಲ್ಲ. ಮದುವೆಯಾಗಲು ಬಲವಂತಪಡಿಸಲು 
ಷೇಕ್ಸ್ಪಿಯರನನ್ನು ಆತನ ತಾಯಿ ಒತ್ತಾಯಪಡಿಸಿದಳು . ಅದರ ಫಲವಾಗಿ ಮೊದಲ 
ಸಾನೆಟ್ಟುಗಳು ಬಂದುವೆಂದು ಪಂಡಿತರ ಅಭಿಪ್ರಾಯ. ಆ ಯುವಕನಿಗೆ ತನ್ನ 
ಮೇಲೆಯೇ ಅತಿಯಾದ ಪ್ರೀತಿಯಿದ್ದುದರಿಂದ ಹೆಣ್ಣಿನ ಮೇಲೆಪ್ರೀತಿ ಸಾಧ್ಯವಿರಲಿಲ್ಲ. 
ಎನ್ನುವ ಮಾತೂ ಈ ಸಾನೆಟ್ಟುಗಳಲ್ಲಿ ಬರುತ್ತದೆ: 

that thou none lov ' st is most evident. 
ನೀನು ಬೇರಾರನ್ನೂ ಪ್ರೀತಿಸುವುದಿಲ್ಲೆಂಬುದು ಅತಿ ಸ್ಪಷ್ಟ. - ( ಸಾನೆಟ್ x ). 

ಮೊದಲು ಕೇವಲ ಔಪಚಾರಿಕವಾಗಿ ಆರಂಭವಾಗುವ ಈ ಮಾತುಗಳು, ಬರ 
ಬರುತ್ತಾ ಷೇಕ್ಸ್ಪಿಯರನ ಆತ್ಮೀಯ ನುಡಿಗಳಾಗುತ್ತವೆ. ಸಾನೆಟ್ಟುಗಳಲ್ಲಿನ ಔಪ 
ಚಾರಿಕತೆ ಹೋಗಿ ಆತ್ಮೀಯತೆ ಬೆಳೆದು , ಆಪ್ತತೆ, ಆತ್ಮಸಮರ್ಪಣೆ, ಗೆಳೆತನದ ಕಾವು 
ನೋವು ಇವೆಲ್ಲ ಮುಂದಿನ ಸಾನೆಟ್ಟುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ಸಾನೆಟ್ಟುಗಳಲ್ಲಿ 
ಷೇಕ್ಸ್ಪಿಯರನಿಗೆ ಆ ಸ್ನೇಹಿತನಲ್ಲಿದ್ದ ಅಪಾರವು ವ್ಯಕ್ತವಾಗುತ್ತದೆ. ಆ 
ಸಾನೆಟ್ಟುಗಳಲ್ಲಿಯೇ ಸ್ನೇಹಿತ ಷೇಕ್ಸ್ಪಿಯರನ ಪ್ರೇಯಸಿಯನ್ನು ವಶಪಡಿಸಿಕೊಂಡು 
ಆತನಿಗೆ ಮಾನಸಿಕವಾದ ಚಿತ್ರಹಿಂಸೆ ಕೊಟ್ಟುದು, ಷೇಕ್ಸ್ಪಿಯರನ ಮನಸ್ಸು ನಿಲ 
ವಿಲನೆ ಒದ್ದಾಡಿದುದು, ತನಗೆ ಕೈಕೊಟ್ಟ ' ಕಪ್ಪು ಹೆಣ್ಣು ' ( The Dark Lady ) ಹೇಗೇ 
ಇದ್ದರೂ , ತಾನು ಅವಳ ದಾಸನೆನ್ನುವ ಭಾವನೆ ಇವೆಲ್ಲ ಉತ್ಕಟ ಭಾವೋದ್ರೇಕ 
ದಲ್ಲಿಯೇ ಸಾನೆಟ್ಟುಗಳಲ್ಲಿ ಕಾಣಿಸಿಕೊಂಡಿವೆ. ಔಪಚಾರಿಕವಾಗಿ ಆರಂಭವಾದ 
ಸಾನೆಟ್ಟುಗಳ ಕೂಟ ಷೇಕ್ಸ್ಪಿಯರನ ಹೃದಯದ ಒಂದೊಂದು ನೆಲೆಯನ್ನೂ 
ತೋರಿಸುವ ಭೂಪಟವಾಗುತ್ತದೆ. ಅವುಗಳನ್ನು ಈ ಪುಟ್ಟ ಲೇಖನದಲ್ಲಿ ಸೂಚಿಸುವುದು 
ಸೂಕ್ತವೂ ಅಲ್ಲ, ಸಾಧ್ಯವೂ ಇಲ್ಲ. ಅವುಗಳನ್ನು ಓದಿದರೇ ಅವುಗಳ ಕಾವು ತಟ್ಟು 
ವುದು ಸಾಧ್ಯ ; ಷೇಕ್ಸ್ಪಿಯರನ ವ್ಯಕ್ತಿತ್ವದ ಒಂದು ಪದರ ಕಾಣುವುದು ಸಾಧ್ಯ . 
ಇಲ್ಲಿಯೂ ನಾವು ನೂರಾರು ಬಗೆಯ ಸಾನೆಟ್ ಕಥೆಗಳನ್ನು ಕೇಳಲು ಸಿದ್ಧರಾಗಿರಬೇಕು. 
ಆದರೂ ಇಷ್ಟಂತೂ ನಿಶ್ಚಯ. “With this same key Shakespeare unlocked 
his heart ” ( ಈ ಬೀಗದಕೈ ಯಿಂದ ಷೇಕ್ಸ್ಪಿ ಯರ್ ತನ್ನ ಹೃದಯದ ಬೀಗ 
ತೆರೆದಿಟ್ಟ ) ಎಂದು ವರ್ಡ್ಸ್‌ವರ್ತ್ ಹೇಳಿದುದು ಬಹುಮಟ್ಟಿಗೆ ನಿಜ. ಆದರೆ ಅರಿಯುವ 
ಮನಸ್ಸು , ಸಂವೇದನೆಯುಳ್ಳ ಆತ್ಮ ಇವು ಬೇಕಲ್ಲ ಈ ಷೇಕ್ಸ್ಪಿಯರನ ಹೃದಯವನ್ನು 
ಅರಿಯಲು ! 
- ಷೆಲ್ಲಿ ಕವಿಯು ತನ್ನ ' ಎಪಿಸೈಕಿಡಿಯಾನ್‌ಗೆ ಅಭ್ಯಾಸ' ವೆಂದು ಬರೆದಿಟ್ಟು 
ಕೊಂಡ ಟಿಪ್ಪಣಿಯಲ್ಲಿ ಹೇಳಿದ ಈ ಮಾತು ಷೇಕ್ಸ್ಪಿಯರನಿಗೆ, ಷೇಕ್ಸ್ಪಿಯರನ 
ಸಾನೆಟ್ಟುಗಳ ಹಿರಿಮೆಗೆ ಮತ್ತೊಬ್ಬ ಹಿರಿಯ ಸಂವೇದನೆಯ ಕವಿ ಸಲ್ಲಿಸಿದ ನಮಸ್ಕಾರ 
ನೆನ್ನ ಬಹುದು : 

If any should be curious to discover 
Whether to you I am a friend or lover, 
Let them read Shakespeare 's sonnets, taking thence 
A whetstone for their dull intelligence . 


_ 54 


ವಿ ಷೇಕ್ಸ್ಪಿಯರನ ಸಾನೆಟ್ಟುಗಳು ನಿ 
ನಾನು ನಿನಗೆ ಸ್ನೇಹಿತನೋ ಪ್ರೇಮಿ ಎನ್ನುವ ಅನುಮಾನವುಳ್ಳವರು ಷೇಕ್ಸ್ಪಿಯರನ 
ಸಾನೆಟ್ಟುಗಳನ್ನು ಓದಲಿ. ಅವರ ಮೊಂಡುಹಿಡಿದ ಅರಿವಿಗೆ ಅದೊಂದು ಚೂಪುಗೊಳಿಸುವ 
ಸಾಣೆಗಲ್ಲಾಗುತ್ತದೆ. 


ಷೇಕ್ಸ್ಪಿಯರನ ಸಾನೆಟ್ಟುಗಳಲ್ಲಿಯೇ ಇರುವ ಸ್ನೇಹಿತ, ಅವನ ಆಶ್ರಯವನ್ನು 
ಸಂಪಾದಿಸಿಕೊಂಡು ಷೇಕ್ಸ್ಪಿಯರನನ್ನೇ ಹೊರದೂಡಿದ ಮತ್ತೊಬ್ಬ ಕವಿ , ಷೇಕ್ - 
ಸ್ಪಿಯರನ 'ಕೃಷ್ಣಪ್ರೇಯಸಿ' ( The Dark Lady), ಅವಳೂ ಸ್ನೇಹಿತನೂ ಸೇರಿ 
ಷೇಕ್ಸ್ಪಿಯರನಿಗೆದ್ರೋಹಬಗೆದುದು, ಷೇಕ್ಸ್ಪಿಯರನ ಹೃದಯದಲ್ಲಾದ ಗಾಯ 
ಇವೆಲ್ಲವೂ ರಹಸ್ಯದಲ್ಲೇ ಅಡಗಿವೆ . ಈ ವ್ಯಕ್ತಿಗಳು ಇಂಥವರೇ ಎಂದು ಬೊಟ್ಟಿಟ್ಟು ಹೇಳು 
ವುದು ಸಾಧ್ಯವೇ ಆಗಿಲ್ಲ. ಈ ಅಯೋಮಯ ರಹಸ್ಯ ಸಾಲದೆನ್ನುವಂತೆ, ಪ್ರಕಾಶಕ 
ಥಾಮಸ್ ಥಾರ್ ಇನ್ನಷ್ಟು ರಹಸ್ಯ ತುಂಬುವಂತೆ ಸಾನೆಟ್ ಪುಸ್ತಕವನ್ನು ಅರ್ಪಣೆ 
ಮಾಡಿದ. ಆ ಅರ್ಪಣೆಯ ಒಕ್ಕಣೆಯು ಬೇರೆ ಬೇರೆ ಅರ್ಥಕ್ಕೆ ಎಡೆಕೊಡುವಂತಿದ್ದು 
ಎಲ್ಲರೂ ತಮತಮಗೆ ಬೇಕಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಕೊಳ್ಳಲು ಸಾಧ್ಯವಾಗಿದೆ. 
ಜೊತೆಗೆ ಅರ್ಪಣೆ ಮಾಡಿರುವುದು ' Mr. W . H .' ಗೆ, ಈ W . H . ಯಾರೆಂಬುದೇ 
ದೊಡ್ಡ ವಿವಾದಕ್ಕೆ ಕಾರಣವಾಗಿಹೋಗಿದೆ. ಅದು ಹನಿ ರಿಯೋಥಿಸ್ಸಿಯ ಹೆಸರಿನ 
ಎರಡು ಮೊದಲಕ್ಷರಗಳನ್ನು ಅದಲುಬದಲು ಮಾಡಿದ್ದಾನೆ, ಗುರುತು ತಿಳಿದೂ ತಿಳಿಯ 
ದಂತೆ ಎಂದು ಅವರ ವಾದ. ಮತ್ತೊಂದು ತಂಡದವರು ಸಂಬೋಕಿನ ಅರ್ಲನಾದ 
ವಿಲಿಯಂ ಹರ್ಬಟ್೯ಗೆ ಇದು ಅರ್ಪಿತವೆನ್ನು ತ್ತಾರೆ. ಇನ್ನೊಂದು ತಂಡದವರು 
“ W . H. ALL' ಎನ್ನುವುದು ವಿಲಿಯಂ ಹಾಲ್ , ಷೇಕ್ಸ್ಪಿ ಯರನ ಅಳಿಯನಿಗೇ 
ಅರ್ಪಿತವಾಗಿದೆಯೆಂದು ವಾದಿಸುತ್ತಾರೆ. ಕಾಲಿನ್ ಹಾಫ್‌ಮನ್ ಇನ್ನೂ ಒಂದು 
ಹೆಜ್ಜೆ ಮುಂದೆ ಹೋಗಿ, ಷೇಕ್ಸ್ಪಿಯರ್ ಎನ್ನುವುದು ಕ್ರಿ ಸೈಫರ್ ಮಾರ್ಲೊ 
ಬರೆಯಲು ಉಪಯೋಗಿಸಿದ ಒಂದು ಮುಖವಾಡ ತನ್ನ ಮಿತ್ರ ಮತ್ತು ಆಶ್ರಯ 
ದಾತ ವಾಲ್ಸಿಂಗ್ ಹ್ಯಾಮಿಗೆ ಇದನ್ನು ಅರ್ಪಿಸಿದಾನೆ, Walsing- Ham ಎಂಬುದರ 
ಸೂಚನೆಯೇ W . H . ಎಂದು ವಾದ ಹೂಡಿದ್ದಾನೆ. ಆದರೆ ಈ W . H . ಎಂಬುದು 
ನಿಜವಾಗಿ ಷೇಕ್ಸ್ಪಿಯರನ ಉದ್ದೇಶದ್ದೇ ಎಂದೇ ಅನುಮಾನ ಬರುತ್ತದೆ. ಪ್ರಕಾಶಕ 
ತನಗೆ ಹಸ್ತಪ್ರತಿ ತಂದೊದಗಿಸಿದ ಯಾರಿಗೂ ಕೃತಜ್ಞತೆಸೂಚಿಸಲು ಹೀಗೆ ಅರ್ಪಣೆ 
ಯನ್ನೇಕೆ ಮಾಡಿರಬಾರದು ? ಅದೂ ಒಂದು ವಾದ. ಅಂತೂ ಅಯೋಮಯವಾಗಿ 
ರಹಸ್ಯಮಯವಾಗಿಯೇ ಉಳಿದಿವೆ ಈ ಎಲ್ಲ ಸಮಸ್ಯೆಗಳು . 

ಆದರೂ ಒಂದು ಮಾತು ಹೇಳಿ ಈ ನನ್ನ ಪುಟ್ಟ ಲೇಖನವನ್ನು ಮುಗಿಸುತ್ತೇನೆ. 
ಷೇಕ್ಸ್ಪಿಯರನ ನಾಟಕಗಳಲ್ಲಿ ಯಾವ ಪ್ರತಿಭೆ ಕಾಣುವುದೋ , ಆ ಪ್ರತಿಭೆಯ 
ವೈಯಕ್ತಿಕ ಮುಖ ಈ ಸಾನೆಟ್ಟುಗಳಲ್ಲಿ ಕಾಣುವುದಂತೂ ನಿಶ್ಚಯ . ಷೇಕ್ಸ್ಪಿಯರ 
ನನ್ನು ಅರ್ಥಮಾಡಿಕೊಳ್ಳಲು, ಅದಕ್ಕಿಂತ ಹೆಚ್ಚಾಗಿ ಅನುಭವ ಮಾಡಿಕೊಳ್ಳಲು, 


55 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಅವನ ಸಾನೆಟ್ಟುಗಳು ಬಹು ಆತ್ಮೀಯವಾದುವು ಎಂದು ಅವುಗಳ ಸಂಪರ್ಕ ಪಡೆದ 
ಯಾರಿಗಾದರೂ ಅನ್ನಿಸುತ್ತದೆ. ಮಹಾಕವಿಯೊಬ್ಬನನ್ನು ಅರಿತುಕೊಳ್ಳಲು ಆಗ 
ದಿದ್ದರೂ , ಸಂವೇದನೆಯ ಮೂಲಕ ಅನುಭವಕ್ಕೆ ತಾಕಿಸಿಕೊಳ್ಳುವಷ್ಟನ್ನಾದರೂ ಮಾಡ 
ಬಹುದು, ಷೇಕ್ಸ್ಪಿಯರನ ಸಾನೆಟ್ಟುಗಳನ್ನು ಓದಿ. 


ಮುಖ್ಯ ಆಕರಗಳು 


1. Shakespeare, J. M . Murry . 
2. Shakespeare 's Sonnets , Edited by Brooke . 

, , Edited by Poole . 
,, , Edited by Seymoure-Smith , 

-,, , Edited by Edward Dowden. 
6 . Shakespeare 's Sonnets Dated , Leslie Hotson . 
7 . The Man Who was Shakespeare , Calvin Hoffman . 
8 . The Shakespeare Claimants, H . N . Gibson . 
9 . Notes on Shakespeare ' s Sonnets, Edith Sitwell. 
10 . Early Italian Literature, Vol. I, Ernesto Guillo . 
11. Life of William Shakespeare, Sidney Lee. 


ಷೇಕ್ಸ್ಪಿಯರನ ನಾಟಕ ಸಾಹಿತ್ಯದಲ್ಲಿ ಪೂರ್ಣ ಸತ್ಯ - ನಿರೂಪಣೆ 


ಕೆ. ನರಸಿಂಹಮೂರ್ತಿ 


ಷೇಕ್ಸ್ಪಿಯರನ ನಾಟಕಸಾಹಿತ್ಯದವೈವಿಧ್ಯ ಅದ್ಭುತ. ಸಾಫೋಸನ ರುದ್ರನಾಟಕ 
ಗಳಿಗೆ ಸಮನಾದ ರುದ್ರನಾಟಕಗಳನ್ನೂ ಅರಿಸ್ಟಾ ಫನೀಸನ ನಗೆನಾಟಕಗಳಿಗೆ ಸಮನಾದ 
ನಗೆನಾಟಕಗಳನ್ನೂ ಜೊತೆಗೆ ಐತಿಹಾಸಿಕ ಮತ್ತು ರೋಮಾಂಚಕ ಸನ್ನಿವೇಶಗಳುಳ್ಳ 
ನಾಟಕಗಳನ್ನೂ ಒಬ್ಬನೇ ರಚಿಸಿರುವ ಷೇಕ್ಸ್ಪಿಯರನ ಪ್ರತಿಭೆಯ ಬಹುಮುಖತೆ 
ವಿಸ್ಮಯಕಾರಿ. ನಾಲ್ಕನೆ ಹೆನ್ರಿ ', 'ಅಸ್ ಯು ಲೈಕ್ ಇಟ್ ', ' ಕಿಂಗ್ ಲಿಯರ್ ? 
ಮತ್ತು ' ದಿ ಟೆಂಪೆಸ್ಟ್ ' - ಒಂದೊಂದೂ ಒಂದೊಂದು ಬಗೆಯ ಸಿದ್ದಿ . ಆದರೆ ನಿರೀಕ್ಷಿಸ 
ಬಹುದಾದಂತೆ, ಈ ವೈವಿಧ್ಯದ ಹಿಂದೆ ಏಕಸೂತ್ರತೆ ಮಿಡಿಯುತ್ತದೆ. ಷೇಕ್ಸ್ಪಿಯರನ 
ನಾಟಕಗಳು ಸ್ವಯಂಪೂರ್ಣವಾಗಿ ವಿವಿಧ ಕಲಾಕೃತಿಗಳಾಗಿರುವಂತೆ ಒಟ್ಟಾರೆ ಕೂಡಿ 
ಸಮಗ್ರವಾದ ಮಹಾಕಾವ್ಯವಾಗುತ್ತದೆ. ಅವುಗಳ ಉದ್ದಕ್ಕೂ ಅವನ ಕಲೆ ಬೆಳೆಯು 
ಇದೆ, ಅವನ ಜೀವನದ ತಿಳಿವಳಿಕೆ ಬಿತ್ತರಿಸುತ್ತದೆ. ವಸಂತ , ಶರತ್ಕಾಲಗಳನ್ನು 
ಕಾಳಿದಾಸ ' ಶಾಕುಂತಲ ' ದಲ್ಲಿ ಒಮ್ಮೆಗೇ ಚಿತ್ರಿಸಿರುವನೆಂದು ಗಯಟೆ ನುಡಿದಿದ್ದಾನೆ. 
' ಶಾಕುಂತಲ ' ದ ಮೊದಲ ದೃಶ್ಯಗಳ ಶೃಂಗಾರ, ಹಾಸ್ಯ ; ನಡುವಣ ರೌದ್ರ ; ಅ೦ತ್ಯದ 
ಅನಿರ್ವಚನೀಯ ಆನಂದ - ಇವು ರೂಪಿಸುವ ಸಮಗ್ರತೆ ಷೇಕ್ಸ್ಪಿಯರನ ನಾಟಕಚಕ್ರ 
ದಲ್ಲಿಯೂ ಕಾಣುತ್ತದೆ. ದಾಂತೆಯ ' ದಿ ಡಿವೈನ್ ಕಾಮೆಡಿ' ಎಂಬ ಮಹಾಕಾವ್ಯ 
ದೊಂದಿಗೆ ಷೇಕ್ಸ್ಪಿಯರನ ನಾಟಕಚಕ್ರವನ್ನು ಒಬ್ಬ ವಿಮರ್ಶಕ ಹೋಲಿಸಿ ಷೇಕ್‌ - 
ಸ್ಪಿಯರನ ಒಂದೊಂದು ನಾಟಕವೂ ಮುಂದುವರಿಯುವ ಒಂದು ಕಾವ್ಯದ ಬೇರೆ ಬೇರೆ 
ಭಾಗವೆಂದು ಪರಿಗಣಿಸಬಹುದೆಂದು ಹೇಳುತ್ತಾನೆ. ಷೇಕ್ಸ್ಪಿಯರನ ನಾಟಕ -ಮಹಾ 
ಕಾವ್ಯದಲ್ಲಿ ಜೀವನದ ಬಗ್ಗೆ ಅವನು ಕಂಡ ಸತ್ಯದ ಪೂರ್ಣತೆ ಪ್ರತಿಬಿಂಬಿತವಾಗಿದೆ. 
- ಈ ಮಹಾನಾಟಕಕಾವ್ಯದ ಮುಖ್ಯ ವಸ್ತುಗಳಲ್ಲಿ ಒಂದೆಂದರೆ ಸಿಂಹಾಸನದ 
ದುರಾಕ್ರಮಣ. “ ಅಸ್ ಯು ಲೈಕ್ ಇಟ್ ' ಎಂಬ ವಿನೋದನಾಟಕದಲ್ಲಿ ಹಿರಿಯ 
ಡೂಕನನ್ನು ಕಾಡಿಗಟ್ಟಿ ಅವನ ತಮ್ಮ ಕಿರಿಯ ಡ್ಯೂಕ್ ದೊರೆಯಾಗುತ್ತಾನೆ. 


ಎ• ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಅಣ್ಣನ ಮಗಳೂ ಸ್ವಲ್ಪ ಕಾಲವಾದ ಮೇಲೆ ಕಾಡಿಗೆ ಹೋಗುವಂತೆ ಆಜ್ಞೆಯಾಗು 
ತದೆ. ಹಾಗೆಯೇ ನಾಡಿನ ಶ್ರೀಮಂತವಂಶವೊಂದರ ಒಬ್ಬ ಅಣ್ಣ ತನ್ನ ತಮ್ಮನನ್ನು 
ಕೀಳಾಗಿ ನಡೆಸಿಕೊಳ್ಳುತ್ತಾನೆ. ಈ ತಮ್ಮನೂ ಅದೇ ಕಾಡಿಗೆ ಬರುತ್ತಾನೆ. ಹಿರಿಯ 
ಡ್ಯೂಕನ ಮಗಳಿಗೂ ಇವನಿಗೂ ಪ್ರೇಮ ಬೆಳೆದು ನಾಟಕ ಸುಖಾಂತವಾಗುತ್ತದೆ. 
ಇದಕ್ಕೆ ಸಹಕಾರಿಯಾಗಿ ತಮ್ಮನ ಔದಾರ್ಯಕ್ಕೆ ಮನಸೋತ ಶ್ರೀಮಂತ ಅಣ್ಣ 
ಗುಣವಂತನಾಗುತ್ತಾನೆ ಮತ್ತು ಕಿರಿಯ ಡ್ಯೂಕ್ ಪಶ್ಚಾತ್ತಾಪಪಟ್ಟು ತಾನು ಕಾಡಿಗೆ 
ಹೊರಟು ಹಿರಿಯ ಡ್ಯೂಕಿಗೆ ರಾಜ್ಯವನ್ನು ಬಿಟ್ಟು ಕೊಡುತ್ತಾನೆ. ಈರ್ಷೆ ಮತ್ತು 
ದುರಾಕ್ರಮಣದ ವಸ್ತು ಈ ನಾಟಕದಲ್ಲಿ ವಾಸ್ತವಿಕವಾಗಿ ಚಿತ್ರಿತವಾಗದೆ ಕಾಲ್ಪನಿಕ 
ವಾಗಿದೆ ಎಂದು ಯಾರಿಗೂ ತೋರಿತು. ಕಾಡಿಗೆ ಹೋದ ಹಿರಿಯ ಡ್ಯೂಕ್ ತನ್ನ 
ಅನುಭವವನ್ನು ಹೀಗೆ ವರ್ಣಿಸುತ್ತಾನೆ : 

ಸನಾತನ ಸಂಪ್ರದಾಯದ ಈ ಜೀವನ 
ರಂಗುರಂಗಿನ ರಾಜವೈಭವಕ್ಕಿಂತ ದೆಷ್ಟೋ ಹಿತ ! 
ಅಸೂಯಾಗ್ರಸ್ತ ರಾಜಸಭೆಗಿಂತ 
ಈ ಕಾಡುಗಳಲ್ಲಿ ಅಪಾಯದಿಂದ ನಾವು ಎಷ್ಟೇ ದೂರ! 
ಇಲ್ಲಿ ನಾವು ಅನುಭವಿಸುವುದು ಆದಮನಿಗಿತ್ತ ಶಿಕ್ಷೆ ಮಾತ್ರ , 
ಋತುಋತುಗಳ ಭೇದ: ಚಳಿಗಾಳಿಯ 
ಮಂಜುದಾಡೆಗಳು ಒರಟು ಬೈಗಳು 
ಶೈತ ಕೈ ಮೈ ಮುದುಡಿ ಮುರುಟುವೊಲು 
ಮೈ ಮೇಲೆ ಬೀಸಿ ಕಡಿಕಡಿದಾಗ. 
ಮುಗುಳ್ನಗುವೆ, ನುಡಿವೆ : 
' ಹೊಗಳಿಕೆಯಲ್ಲವಿದು : ಇಲ್ಲಿನೀ ಮಂತ್ರಿಗಳು 
ಮರ್ಮಕ್ಕೆ ತಾಗುವೊಲು ಮನಗಾಣಿಸುವರೆನಗೆ 
ನನ್ನ ನೈಜಸ್ವರೂಪವನು.' 
ಆಪತ್ತಿನ ಫಲವೂ ಮಧುರ. 


ಈ ಬದುಕ ಬದಲಿಸಲೊಲ್ಲೆ. 
ಅವನ ಅನುಯಾಯಿಯೊಬ್ಬನು ಈ ಮಾತುಗಳ ಮೇಲೆ ಮಾಡುವ ವ್ಯಾಖ್ಯೆ ಇದು : 

ಮೊಂಡು ದೈವವನು 
ಇಂಥ ಸುಮಧುರ ಶಾಂತ ಶೈಲಿಯಲಿ 

ಭಾಷಾಂತರಿಸಬಲ್ಲ ಪ್ರಭು ಸುಖಿ ! 
ಈ ವ್ಯಾಖ್ಯೆಯಿಂದ ವನವಾಸವನ್ನು ಕುರಿತಾದ ಈ ದೃಷ್ಟಿಗೆ ಹಿರಿಯ ಡ್ಯೂಕನ 
ವ್ಯಕ್ತಿತ್ವದ ವಿಶಿಷ್ಟತೆಯಿಂದ ವಾಸ್ತವಿಕತೆ ಲಭಿಸುತ್ತದೆ. ಆದರೆ ದುರಾಕ್ರಮಣ, 
ದೇಶಭವ್ಯತೆ, ವನವಾಸದಂತಹ ಈ ಅನುಭವಗಳ ಗಾಢತರ ಚಿತ್ರಣವನ್ನು ಕವಿ 
ಮುಂದಿನ ತನ್ನ ನಾಟಕಗಳಲ್ಲಿ ವಿಶೇಷವಾಗಿ 'ಕಿಂಗ್ ಲಿಯರ್' ದಲ್ಲಿ ಕೊಡುವುದನ್ನು 
ನೋಡುವಾಗ ಈ ಅಂಶ ಸ್ಪಷ್ಟವಾಗುವುದು. ತನ್ನ ಅಕೃತಜ್ಞ ಪುತ್ರಿಯರಿಂದ ರಾಜ್ಯ 
ಭ್ರಷ್ಟನಾದ ಲಿಯರ್ ದೊರೆ ಬಯಲ ಬಿರುಗಾಳಿಗೆ ಸಿಕ್ಕಿ ಘೋರವಾಗಿ ಬವಣೆಪಡು 


ಎa ಷೇಕ್ಸ್ಪಿಯರನ ನಾಟಕಸಾಹಿತ್ಯದಲ್ಲಿ ಪೂರ್ಣಸತ್ಯ - ನಿರೂಪಣೆ ಎk 


ವಾಗಿನ ಅವನ ಈ ಮಾತುಗಳನ್ನು ಕೇಳಿ : 

ಅ೦ತೆ ಓ ನೀನು 
ಸರ್ವನನು ನಡುಗಿಸುವ ಗುಡುಗೆ, ಜಗದೀ ಸ್ಕೂಲ 
ರುಂದ್ರನನು ಚಚ್ಚಿ ಚಪ್ಪಟೆ ಮಾಡು. ಪ್ರಕೃತಿಯವು 
ಅಚ್ಚುಗಳ ಸೀಳು, ಅಕೃತಜ್ಜ ಮನುಜನ ಗೆಯ್ಯ 
ಎಲ್ಲ ಬೀಜವನು ಒಮ್ಮೆಗೆ ಚೆಲ್ಲು. 

- ನಿಷ್ಕರುಣಿಗಳು 
ಎಂದು, ಓ ಪಂಚಭೂತಗಳೆ, ನಿನ್ನಯ ಮೇಲೆ 
ದೂರ ಹೇರೆನು ನಾನು. ರಾಜ್ಯ ವನು ಕೊಡಲಿಲ್ಲ. 
ನಾ ನಿಮಗೆ; ನಿಮ್ಮ , ಮಕ್ಕಳೆ, ಎಂದು ಕರೆದಿಲ್ಲ. 
ನೀನೆನ್ನ ನೋಡಿಕೊಳ್ಳಬೇಕೆಂಬ ಕತವಿಲ್ಲ. 


ಇ೦ತಿದ್ದು , ನಾ ನಿನ್ನ , ಅತಿ ನಿಂದ್ಯ ಪುತ್ರಿಯರು 
ಇರುವರಿಗೆ ಜೊತೆಯಾಗಿ, ಇನಿತೊಂದು ಮುದಿಯಾದ 
ನರೆತ ತಲೆಗೆ ವಿರುದ್ದ , ನಿನ್ನ ಉನ್ನತಿಯಿಂದ 
ಜನಿಸಿರುವ ಕದನಗಳ ಸೇರಿಸಿದ , ದಾಸ್ಪರ 
ಸೇವಕರು ಎಂದು ಕರೆವೆನು. ಅಯ್ಯೋ ಅಯ್ಯೋ ಇದು 
ಅತಿ ನಿಂದ್ಯ , 


ನನ್ನ ತುನನದ 
ಬಿರುಗಾಳಿ , ನನ್ನ ಕರಣಗಳಿಂದ, ಅವುಗಳಲಿ 
ಬಡಿಯುತಿಹದಲ್ಲದನ್ನೆಲ್ಲ ಅನುಭೂತಿಯನು 
ಕಳೆದಿಹುದು. ಮಕ್ಕಳ ಕೃತಘ್ನ ತೆ ! ಇದು ಈ ಬಾ 
ತನಗೆ ಅನ್ನ ನ ಎತ್ತಿಕೊಟ್ಟತಂಬುದಕಾಗಿ 
ಈ ಕೈಯ ಹರಿದಂತೆ ಅಲ್ಲ ? ಆಗಲಿ ನಾನು 
ತಳ ಮುಟ್ಟ ಶಿಕ್ಷೆ ಕೊಡುವೆನು. ಇಲ್ಲ. ನಾನಿನ್ನು 
ಅಳೆನು. ಇಂತಹ ರಾತ್ರಿ ನನ್ನ ಹೊರಗಟ್ಟುವುದು ! 
ಸುರಿಯುತಿರು, ನಾನು ಸಹಿಸುವೆನು. ಇ೦ತಹ ರಾತ್ರಿ ! 
ಓ ರೀಗನ್ , ಗಾನೆರಿಲ್ , ಕರುಣಿ ನಿನ್ನಯ ತಂದೆ, 
ಯಾರ ನಿರ್ವಂಚನೆಯ ಹೃದಯ ಎಲ್ಲವ ನಿನಗೆ 
ಕೊಟ್ಟಿತು, ಅವನ, - ಓ ಇದು ಹುಚ್ಛತಹ ದಾರಿ, 
ಅದನು ತೊರೆಯೋಣ.1 

ಈ ಮಾತುಗಳಲ್ಲಿ ಹಿರಿಯ ಡೂಕನ ಮಾತುಗಳಿಗಿಂತ ಅನುಭವದ ಗಾಢತರ 
ಅರ್ಥಗ್ರಹಣವೂ ಶೈಲಿಯ ಹೆಚ್ಚಿನ ನಾಟಕೀಯತೆಯೂ ಎದ್ದುಕಾಣುತ್ತವೆ. ಹೀಗೆಯೇ 
ಇಂಗ್ಲಿಷ್ ಮತ್ತು ರೋಮನ್ ಐತಿಹಾಸಿಕ ನಾಟಕಗಳಲ್ಲಿಯೂ ' 

ಹ್ಯಾಟ್' ಮತ್ತು 
' ಮೆಕ್‌ಬೆತ್‌ ' ರುದ್ರನಾಟಕಗಳಲ್ಲಿಯೂ ದುರಾಕ್ರಮಣದ ವಸ್ತುವಿನ ವಿಸ್ತಾರವಾದ, 


1 ಶ್ರೀ ಶ್ರೀನಿವಾಸರ ಭಾಷಾಂತರ, ಲಿಯರ್ ಮಹಾರಾಜ' ದಲ್ಲಿ. 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಆಳವಾದ ವಿಶ್ಲೇಷಣ - ಚಿತ್ರಣ ಕಾಣುತ್ತದೆ. ನಾಟಕಚಕ್ರದ ಕಡೆಯ ' ದಿ ಟೆಂಪೆಸ್ಟ್ ' 
ನಲ್ಲಿ, ಜ್ಞಾನಿ ದೊರೆ ಪ್ರಾಸ್ಪೆರೊ ತನ್ನನ್ನು ವಂಚಿಸಿ ಕಡಲಿಗೆ ಅಟ್ಟಿದ ತನ್ನ 
ಮಹತ್ವಾಕಾಂಕ್ಷೆ ತಮ್ಮನಿಂದ ರಾಜ್ಯವನ್ನು ಹಿಂದಕ್ಕೆ ಪಡೆದುಕೊಳ್ಳುತ್ತಾನೆ, ತನ್ನ 
ಮಾಯಾಶಕ್ತಿಯ ಪ್ರಭಾವದಿಂದ. ಆದರೆ ತಮ್ಮನ ಮನಸ್ಸಿನಲ್ಲಿ ಪಶ್ಚಾತ್ತಾಪಮೂಡಿ 
ಸಲು ಅವನಲ್ಲಿ ಶಕ್ತಿ ಸಾಲದಾಗುತ್ತದೆ. ಆದರೂ ಕ್ಷಮಿಸುತ್ತಾನೆ : 'ನೀನಮಾನುಷ , 
ಆದರೂ ಕ್ಷಮಿಸುವೆನು.” (ಅಸ್ ಯು ಲೈಕ್ ಇಟ್ ' ನಾಟಕದ ಹಿರಿಯ ಡ್ಯೂಕನೊಂದಿಗೆ 
ಲಿಯರ್‌ ದೊರೆಯನ್ನು ಹೋಲಿಸಿ ನೋಡಿದಂತೆ ಪ್ರಾಸ್ಪೆರೊವನ್ನು ಹೋಲಿಸಿ ನೋಡಿದರೆ 
ಈ ವಸ್ತುವಿನ ಪರಿಶೀಲನೆಯಲ್ಲಿ ಷೇಕ್ಸ್ಪಿಯರ್ ಸಾಧಿಸಿದ ಪ್ರಗತಿ ಅರಿವಾಗುವುದು. 
- ಷೇಕ್ಸ್ಪಿ ಯರನ ನಾಟಕಗಳಲ್ಲಿ ಜೀವನದ ಪ್ರತಿಯೊಂದು ಅನುಭವವನ್ನೂ ಅದರ 
ಎಲ್ಲಾ ಸರಿಗಳನ್ನೂ ಬಿಡಿಸಿ ಹೇಳುವ ಸಮಗ್ರತೆ ಕಾಣುತ್ತದೆ. ರಣಧೀರ ಐದನೆಯ 
ಹೆನ್ರಿ ತನ್ನ ಸೈನಿಕರನ್ನು ವೀರೋತ್ಸಾಹದಿಂದ ಹುರುಪೇರಿಸುವುದರ ಜೊತೆಗೆ ಯುದ್ದ 
ದಲ್ಲಿ ಒದಗುವ ಸಾವುಗಳ ಪಾಪದ ಬಗ್ಗೆ ಚಿಂತಿಸುತ್ತಾನೆ. ಅತ್ತ ಅವನ ಕೌಮಾರ್ಯದ 
ವೃದ್ಧ ಮಿತ್ರ ಫಾಲ್ ಸ್ಟಾಫ್ ಕೀರ್ತಿಗಾಗಿ ಪ್ರಾಣ ನೀಗಿಕೊಳ್ಳುವುದು ಅವಿವೇಕವೆಂದು 
ತಿಳಿಯುತ್ತಾನೆ. ಅಲ್ಲದೆ ಸೈನ್ಯಕ್ಕೆ ಜನರ ಜಮಾವಣೆ ಮಾಡುವುದರಲ್ಲಿ ಆದಷ್ಟು 
ಮೋಸಮಾಡಿ ಲಾಭಗಳಿಸಿಕೊಳ್ಳುತ್ತಾನೆ. 'ಜೂಲಿಯಸ್ ಸೀಸರ್ ' ನಾಟಕದಲ್ಲಿ ತನ್ನ 
ಸೈನ್ಯದ ಖರ್ಚಿಗಾಗಿ ಬೂಟಸ್ ಕ್ಯಾಷಿಯಸನನ್ನು ಬೇಡುವಾಗ ತನ್ನ ವಶಕ್ಕೆ 
ಬರುವ ಪ್ರದೇಶದ ಜನಸಾಮಾನ್ಯರಿಂದ ಬಲಾತ್ಕಾರವಾಗಿ ಹಣ ಒದಗಿಸಿಕೊಳ್ಳುವ 
ಕೆಲಸಕ್ಕೆ ತಾನು ಇಳಿಯಲಾರೆನೆಂದು ಕಾರಣ ಕೊಡುತ್ತಾನೆ. ಹೀಗೆ ಯುದ್ಧದ ಅನೇಕ 
ಮುಖಗಳ ಚಿತ್ರಣ ಈ ಮಹಾನಾಟಕಚಕ್ರದಉದ್ದಕ್ಕೂ ಬರುತ್ತದೆ. 

ಶೈಲಿಯಲ್ಲಿ ಆಳವಾದ, ವೈವಿಧ್ಯಪೂರ್ಣವಾದ ಅನುಭವದ ಅಭಿವ್ಯಕ್ತಿಗೆ ಅವಶ್ಯಕ 
ವಾದ ಮಾರ್ಪಾಡುಗಳು ಪ್ರಗತಿಯನ್ನು ತರುತ್ತವೆ. ಷೇಕ್ಸ್ಪಿಯರನ ಸರಳ ರಗಳೆ, 
ಕವಿತೆಗೆ ಹೆಚ್ಚು ಸಹಜವಾದ ರೀತಿಯಿಂದ ಆರಂಭವಾಗಿ, ಗದ್ಯವನ್ನು ಜೊತೆಗೆ ಬಳಸಿ 
ಕೊಂಡು ಕ್ರಮೇಣ ನಾಟಕೀಯತೆಯ ಪರಮಾವಧಿಗೇರಿ, ಕಡೆಗೆ ಪ್ರತಿಮಾದೃಷ್ಟಿಯ 
ಗಾಂಭೀರ್ಯದ ಕಾವ್ಯಶೀಲತೆಯಲ್ಲಿ ಮೊದಲ ಲಹರಿಯನ್ನೂ ಅನಂತರದ ನಾಟಕೀಯತೆ 
ಯನ್ನೂ ತನ್ನೊಳಗೆ ಸಮರಸವಾಗಿ ಬೆರೆಸಿಕೊಳ್ಳುತ್ತದೆ. ಕೆಲವು ಉಪಮೆಗಳು ಹಲವು 
ನಾಟಕಗಳಲ್ಲಿ ಮಾರ್ಪಾಡುಗಳೊಂದಿಗೆ ಪುನರುಕ್ತವಾಗಿ ಗೂಢವಾದ ಪ್ರತಿಮೆಗಳಾಗಿ 
ಕಡೆಗೆ “ ದಿ ಟೆಂಪೆಸ್ಟ್ ' ನಾಟಕದಲ್ಲಿನ ಬಿರುಗಾಳಿಯಂತೆ ನಾಟಕದ ಪಾತ್ರವರ್ಗವೂ ಆಗು 
ಇವೆ. ಷೇಕ್ಸ್ಪಿಯರನ ದೃಷ್ಟಿ ತನ್ನ ಕಲೆಯ ಒರೆಗಲ್ಲಿನಲ್ಲಿ ಒಂದೊಂದು ಅನುಭವ 
ವನ್ನೂ ಬರೆದು ತೋರಿಸುತ್ತಾ ಅಪರಂಜಿಯ ದರ್ಶನದೊಂದಿಗೆ ಅನುಭವದ ಉಳಿದ 
ಪದರಗಳನ್ನೂ ಮನಗಾಣಿಸುತ್ತದೆ. ಅವನ ಕುಂಚದಿಂದ ಜೀವನದ ಪೂರ್ಣಸ್ವರೂಪ 
ವರ್ಣಮಯವಾಗಿ ಹರಡಿಕೊಳ್ಳುತ್ತದೆ ; ರಹಸ್ಯವಾದ ಸತ್ಯದ ಪೂರ್ಣ ಜೀವಂತ 
ಸ್ವರೂಪ ಕಣ್ಣಿಗೆ ಕಟ್ಟುತ್ತದೆ. 


ಷೇಕ್ ಸ್ಪಿಯರನ ನಾಟಕಗಳಲ್ಲಿ ಅತಿ ಮಾನುಷತೆ 


ಹೇಮಂತ ಕುಲಕರ್ಣಿ 


ಷೇಕ್ಸ್ಪಿಯರನ ಸಂಪನ್ನ ವಾದ ನಾಟ್ಯ ಪ್ರಪಂಚದಲ್ಲಿ ಅವನು ರಚಿಸಿದ ಅತಿಮಾನುಷ 
ಸೃಷ್ಟಿಗೆ ಒಂದು ಮಹತ್ವದ ಸ್ಥಾನವಿದೆ. ಕಣ್ಣಿನ ಅಳವಿನಲ್ಲಿರುವ ವ್ಯಾವಹಾರಿಕ 
ಜಗತ್ತಿನ ಆಚೆಗೆ ಯಾವುದೋ ಒಂದು ಅಮೂರ್ತವಾದ ಶಕ್ತಿಯಿದೆ; ಅದನ್ನು ವಿಧಿ 
ಯೆಂತಲೋ , ದೈವವೆಂತಲೋ , ಅದೃಷ್ಟವೆಂತಲೋ ಅಥವಾ ಬೇರಾವ ಹೆಸರಿನಿಂದಲೂ 
ಕರೆಯಬಹುದು. ಈ ಶಕ್ತಿಗೂ , ಮಾನವೀ ಜೀವನದ ವಿವಿಧ ವ್ಯಾಪಾರಗಳಿಗೂ ಯಾವ 
ಸಂಬಂಧವಿದೆಯೆಂಬುದು ತತ್ವಜ್ಞನ ಒಂದು ಸನಾತನ ಪ್ರಶ್ನೆಯಾಗಿದೆ ; ಪ್ರತಿಯೊಂದು 
ವ್ಯಕ್ತಿಯ ಜೀವನದಲ್ಲಿಯೂ ಇದೊಂದು ಮಹಾಸಮಸ್ಯೆಯಾಗಿ ತಲೆಯೆತ್ತಿ ನಿಲ್ಲುವ 
ದುಂಟು. ಇದರ ನಾಟಕೀಕರಣವೇ ಷೇಕ್ಸ್ಪಿಯರನ ಪ್ರತಿಭಾವಿಲಾಸದ ಒಂದು 
ಅತ್ಯುಚ್ಛವಾದ ಆವಿಷ್ಕಾರವಾಗಿದೆಯೆಂದು ಹೇಳಬಹುದು. 

ಇಲ್ಲಿಯೇ ಬಹುಶಃ ನಾವು ಕಾವ್ಯ - ಧರ್ಮಗಳ ಸಮನ್ವಯವನ್ನು ಗುರುತಿಸಬಹುದು. 
ಶಿವಾಶಿವಗಳಲ್ಲಿ ನಡೆವ ಅನವರತವಾದ ಸಂಘರ್ಷವನ್ನೂ , ಅದನ್ನು ಪ್ರಚೋದಿಸುವ 
ಮಾನುಷ , ಅತಿಮಾನುಷ ಶಕ್ತಿವಿಶೇಷಗಳ ವಿವರಗಳನ್ನೂ ಸೃಷ್ಟಿಕರಿಸಿ, ಅದರಿಂದ 
ವ್ಯಕ್ತವಾಗುವ ನೈತಿಕ ನೆಲೆಬೆಲೆಗಳನ್ನು ವಿಚಾರಿಸುವಂತೆ ಮನಸ್ಸನ್ನು ಉದ್ದೀಪಿಸಿ , 
ಉನ್ಮ ತವಾದ ಪ್ರೇರಣೆಗಳು ಅಂತರಂಗದಲ್ಲಿ ನಾಟುವಂತೆ ಮಾಡುವ ಧರ್ಮದ ಕಾರ್ಯ 
ವನ್ನು ಕಾವ್ಯವು ಅನಿರೀಕ್ಷಿತವೆಂದೆನಿಸಿದರೂ , ಅನಿವಾರ್ಯವಾಗಿ ಮಾಡುತ್ತದೆ. 
ಷೇಕ್ಸ್ಪಿಯರನ ನಾಟಕಗಳಲ್ಲಿ ಮಾನವನನ್ನು ಎದುರಿಸುವ ಅತಿಮಾನುಷ ಶಕ್ತಿ ಅನೇಕ 
ರೂಪಗಳನ್ನೂ ಸಂಕೇತಗಳನ್ನೂ ತಾಳುತ್ತದೆ. ಅದು ಒಮ್ಮೆ ಸುದೈವವಾಗಿ , 
ಮತ್ತೊಮ್ಮೆ ದುರ್ದೈವವಾಗಿ ಮನಸ್ಸನ್ನು ವಿಚಲಿತಗೊಳಿಸುತ್ತದೆ; ಒಮ್ಮೆ ಭೂತವಾಗಿ, 
ಒಮ್ಮೆ ಅತಿ ಪ್ರಾಕೃತಿಕ ಭೀತಿಯಾಗಿ, ಒಮ್ಮೆ ಯಕ್ಷಿಣಿಯಾಗಿ , ಒಮ್ಮೆ ನಿಸರ್ಗದ 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ ಎa 
ಭೀಕರ ರೂಪವಾಗಿ, ಒಮ್ಮೆ ತರ್ಕಬಾಹಿರವಾದ ದುರ್ಘಟನೆಯಾಗಿ ವಿಧವಿಧವಾದ 
ರೂಪಗಳಿಂದ, ಮಾರ್ಗಗಳಿಂದ ಅತಿಮಾನುಷಶಕ್ತಿ ತನ್ನ ಸ್ವರೂಪದ ಪ್ರತೀತಿಯನ್ನು 
ಮಾಡಿಕೊಡುತ್ತದೆ. ಈ ಶಕ್ತಿಯಿಂದ ವಿಘಟಿತವಾದ ಸನ್ನಿವೇಶಗಳಲ್ಲಿ ಅಡಗಿರಬಹು 
ದಾದ ನಾಟ್ಯಗುಣಗಳನ್ನು ಅರಳಿಸಿ ಅವುಗಳಿಗೆ ತಾತ್ವಿಕ ಗಭೀರತೆಯನ್ನೂ ಮಾನಸಿಕ 
ಉತ್ಕಟತೆಯನ್ನೂ ನೀಡುವುದೇ ಷೇಕ್ಸ್ಪಿಯರನ ಪ್ರತಿಭೆಯ ಒಂದು ವಿಶೇಷವಾಗಿದೆ. 

ಅತಿಮಾನುಷಶಕ್ತಿಯಲ್ಲಿ ಷೇಕ್ಸ್ಪಿಯರನು ನಂಬಿಗೆಯನ್ನಿಟ್ಟಿದ್ದನೋ ಇಲ್ಲವೋ 
ಹೇಳುವುದು ಕಠಿಣ ; ಅವನ ಪಾತ್ರಗಳಾದರೂ ಇಂಥ ನಂಬಿಗೆಯನ್ನು ತಾಳಿದ್ದರೆಂದು 
ಹೇಳುವುದೂ ಸಾಧ್ಯವಿಲ್ಲ. ಯಾಕೆಂದರೆ ಅವನ ಅನೇಕ ಪಾತ್ರಗಳು ವಿಧಿಯ ನಿಯತಿ 
ಯನ್ನು ಕುರಿತು ಅಶ್ರದ್ಧರಾಗಿದ್ದಾರೆ. ಕೆಲವರಂತೂ ಇಂಥ ನಂಬಿಗೆಯನ್ನು ಸ್ಪಷ್ಟ 
ವಾಗಿ ಪ್ರತಿಭಟಿಸುತ್ತಾರೆ. 'ಜೂಲಿಯಸ್ ಸೀಸರ್ ' ದಲ್ಲಿ ಕ್ಯಾಷಿಯಸ್ ಹೇಳುತ್ತಾನೆ: 

ನಮ್ಮ ಹೀನಾಯಕ್ಕೆ ನಾನೇ ಕಾರಣರು, ಬೂಟಸ್ ; ನಮ್ಮ ಗ್ರಹಗಳಲ್ಲ. 
“ ಆಲ್ಫ್ ವೆಲ್ ದಟ್ ಎಂಡ್ ವೆಲ್ ' ದಲ್ಲಿ ಹೆಲಿನಾ ಹೇಳುವ ಮಾತು ಇದಕ್ಕೂ ಸ್ಪಷ್ಟ : 

ನಮ್ಮ ಕಾರ್ಯಸಾಧನೆಯ ಉಪಾಯಗಳೆಲ್ಲ ನಮ್ಮಲ್ಲಿಯೇ ಅಡಗಿರುತ್ತವೆ. ಆದರೆ ನಾವು 
ಬೊಟ್ಟು ಮಾಡುವುದು ಸ್ವರ್ಗದ ಕಡೆಗೆ, ನಿಜವಾಗಿಯೂ ನಿಧಿಯೆಂದೆನಿಸಿಕೊಂಡ ಆಕಾಶದ 
ಕೆಳಗೆ ನಡೆಯುವ ನಮ್ಮ ಜೀವನ ಸರ್ವಸ್ವತಂತ್ರವಾಗಿದೆ. ನಮ್ಮ ಕಾರ್ಯಸಿದ್ಧಿಗೆ ಅಡ್ಡಿ 

ಯಾದದ್ದು ನನ್ನೊಳಗಿನ ಜಾಡ್ಯವೇ ಹೊರತು ನಮ್ಮ ದೈವನಲ್ಲ. 
“ ಕಿಂಗ್ ಲಿಯರ್' ದಲ್ಲಿ ಎಡ್ಮಿಂಡನೂ ಇದೇ ವಿಚಾರವನ್ನು ಸಾರುತ್ತಾನೆ : 

ನನ್ನ ಸಂಕಟಗಳಿಗೆ ಸೂರ್ಯ, ಚಂದ್ರ, ತಾರೆಗಳೇ ದೋಷಿಗಳೆಂದು ನಾವು ತಿಳಿದಿದ್ದೇವೆ. 
ನನ್ನ ದುಷ್ಟತನ ನಮ್ಮ ಪ್ರಾರಬ್ದವೆಂದೂ ನನ್ನ ಮೂಢತನ ಸಗ್ಗದ ನಿಯತಿಯೆಂದೂ ನನ್ನ 
ಮೋಸ, ಸುಳ್ಳು , ಹಾದರಗಳೆಲ್ಲ ನಮ್ಮ ಗ್ರಹಗಳ ನಿಯತಿಯೆಂದೂ ನಾವು ಸಾರಿ ಹೇಳುತ್ತೇನೆ. 
ದೈವವೇ ನನ್ನನ್ನು ಕಾಮುಕರನ್ನಾಗಿ ಮಾಡುತ್ತದೆಯೆಂದು ತಿಳಿದು ನನ್ನ ನೈತಿಕ ಜವಾಬ್ದಾರಿ 

ಯಿಂದ ಪಾರಾಗಲು ನಾವು ಪ್ರಯತ್ನಿಸುತ್ತೆವೆ. 
“ ಅಥೆಲ್ಲೊ ' ದಲ್ಲಿ ಇಯಾಗೋನವಿಚಾರಸರಣಿಯೂ ಇದೇ ದಾರಿಯನ್ನು ಹಿಡಿಯುತ್ತದೆ : 

ನನ್ನ ಸ್ವಭಾವದ ಮೂಲ ನಮ್ಮಲ್ಲಿಯೇ ಇದೆ. ನನ್ನ ದೇಹವೇ ತೋಟ; ನನ್ನು ಕ್ರಿಯಾ 
ಶಕ್ತಿಯೇ ತೋಟಗ, ಅಲ್ಲಿ ನಾವು ಮುಳ್ಳನ್ನೊ ಮಲರನ್ನೂ ಬೆಳೆಸಬಹುದು. ನನ್ನ 
ಆಲಸದಿಂದತೋಟಹಾಳಾಗುವದುಂಟು ; ದುಡಿಮೆಯಿಂದ ಹುಲುಸಾದ ಬೆಳೆ ಬಾರದೆ ಇರದು. 

ಈ ತರಹದ ಮನುಷ್ಯನ ಸ್ವತಂತ್ರವೃತ್ತಿಯನ್ನು ಆಹ್ವಾನಿಸುವ ವಿಚಾರಗಳು 
ಷೇಕ್ಸ್ಪಿ ಯರನ ನಾಟಕಗಳಲ್ಲಿ ಅಲ್ಲಲ್ಲಿ ಹರಡಿಕೊಂಡಿವೆ . ಆದರೆ ಇಂಥ ವಿಚಾರಗಳೆಲ್ಲ 
ಸಾಮಾನ್ಯವಾಗಿ ದುಷ್ಟ ಪಾತ್ರಗಳಿಂದಲೇ ವ್ಯಕ್ತವಾಗಿದೆಯೆಂದು ತಿಳಿದಾಗ ನನಗೆ 
ಆಶ್ಚರ್ಯವಾಗುತ್ತದೆ. ವಿಧಿಗೆ ನಿರ್ಭಿತರಾಗಿ ಅಂತಃಸ್ವಾತಂತ್ರವನ್ನು ಸಾರುವವರು 
ಇಯಾಗೋ , ಎಂಡ್ ಮುಂತಾದವರು. ಇವರು ತಮ್ಮ ಸ್ವಾರ್ಥಸಾಧನೆಗಾಗಿ 
ಏನು ಮಾಡಲೂ ಹೇಸುವದಿಲ್ಲ. ' ಹೇತುರಹಿತವಾದ ದುಷ್ಟತನ' ವೇ ಅವರ ಸ್ವಭಾವದ 
ವಿಶೇಷವೇನೋ ಎಂದು ಸಂಶಯವುಂಟಾಗುತ್ತದೆ. 

ಸಾಮಾನ್ಯವಾಗಿ ಷೇಕ್ಸ್ಪಿಯರನ ನಾಟಕಗಳಲ್ಲಿ ಸುಸ್ವಭಾವಿಗಳೇ ದೈವವಾದಿ 


62 


ಎ ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅತಿಮಾನುಷತೆ 
ಗಳಾಗಿದ್ದಾರೆಂದು ಹೇಳಬಹುದು. ಇದರಂತೆಯೇ ನಾಟಕದ ವಾತಾವರಣ ಸರ್ವ 
ಸಾಧಾರಣವಾಗಿ ಅದೃಷ್ಟಶ್ರದ್ಧೆಗೆ ಅನುಕೂಲವಾಗಿಯೇ ಇರುತ್ತದೆ. ಆದರೆ ಅಮೂರ್ತ 
ವಾದ ಈ ಅತಿಮಾನುಷತೆಯ ವಿಷಯ ಈ ನಾಟಕಗಳಲ್ಲಿ ಬರಿಯ ತಾತ್ವಿಕ ವಾದವಾಗಿ 
ಅಥವಾ ಸಂಭಾಷಣೆಯ ಧೋರಣೆಯಾಗಿ ಬರುವುದಿಲ್ಲ. ಷೇಕ್ಸ್ಪಿಯರನು ಅದಕ್ಕೊಂದು 
ನಾಟ್ಯಮಯವಾದ ರೂಪವನ್ನು ಕೊಟ್ಟು ದೃಷ್ಟಿಗೆ ರಂಜನವಾಗಿ, ಬುದ್ಧಿ ಭಾವಗಳಿಗೆ 
ಅ೦ಜನವಾಗುವಂತೆ ಮಾಡುತ್ತಾನೆ. ಒಮ್ಮೊಮ್ಮೆ ಗ್ರೀಕ್ , ರೋಮನ್ ಪುರಾಣ 
ಗಳಿ೦ದ ಅತಿಮಾನುಷವ್ಯಕ್ತಿಗಳನ್ನು ಆಯ್ದುಕೊಂಡು, ಒಮ್ಮೊಮ್ಮೆ ಜನಪದ ಸಂಸ್ಕೃತಿ 
ಯಲ್ಲಿ ಬೇರುಗೊಂಡ ಭೂತ, ಪಿಶಾಚಿ, ಯಕ್ಷಿಣಿ, ಡಾಕಿಣಿಯರನ್ನೂ ಮತ್ತೆ ಇತರ 
ಮನೋವೇದಕ ನಾಟ್ಯಸಾಧನಗಳನ್ನೂ ಉಪಯೋಗಿಸಿಕೊಂಡು ಅಮೂರ್ತವಾದ ಈ 
ಶಕ್ತಿವಿಶೇಷಗಳನ್ನು ನಮ್ಮ ಇಂದ್ರಿಯಾನುಭವದ ಎಲ್ಲೆಯಲ್ಲಿ ತಂದು ತೋರಿಸುತ್ತಾನೆ. 


2 


ಷೇಕ್ಸ್ಪಿಯರನು ಬರೆದ ನಾಟಕಗಳು ಅನೇಕ. ಅವೆಲ್ಲವುಗಳಲ್ಲಿ ಒಂದೊಂದು ರೀತಿ 
ಯಲ್ಲಿ ಅತಿಮಾನುಷಶಕ್ತಿ ನಿರ್ದಿಷ್ಟವಾಗಿದೆ. ಇಲ್ಲಿ ಕೆಲವೇ ನಾಟಕಗಳನ್ನು ಆಯ್ದು 
ಷೇಕ್ಸ್ಪಿಯರನು ಚಿತ್ರಿಸಿದ ಅತಿಮಾನುಷಸೃಷ್ಟಿಯ ರೂಪರೇಖೆಯನ್ನು ಸ್ವಲ್ಪದರಲ್ಲಿ 
ಕೊಡುವ ಪ್ರಯತ್ನವನ್ನು ಮಾಡಲಾಗಿದೆ. 

ನಾವು ಮೊದಲಿಗೆ ಷೇಕ್ಸ್ಪಿಯರನ ಅತಿಮಾನುಷಸೃಷ್ಟಿಯನ್ನು ಬಹ್ವಂಶದಲ್ಲಿ 
ಕಾಣುವದು ಅವನ ' ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರಮ್' ನಾಟಕದಲ್ಲಿ. ಈ ನಾಟಕ 
ವನ್ನು ಬರೆದದ್ದು ಒಂದು ಮದುವೆಯ ಸಮಾರಂಭಕ್ಕಾಗಿ. ಈ ಸಮಾರಂಭಕ್ಕೆ ಅನುರೂಪ 
ವಾಗಿ ಇಲ್ಲಿ ಯೌವನಸಹಜವಾದ, ಸ್ವಪ್ನ ಸುಂದರವಾದ, ವಿನೋದಮಧುರವಾದ 
ವಾತಾವರಣ ತುಂಬಿಕೊಂಡಿದೆ. ಈ ಕೃತಿಯಲ್ಲಿ ನಾವು ಉತ್ಕಟವಾಗಿ ಅನುಭವಿಸುವುದು 
ಕಲ್ಪನಾರಮ್ಯವಾದ ಬಂಧಮುಕ್ತ ಸೃಜನ ಸೌಂದರ್ಯ, ಇದರ ಅನುಭವ ಮುಖ್ಯ 
ವಾಗಿ ನಮಗುಂಟಾಗುವದು ಇಲ್ಲಿಯ ಅತಿಮಾನುಷ ವ್ಯಕ್ತಿಗಳಿಂದ. ಈ ವ್ಯಕ್ತಿಗಳ 
ಮೂಲವನ್ನು ಗ್ರೀಕ್ ಪುರಾಣಗಳಲ್ಲಿಯಾಗಲಿ, ಜನಪದ ಪರಂಪರೆಯಲ್ಲಾಗಲಿ ಗುರುತಿಸ 
ಬಹುದಾಗಿದ್ದರೂ ಅವುಗಳ ನಿರ್ಮಿತಿ ಕವಿಯ ಸ್ವತಂತ್ರ ಪ್ರತಿಭೆಗೆ ಉದಾಹರಣೆ. 
- ನಗರದಿಂದ ಅನತಿ ದೂರದಲ್ಲಿರುವ ಒಂದು ಅರಣ್ಯದಲ್ಲಿ , ಜನಸಂಚಾರದ ಪರಿಚಿತ 
ವಾದ ಪರಿಸರದಲ್ಲಿ , ಬೆಳುದಿಂಗಳ ಅಸ್ಪಷ್ಟವಾದ ಬೆಳಕಿನಲ್ಲಿ, ಸುಮನ ಸುರಭಿತ 
ವಾದ ಸೌಮ್ಯ ವಾತಾವರಣದಲ್ಲಿ ಷೇಕ್ಸ್ಪಿಯರನು ಒಂದು ಯಕ್ಷಲೋಕವನ್ನೇ 
ನಿರ್ಮಿಸಿದ್ದಾನೆ. ಊರೊಳಗೆ ಅರಮನೆಯಲ್ಲಿ ರಾಜವಿವಾಹದ ಸಂಭ್ರಮ ನಡೆದಿದೆ. 
ಈ ಸಮಾರಂಭಕ್ಕಾಗಿ ಓಬೆರಾನ್ ಮತ್ತು ಟೈಟೇನಿಯ ಯಕ್ಷದಂಪತಿಗಳು ವಧೂ 
ವರರನ್ನು ಆಶೀರ್ವದಿಸುವದಕ್ಕಾಗಿ ಇಲ್ಲಿ ಅಡವಿಯಲ್ಲಿ ಬಂದು ಇಳಿದಿದ್ದಾರೆ. ಆದರೆ 
ಇವರ ಮಧ್ಯೆ ಏನೋ ಒಂದು ವೈಮನಸ್ಯ ನಿರ್ಮಾಣವಾಗಿದೆ. ಅವರು ತಬ್ಬಲಿ 
ಯಾದ ಒಂದು ಮಾನವಶಿಶುವನ್ನು ಕದ್ದು ತಂದಿದ್ದಾರೆ. ಅದನ್ನು ತನ್ನ ಸೇವೆ 


“ ನಿನ್ನ ದನಿ ಕೇಳೆನ್ನ ಕಿವಿ ಮರುಳಾಯ್ತು , 

ಅಂತೆ ನಿನ್ನಾ ಕೃತಿಗೆ ಕಬ್ಬ ಆಳಾಯ್ತು . ” - ಟೈಟೇನಿಯ . 
Cಎ ಮಿಡ್ಸಮ್ಮರ್ ನೈಟ್ಸ್ ಡ್ರಮ್' ನಲ್ಲಿ ಕತ್ತೆ - ತಲೆಯ ಬಾಟವಕ್ - ಯಕ್ಷರಾಣಿ ಟೈಟೇನಿಯ 
ಯಲ್ಲಿಟ್ಟುಕೊಳ್ಳಬೇಕೆಂದು ಓಬೆರಾನ್ ಹಣಿಕೆ ಹಾಕುತ್ತಾನೆ. ಟೈಟೇನಿಯ ಇದನ್ನು 
ವಿರೋಧಿಸುತ್ತಾಳೆ. ಆ ಶಿಶು ತನ್ನ ಅಕ್ಕರೆಯಲ್ಲಿಯೇ ಬೆಳೆಯಬೇಕೆಂದು ಅವಳ 
ಹಟ . ಯಕ್ಷ ರಾಜರಾಣಿಯರಲ್ಲಿ ಉಂಟಾದ ಈ ವೈಮನಸ್ಯದಿಂದ ಇಡೀ ಲೋಕವೇ 
ಸಂಕಟಕ್ಕೀಡಾಗಬಹುದೆಂಬ ಹೆದರಿಕೆಯಿದೆ. ಹೊಳೆಗಳು ಸೊಕ್ಕಿ ಹರಿಯುವವು ; 
ರೋಗರುಜಿನಗಳು ಬೆಳೆಯುವವು. ಋತುಗಳಲ್ಲಿ ಅದಲುಬದಲಾಗಿ ಚೆಲುಗುಲಾಬಿಯ 
ಸೆರಗಿನಲ್ಲಿ ಚಳಿಗಾಲದ ಇಬ್ಬನಿಯು ಬಂದು ಬೀಳುವದು . ನಿಸರ್ಗದಲ್ಲಿ ಸಂಕಟದ 
ಹಾವಳಿಯಿಂದ ಹಾಹಾಕಾರವೇಳುವದು . ಯಕ್ಷಲೋಕದಲ್ಲಿ ಸುರಸದ ಜೀವನ ಬೇಕು. 
ಅದೇ ಮನುಕುಲದ ಸುಖಕ್ಕೆ ತಳಹದಿ. ಅಂತೆಯೇ ಟೈಟೇನಿಯ - ಓಬೆರಾನರ ನಡುವಿನ 
ವಿವಾದಕ್ಕೆ ಗಂಭೀರ ಸ್ವರೂಪ ಬರುವ ಸಂಭವವಿದೆ. 
. ಆದರೂ ಇವರು ನಿರ್ಮಿಸಿದ ವಾತಾವರಣ ರನ್ನವೂ ರಂಜಕವೂ ಆಗಿದೆ. 
ಟೈಟೇನಿಯಳ ಜೊತೆಯಲ್ಲಿ ಬಂದ ಅವಳ ಅನುಚರರಂತೂ ನಮ್ಮ ಹೃದಯವನ್ನು 
ಸೆಳೆಯುತ್ತಾರೆ. ಇವರೆಲ್ಲರೂ ಅಮರಕುಲಕ್ಕೆ ಸೇರಿದವರಾಗಿದ್ದರೂ ಮರ್ತ್ಯರಂತೆ 
ರಾಗದ್ವೇಷಾದಿ ಭಾವನೆಗಳಿಗೆ ಈಡಾದವರು. ಇವರು ಕಾಮರೂಪಿಗಳು ; ಮನೋನೇಗಿ 
ಗಳು. ನಮ್ಮ ಕಣ್ಣಿಗೆ ಕಾಣಿಸದಿದ್ದರೂ ಅವರು ಆಕಾರದಲ್ಲಿ ವಾಮನಮೂರ್ತಿಗಳು. 


64 


Sh ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅತಿಮಾನುಷತೆ 2 
ಈ ಕಲ್ಪನೆಗೆ ಅನುರೂಪವಾಗಿ ಷೇಕ್ಸ್ಪಿಯರನು ಅವರಿಗೆ ಹೆಸರು ಕೊಟ್ಟಿದ್ದಾನೆ : 
ಕಡಲೆಯ ಹೂವು, ಜೇಡದ ಬಲೆ, ದೀಪದ ಹುಳ, ಸಾಸಿವೆ ಕಾಳು . ಇವರು ಸಣ್ಣ 
ಹೂವಿನ ಒಂದು ಬಟ್ಟಲಲ್ಲಿ ಹಾಯಾಗಿ ಮಲಗಬಹುದು. ಹೂವಿನ ಚೆಲುವನ್ನು 
ಹಾಳುಗೆಡಿಸುವ ಹುಳಗಳನ್ನು ಕೊಲ್ಲುವದಕ್ಕಾಗಿ ಇವರೊಂದು ಮಹಾಸಂಗ್ರಾಮವನ್ನೇ 
ಹೂಡುವದುಂಟು. ತೊಗಲುಬಾವಲಿಯ ಪಕ್ಕದಿಂದ ಅಂಗಿಯನ್ನು ಹೊಲಿಯುವದೂ 
ಅತ್ತಿತ್ತ ತಿರುಗಾಡಿ ಜೇನುತುಪ್ಪ , ಹಣ್ಣು ಹಂಪಲಗಳನ್ನು ಕಲೆಹಾಕುವದೂ ಇವರ 
ಕರ್ತವ್ಯದ ಬಹುಭಾಗವಾಗಿದ್ದರೂ ಇವರು ಇರುಳನ್ನೆಲ್ಲ ನೃತ್ಯ -ಗಾಯನಗಳಲ್ಲಿಯೇ 
ಕಳೆಯುತ್ತಾರೆ. ಟೈಟೇನಿಯ ಮಲಗುವದಕ್ಕಾಗಿ ಒಳ್ಳೆಯ ಸ್ಥಳವನ್ನು ಶೋಧಿಸಿ, 
ಅವಳಿಗೆ ಸವಿದನಿಯಲ್ಲಿ ಜೋಗುಳ ಹಾಡಿ ಅವಳನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲೆಂದು 
ಸುತ್ತಲೂ ಕಾವಲು ನಿಲ್ಲುತ್ತಾರೆ. ಓಬೆರಾನನ ಸೇವಕನಾದ ಪಕ ಆಕಾರದಲ್ಲಿ 
ವಾಮನಮೂರ್ತಿಯಾಗಿದ್ದರೂ ಬುದ್ದಿಯಲ್ಲಿ ಬಲು ಚುರುಕು; ಮಹಾವಿದೂಷಕ ; 
ಶರವೇಗಿ, ಇವನ ಹುಚ್ಚಾಟಕ್ಕೆ ಲೋಕವೇ ಗಾಸಿಗೊಂಡಿದೆ. ಈ ತರಹದ ಅತಿ 
ಮಾನುಷ ವ್ಯಕ್ತಿಗಳು ತಮ್ಮ ವಿನೋದಚಾಪಲ್ಯಕ್ಕಾಗಿ ಮನುಷ್ಯರನ್ನು ಕ್ಷಣಕಾಲ 
ಸಂಕಟಕ್ಕೆ ಈಡುಮಾಡಿದರೂ ಮಾನವಸುಖಕ್ಕಾಗಿ ಪ್ರಯತ್ನ ಪಡುತ್ತಾರೆ. 
- ಅಥೆನ್ಸ್ ನಗರದ ಹತ್ತಿರದ ಅಡವಿಯಲ್ಲಿ ಟೈಟೇನಿಯ - ಓಬೆರಾನರು ತಮ್ಮ 
ಅನುಚರರ ಸಮೇತರಾಗಿ ಬಂದಿಳಿದ ರಾತ್ರಿಯೇ ಪ್ರೇಮಕ್ಕಾಗಿ ಹಾತೊರೆಯುತ್ತಿರುವ 
ಮನುಕುಲದ ತರುಣ ತರುಣಿಯರನ್ನು ಸಂದರ್ಶಿಸುತ್ತಾರೆ. ಲೈಸ್ಯಾಂಡರ್‌ ಮತ್ತು 
ಹರ್ಮಿಯಾ ಪರಸ್ಪರರನ್ನು ಪ್ರೀತಿಸುತ್ತಾರೆ; ಆದರೆ ಅವರಿಗೆ ತಂದೆಯ ಅನುಮತಿ 
ಯಾಗಲಿ ರಾಜ್ಯದ ಸಮ್ಮತಿಯಾಗಲಿ ಸಿಕ್ಕಿಲ್ಲವಾದ್ದರಿಂದ ಅಡವಿಯ ಮಾರ್ಗವಾಗಿ 
ಪರಸ್ಥಳಕ್ಕೆ ಓಡಿಹೋಗುತ್ತಿದ್ದಾರೆ. ಇದನ್ನು ಕೇಳಿ ಹರ್ಮಿಯಾಳನ್ನು ಪ್ರೀತಿಸುವ 
ಡಿಮಿಟ್ರಿಯಸ್ ಅವಳ ಮನವೊಲಿಸಬೇಕೆಂದು ಅಡವಿಗೆ ಬಂದಿದ್ದಾನೆ. ಡಿಮೀಟ . 
ಯಸನಿಂದ ಧಿಕ್ಕರಿಸಲ್ಪಟ್ಟಿದ್ದರೂ ಅವನನ್ನು ಪ್ರೀತಿಸುವ ಹೆಲಿನಾ ಅವನ ಬೆನ್ನು 
ಹತ್ತಿ ಇಲ್ಲಿ ಬಂದಿದ್ದಾಳೆ. ಹೀಗೆ ಈ ಚತುಷ್ಕರಲ್ಲಿ ಪ್ರೀತಿಯ ತ್ರಿಕೋಣ- ಸಂಘರ್ಷ 
ನಡೆದಿದೆ. ಇದನ್ನು ಕಂಡ ಓಬೆರಾನನ ಹೃದಯ ಕರಗಿಹೋಗುತ್ತದೆ. ಇದನ್ನೆಲ್ಲ 
ಸರಿಪಡಿಸಬೇಕೆಂದು ಅವನು ತನ್ನ ಸೇವಕನಾದ ಪಕ್ ನನ್ನು ಕರೆದು ಒಂದು ಮಾಯಾ 
ಪುಷ್ಟವನ್ನು ತರಹೇಳಿ ಅದರ ರಸವನ್ನು ಕಠಿಣ ಹೃದಯದ ಅಥೆನ್ಸಿನ ತರುಣನ ಕಣ್ಣಿಗೆ 
ಹಿಂಡಲು ಹೇಳುತ್ತಾನೆ. ಈ ರಸದ ಪರಿಣಾಮವಾಗಿ ಕಣ್ಣು ತೆರೆದ ಕೂಡಲೆ ಕಾಣುವ 
ವ್ಯಕ್ತಿಯನ್ನು ಅವನು ಪ್ರೀತಿಸುತ್ತಾನೆ. ಆದರೆ ವಾಸ್ತವದಲ್ಲಿ ಇದರ ಪರಿಣಾಮ ವಿಪರೀತ 
ವಾಗಿ ಈ ತರುಣ ತರುಣಿಯರಲ್ಲಿ ಮತ್ತಷ್ಟು ವೈಮನಸ್ಯ ಬೆಳೆಯುತ್ತದೆ. ಈ ಮಾಯಾ 
ರಸದ ಒಂದು ಭಾಗವನ್ನು ಓಬೆರಾನ್ ತನ್ನ ರಾಣಿಯ ಕಣ್ಣಿಗೆ ಹಿಂಡುತ್ತಾನೆ. 
ಅದೇ ಸಮಯಕ್ಕೆ ಅಲ್ಲಿಯೇ ಬಂದಿದ್ದ ಬಾಟಮ್ ಎಂಬ ಅಥೆನ್ಸ್ ನಗರದ ಕಾರ್ಮಿಕನನ್ನು 
ಕತ್ತೆಯನ್ನಾಗಿ ಮಾರ್ಪಡಿಸಿದ್ದಾನೆ. ಟೈಟೇನಿಯ ಕಣ್ಣು ತೆರೆದಾಗ ಈ ಕತೆಯೇ 
ಸಂಮುಖದಲ್ಲಿದ್ದ ಕಾರಣ ಅದನ್ನೆ ಚೆಲುವಿನ ಕಂದರ್ಪನೆಂದು ತಿಳಿದು ಮೋಹಿತಳಾಗಿ 
ಪ್ರೀತಿಸತೊಡಗುತ್ತಾಳೆ. ಈ ಗರ್ದಭ - ಅಪ್ಸರೆಯರ ಪ್ರೇಮ ವಿನೋದಪೂರ್ಣವಾಗಿದೆ. 


a ಷೇಕ್ಸ್ಪಿಯರಿಗೆ ನಮಸ್ಕಾರ 
ಆದರೂ ಈ ವಿಪರೀತ ಪರಿಸ್ಥಿತಿಯನ್ನುಂಟುಮಾಡಿದ ಮಾಯಾಪುಷ್ಟಕ್ಕೂ ಒಂದು 
ಪರಿಹಾರವಿದೆ. ಮತ್ತೊಂದು ಪುಷ್ಪದ ರಸವನ್ನು ಇವರ ಕಣ್ಣಿಗೆ ಹಿಂಡಬೇಕೆಂದು 
ಪಕ್‌ ನಿಗೆ ಆಜ್ಞೆಯಾಗುತ್ತದೆ. ಪಕ್ನು ಎಲ್ಲರೂ ನಿದ್ದೆಹೋಗುವ ಹಾಗೆ ಮಾಡಿ 
ಅವರ ಕಣ್ಣಿಗೆ ಈ ರಸವನ್ನು ಹಿಂಡುತ್ತಾನೆ. ಅವರು ಕಣ್ಣೆರೆದು, ನಡೆದುಹೋದವಿಚಿತ್ರ 
ಕಥೆಯೆಲ್ಲ ಒಂದು ದುಷ್ಟಸ್ವಪ್ನವೆಂದು ತಿಳಿದುಕೊಂಡು ಸಮಾಧಾನ ಹೊಂದುತ್ತಾರೆ. 
ನಗರದ ರಾಜರಾಣಿಯರು ಬೆಳಗು ಮುಂಜಾನೆ ಬೇಟೆಯಾಡಲು ಬಂದಾಗ ಇವರನ್ನು 
ಅಡವಿಯಲ್ಲಿ ಕಂಡು ಇವರ ಅದ್ಭುತಕಥೆಯನ್ನು ಕೇಳಿ ಆಶ್ಚರ್ಯಪಡುತ್ತಾರೆ. 
ಕೊನೆಯಲ್ಲಿ ಈ ತರುಣ ತರುಣಿಯರ ಪ್ರೇಮಸಮಸ್ಯೆ ತಾನಾಗಿಯೇ ಬಗೆಹರಿಯುತ್ತದೆ. 
ಟೈಟೇನಿಯ - ಓಬೆರಾನರ ನಡುವೆ ಬೆಳೆದ ವೈಮನಸ್ಯ ಮಾಯವಾಗುತ್ತದೆ. ನಾಟಕ 
ನೆಲ್ಲ ಸುಖಾಂತವಾಗಿ ಪ್ರೇಮಿಗಳ ವಿವಾಹವಾಗುತ್ತದೆ. ನೃತ್ಯ , ಸಂಗೀತ, ನಾಟಕಾದಿ 
ಕಾರ್ಯಕ್ರಮದಲ್ಲಿ ಇರುಳು ಬೆಳೆಯುತ್ತದೆ. ಮಧ್ಯರಾತ್ರಿಯಾದ ನಂತರ ಎಲ್ಲರೂ 
ನಿದ್ದೆಹೋದ ಮೇಲೆ ಅರಮನೆಯ ಸಬ ವಾದ ವಾತಾವರಣದಲ್ಲಿ ಯಕ್ಷಸಮೂಹ 
ಬಂದು ಸ್ವಸ್ತಿವಾಚನ ಹೇಳಿ ಎಲ್ಲರನ್ನೂ ಹರಸಿ ತಮ್ಮ ಲೋಕಕ್ಕೆ ತೆರಳುತ್ತದೆ. 
- ಹೀಗೆ ಮನುಷ್ಯರಿಂದ ಭಿನ್ನರಾಗಿದ್ದರೂ ಮನುಷ್ಯರಂತೆಯೇ ರಾಗದ್ವೇಷಾದಿ 
ಭಾವಗಳನ್ನು ತಳೆದ ಈ ಅತಿಮಾನುಷ ರು ರಮ್ಯವೂ ರಮಣೀಯವೂ ಆದ ಒಂದು ಅದ್ಭುತ 
ಕಳೆಯನ್ನು ನಾಟಕಕ್ಕೆ ತರುತ್ತಾರೆ. ಸಾಮಾನ್ಯವಾಗಿ ಸುಖಾಂತನಾಟಕಗಳಲ್ಲಿ ಈ 
ಅತಿಮಾನುಷಶಕ್ತಿ ಶಿವನಾಗಿ, ಶುಭವಾಗಿ, ಕಲ್ಯಾಣಕಾರಿಯಾಗಿ ನಿಲ್ಲುವದುಂಟು. 


ಆದರೆ ದುಃಖಾಂತ ನಾಟಕಗಳನ್ನು ಬರೆದ ಷೇಕ್ಸ್ಪಿಯರನ ಮನೋಭೂಮಿಕೆ ಬೇರೆ 
ಯಾಗಿದೆ. ಸುಖಾಂತ ನಾಟಕಗಳಲ್ಲಿ ತುಳುಕಾಡುತ್ತಿದ್ದ ಅವನ ಬಾಲಿಶ ವಿನೋದಬುದ್ದಿ 
ಇಲ್ಲಿ ಮಾಯವಾಗಿದೆ. ಈಗ ಅವನು ದುಃಖವನ್ನು ೦ಡಿದ್ದಾನೆ; ದುಷ್ಟತನದ ಪರಿಸೀಮೆ 
ಯನ್ನು ಕಂಡಿದ್ದಾನೆ; ಸಪ್ತ ಮಹಾಪಾಪಗಳ ವಿಕೃತ ಸ್ವರೂಪವನ್ನು ನೋಡಿವಿದ್ದ 
ನಾಗಿದ್ದಾನೆ; ಮನಸ್ಸಿನ ತಳವನ್ನೇ ಕಲಕಿಸುವ ಮನುಷ್ಯ ಜೀವನದ ಮೂಲಭೂತವಾದ 
ಪ್ರಶ್ನೆಗಳನ್ನು ಕೇಳತೊಡಗಿದ್ದಾನೆ. ಸಾವಿನಾಚೆಗೆ ಭಯಂಕರವಾದದ್ದೇನಿದೆಯೆಂಬುದನ್ನು 
ತಿಳಿದುಕೊಳ್ಳಬೇಕು. ಸಾವಿನ ಸೀಮೆಯನ್ನು ದಾಟಿದ ಯಾವ ಪ್ರವಾಸಿ ಹಿಂದಿರುಗ 
ಬಹುದು ? ಆ ಅನಾಕುಲನೀಯವಾದ ಮನುಷ್ಯ ಜಿಜ್ಞಾಸೆಯನ್ನು ಮಾರಿ ನಿಂತ ಸಾವಿನ 
ಸಮಸ್ಯೆ ಈಗ ನಾಟಕಕಾರನನ್ನು ಕೆಣಕಿದೆ. ವಿವೇಕವನ್ನು ಜಾಗರಿಸುವ ಸತ್ಯನೀತಿಗಳ 
ನಿಲುವು, ಪಾಪದ ಮೋಹ, ಅದರೊಳಗೆ ಸಿಲುಕಿದ ಜೀವಕ್ಕೆ ಉಂಟಾಗುವ ನರಕಯಾತನೆ 
ಗಳು , ದೈವೀನ್ಯಾಯ ಮತ್ತು ಶಿಕ್ಷೆಗಳ ರೀತಿ - ಇವೇ ಮೊದಲಾದ ಪ್ರಶ್ನೆಗಳಿ೦ದ 
ಕಲಕಿಹೋದ ಮನಸ್ಸು ಗಂಭೀರವಾಗಿದೆ ; ಚಿಂತನಶೀಲವಾಗಿದೆ. ' ಎ ಮಿಡ್ ಸಮ್ಮರ್ 
ನೈಟ್ಸ್ ಡ್ರಮ್' ಅನ್ನು ಬರೆದ ಆರೇಳು ವರ್ಷಗಳಲ್ಲಿಯೇ ಷೇಕ್ಸ್ಪಿಯರನು 
“ಹಾಮೈಟ್' ನಾಟಕವನ್ನು ಬರೆದ. ಆದರೆ ಈ ಎರಡು ನಾಟಕಗಳಲ್ಲಿ ಕಂಡುಬರುವ 


66 . 


> ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅತಿಮಾನುಷತೆ 
ಮನೋವೃತ್ತಿಯಲ್ಲಿ ಅಜಗಜಾಂತರವಿದೆ. ಈ ಬದಲಾದ ಮನೋವೃತ್ತಿಯ ಪ್ರತಿ 
ಬಿಂಬವೋ ಏನೋ ಎನ್ನುವಂತೆ ಅವನ ಅತಿಮಾನುಷತೆಯ ಚಿತ್ರವೂ ಬದಲಾಗಿದೆ. 

' ಹ್ಯಾಮೈಟ್' ನಾಟಕದಲ್ಲಿ ಅತಿಮಾನುಷತೆ ರೂಪಗೊಂಡಿದ್ದು ಮುಖತಃ 
ಡೆನ್ಮಾರ್ಕ್ ದೇಶದ ದೊರೆಯಾದ ಹ್ಯಾಮೈಟನ ತಂದೆಯ ಭೂತವಾಗಿ, ಹ್ಯಾನ್ಸೆಟನ 
ತಂದೆಯನ್ನು ಅವನ ತಮ್ಮ ವಿಷ ಹಾಕಿ ಸಾಯಿಸುತ್ತಾನೆ; ಅವನ ಪತ್ನಿ ಯನ್ನು 
ಮದುವೆಯಾಗಿ ರಾಜಸಿಂಹಾಸನವನ್ನೇರುತ್ತಾನೆ. ಹೀಗಾಗಿ ದುರ್ಮರಣವನ್ನು 
ಹೊಂದಿದ ಹ್ಯಾನ್ಸ್ಟನ ತಂದೆಯ ಆತ್ಮಕ್ಕೆ ಶಾಂತಿಯಿಲ್ಲ. ತನ್ನನ್ನು ಕೊಂದ ಕೊಲೆ 
ಗಡಿ ಕ- ತಮ್ಮನೇ ತನ್ನ ರಾಣಿಯನ್ನು ಕೆಡಿಸಿದನೆಂಬ ಅಸಹ್ಯ ಯಾತನೆಯೂ ಸೇರಿ 
ಕೊಂಡಿದೆ. ಅಶಾ೦ತವಾದ ಈ ಜೀವ ನಟ್ಟಿರುಳಿನಲ್ಲಿ ಕೋಟೆಯ ಕೊಳದ ಮೇಲೆ 
ಸಂಚರಿಸುವದು . ಇದನ್ನು ಕಂಡು ಬೆರಗಾದ ಕಾವಲುಗಾರರು ಹಾಮೈಟನಿಗೆ ಈ 
ಸುದ್ದಿಯನ್ನು ತಿಳಿಸುತ್ತಾರೆ. ಭೂತಪ್ರೇತಗಳಲ್ಲಿ ಸಾಕಷ್ಟು ನಂಬಿಗೆಯಿಲ್ಲದ ರಾಜಪುತ್ರ 
ಇದನ್ನು ಪರೀಕ್ಷಿಸಲೆಂದು ಕುತೂಹಲಿಯಾಗಿ ಬರುತ್ತಾನೆ: ಕೊಳದ ಏಕಾಂತವಾದ 
ನಿರ್ಜನ ಪ್ರದೇಶ, ಕರುಳಿನ ನಿಸ್ತಬ್ಧತೆ ದಟ್ಟವಾಗಿ ಬೆಳೆದಿದೆ. ಒಂದು ಇಲಿಯ 
ಓಡಾಡಿದ ಸಪ್ಪಳವಿಲ್ಲ . ಗಾಳಿಯಲ್ಲಿ ಇರಿಯುವ ಚಳಿ. ಇಂಥ ಈ ವೇಳೆಗೆ ಗೋರಿಗಳೂ 
ತಮ್ಮ ಬಾಯಿ ತೆರೆದು ನಿಲ್ಲುತ್ತವೆ; ನರಕದ ವಿಷವಾಯು ಭೂಮಿಯನ್ನೂ ಸುತ್ತಿಕೊಳ್ಳು 
ತದೆ. ಇಂಥ ಈ ಭಯಾನಕವಾದ ಸಮಯದಲ್ಲಿ ಹ್ಯಾಟನ ತಂದೆಯ ಭೂತ 
ಕವಚಧಾರಿಯಾಗಿ ಸೈನಿಕವೇಷದಲ್ಲಿ ಗಂಭೀರಮುದ್ರೆಯಿಂದ ಸ್ವಲ್ಪ ದೂರದಲ್ಲಿ ಬಂದು 
ನಿಲ್ಲುತ್ತದೆ. ನೋಡುವವರ ನೆತ್ತರನೇ ಹೆಪ್ಪುಗಟ್ಟುತ್ತದೆ. ಮಾತನಾಡದೆ ಸುಮ್ಮನೆ 
ನಿಂತುಕೊಳ್ಳುತ್ತದೆ. ಆದರೂ ಕೈಸನ್ನೆ ಮಾಡಿ ಹ್ಯಾನ್ಸೆಟನ್ನು ಕರೆಯುತ್ತದೆ. ಅವನ 
ಗೆಳೆಯರೂ ಸೇವಕರೂ ಹೋಗಬೇಡವೆಂದು ಎಷ್ಟು ಬೇಡಿಕೊಂಡರೂ ಹಾಮೈಟನು 
ಮುನ್ನುಗ್ಗಿ ತನ್ನ ತಂದೆಯ ಭೂತವನ್ನು ಬೆನ್ನಟ್ಟಿ ಹೋಗುತ್ತಾನೆ. ಅದು ಅವನಿಗೆ 
ತನ್ನ ಮರಣದ ಯಥಾರ್ಥ ಸನ್ನಿವೇಶವನ್ನು ತಿಳಿಸಿ ಹೇಳಿ, “ ನನ್ನ ತಮ್ಮನೇ ನನ್ನನ್ನು 
ಕೊಂದುಹಾಕಿದ . ಆ ಕೊಲೆಗಡಿಕನೇ ನನ್ನ ರಾಜ್ಯವನ್ನೂ ರಾಣಿಯನ್ನೂ ಅಪಹರಿಸಿ 
ದ್ಯಾನೆ. ನೀನು ನನ್ನ ಮಗನಾಗಿದ್ದರೆ ಇದರ ಸೇಡು ತೀರಿಸಬೇಕು. ಅದರ ಹೊರತಾಗಿ 
ನನ್ನ ಆತ್ಮಕ್ಕೆ ಶಾಂತಿಯಿಲ್ಲ” ಎಂದು ಮುಂತಾಗಿ ಹೇಳಿ ಮಾಯವಾಗುತ್ತದೆ. 
- ಈ ಹಾಮೈಟನ ತಂದೆಯ ಭೂತ ಅತಿಮಾನುಷವಾಗಿದ್ದರೂ ಅದರ ಸಾಮರ್ಥ್ಯ 
ಸೀಮಿತವಾಗಿದೆಯೆಂಬುದು ನಮಗೆ ಶೀಘ್ರದಲ್ಲಿಯೇ ತಿಳಿದುಬರುತ್ತದೆ. ಅದು ತನ್ನ 
ತಮ್ಮನನ್ನು ತನ್ನ ಕೈಯಿಂದಕೊಲ್ಲಲಾರದು . ಅದಕ್ಕೆ ಮಾನವೀಸಾಧನದ ಅವಶ್ಯಕತೆ 
ಇದೆ. ಅದು ಕಥಾನಾಯಕನಿಗೆ ಗತಕಾಲದ ಯಥಾರ್ಥಜ್ಞಾನವನ್ನು ಮಾಡಿಕೊಟ್ಟು , 
ಅವನ ಮನಸ್ಸನ್ನು ಉದ್ರೇಕಿಸಿ, ಅವನಲ್ಲಿ ಕರ್ತವ್ಯ ಜಾಗೃತಿಯನ್ನುಂಟುಮಾಡುತ್ತದೆ. 
ಆದರೂ ಅವನು ಭೂತದ ಮಾತಿನಲ್ಲಿ ನಂಬಿಕೆಯನ್ನಿಡುವುದಿಲ್ಲ. ಅವನು ಸ್ವತಂತ್ರ 
ರೀತಿಯಿಂದ ಅದರ ನೈಜತೆಯನ್ನಳೆಯಲು ಪ್ರಯತ್ನಿಸುತ್ತಾನೆ. ಭೂತ ಹೇಳಿದ 
ಮಾತು ಸತ್ಯವೆಂದು ಮನದಟ್ಟಾದರೂ ತನ್ನ ಕಕ್ಕನನ್ನು ಕೊಲ್ಲಲು ನುಗ್ಗಿ ಹೋಗು 
ವದಿಲ್ಲ. ಅವನು ತನ್ನ ವಿಚಾರದಲ್ಲಿಯೇ ವ್ಯಗ್ರನಾಗಿ ಕರ್ತವ್ಯದ ಬಗ್ಗೆ ಆಲಸಿಯಾಗು 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ತಾನೆ. ಹಾಮೈಟನಲ್ಲಿ ತುಂಬ ಧೈರ್ಯವಿದೆ, ಸಾಹಸವಿದೆ; ಕಾರ್ಯವನ್ನು ಈಡೇರಿ 
ಸಲು ಬೇಕಾದ ಪಾಟವವಿದೆ, ಚಾತುರ್ಯವಿದೆ. ಆದರೂ ಅವನ ಸಂಕಲ್ಪಗಳೆಲ್ಲ 
ವಿಚಾರದ ಇಬ್ಬನಿಯಲ್ಲಿ ಸಿಕ್ಕಿ ಅರಳುವ ಮೊದಲೇ ಅಳಿದುಹೋಗುತ್ತವೆ. ಪ್ರಪಂಚದ 
ದುಷ್ಟ ಪ್ರವೃತ್ತಿಗಳು ಅವನನ್ನು ಹತಾಶನನ್ನಾಗಿ ಮಾಡಿಬಿಟ್ಟಿವೆ. ಒಂದು ಹಿರಿಯ 
ರಾಷ್ಟ್ರದ ಆಶಾದೀಪವಾಗಿದ್ದ , ಸಮಾಜದ ಆದರ್ಶ ಚಿತ್ರವಾಗಿದ್ದ , ವಿನಯದ ಮೂರ್ತಿ 
ಯಾಗಿದ್ದ , ಆಸ್ಮಾನಿಯ ಕಣ್ಣಾಗಿ, ಯೋಧನ ಕತ್ತಿಯಾಗಿ , ಪಂಡಿತನ ನಾಲಗೆಯಾಗಿ 
ಸಕಲರ ಮನಸ್ಸನ್ನು ಸೂರೆಗೊಂಡ ಉದಾತ್ತ ನಾಯಕ ಹಾಮೈಟ್ ಕುಸಿದುಹೋಗಿ 
ದಾನೆ. ಅವನಿಗೆ ಜಗದ ವ್ಯಾಪಾರವೆಲ್ಲ ನೀರಸವಾಗಿದೆ, ನಿಷ್ಪಲವಾಗಿದೆ. ಬಾಳುವುದೇ 
ಅವನಿಗೆ ಬೇಸರವಾಗಿದೆ. ಇಂಥ ಮನಃಸ್ಥಿತಿಯಲ್ಲಿ ಅವನಿಗೆ ಅವನ ತಂದೆಯ ಭೂತ 
ಸೇಡಿನ ಆಹ್ವಾನವನ್ನು ಕೊಡುತ್ತದೆ. ಆದರೆ ಅವನನ್ನು ಕಾರ್ಯತತ್ಪರನನ್ನಾಗಿ 
ಮಾಡಲು ಸಾಧ್ಯವಾಗುವದಿಲ್ಲ. ಭೂತದ ಕಾರ್ಯ ಇವನಿಂದ ಸಫಲವಾಗುವದಿಲ್ಲ. ಅದು 
ಅತಿಮಾನುಷವ್ಯಕ್ತಿಯಾಗಿದ್ದರೂ ಅದರಲ್ಲಿ ತಾನು ಹೇಳಿದ ಮಾತು ಅನಿವಾರ್ಯವಾಗು 
ವಂತೆ ಮಾಡುವ ಸಾಮರ್ಥ್ಯವಿದ್ದಂತೆ ತೋರುವದಿಲ್ಲ. ಹೀಗೆಂದ ಮಾತ್ರಕ್ಕೆ 
ಹ್ಯಾಟನು ಸರ್ವಸ್ವತಂತ್ರನಾಗಿದ್ದಾನೆಂದು ಹೇಳಲಾಗುವದಿಲ್ಲ. ಒಂದು ದೃಷ್ಟಿ 
ಯಿಂದ ಅವನು ತನ್ನ ಸ್ವಭಾವದಿಂದಲೇ ಬದ್ದನಾಗಿದ್ದಾನೆ. ಮತ್ತೊಂದು ದೃಷ್ಟಿ 
ಯಿಂದ ಅವನ ಜೀವನದಲ್ಲಿ ನಡೆದ ಘಟನೆಗಳೆಲ್ಲ ತರ್ಕಾತೀತವಾಗಿವೆ, ಮಾನವೀ 
ಯೋಜನೆಯನ್ನೂ ಮಾರಿನಿಂತಿವೆ. ಮನುಷ್ಯನ ಜೀವನವೆಂಬುದು ಯಾವುದೋ ಅತಿ 
ಮಾನುಷಶಕ್ತಿಯ ಕೂರಲೀಲೆಯೇನೋ ಎಂಬ ಸಂಶಯದ ಭಾವನೆ ನಿರ್ಮಾಣವಾಗು 
ತದೆ. ದೈವದ ಚಕ್ರ ಪ್ರವಾಹದಲ್ಲಿ ಸಿಕ್ಕ ದರ್ಭೆಯಂತೆ ಅಸಹಾಯವಾಗಿದೆ ಅವನ 
ಜೀವನ, ಅವನೇ ಹೇಳಿದಂತೆ , “ ನಾವು ನಮ್ಮ ಭವಿತವ್ಯವನ್ನು ಹೇಗೆ ಕಡೆದು ಕಂಡರಿಸಿ 
ದರೂ ಅದನ್ನು ತಿದ್ದಿ ಅದಕ್ಕೆ ಅಂತಿಮ ರೂಪವನ್ನು ಕೊಡುವ ಒಂದು ದಿವ್ಯಶಕ್ತಿಯಿದೆ. ” 


( ಮೆಕ್ ಬೆತ್ ' ನಾಟಕ ಅತಿಮಾನುಷತೆಯ ವಿಕೃತವಾದ ವಿರಾಟ್ ದರ್ಶನದಿಂದಲೇ 
ಪ್ರಾರಂಭವಾಗುತ್ತದೆ. ಮಂಜುಗವಿದ ಆಕಾಶದಲ್ಲಿ ಗುಡುಗು, ಮಿಂಚು, ಮಳೆಗಳ 
ಆರ್ಭಟ ನಡೆದಿದೆ. ಆಗ ಯುದ್ಧ ಭೂಮಿಯ ಕೋಲಾಹಲದ ಹಿನ್ನೆಲೆಯಾಗಿ ವಿಚಿತ್ರ 
ರೂಪದ ಮೂರು ಮಾಟಗಾತಿಯರು ಬಂಜೆನೆಲದ ಹಾಳು ಪರಿಸರವೊಂದರಲ್ಲಿ ತಾಂಡವ 
ವಾಡುತ್ತಿದ್ದಾರೆ, ಹಾಡುತ್ತಿದ್ದಾರೆ: 

ಮತ್ತೆ ಮೂವರು ನಾವು ಭೇಟಿಯಾಗುವದೆಂದು ? 
ಗುಡುಗು ಮಿಂಚು ಮಳೆ ಆರ್ಭಟಿಸುತಿರುವಂದು 

ಕದನಕೋಲಾಹಲವು ಮುಗಿದ ಮೇಲೆ 
ಗೆಲವು ಸೋಲ್ ಕೊನೆಯಲ್ಲಿ ತಿಳಿದ ಮೇಲೆ 
ನೇಸರಳಿಯುವ ಮುನ್ನ , ಹಾಳಾದ ಆ ಬಂಜೆ ನೆಲದ ಮೇಲೆ 
ಕಾಣಬರುವೆವು ನಾವು ಮೆಕ್‌ಬೆತ್ತ ನನ್ನ ! 


68 | 


> ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅತಿಮಾನುಷತೆ ೨ 
ಹೀಗೆ ವಿಕಾರವಾಗಿ ಹಾಡುತ್ತ , ಕುಣಿಯುತ್ತ ರುದ್ರನಾಟಕದ ನಾ೦ದಿಯನ್ನೇ ಹೇಳು 
ತಾರೇನೋ ಎಂದೆನಿಸುವದು . ಇವರ ಮಾತಿನಲ್ಲಿ ನಾಟಕದ ಮೂಲಭೂತವಾಗಿರುವ 
ಜೀವನಮೌಲ್ಯಗಳ ವಿಪರ್ಯಾಸ ಸೂತ್ರರೂಪವಾಗಿ ಕಂಗೊಳಿಸುತ್ತದೆ : 

ಒಳಿತು ಕೆಡಕಾಗಿಹುದು, ಕೆಡಕು ಒಳಿತಾಗಿಹುದು. 
ಮಂಜು ಇಬ್ಬನಿಗಳಲಿ ಸಾಗುತಿಹುದು, 

ಕೊಳೆತ ಗಾಳಿಯ ಮೇಲೆತೇಲುತಿಹುದು. 
ನೈತಿಕ ಮೌಲ್ಯಗಳ ವಿಪರ್ಯಾಸವೇ ಈ ನಾಟಕದ ಹಿನ್ನೆಲೆಯಾಗಿದೆ. ಮೆಕ್‌ಬೆತನ 
ಮಾತಿನಲ್ಲಿಯೂ ಇದರ ಸೂಚನೆ ಪ್ರತಿಧ್ವನಿತವಾಗಿದೆ. ಯಾರು ಈ ಮಾಟಗಾತಿಯರು ? 
ಬಾಡಿಹೋದ ಮೈ , ಜೋಲುಬಿದ್ದ ಮೈದೊಗಲು, ಹೆಣ್ಣಿನ ಆಕಾರ, ಗಂಡಿನ ರೂಪ, 
ವಿಪರ್ಯಸ್ತನಾದ ಈ ಮನುಷ್ಯರೂಪದ ಹಿಂದೆ ಅಪಾರವಾದ, ವಿಕಾರವಾದ ಅತಿ 
ಮಾನುಷಶಕ್ತಿ ಅವಿತುಕೊಂಡಿದೆ. ಸೈತಾನನ ಸಂಕೇತವೋ , ದುರ್ದೈವದ ಪ್ರತೀಕವೋ 
ಎಂಬಂತೆ ಅಮೂರ್ತವಾದ ರುದ್ರಶಕ್ತಿಗಳೆಲ್ಲ ಇಲ್ಲಿ ಮೂರ್ತಿತವಾಗಿವೆ . ಮೆಕ್ ಬೆತ . 
ನೊಡನೆ ಆದ ಇವರ ನಾಟ್ಯಮಯ ಸಂದರ್ಶನವೇ ಇಲ್ಲಿ ನಡೆಯುವ ಒಂದು ಮಹಾ 
ದುರ್ಘಟನೆ. ಇವರು ಕಾಲದ ಪರದೆಯನ್ನು ಸರಿಸಿ ಭವಿಷ್ಯತ್ತನ್ನು ತೆರೆದು ತೋರಿಸು 
ತಾರೆ. ಮೆಕ್‌ಬೆತನ ಮನಸ್ಸಿನೊಳಗೆ ಅವಿತುಕೊಂಡ ಆಶೆಯನ್ನು ಬಿಚ್ಚಿ ತೋರಿಸು 
ತಾರೆ. ಅವನ ದುಷ್ಟ ಆಕಾಂಕ್ಷೆಯನ್ನು ಕೆರಳಿಸುತ್ತಾರೆ. “ನೀನು ರಾಜನಾಗುವಿ , ” 
ಎಂಬುದಾಗಿ ನುಡಿದ ಭವಿಷ್ಯವಾಣಿ ಅದು ನಿಜವಾಗಬೇಕಾದರೆ ಅವಶ್ಯಕವಾದ ಕೂರ 
ಕಾರಸ್ಥಾನವನ್ನು ಮಾಡಲು ಪ್ರೇರೇಪಿಸುತ್ತದೆ. ಮೆಕ್‌ಬೆತನ ಪತ್ನಿ ಯ ಅಂತರಂಗದಲ್ಲಿ 
ಮೊದಲೇ ಹೆಡೆಯಾಡುತ್ತಿದ್ದ ಈ ಆಸೆ ಪೂತ್ಕರಿಸತೊಡಗುತ್ತದೆ. ಅವಳು ತನ್ನ ಹೆಣ್ಣು - 
ತನವನ್ನು ನೀಗಿ ರಾಕ್ಷಸಿಯಾಗಬಯಸುತ್ತಾಳೆ. ಎದೆಯ ಹಾಲು ಹಾಲಾಹಲವಾಗ 
ಲೆಂದು, ಕರುಣೆಯೆಲ್ಲ ಕರಗಿ ಕ್ರೌರ್ಯವೇ ಮನೆಮಾಡಲೆಂದು ನರಕದ ಶಕ್ತಿಗಳನ್ನೆಲ್ಲ 
ಕೂಗಿ ಕರೆಯುತ್ತಾಳೆ. ರಾಜಮುಕುಟವನ್ನು ಪಡೆಯಲು ಬೇಕಾದ ದುಷ್ಟತನವನ್ನು 
ತನ್ನ ಗಂಡನ ದಯಾಭರಿತವಾದ ಹೃದಯದಲ್ಲಿ ತುಂಬಲೆಳಸುತ್ತಾಳೆ. ನಾಡಿನ ಅರಸು 
ತಮ್ಮ ಮನೆಗೆ ಅತಿಥಿಯಾಗಿ ಬರುತ್ತಾನೆ. ಇದೇ ಒಳ್ಳೆಯ ಸಂಧಿಯೆಂದು ತಿಳಿದು 
ರಾಜನನ್ನು ಕೊಲ್ಲುವ ಹೊಂಚು ಹಾಕುತ್ತಾಳೆ. ಮೆಕ್‌ಬೆತನ ಮನಸ್ಸು ಹೋರಾಡು 
ಇದೆ. ಆದರೆ ಅವನ ಹೆಂಡತಿಯ ಆವೇಶಕ್ಕೆ ಪಕ್ಕಾಗಿ ಮುನ್ನುಗ್ಗಿ ತನ್ನ ಉಪಕಾರ 
ಕರ್ತೃವಾದ ಮುದಿರಾಜನನ್ನು ನಿರಾಗಸವಾದ ನಿದ್ದೆಯಲ್ಲಿರುವಾಗ ಕೊಂದುಹಾಕು 
ತಾನೆ. ಅದೇ ಕ್ಷಣಕ್ಕೆ ಅವನ ಶಿಕ್ಷೆಗೆ ಪ್ರಾರಂಭವಾಗುತ್ತದೆ. ಅವನು ಕೊಂದದ್ದು 
ಬರಿಯ ತನ್ನ ದೊರೆಯನ್ನಲ್ಲ, ಒಂದು ವ್ಯಕ್ತಿಯನ್ನ ; ರಾಜದೇಹದ ದೇಗುಲದಲ್ಲಿ 
ಅಡಗಿದ ದಿವ್ಯತೆಯನ್ನು , ತನ್ನ ಬಾಳಿನಲ್ಲಿ ರಕ್ಷೆಯಾಗಿ ನಿಂತುಕೊಂಡ ದೇವಕರುಣೆ 
ಯನ್ನು , ನಿಸರ್ಗದತ್ತವಾದ ನಿದ್ದೆಯ ದೊಡ್ಡ ಕಾಣಿಕೆಯನ್ನು , ತನ್ನ ಶಾಂತಿಯನ್ನು , 
ತನ್ನ ಸಮ್ಮತಿಯನ್ನು ಕೊಲೆಯೆಂಬುದು ಉಳಿದ ಜೀವನದಿಂದ ವಿಭಕ್ತವಾದ ಒಂಟಿ 
ಯಾಗಿರುವ ಘಟನೆಯಲ್ಲ. ಅದು ಜೀವನದ ಸಹಜವಾದ ನಿಯಮಗಳಿಗೆ ವಿರುದ್ಧವಾದದ್ದು . 
ಅದರಿಂದ ವಿಶ್ವದಲ್ಲಿ ಕೋಭೆಯುಂಟಾಗುತ್ತದೆ. ನಿಸರ್ಗವೇ ಕೆರಳಿಹೋಗುತ್ತದೆ. 


k 


“ ದಿ ಟೆಂಪೆಸ್ಟ್ ' ನಲ್ಲಿ ಕ್ಯಾಲಿಬಾನ್ , ಪ್ರಾಸ್ಪೆರೊ ಮತ್ತು ಮಿಲ್ಯಾಂಡರೊಡನೆ. 
- “ ಪಾಳ್ ರಕ್ಕಸಿಯ ಮಗನ್ ” ... . . “ ಅಮಂಗಳನ್ ! 


ಬಾನೆ ಲಗಳಲ್ಲಿ ಅಘಟಿತ ಘಟನೆಗಳುಂಟಾಗುತ್ತವೆ. ಮೆಕ್‌ಬೆತನು ಮಾಡಿದ ಕೊಲೆಯ 
ಪರಿಣಾಮ ಸರ್ವವ್ಯಾಪಿಯಾಗಿದೆ ; ಅತಿ ಭಯಂಕರವಾಗಿದೆ . ಅವನಿಗೆ ರಾಜಮುಕುಟ 
ದೊರೆಯಿತು ; ಮಾಟಗಾತಿಯರ ವಚನ ಸಫಲವಾಯಿತು. ಆದರೆ ಅವನಿಗೆ ಎಳ್ಳಷ್ಟೂ 
ಶಾಂತಿ ಲಭಿಸಲಿಲ್ಲ. ಈ ಕೊಲೆ ಮಾಡುವ ಮೊದಲೇ ಸತ್ತು ಹೋಗಿದ್ದರೆ ಎಷ್ಟು ಒಳ್ಳೆ ಯ 
ದಾಗಬಹುದಾಗಿತ್ತೆಂದು ಅವನಿಗನಿಸುತ್ತದೆ. ಅವನು ಕೊ೦ದ ರಾಜನ ಆತ್ಮಕ್ಕೆ ಸಮ್ಮತಿ 
ಯಾಯಿತು, ತನಗೆ ಮಾತ್ರ ಶಾ೦ತಿಯಿಲ್ಲ, ಸುಖವಿಲ್ಲ, ಗತಿಯಿಲ್ಲ. 

ಇದರ ಮುಂದಿನ ಕಥೆಯೆಲ್ಲ ಒಂದು ಕೊಲೆಯಿಂದ ನಿರ್ಮಾಣವಾದ ಅನೇಕ 
ಕೊಲೆಗಳ ಕಥೆ, ಒಂದು ಪಾಪದಿಂದ ಜನಿಸಿದ ಅನೇಕ ಪಾಪಗಳ ಕಥೆ. ಮೆಕ್‌ಬೆತನು 
ಮತ್ತೊಮ್ಮೆ ಮಾಟಗಾತಿಯರನ್ನು ಕಂಡು ತನ್ನ ಮುಂದಿನ ಮಾರ್ಗವನ್ನು ನಿರ್ಧರಿಸು 
ತಾನೆ; ಅವರಿಂದ ಸುಳ್ಳು ನೆಮ್ಮದಿಯನ್ನು ಪಡೆಯುತ್ತಾನೆ. ಆದರೆ ಅವನ ಅ೦ತರ೦ಗ 
ನೆಲ್ಲ ಜರ್ಜರಿತವಾಗಿದೆ: ಬಾಳಿನ ಸೊಗಸೆಲ್ಲ ಕಳೆದುಹೋಗಿದೆ . ಅವನ ದೃಷ್ಟಿಯಲ್ಲಿ 
ಈಗ ಜೀವನವೆಂಬುದು ಹುಚ್ಚ ಹೇಳಿದ ಕಥೆಯಂತೆ ಅಸಂಬದ ವಾದ ನಿರರ್ಥಕ 
ಪ್ರಲಾಪವಾಗಿದೆ. ಆದರೆ ಮೆಕ್‌ಬೆತನ ಅ೦ತರ೦ಗವನ್ನ ಡರಿದ ರೋಗ ಅವನಲ್ಲಿಯೇ 
ಸೀಮಿತವಾಗಿಲ್ಲ. ಅವನ ಹೆಂಡತಿಯ ಮನಸ್ಸು ಮುರಿದುಹೋಗಿದೆ ; ಆತ್ಮಹತ್ಯೆ ಮಾಡಿ 
ಬಾಳಿನ ದುಃಖದಿಂದ ಅವಳು ಮುಕ್ಕಳಾಗುತ್ತಾಳೆ. ನಾಡಿಗೆ ನಾಡೇ ರೋಗಜರ್ಜರಿತ 
ವಾಗಿದೆ . ಅಂತರಂಗ - ಬಹಿರಂಗಗಳನ್ನು ವ್ಯಾಪಿಸಿ ನಿಂತ ಈ ರೋಗ ಸಾರ್ವತ್ರಿಕವಾಗಿದೆ. 
ಈ ರೋಗಕ್ಕೆ ದೇವಕರುಣೆಯೇ ಪರಿಹಾರವೇನೋ ಎನ್ನುವ ಹಾಗೆ ಪರಮಾತ್ಮನಂತಿರುವ , 
ಪರಮಾತ್ಮನ ಪ್ರತಿನಿಧಿಯೆಂದೆನಿಸಿಕೊಂಡ, ಸಮರ್ಥನೂ ಕರುಣಾರ್ಣವನೂ ಆದ 


- 70 | 


ನಿ ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅತಿಮಾನುಷತೆ ವಹಿ 


ಆಂಗ್ಲ ರಾಜನ ಸಹಾಯದಿಂದ ಮೆಕ್ ಬೆತ್ ವ್ಯಾಪಿಸಿದ ನಾಡಿಗೆ ಮುಕ್ತಿ ಲಭಿಸುತ್ತದೆ. 

ಮೆಕ್ ಬೆತನ ಕಥೆಯ ಮಂಥನದಿಂದ ನೆಗೆದ ವಿಚಾರವು ' ಅಶಿವ' ದ ಒ೦ದು ತy . 
ಜ್ಞಾನವಾಗಿ ನಮ್ಮ ಮನಸ್ಸನ್ನು ಉದ್ದೀಪಿಸುತ್ತದೆ. ' ಅಶಿವ' ಅತಿಮಾನುಷವಾಗಿದ್ದರೂ 
ಮನುಷ್ಯನ ಸಹಕಾರದ ವಿನಹ ಕಾರ್ಯಕಾರಿಯಾಗುವದಿಲ್ಲ ; ಮನುಷ್ಯನ ದಾರಿಯಲ್ಲಿ 
ಮೋಹದ ಬಲೆಯನ್ನು ಚೆಲ್ಲಬಹುದೇ ಹೊರತು ಅವನ ಸ್ವಾತಂತ್ರವನ್ನು ಹರಣ 
ಮಾಡಲಾರದು. ಅಶಿನದ ಕಾಲಿಗೆ ಸಿಕ್ಕೂ ಶಿವಾಶಿವಗಳೆರಡೂ ನುಚ್ಚು ನೂರಾಗ 
ಬಹುದು. ಆದರೆ ಅತಿವಕ್ಕೆ ಕೊನೆಯ ವಿಜಯ ದೊರೆಯಲಾರದು. ಏನಾದರೂ 
ಶಿವಶಕ್ತಿ ಅದ್ಭುತವಾದದ್ದು . ವ್ಯಕ್ತಿ ನಷ್ಟವಾದರೂ ಅವನಲ್ಲಿರುವ ಜೀವನದ ಮೌಲ್ಯ 
ಗಳು ಅವಿನಾಶಿಯಾಗಿವೆ . ಅಂತೆಯೇ ರುದ್ರನಾಟಕ ಎಷ್ಟು ಭಯಂಕರವಾಗಿದ್ದರೂ 
ಅಜೇಯವಾದ ಜೀವನದ ಮೌಲ್ಯಗಳನ್ನು ಎತ್ತಿ ತೋರಿಸುತ್ತದೆಯಾದ ಕಾರಣ ಅದರ 
ವಾಚನದಿಂದ ಮನಸ್ಸು ಖಿನ್ನವಾಗುವುದಿಲ್ಲ. 


ಷೇಕ್ಸ್ಪಿಯರನ ಬೆಳೆವಣಿಗೆ ರುದ್ರನಾಟಕದ ಪರಿಸೀಮೆಯಲ್ಲಿಯೇ ನಿಂತುಹೋಗಲಿಲ್ಲ. 
ಕ್ಷಮಾಶೀಲವಾದ, ದುಃಖದಿಂದ ಸಂಸ್ಕೃತವಾದ, ಉದಾರ ಹೃದಯದಿಂದ ಹೊಮ್ಮಿಬಂದ 
ಭದ್ರನಾಟಕಗಳೇ ಅವನ ಅಂತಿಮ ದರ್ಶನದ ನಲು ರುತುಗಳಾಗಿವೆ. ಈಗ ಅವನ 
ಮನೋಭೂಮಿಕೆ ಬದಲಾಗಿದೆ. ಈ ಮಾರ್ಪಾಟಿಗೆ ಅನುಗುಣವಾಗಿ ಅತಿಮಾನುಷತೆಯ 
ಬಗೆಗಿರುವ ಅವನ ದೃಷ್ಟಿಯೂ ಬದಲಾಗಿದೆ. ಇದು ಮೊದಲಿನ ಸ್ವಚ್ಛಂದವಾದ, 
ನಿರಾಗಸವಾದ, ತರುಣಸಹಜವಾದ ಹಾಸ್ಯವಲ್ಲ ; ದುಃಖತಪ್ತನಾದ, ಅಶಿವದಗ್ನವಾದ 
ದಾರುಣವೃತ್ತಿಯೂ ಅಲ್ಲ. ಜೀವನದಲ್ಲಿರುವ ಕೆಡುಕನ್ನೆಲ್ಲ ತನ್ನ ಆತ್ಮಿಕ ಶಕ್ತಿಯಿಂದ 
ದಮನ ಮಾಡಿದ ಋಷಿತುಲ್ಯವಾದ ವಿಶಾಲದರ್ಶನವೇ ಇಲ್ಲಿ ಬೆಳಗಿ ನಿಂತಿದೆ. ಷೇಕ್ 
ಸ್ಪಿಯರನ ಕೊನೆಯ ನಾಟಕವಾದ ' ದಿ ಟೆಂಪೆಸ್ಟ್ ' ಇದಕ್ಕೆ ಒಳ್ಳೆಯ ಉದಾಹರಣೆ 
ಯಾಗಿದೆ. 

' ದಿ ಟೆಂಪೆಸ್ಟ್ ' ದಲ್ಲಿ ಅತಿಮಾನುಷಶಕ್ತಿ ಒಬ್ಬ ಉದಾರಚರಿತನಾದ, ರಾಜ್ಯವನ್ನು 
ಕಳೆದುಕೊಂಡ ರಾಜನಲ್ಲಿ ಕೇಂದ್ರೀಕೃತವಾಗಿದೆ. ಅವನ ಹೆಸರು ಪ್ರಾಸ್ಪೆರೊ . ಜ್ಞಾನ 
ಸಾಧನೆಯಲ್ಲಿಯೇ ಅವನು ಯಾವಾಗಲೂ ತಲ್ಲೀನನಾಗಿ ಹೊರಗಣ ಜಗತ್ತಿನ ಅರಿವನ್ನೇ 
ಕಳೆದುಕೊಂಡಿದ್ದಾನೆ. ಈ ಸ್ಥಿತಿಯನ್ನು ತಿಳಿದುಕೊಂಡ ಅವನ ತಮ್ಮ ನೆರೆಯ ರಾಜನ 
ನೆರವಿನಿಂದ ಅಣ್ಣನ ರಾಜ್ಯವನ್ನು ಅಪಹರಿಸುತ್ತಾನೆ. ಅಣ್ಣನನ್ನೂ ಅವನ ಚಿಕ್ಕ 
ಮಗಳಾದ ಮಿರಾಂಡಳನ್ನೂ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಸಮುದ್ರದ ಮೇಲೆ ಬಿಟ್ಟು 
ಬಿಡುತ್ತಾನೆ. ಈ ಪೆಟ್ಟಿಗೆ ಅತ್ತಿತ್ತ ತೇಲುತ್ತ ಕೊನೆಗೆ ನಿರ್ಜನವಾದ ಒಂದು ದ್ವೀಪ 
ವನ್ನು ಸೇರುತ್ತದೆ. ಪೂರ್ವದಲ್ಲಿ ಸಿಕೋರಾ ಎಂಬ ಯಕ್ಷಿಣಿ ಈ ದ್ವೀಪವನ್ನು ಆಳು 
ತಿದ್ದಳು . ಈಗ ಅವಳ ವಿಕಾರವಾದ ಮಗ, ಮನುಷ್ಯನಂತಿರುವ ಪ್ರಾಣಿ ಕ್ಯಾಲಿಬಾನ 
ನೊಬ್ಬನೇ ಈ ದ್ವೀಪದ ಮೇಲೆ ವಾಸಿಸುತ್ತಾನೆ. ಪ್ರಾಸ್ಪೆರೊ ಇವನನ್ನು ತನ್ನ ಅತಿ 


71. 


“ ದಿ ಟೆಂಪೆಸ್ಟ್ ' ನಲ್ಲಿ ಸಿರಿಯಲ್ 
“ ದುಂಬಿಯು ಬಂಡನು ಹೀರುವ ಎಡೆಯೊಳು 

ನಾ ಮಧುಪಾನವ ಮಾಡುವೆನು. 
ತೇಲುವ ತಾವರೆ ಹೂವಿನ ಹೊಡೆಯೊಳು 

ಪವಡಿಸೆ ಸಜ್ಜೆಯ ಹೂಡುವೆನು. ” 


ಮಾನುಷಶಕ್ತಿಯಿಂದ ವಶಪಡಿಸಿಕೊಳ್ಳುತ್ತಾನೆ. ಅದೇ ರೀತಿಯಿಂದ ಸಿಕೋರಾ ಯಕ್ಷಿಣಿ 
ಬಂಧಿಸಿಟ್ಟ ಸುಷ್ಟು - ಚೇತನಗಳನ್ನೆಲ್ಲ ಮುಕ್ತಗೊಳಿಸಿ ತನ್ನ ಸೇವೆಗೆಂದು ಅವರನ್ನು 
ನಿಲ್ಲಿಸಿಕೊಳ್ಳು ತ್ತಾನೆ. ಇವರಲ್ಲಿ ಪ್ರಮುಖವಾದ ಚೇತನ ಗಾಳಿಯಂತೆ ತೆಳುವಾದ, 
ಚಪಲಸುಂದರವಾದ ಏರಿಯಲ್ . . 
- ಕ್ಯಾಲಿಬಾನ್ ಮತ್ತು ಏರಿಯಲ್ - ಇವರಲ್ಲಿರುವ ವೈಷಮ್ಮ ಈ ನಾಟಕದಲ್ಲಿ 
ನಮ್ಮ ಮನಸ್ಸನ್ನು ಸೆಳೆಯುವ ಒಂದು ವಿಷಯ . ಕಾಲಿಬಾನೆ ಪ್ರಕೃತಿಯಲ್ಲಿರುವ 
ಜಡತ್ವದ ಪ್ರತೀಕವೇನೋ ಎನ್ನುವಂತಿದ್ದಾನೆ. ಅವನ ಅಷ್ಟಾವಕ್ರವಾದ ಶರೀರಕ್ಕೆ 
ಅನುರೂಪವಾದ ವಿಕೃತ ಮನಸ್ಸು ಅವನಿಗಿದೆ. ಶಿಕ್ಷಣದ ಸಂಸ್ಕಾರಗಳು ಇವನ 
ಮೇಲೆ ಆಗುವುದೇ ಸಾಧ್ಯವಿಲ್ಲ. ಕಾಡುಸ್ಕೃತಿಯಲ್ಲೇ ಹುಟ್ಟಿದವನು ಕಾಡಾಗಿಯೇ 
ಬೆಳೆದಿದ್ದಾನೆ. ಒಡೆಯನನ್ನು ನೋಡುವ ಇವನ ದ್ವೇಷ್ಮಕ ದೃಷ್ಟಿ , ಒಡತಿಯ ಬಗ್ಗೆ 
ಇವನು ತಳೆದ ಹೇಸಿ ಕಾಮುಕವೃತಿ , ಕುಟಿಲ ಕಾರಸ್ಥಾನವೇ ಪುರುಷಾರ್ಥವೆಂದು 
ತಿಳಿದ ಇವನ ಜೀವನದ ರೀತಿ, ಇಂದ್ರಿಯಸುಖವೇ ಸ್ವರ್ಗಸುಖವೆಂದು ವರ್ತಿಸುವ 
ಇವನ ನೀತಿ — ವಿಕೃತಿಯು ಇವನ ಸ್ವಭಾವದ ಪ್ರಕೃತಿಯಾಗಿದೆ. ಇದಕ್ಕೆ 
ವಿರುದ್ಧವಾಗಿ ಶುದ್ಧ ಚೈತನ್ಯದಲ್ಲಿಯೇ ಕಂಡರಿಸಿದಂತೆ ಸೂಕ್ಷ್ಮಸುಂದರವಾಗಿದೆ 
ಏರಿಯಲನ ಪ್ರಕೃತಿ. ಇವನಿಗೆ ಹೂವಿನ ಬಟ್ಟಲಲ್ಲಿ ಮಲಗುವ ಹವ್ಯಾಸ; ಜೇನ್ನೊಣದ 
ಜೊತೆಯಲ್ಲಿ ಜೇನಿನೂಟವನ್ನು ಮಾಡಬೇಕೆನ್ನುವ ಆಸೆ. ಈಗ ಬಂಧನದಲ್ಲಿದ್ದರೂ 
ಯಾವಾಗಲೂ ಬಿಡುಗಡೆಯ ಸಪ್ರ ವನ್ನೇ ಕಾಣುತ್ತಿದ್ದಾನೆ. ಆದರೂ ಒಡೆಯನ 
ಸೇವೆಯನ್ನು ಮನಃಪೂರ್ವಕವಾಗಿ ಅತಿ ಸಂತೋಷದಿಂದ ಮಾಡುತ್ತಾನೆ. ಇವನಿಗೆ 


72 


> ಷೇಕ್ಸ್ಪಿಯರನ ನಾಟಕಗಳಲ್ಲಿ ಅತಿಮಾನುಷತೆ 
ಸಂಗೀತದಲ್ಲಿ ಬಹಳಪ್ರೀತಿ. ಇವನು ಹಾಡಿದರೆ ಕೇಳಿದವರೆಲ್ಲರೂ ಮರುಳಾಗುತ್ತಾರೆ. 
ಇವನ ಕಾರ್ಯಕೌಶಲಕ್ಕೆ ಇವನ ಒಡೆಯನೂ ಮನಸೋತು ಸ್ವಾತಂತ್ರದ ವಚನ 
ವನ್ನು ಕೊಟ್ಟಿದ್ದಾನೆ. ಇದರಿಂದ ಏರಿಯಲನು ಕೃತಜ್ಞನಾಗಿದ್ದಾನೆ. ಹೀಗೆ ಈ 
ಎರಡು ಪಾತ್ರಗಳ ಮೂಲಕವಾಗಿ ಷೇಕ್ಸ್ಪಿಯರನು ಪ್ರಕೃತಿಯಲ್ಲಿರುವ ಜಾಡ್ಯ 
ಚೈತನ್ಯಗಳ , ಸುಷ್ಟು - ದುಷ್ಟ ಶಕ್ತಿಗಳ ಸುಂದರ ಪ್ರತೀಕಗಳನ್ನು ನಿರ್ಮಿಸಿದ್ದಾನೆ. 

ಇವೆರಡೂ ಶಕ್ತಿಗಳ ಮೇಲೆ ಪ್ರಾಸ್ಪೆರೊ ತನ್ನ ಸಾಧನೆಯಿಂದ ಪ್ರಭುತ್ವವನ್ನು 
ಸಂಪಾದಿಸಿದ್ದಾನೆ. ಪ್ರಕೃತಿಯ ಶಕ್ತಿವಿಶೇಷಗಳೆಲ್ಲ ಇವನ ಮಾತನ್ನು ಕೇಳುವ ದಾಸ 
ರಾಗಿದ್ದಾರೆ. ಇವನ ಸಾಮರ್ಥ್ಯ ಅತ್ಯಂತ ಪ್ರಬಲಳಾದ ಸಿಕೋರಾ ಯಕ್ಷಿಣಿಯನ್ನು 
ಮೀರಿದೆ. ಆದರೂ ಇವನು ತನ್ನ ಸಾಮರ್ಥ್ಯವನ್ನು ಕೇಡಿಗಾಗಿ ಉಪಯೋಗಿಸುವದಿಲ್ಲ. 
ತನಗೆ ಕೇಡು ಬಗೆದ ತನ್ನ ತಮ್ಮನಿಗೆ, ಅವನ ದುಷ್ಯ ಸಹಕಾರಿಗಳಿಗೆ ತನ್ನ ಅತಿಮಾನುಷ 
ಶಕ್ತಿಯಿಂದ ಒಳ್ಳೆಯ ಪಾಠ ಕಲಿಸಿ ಕೊನೆಗೆ ಅವರನ್ನೆಲ್ಲ ಕ್ಷಮಿಸಿಬಿಡುತ್ತಾನೆ. ಹಿಂದಿನ 
ಅನ್ಯಾಯದಿಂದ ಉಂಟಾದ ಕಹಿಯನ್ನೆಲ್ಲ ತೊಡೆದು ಹಾಕಿ ಶುದ್ದ ಶಾಂತ ಮನಸ್ಕನಾಗಿ 
ದ್ದಾನೆ. ಅವನ ಸೇವೆಯಲ್ಲಿದ್ದ ವಕ್ರವೃತ್ತಿಯ ಕ್ಯಾಲಿಬಾನನೂ , ಅವನ ಸೆರೆಗುಡುಕ 
ಗೆಳೆಯರೂ ತನ್ನ ವಿರುದ್ಧ ಹೂಡಿದ ಕುತಂತ್ರವನ್ನು ಸಕಾಲಕ್ಕೆ ಮುರಿದುಹಾಕುತ್ತಾನೆ. 
ಏರಿಯಲನಿಂದ ಇವನು ನಾನಾ ರೀತಿಯ ಸೇವೆಯನ್ನು ಸ್ವೀಕರಿಸಿ ಕೊನೆಗೆ ಅವನಿಗೆ 
ಸ್ವಾತಂತ್ರವನ್ನು ಕೊಡುತ್ತಾನೆ. ಕಥೆಯಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಸುಖ ಲಭಿಸು 


ಏರಿಯಲ್, ಇನ್ನೆರಡು ಭಂಗಿಗಳಲ್ಲಿ. 
* ಮಳೆಬಿಲ ರಿಗಳ ರೆಕ್ಕೆಯ ತಳೆದಿಹ 

ಮೇಘ ವಿಮಾನವನೇರಿ, 
ಗಾಳಿಯ ಬಟ್ಟೆಯೊಳಲೆಯುವೆ, ನಲಿಯುವೆ, 
ಮುಕ್ತಿಯ ಸೊದೆಯನು ಹೀರಿ. ” 


73 


• ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ತದೆ. ಆಮೇಲೆ ಶಾಂತಚಿತ್ತನಾದ ಪ್ರಾಸ್ಪೆರೊ ತನ್ನ ಮಾಯಾಶಕ್ತಿಯನ್ನು ತೊರೆದು 
ಬಿಡುತ್ತಾನೆ. ಈ ಭದ್ರ ನಾಟಕದ ನಿಜವಾದ ಭರತವಾಕ್ಯವನ್ನು ನಾಟಕ ಮುಗಿಯುವ 
ಮೊದಲೇ ಹೇಳುತ್ತಾನೆ: 

ಆಟ ಮುಗಿಯಿತು ಇನ್ನು ; ಆಟವನು 
ಹೂಡಿರುವ ನಟರು ಗಾಳಿಯಲಿ ಕರಗಿ ಮರೆಯಾಗಿಹರು . 
ಅಂತೆ ಈ ಮೇಘ ಮುಕುಟವನಿಟ್ಟು ಮೆರೆಯುತಿಹ ಗೋಪುರವು 
ವೈಭವದ ಶಿಖರದಲಿ ಹೊಳೆಹೊಳೆವ ಅರಮನೆಯು 
ಉತ್ತುಂಗ ದೇವಾಲಯವು ಮತ್ತೆ ಈ ಅಖಿಲ ಭೂಮಂಡಲವು 
ಕರಗಿ ಮಾಯವಾಗುವದುಂಟು . . . . ಕನಸಿನಂತಿದೆ 

ನಮ್ಮ ಬಾಳುವೆಯ ರೀತಿ ; ಆದನು ಸುತ್ತಿದೆ ನಿದ್ದೆ ! 
“ ದಿ ಟೆಂಪೆಸ್ಟ್ ' ನಾಟಕದಲ್ಲಿ ಅನೇಕರು ಸಂಕೇತಾರ್ಥವನ್ನು ಕಂಡಿದ್ದಾರೆ. ಪ್ರಾಸ್ಪೆರೊ 
ಅ೦ದರೆ ಷೇಕ್ಸ್ಪಿಯರ್ ; ಅವನ ಮಾಯಾಶಕ್ತಿಯೆಂದರೆ ಜಗತ್ತನ್ನೇ ಮೋಹಿಸಿದ 
ಅವನ ನಾಟ್ಯಕಲೆ. ಅದರ ವಿಸರ್ಜನೆಯೆಂಬುದು ತನ್ನ ಬರವಣಿಗೆಯನ್ನು ಬಿಟ್ಟು 
ಊರಿಗೆ ಹೋಗಿ ವಿರಮಿಸಿದ ಸನ್ನಿವೇಶವೆಂತಲೂ ಕೆಲವರು ತಿಳಿದುಕೊಂಡಿದ್ದಾರೆ. 
ಮತ್ತೆ ಕೆಲವರು ಪ್ರಾಸ್ಪೆರೊನಲ್ಲಿ ಮಾನವತೆಯ ಪ್ರತೀಕವನ್ನು ಕಂಡಿದ್ದಾರೆ. ತನ್ನ 
ಜ್ಞಾನಸಾಧನೆಯಿಂದ ಪ್ರಕೃತಿಯ ಸುಷ್ಟು - ದುಷ್ಟ ಶಕ್ತಿಗಳ ಮೇಲೆ ತನ್ನ ಪ್ರಭುತ್ವ 
ವನ್ನು ಸ್ಥಾಪಿಸಿ ಅವುಗಳನ್ನು ಮನುಷ್ಯನ ಮಂಗಳಕಾಗಿ ಉಪಯೋಗಿಸುವ ರೀತಿ 
ಯನ್ನು ತೋರಿಸಿರುವನೆಂತಲೂ ಕೆಲವರ ಮತ. ಏನಿದ್ದರೂ ಈ ನಾಟಕದಲ್ಲಿ ಅತಿ 
ಮಾನುಷತೆಯ ಬಗ್ಗೆ ಷೇಕ್ಸ್ಪಿಯರನ ಅಂತಿಮ ವಿಚಾರಗಳು ಸೂಚಿತವಾಗಿವೆ . ಅತಿ- 
ಮಾನುಷಶಕ್ತಿಯನ್ನು ಮಂಗಳಕಾರಿಯನ್ನಾಗಿ ಮಾಡುವ ಸಾಮರ್ಥ್ಯ ಮನುಷ್ಯನ 
ವೃತ್ತಿಯಲ್ಲಿಯೇ ಇದೆಯೆಂಬುದು ಸ್ಪಷ್ಟವಾಗಿದೆ. 


ಷೇಕ್ ಸ್ಪಿಯರನ ಸ್ತ್ರೀ ಪಾತ್ರಗಳು 


ಎಂ . ರಾಮರಾವ್ 


ಷೇಕ್ಸ್ಪಿಯರ್ ಉತ್ತಮ ನಾಯಕರನ್ನು ಸೃಷ್ಟಿಸಿಲ್ಲ ; ಅವನು ಸೃಷ್ಟಿಸಿರುವುದು 
ನಾಯಿಕೆಯರನ್ನು ಮಾತ್ರ ಎಂದು ರಸಿನ್ ಒ೦ದೆಡೆ ಬರೆದಿದ್ದಾನೆ. ಈ ಮಾತು 
ಏಕಪಕ್ಷೀಯವೂ ಉತ್ತೇಕ್ಷೆಯಿಂದ ಕೂಡಿದುದೂ ಆಗಿದೆಯೆಂದು ಹೇಳದೆ ವಿಧಿಯಿಲ್ಲ. 
ಆದರೆ ಅದರಲ್ಲಿ ಸತ್ಯಾಂಶವೂ ಸ್ವಲ್ಪ ಇದೆ. ಷೇಕ್ಸ್ಪಿಯರನ ಅತ್ಯುತ್ತಮ ಸಾಧನೆಗಳಲ್ಲಿ 
ಅವನು ಸೃಷ್ಟಿಸಿರುವ ಸ್ತ್ರೀ ಪಾತ್ರಗಳಿಗೆ ಹಿರಿಯ ಸ್ಥಾನವಿದೆ ಎಂಬುದಕ್ಕೆ ಅವು ನಮ್ಮ 
ಗಮನವನ್ನು ಸೆಳೆಯುವುದೇ ಸಾಕ್ಷಿ. ಷೇಕ್ಸ್ಪಿಯರನ ನಾಟಕಗಳನ್ನು ನಾನಾ ದೃಷ್ಟಿ - 
ಕೋನಗಳಿಂದ ಪರಿಶೀಲಿಸಬಹುದು. ಅವನು ಕಲ್ಪಿಸಿರುವಸ್ತ್ರೀಯರು ಎಂಥವರು ಎಂದು 
ನೋಡುವುದೂ ಅವುಗಳಲ್ಲಿ ಒಂದು . 
- ಷೇಕ್ಸ್ಪಿಯರನ ನಾಟಕಗಳ ಸ್ತ್ರೀಯರಲ್ಲಿ ಅನೇಕರು ಪರಮ ಸುಂದರಿಯರು. 
“ ದಿ ಟೆಂಪೆಸ್ಟ್ ' ನಾಟಕದ ಫರ್ಡಿನಂಡ್ ಮಿರಾಂಡಳನ್ನು ನೋಡಿದಾಗ ಅವಳು ದೇವತಾ 
ಸದೃಶಳೆಂದು ಹೇಳುವ ಮಾತು ಇತರರನೇಕರಿಗೂ ಅನ್ವಯಿಸುತ್ತದೆ. ಆದರೆ ನಮ್ಮ 
ಗಮನ ಅವರ ಶಾರೀರಿಕ ಸೌಂದರ್ಯದ ಕಡೆಗೆ ಅಷ್ಟಾಗಿ ಹೋಗುವುದಿಲ್ಲ . ನಾವು 
ಅವರಲ್ಲಿ ಆಸಕ್ತಿ ವಹಿಸುವುದು ಅವರ ಗುಣದೋಷಗಳಿಗಾಗಿಯೇ ಹೊರತು ಅವರ 
ಅ೦ಗಾ೦ಗಗಳ ಆಕರ್ಷಣೆಗಾಗಿ ಅಲ್ಲ. ಕೇವಲ ಕಣ್ಣು ಸೆಳೆಯುವ ಬಣ್ಣದ ಚಿಟ್ಟೆಗಳಿಗೂ 
ಮುದ್ದು ಮುಖದ ಮೊದ್ದು ಗೊಂಬೆಗಳಿಗೂ ಅವನ ನಾಟಕಗಳಲ್ಲಿ ಸ್ಥಾನವಿಲ್ಲ. 

ಬುದ್ದಿ ಶಕ್ತಿ , ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರಿಸುವುದಕ್ಕೆ ಅಗತ್ಯವಾದ ನಿರುಪಾಧಿಕ 
ವಾದ ಆಲೋಚನಾಸಾಮರ್ಥ್ಯ, ಏನು ಮಾಡಬೇಕು- ಏನು ಮಾಡಬಾರದು ಎಂಬು 
ದನ್ನು ನಿಷ್ಕರ್ಷಿಸಬಲ್ಲ ವಿವೇಚನೆ - ಇವು ಷೇಕ್ಸ್ಪಿಯರನ ಹಾಸ್ಯನಾಟಕಗಳ ಸ್ತ್ರೀಪಾತ್ರ 
ಗಳಲ್ಲಿ ಕಂಡುಬರುವ ವೈಶಿಷ್ಟ್ಯಗಳು. ಏಕಾಂಗಿಗಳಾಗಿ ಅಥವಾ ತಮಗೆ ಆತ್ಮೀಯರಾದ 
ಗೆಳತಿಯರ ಜೊತೆಯಲ್ಲಿ ಇರುವಾಗ ಅವರಲ್ಲಿ ಜನ್ಮತಃ ಬಂದಿರುವ ಸ್ಮಿತದ 
ಮೃದುತ್ವ ತನ್ನ ಪ್ರಾಬಲ್ಯವನ್ನು ತೋರಿಸುತ್ತದೆ, ತಾವು ಎಷ್ಟೇ ಆಗಲಿ ಹೆಂಗಸರು , 


sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹೆಂಗಸರಿಗೆ ಪ್ರಕೃತಿದತ್ತವಾದ ಪ್ರವೃತ್ತಿಗಳನ್ನು ಮೀರಿಹೋಗಲು ತಮಗೆ ಸಾಧ್ಯವಾಗದು 
ಎಂಬ ಅರಿವು ಅವರನ್ನು ಬಾಧಿಸುತ್ತದೆ. ತತ್ಪಲವಾಗಿ ಅವರಲ್ಲಿ ಒಂದು ಬಗೆಯ 
ಆಲಸ್ಯ ಮೂಡುತ್ತದೆ. ಉದಾಹರಣೆಗೆ, “ ಅಸ್ ಯು ಲೈಕ್ ಇಟ್ ” ನಾಟಕದ 
ರೊಸಲಿಂಗ್ ಮತ್ತು ಸೀಲಿಯಾ ಆ ನಾಟಕದ ಮೊದಲನೆ ಅ೦ಕದ ಮೂರನೆ ದೃಶ್ಯದಲ್ಲಿ 
ನಡೆಸುವ ಸಂಭಾಷಣೆಯನ್ನು ಓದಿನೋಡಬಹುದು. ಕೆಲವು ವೇಳೆ ಅವರು ಸಂಪೂರ್ಣ 
ವಾಗಿ ಎದೆಗುಂದಿ ಸೋತುಹೋಗುವುದೂ ಉಂಟು. 'ಜೂಲಿಯಸ್ ಸೀಸರ್ ' ನಾಟಕದಲ್ಲಿ 
ಬರುವ ಬೂಟಸನ ಹೆಂಡತಿ ಪೋರ್ಷಿಯಾ ಮತ್ತು ಮೆಕ್‌ಬೆತ್‌ ' ನಾಟಕದ ಲೇಡಿ 
ಮೆಕ್‌ಬೆತ್ ಇದಕ್ಕೆ ನಿದರ್ಶನಗಳು. ಆದರೆ ಇತರರೆದುರಿಗೆ ಇರುವಾಗಲೂ ಕಠಿಣ 
ಸನ್ನಿವೇಶಗಳಲ್ಲೂ ಅವರ ಧೈರ್ಯ ಮತ್ತು ಆತ್ಮವಿಶ್ವಾಸಗಳು ತಪ್ಪದೆ ಬೆಳಕಿಗೆ 
ಬರುತ್ತವೆ. ಲೇಡಿ ಮೆಕ್‌ಬೆತಳೇ ಇದಕ್ಕೂ ಸಾಕ್ಷಿ. ತಾವು ಯಾರೊಡನೆ ವ್ಯವಹರಿಸ 
ಬೇಕೊ ಆ ಗಂಡಸರ ಭಾವೋದ್ರಿಕತೆಯ ತೀವ್ರತೆಗೆ ಅನುಗುಣವಾಗಿ ಅವರು ತಮ್ಮ 
ಶಕ್ತಿ ಪ್ರದರ್ಶನ ಮಾಡಲೆಳಸುತ್ತಾರೆ; ತನ್ಮೂಲಕ ಸಂತೋಷವನ್ನೂ ಅನುಭವಿಸುತ್ತಾರೆ. 
ಈ ಸಂದರ್ಭದಲ್ಲಿ ಆರ್ಡೆನ್ ವನದಲ್ಲಿ ಓಡಾಡುವ ರೊಸಲಿಂಡ್ , ನೆನಿಸಿನ ನ್ಯಾಯ 
ಸ್ಥಾನದಲ್ಲಿ ವಾದಿಸುವ ಪೋರ್ಷಿಯಾ, ಮ್ಯಾಲೋಲಿಯೊನನ್ನು ಹಾಸ್ಯಕ್ಕೀಡುಮಾಡುವ 
ಮರಿಯೂ , ಬೆನಿಡಿಕೃನೊಡನೆ ವಾಗ್ಯುದ್ದದಲ್ಲಿ ತೊಡಗುವ ಬೀಯಸ್- ಇವರನ್ನು 
ನೆನಪಿಗೆ ತಂದುಕೊಳ್ಳ ಬಹುದು. 

ಹೆಂಗಸರು ಇಷ್ಟು ದಿಟ್ಟ ರಾಗಿ ಸ್ವತಂತ್ರ ಮನೋಭಾವವುಳ್ಳವರಾಗಿ ವರ್ತಿಸುವುದು 
ಸ್ತ್ರೀಯರ ಸ್ವಭಾವಕ್ಕೆ ವಿರೋಧವಾದುದು, ಅವರು ಗಂಡಸರಿಗೆ ಅಧೀನರಾಗಿ ಅವರ ರಕ್ಷಣೆ 
ಪೋಷಣೆಗಳಲ್ಲಿ ಬೆಳೆಯಲು, ಬದುಕಲು ಬಯಸುತ್ತಾರೆ ಎಂಬ ಅಭಿಪ್ರಾಯ ಕೆಲವರು 
ಪುರುಷಪಕ್ಷಪಾತಿಗಳಾದ ವಿಮರ್ಶಕರಿಗೆ ಬರಬಹುದು. ಆದರೆ ಷೇಕ್ಸ್ಪಿಯರನ 
ಕಲ್ಪನೆಯ ಸ್ತ್ರೀಯರು ಯಾವ ರೀತಿಯಲ್ಲೂ ಅಮಾನುಷ ಮೃಗಗಳಾಗಲಿ ವಾಸ್ತವಿಕತೆಗೆ 
ವಿರುದ್ಧವಾದ ಗುಣಗಳನ್ನು ಹೊಂದಿರುವವರಾಗಲಿ ಅಲ್ಲವೆಂದುಸ್ತ್ರೀಯರೇ ನಿಸ್ಸಂಕೋಚ 
ವಾಗಿ ಒಪ್ಪಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ. ಅವನಿಂದ ಅವರಿಗೆ ದೊರೆತಿರುವುದು 
ಮಾನ್ಯತೆಯೇ ಹೊರತು ನಿಂದೆಯಾಗಲಿ ಅಪಮಾನವಾಗಲಿ ಅಲ್ಲ. ಅಸಾಧಾರಣ 
ಬುದ್ದಿ ಚಾತುರ್ಯ, ವ್ಯವಹಾರಜ್ಞಾನ, ಧೈರ್ಯಸ್ಟ್ರ್ಯ ಗಳನ್ನು ಹೊಂದಿದ್ದ ಮಾತ್ರಕ್ಕೆ 
ಹೆಂಗಸರು ತಮ್ಮ ಪ್ರೀತ್ವವನ್ನೂ ಸೌಂದರ್ಯವನ್ನೂ ಆಕರ್ಷಕ ಶಕ್ತಿಯನ್ನೂ ಕಳೆದು 
ಕೊಳ್ಳಬೇಕಾದುದೇನೂ ಇಲ್ಲವೆಂದು ತೋರಿಸಿ ಷೇಕ್ಸ್ಪಿಯರ್‌ ಅವರಿಗೆ ದೊಡ್ಡ 
ಗೌರವವನ್ನು ಸಲ್ಲಿಸಿದ್ದಾನೆ. ಅವನ ಆದರ್ಶ ಸ್ತ್ರೀಯರಲ್ಲಿ ಹೃದಯಕ್ಕೆ ಎಷ್ಟು ಪ್ರಾಧಾನ್ಯ 
ವಿದೆಯೋ ಬುದ್ದಿ ಗೂ ಅಷ್ಟೇ ಪ್ರಾಮುಖ್ಯವಿದೆ. ಅವರೊಡನೆ ಹೋಲಿಸಿ ನೋಡಿದರೆ 
ಗಂಡಸರು - ಅದರಲ್ಲೂ ಪ್ರಣಯಪಾಶಕ್ಕೆ ಸಿಕ್ಕಿದ ಗಂಡಸರು ಒಮ್ಮೆ ಅತಿ ಬುದ್ದಿ - 
ಶಾಲಿಗಳಾಗಿ ಇನ್ನೊಮ್ಮೆ ಭಾವಾವೇಶಪೂರಿತರೂ ತಮ್ಮ ಮೇಲೆ ತಮಗೇ ಸ್ವಾಮ್ಯವಿಲ್ಲದ 
ವಿಪರೀತ ವರ್ತನೆಯ ಹುಚ್ಚರೂ ಆಗಿ ಕಂಡುಬರುತ್ತಾರೆ. 

ನಮ್ಮನ್ನು ನಾವು ಎಷ್ಟೇ ಹೊಗಳಿಕೊಂಡರೂ ನನ್ನ ಹೃನ್ಮನಗಳು ಹೆಂಗಸರ ಹೃನ್ಮನ 
ಗಳಿಗಿಂತಲೂ ಹೆಚ್ಚು ಅಸ್ಥಿರವೂ ಆಶಾಶ್ವತವೂ ಆಗಿರುತ್ತವೆ. ಅವರಿಗಿಂತಲೂ ಹೆಚ್ಚಾಗಿ ನಾವು 


a ಷೇಕ್ಸ್ಪಿಯರನ ಸ್ತ್ರೀಪಾತ್ರಗಳು 
ಒಲಿಯುವುದೂ ಬೇಗ, ಮರೆಯುವುದೂ ಬೇಗ ; ಈಗ ಬೇಕಾದ ವಸ್ತು ಇನ್ನೊಂದು ಕ್ಷಣಕ್ಕೆ 

ಬೇಡವಾಗುತ್ತದೆ ನನಗೆ. 
ಎಂದು' ಟೈಲ್ಸ್ ನೈಟ್ ' ನಾಟಕದಡೂಕ್ ಆರ್ಸಿನೊ ನುಡಿಯುತ್ತಾನೆ. ಷೇಕ್ - 
ಸ್ಪಿಯರನ ಸ್ವಂತ ಅಭಿಪ್ರಾಯವೂ ಇದೇ ಆಗಿದ್ದಿರಬೇಕೆಂದು ನಾವುಊಹಿಸಬಹುದು. 
ನೆಮ್ಮದಿಯ ಬಾಳಿಗೆ ತಳಹದಿಯಂತಿರುವ ವಿವಿಧಗುಣಗಳ ಸಾಮರಸ್ಯ ಒಟ್ಟಿನ ಮೇಲೆ 
ಹೆಂಗಸರಲ್ಲಿ ಮಾತ್ರ ಎಂದು ಅವನ ನಂಬಿಕೆಯಾಗಿದ್ದಿರಬೇಕು. 

ಅವನ ಸ್ತ್ರೀಯರು ಆಲೋಚನಾಪರರಾದರೂ ಕಾರ್ಯಶೀಲರೂ ಹೌದು ; ಅವರು ತಮ್ಮ 
ಆಲೋಚನೆಗಳನ್ನು ಕಾರ್ಯಸಾಧನೆಗಾಗಿಯೋ ಸುಖಾನುಭವಕ್ಕಾಗಿಯೋ ಉಪಯೋಗಿಸುತ್ತಾರೆ. 

ಸ್ತ್ರೀರೂಪದ ಹ್ಯಾನ್ಸೆಟ್ ಅವನ ಕೃತಿಗಳಲ್ಲಿಲ್ಲ. 
ಎಂಬ ಪ್ರೊ || ಡೌಡನರ ಹೇಳಿಕೆ ಉಚಿತವಾಗಿದೆ. 

ಷೇಕ್ಸ್ಪಿಯರನ ನಾಯಿಕೆಯರಲ್ಲಿ ಅನೇಕರಿಗೆ ತಂದೆತಾಯಿಗಳಿಲ್ಲ. ಅದರಲ್ಲೂ 
ತಾಯಂದಿರ ಅಭಾವವಂತೂ ಎದ್ದು ಕಾಣುತ್ತದೆ. ಸ್ವಲ್ಪಮಟ್ಟಿಗೆ ಇದು ಅವನ ಕಾಲದ 
ನಾಟಕರಂಗದಲ್ಲಿ ಬಳಕೆಯಲ್ಲಿದ್ದ ಒಂದು ಸಂಪ್ರದಾಯವಾಗಿದ್ದಿತೆನ್ನ ಬಹುದು. ಅವನ 
ನಾಟಕಗಳಲ್ಲೆಲ್ಲಾ ತಾಯಿಯಿರುವ ಪ್ರಸಿದ್ದ ನಾಯಿಕೆಯೆಂದರೆ 'ರೋಮಿಯೊ ಅಂಡ್ 
ಜೂಲಿಯೆಟ್ ' ನ ಜೂಲಿಯೆಟ್ ಒಬ್ಬಳೇ . ಈ ಒಂದು ವಿಶೇಷ ಪರಿಸ್ಥಿತಿಯ ಫಲವಾಗಿ 
ಷೇಕ್ಸ್ಪಿಯರನ ಇತರ ದುರಂ ತನಾಟಕಗಳ ನಾಯಿಕೆಯರಿಗೂ ಜೂಲಿಯೆಟಳಿಗೂ 
ಎಷ್ಟು ದೊಡ್ಡ ವ್ಯತ್ಯಾಸ ಉತ್ಪನ್ನವಾಗುತ್ತದೆ ಎಂದು ಅವನ ವಾಚಕರೆಲ್ಲರೂ ಬಲ್ಲರು. 
ಇವಳ ಪರಿಸ್ಥಿತಿಯನ್ನು ' ದಿ ಮರ್ಚೆಂಟ್ ಅಫ್ ವೆನಿಸ್ ' ನ ಜೆಸಿಕಾಳ ಪರಿಸ್ಥಿತಿಯೊಡ 
ನೆಯೋ ' ದಿ ಟೆಂಪೆಸ್ಟ್ ' ನ ಮಿರಾಂಡಳ ಪರಿಸ್ಥಿತಿಯೊಡನೆಯೋ ಹೋಲಿಸಿ ನೋಡಿದರೆ 
ತಾಯಿಯ ಇರುವಿಕೆ - ಇಲ್ಲದಿರುವಿಕೆಗಳು ಎಷ್ಟು ಪ್ರಬಲವಾದ ಪ್ರಮಾಣದಲ್ಲಿ ನಾಯಿಕೆ 
ಯೊಬ್ಬಳ ಗುಣದೋಷಗಳ ಮೇಲೆ, ಆಗುಹೋಗುಗಳ ಮೇಲೆ ಪ್ರಭಾವ ಬೀರಬಲ್ಲವು 
ಎಂಬುದು ವೇದ್ಯವಾಗುತ್ತದೆ. ಅತಿಯಾಗಿ ರಕ್ಷಣೆಗೆ ಒಳಗಾಗಿರುವುದರಿಂದ ಅವಳ 
ಪ್ರಪಂಚಜ್ಞಾನ ಮೊಟಕಾಗಿದೆ. ಇದ್ದಕ್ಕಿದ್ದಂತೆಯೇ ರೋಮಿಯೊನ ವಿಷಯದಲ್ಲಿ ತನ್ನ 
ಪ್ರೇಮ ಉಕ್ಕಿ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವ ಸಾಮರ್ಥ್ಯ 
ಇಲ್ಲದಾಗಿ ಅವಳು ಅದರ ಪ್ರವಾಹದಲ್ಲಿಕೊಚ್ಚಿಹೋಗುತ್ತಾಳೆ. ' ಅಥೆಲ್ಲೊ ' ನಾಟಕದ 
ಡೆಸ್ಕ್ನ ಳಿಗೆ ತಾಯಿ ಇದ್ದಿದ್ದರೆ ಆ ನಾಟಕದ ರೂಪಲಕ್ಷಣಗಳೇ ಬದಲಾಯಿಸು 
ತಿದ್ದವೇನೋ ಎನ್ನಿಸುತ್ತದೆ. ಆಗ ಅಥೆಲ್ಲೊ ಪದೇಪದೇ ಡೆಸ್ಥೆಮೊನಳ ಮನೆಗೆ ಬಂದು 
ತನ್ನ ಸಾಹಸದ ಕಥೆಗಳನ್ನು ಹೇಳಿ ಹುಡುಗಿಯ ಹೃದಯವನ್ನು ಸೆಳೆಯುವುದಕ್ಕೆ 
ಅವಕಾಶವಿರುತ್ತಿರಲಿಲ್ಲ . ಲೋಕವ್ಯಾಪಾರದ ಅರಿವೇ ಇಲ್ಲದೆ ಅನುಭವಶೂನ್ಯಳಾದ 
ಡೆಪ್ಟೆಮೋನ ಅವನಲ್ಲಿ ಅನುರಕ್ತಳಾಗಿ ಕಷ್ಟಕ್ಕೆ ಧುಮುಕುವ ಸಾಧ್ಯತೆಯೂ ಈಗಿನಷ್ಟು 
ಸುಲಭವಾಗುತ್ತಿರಲಿಲ್ಲ. ಮಿರಾಂಡಳ ವ್ಯಕ್ತಿತ್ವದ ಕಲ್ಪನೆಯೇ ಅವಳಿಗೆ ತಾಯಿಯಿಲ್ಲ 
ದಿರುವುದನ್ನೂ ತತ್ಪಲವಾಗಿ ಅವಳು ತನ್ನ ತಂದೆಯ ಪ್ರಭಾವಕ್ಕೆ ಒಳಗಾಗಿರುವುದನ್ನೂ 
ಅವಲಂಬಿಸಿದೆ. 


ಆದರೆ ಮಾತೃರಕ್ಷಣೆಯ ಅಗತ್ಯವಿಲ್ಲದ, ತಮ್ಮ ಯೋಗಕ್ಷೇಮವನ್ನು ತಾವೇ 


- 


77 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ನೋಡಿಕೊಳ್ಳ ಬಲ್ಲ ಸ್ವಸಾಮರ್ಥ್ಯ ಬೇಕಾದಷ್ಟಿರುವ ಸುಂದರಿಯರೂ ಷೇಕ್ಸ್ಪಿಯರನ 
ನಾಟಕಗಳಲ್ಲಿ ಇದ್ದಾರೆ. ' ಅಸ್ ಯು ಲೈಕ್ ಇಟ್ ' ನಾಟಕದ ರೊಸಲಿಂಡ್ , ' ದಿ 
ಮರ್ಚೆಂಟ್ ಅಫ್ ವೆನಿಸ್ ' ನ ಪೋರ್ಷಿಯಾ, 'ಮಚ್ ಅಡೂ ಅಬೌಟ್ ನಥಿಂಗ್ ' ನ 
ಬೀಯಟಸ್ ಅಂಥವರು. ಇವರಾರಿಗೂ ತಾಯಿಯ ರಕ್ಷಣಾಹಸ್ತದ ಆಶ್ರಯ 
ಬೇಕಿಲ್ಲ. ಧೈರ್ಯಸ್ಟ್ರ್ಯ ಗಳಲ್ಲಿ, ವ್ಯವಹಾರಕೌಶಲದಲ್ಲಿ ಇವರು ಎಷ್ಟೋ ಜನ 
ಗಂಡಸರಿಗಿಂತಲೂ ಮೇಲಾದವರು . ಮಿರಾಂಡ, ಜೂಲಿಯೆಟರಿಗಿಂತಲೂ ಇವರು 
ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರು ನಿಜ . ಆದರೂ ಒಟ್ಟಿನ ಮೇಲೆ ಅವರಿಗೆ ಹಿರಿಯರ 
ಹಿಡಿತ ಸರಿ ಬೀಳದು. ಅದರಲ್ಲೂ ತಾಯಂದಿರ ಹತೋಟಿಗೆ ಸಿಕ್ಕಿದ್ದರಂತೂ ಅವರ 
ನಡೆನುಡಿಗಳೇ ಬದಲಾಯಿಸಿಹೋಗುತ್ತಿದ್ದವು ; ಅವರ ವೈಶಿಷ್ಟಕ್ಕೇ ಧಕ್ಕೆ ಬರುತ್ತಿತ್ತು . 
ಕೆಲವರಿಗೆ ತಂದೆಯರಿದ್ದಾರೆ. ಹೆಣ್ಣು ಮಕ್ಕಳ ಚಟುವಟಿಕೆಗಳಲ್ಲಿ ಅವರು ಹೆಚ್ಚು 
ಕೈಹಾಕುವುದಿಲ್ಲ, ಹಾಕಲಾರರು ಎಂಬುದಿರಬಹುದು, ಷೇಕ್ಸ್ಪಿಯರ್‌ ಅವರನ್ನು 
ಉಳಿಸಿಕೊಂಡಿರುವುದಕ್ಕೆ ಕಾರಣ. ಇದ್ದರೂ ಅವರು ಹಿನ್ನೆಲೆಯಲ್ಲಿರುತ್ತಾರೆಯೇ ಹೊರತು 
ತಮ್ಮ ಮಕ್ಕಳ ಕಾರ್ಯಭಾರಗಳಿಗೆ ಅಡ್ಡಿ ಆತಂಕಗಳನ್ನು ತರಬಲ್ಲ ಪರಿಣಾಮಕಾರಿ 
ಪ್ರಭಾವವನ್ನು ಬೀರುವುದಿಲ್ಲ. ಹಾಗೆ ತಂದೆಗೂ ಅಧೀನರಾಗಿರುವ ಹೆಣ್ಣು ಮಕ್ಕಳು 
' ಹ್ಯಾಮೈಟ್' ನಾಟಕದ ಅಫೀಲಿಯಾಳ೦ತೆ ವ್ಯಕ್ತಿತ್ವಹೀನರಾಗಿರುತ್ತಾರೆ. ಹಾಸ್ಯ 
ನಾಟಕಗಳಲ್ಲಂತೂ ಇವರು ಬರುವುದು ಸಾಧ್ಯವಿಲ್ಲ . ಷೇಕ್ಸ್ಪಿಯರನ ಉತ್ತಮ ಹಾಸ್ಯ 
ನಾಟಕಗಳ ಪ್ರಸಿದ್ಧ ನಾಯಿಕೆಯರ ಮನಸ್ಸನ್ನು ಸೂರೆಗೊಂಡಿರುವುದು ಅವರ 
ತಂದೆತಾಯಿಗಳಲ್ಲ, ಹೃದಯೇಶ್ವರರು . ( ಆರಾ೦ಡೋನಂತಹ ಮನುಷ್ಯನಿರುವಾಗ 
ತಂದೆಯರನ್ನು ಕುರಿತೇಕೆ ನಾವು ಮಾತಾಡಬೇಕು ? ” ಎಂಬ ರೊಸಲಿಂಡಳ ಉಲ್ಲಾಸ 
ತಮವಾದ ಮಾತು ಅವರೆಲ್ಲರಿಗೂ ಅನ್ವಯಿಸುತ್ತದೆ. 

ಆದರೆ ಷೇಕ್ಸ್ಪಿಯರ್ ಸೃಷ್ಟಿಸಿರುವುದು ಬರಿಯ ಇಂಥ ಹೆಣ್ಣು ಗಳನ್ನು 
ಮಾತ್ರವೇ ಅಲ್ಲ. ಇಂಥವರು ಅವನ ಮೆಚ್ಚಿಗೆಯನ್ನು ಪಡೆದಿದ್ದರೂ ಬೇರೆಯ ತರದ 
ಹೆಂಗಸರೂ ಉಂಟೆಂದು ಅವನು ತೋರಿಸಿದ್ದಾನೆ. ಭಾವಾತಿರೇಕಕ್ಕೆ ಒಳಗಾಗುವವರೂ 
ಸಾಮಾನ್ಯವಾಗಿ ಜನರ ಕಲ್ಪನೆಯಲ್ಲಿ ಸ್ತುತ್ಯರ್ಹವೆಂದು ಪರಿಗಣಿತರಾಗಿರುವವರೂ ಆದ 
ಹೆಂಗಸರನ್ನೂ ಅವನು ಸೃಷ್ಟಿಸಿದ್ದಾನೆ. ಇವರಲ್ಲಿ ಸ್ವತಂತ್ರ ವಿಚಾರಶಕ್ತಿಯಾಗಲಿ 
ಉಲ್ಲಾಸವಾಗಲಿ ಅನಿರೀಕ್ಷಿತವಾಗಿ ಉದ್ಭವಿಸಬಹುದಾದ ನೂತನ ಪರಿಸ್ಥಿತಿಗಳನ್ನು 
ಎದುರಿಸಬಲ್ಲೆವೆಂಬ ದೃಢಸಂಕಲ್ಪಗಳಾಗಲಿ ಇಲ್ಲ. ' ದಿ ಟು ಜೆಂಟಲ್ ಮೆನ್ ಅಫ್ 
ವೆರೋನ' ನಾಟಕದ ಜೂಲಿಯಾಳೂ ' ಮೆಷರ್ ಫರ್ ಮೆಷರ್ ' ನಾಟಕದ 
ಮರಿಯಾನಾಳೂ ಇಂಥವರು. ಆದರೆ ಇಂಥ ಹೆಂಗಸರ ಜೀವನ ಯಶಸ್ವಿಯಾಗ 
ಲಾರದು. ಸಂಪ್ರದಾಯದ ದೃಷ್ಟಿಯಿಂದ ಅವರ ನಡೆನುಡಿಗಳು ಎಷ್ಟೇ ನಿಂದಾತೀತ 
ವಾಗಿರಲಿ ಅವರು ಜೀವನದಲ್ಲಿ ಜಯಶಾಲಿಗಳಾಗಲಾರರು ; ಪ್ರಣಯಿಗಳನ್ನು ಕೂಡ 
ಆಕರ್ಷಿಸಲಾರರು . 

- ಒಟ್ಟಿನ ಮೇಲೆ ಷೇಕ್ಸ್ಪಿಯರನ ಅಭಿಪ್ರಾಯದಲ್ಲಿ ಹೆಂಗಸು ಹೇಗಿರಬೇಕು 
ಎಂಬ ಪ್ರಶ್ನೆಗೆ ನಾವು ಸ್ಕೂಲವಾಗಿ ಉತ್ತರಕೊಡಬಹುದು. ಹೆಂಗಸು ಜೀವನ 


78 


'ಅಸ್ ಯು ಲೈಕ್ ಇಟ್' ನಲ್ಲಿ ಆಸ್ಟ್ಯಾಂಡ್ ಮತ್ತು ರೊಸಲಿಂಡ್ 
ದಲ್ಲಾಗಲಿ ಪ್ರಣಯರಂಗದಲ್ಲಾಗಲಿ ಜಯಗಳಿಸಬೇಕಾದರೆ ಅವಳು ಕೇವಲ 
ಭಾವಾವೇಶಭರಿತಳಾಗುವ ಹಾಗಿದ್ದರೆ ಸಾಲದು ; ಅವಳಲ್ಲಿ ಬುದ್ದಿ ಚಾತುರ್ಯ, 
ಉಲ್ಲಾಸ, ಧೈರ್ಯಸ್ಟ್ರ್ಯ ಗಳೂ ಇರಬೇಕು. ಈ ಸಂಯೋಜನೆ ಇಲ್ಲದ ಹೆಂಗಸು 
ಕಷ್ಟಕ್ಕೀಡಾಗುತ್ತಾಳೆ, ದುಃಖಭಾಜನಳಾಗುತ್ತಾಳೆ. ಅವನ ದುರಂತನಾಟಕಗಳ 
ನಾಯಿಕೆಯರು ಶೋಕಾಕುಲರಾಗಿ ದಾರುಣ ಸಂಕಟಗಳಿಗೀಡಾಗುವುದು ಈ ಕಾರಣ 
ದಿಂದಲೇ , ಅಫೀಲಿಯಾ ಡೆಸೈಮೋನರನ್ನೂ ರೊಸಲಿಂಡ್ ಪೋಷಿ೯ಯಾರನ್ನೂ 
ಹೋಲಿಸಿ ನೋಡಿದರೆ ಈ ಮಾತಿನ ಸತ್ಯ ಸ್ಪಷ್ಟವಾಗಿ ಅರಿವಾಗುತ್ತದೆ. ಆಸೆ ಆಕಾಂಕ್ಷೆ 
ಗಳಲ್ಲಿ, ಕಾಮ -ಪ್ರೇಮಗಳಲ್ಲಿ, ದಾಂಪತ್ಯಸೌಖ್ಯದ ಅಪೇಕ್ಷೆಯಲ್ಲಿ ಹಾಸ್ಯಚತುರರೂ 
ವ್ಯವಹಾರಕುಶಲಿಗಳೂ ಆದ ಹೆಂಗಸರಿಗಿಂತಲೂ ಇವರೇನೂ ಕಡಿಮೆಯಿಲ್ಲ. ಆದರೆ 
ಅವರ ಬಾಳು ಕೊನೆಗೆ ಸಂಕಟಕ್ಕೀಡಾಗುವುದರ ಕಾರಣ ಅವರಲ್ಲಿ ಸ್ವತಂತ್ರವಾಗಿ 
ಆಲೋಚಿಸುವ, ಸ್ಪಷ್ಟವಾಗಿ ನಿರರ್ಗಳವಾಗಿ ಮಾತಾಡುವ ಸಾಮರ್ಥ್ಯವಿಲ್ಲದಿರುವುದು . 
ನಾಟಕಗಳಲ್ಲಿ ಮಾತ್ರವಲ್ಲದೆ ದಿನದಿನದ ಜೀವನದಲ್ಲೂ ಇಂಥ ಹೆಂಗಸರು ನಿಷ್ಪ ಯೋಜಕ 
ರಾಗಿರುತ್ತಾರೆ. ಅವರ ಬಾಳಿನ ಸುಖದುಃಖಗಳು ಅವರನ್ನೇ ಅವಲಂಬಿಸಿರುವುದಿಲ್ಲ, 
ಸುತ್ತಣ ಸಮಾಜದ ಅಥವಾ ಜಗತ್ತಿನ ಸುಖದುಃಖಗಳನ್ನು ಅವಲಂಬಿಸಿರುತ್ತವೆ. 
ಅವರಲ್ಲಿ ದುರಂತನಾಟಕಗಳ ಪುರುಷವ್ಯಕ್ತಿಗಳಲ್ಲಿರುವ ಒಳತೋಟಿಯಾಗಲಿ ಜೀವನ 
ಸಮಸ್ಯೆಗಳೊಡನೆಯ ವಿಧಿಯೊಡನೆಯೂ ಹೋರಾಡಬೇಕಾದ ಹಿರಿಮೆಯಾಗಲಿ 
ಇರುವುದಿಲ್ಲ. ಷೇಕ್ಸ್ಪಿಯರನ ಅತ್ಯುತ್ತಮ ಅತ್ಯುನ್ನ ತರೂ ಆದ ದುರಂತ ಪಾತ್ರಗಳು 
ಪುರುಷ ಪಾತ್ರಗಳು, ಸ್ತ್ರೀಯರಲ್ಲ. ಈ ಮಾತು ಅಫೀಲಿಯಾ, ಡೆಸ್ಥೆ ಮೋನರಿಗೆ ಎಷ್ಟರ 
ಮಟ್ಟಿಗೆ ಅನ್ವಯಿಸುತ್ತದೆಯೋ ಲೇಡಿ ಮೆಕ್ ಬೆತ್ , ಗಾನರಿಲ್ , ರೀಗನ್ , ಕ್ಲಿಯೋಪಾತ್ರ 
ರವರಿಗೂ ಅಷ್ಟೆ ಅನ್ವಯಿಸುತ್ತದೆ. ಅವರನ್ನು ಕಂಡರೆ ನಮಗೆ ಅಯ್ಯೋ ಎನ್ನಿಸು 


7 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ವುದು ಸಹಜ. ಷೇಕ್ಸ್ಪಿ ಯರಿಗೂ ಅನ್ನಿಸುತ್ತದೆ, ನಿಜ. ಆದರೆ ಅವನ ಮೆಚ್ಚಿಗೆ 
ಯನ್ನು ಗಳಿಸಿರುವವರು ತಮ್ಮ ಆಗುಹೋಗುಗಳ ಸೂತ್ರಗಳನ್ನು ತಾನೇ ಹಿಡಿದು , 
ಇತರರು ಎಳೆದುಕೊಂಡುಹೋದಕಡೆ ಹೋಗದೆ, ತಮಗೆ ಸರಿಯೆಂದುತೋರಿದ್ದನ್ನು ಮಾಡಿ 
ಬೇಕಾದುದನ್ನು ಪಡೆಯುವ ಶಕ್ತಿಯನ್ನು ಹೊಂದಿ ಗಂಡಸರಿಗೆ ಸರಿಸಮಾನರಾಗಿರು 
ವುದಷ್ಟೇ ಅಲ್ಲದೆ ಕೆಲವು ವೇಳೆ ಇವರಿಗೆ ಮೇಲುಗೈಯಾಗಿಯೂ ಇರುವ ಸ್ತ್ರೀಯರು. 
ಇವರಿಗೆ ಬಾಳು ಸುಖಮಯವಾಗಿ , ಆಕರ್ಷಕವಾಗಿ , ಹಾಸ್ಯಪೂರ್ಣವಾಗಿ ಪರಿಣಮಿಸು 
ತದೆ. ಹೀಗೆ ವಿವಿಧಗುಣಗಳ ಸಾಮರಸ್ಯದ ಸ್ವಾಮಿನಿಯರಾದ ಹೆಂಗಸರು ಕೆಲವರು 
ಪ್ರಣಯಪ್ರಸಂಗಗಳಲ್ಲಿ ತಾನೇ ಮೊದಲು ಹೆಜ್ಜೆ ಯಿಡುತ್ತಾರೆ. ಷೇಕ್ಸ್ಪಿಯರ್ ಅ೦ಥ 
ವರನ್ನು ಕೂಡ ಅಲ್ಲಗಳೆದಿಲ್ಲ ; ಹಾಗೆ ಮಾಡುವುದು ತಪ್ಪೆಂದಾಗಲಿ ಅಸಹಜವೆಂದಾಗಲಿ 
ಸೂಚಿಸಿಲ್ಲ. 
- ತಮ್ಮ ಶ್ರೇಷ್ಟ ಗುಣಗಳಿಗೆ ತಕ್ಕವರಲ್ಲದ ಗಂಡಂದಿರನ್ನು ಪಡೆಯುವ ಹೆಂಗಸರೂ 
ಷೇಕ್ಸ್ಪಿ ಯರನ ನಾಟಕಗಳಲ್ಲಿ ಇಲ್ಲದಿಲ್ಲ. ' ದಿ ಟು ಜೆಂಟಲ್ ಮೆನ್ ಅಫ್ ವೆರೋನ) 
ನಾಟಕದ ಜೂಲಿಯಾ, " ಅಸ್ ಯು ಲೈಕ್ ಇಟ್ ' ನಾಟಕದ ಸೀಲಿಯಾ, 'ಮಚ 
ಅದೂ ಅಬೌಟ್ ನಥಿಂಗ್ ' ನಾಟಕದ ಹೀರೋ , ' ಆಲ್ಟ್ ವೆಲ್ ದಟ್ ಎಂಡ್ 
ನೆಲ್ ' ನಾಟಕದ ಹೆಲಿನಾ, 'ಮೆಷರ್ ಫರ್ ಮೆಷರ್ ' ನಾಟಕದ ಮರಿಯಾನಾ 
ಇವರೆಲ್ಲಾ ಅ೦ಥವರೇ . ಆದರೆ ಪ್ರೊ || ಗಾರ್ಡನರವರು ನುಡಿದಿರುವಂತೆ , ಜೀವನ 
ರಂಗದಲ್ಲಿ ತಂದೆಯಾದವನೊಬ್ಬನಿಗೆ ತನ್ನೆಲ್ಲ ಹೆಣ್ಣು ಮಕ್ಕಳಿಗೂ ಒಂದೇ ತೆರನಾದ 
ಸ್ನಾನಮಾನಗಳನ್ನೂ ಗುಣಗಳನ್ನೂ ಉಳ್ಳ ಗಂಡಂದಿರನ್ನು ಹುಡುಕಿ ಮದುವೆ ಮಾಡು 
ವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಸಾಹಿತ್ಯಲೋಕದಲ್ಲ ಬರಹಗಾರನೊಬ್ಬನು 
ತಾನು ಸೃಷ್ಟಿಸಿರುವ ಎಲ್ಲ ಸ್ತ್ರೀಪಾತ್ರಗಳಿಗೂ ಸಮಾನಗುಣಗಳ ಗಂಡಂದಿರನ್ನು 
ಕೊಟ್ಟು , ಜೋಡಿ ಸರಿಹೋಗುವಂತೆ ಮಾಡುವುದು ಕಷ್ಟವೆಂಬುದನ್ನು ನಾವು ಒಪ್ಪಲೇ 
ಬೇಕು. ಅಂತೂ ಇಂಥ ಹೆಣ್ಣುಗಳಿಗೆಲ್ಲಾ ಸಾಂಸಾರಿಕ ಜೀವನವನ್ನು ಒದಗಿಸಿಕೊಟ್ಟು 
ಅವರು ಮುಂದಾದರೂ ಸುಖವಾಗಿರಬಹುದೆಂದು ಷೇಕ್ಸ್ಪಿಯರ್ ಸೂಚಿಸುತ್ತಾನೆ. 
ಅವನ ದೃಷ್ಟಿಯಲ್ಲಿ ಅಸಮರ್ಪಕವಾದ ವ್ಯಕ್ತಿತ್ವವನ್ನು ಪಡೆದಿರುವ ಹೆಂಗಸರಿಗೆ ಇಷ್ಟರ 
ಮುಟ್ಟಿನ ಸೌಖ್ಯವೂ ಇಲ್ಲ. 
- ಷೇಕ್ಸ್ಪಿಯರ್ ತೋರಿಸುವುದು ಕೇವಲ ವಿವಾಹಾಕಾಂಕ್ಷಿಗಳ ಕಾಮಾತುರತೆ 
ಮತ್ತು ಪ್ರಣಯೋತ್ಸುಕಿಗಳ ಸರಸ -ಸಲ್ಲಾಪಗಳನ್ನೇ ಹೊರತು ಸಾಂಸಾರಿಕ ಜೀವನ 
ವನ್ನಲ್ಲ ಎಂದು ಕೆಲವರು ಉದ್ಘಾರ ತೆಗೆಯಬಹುದು. ಆದರೆ ದಿನದಿನದ ದಾಂಪತ್ಯ 
ಜೀವನದಲ್ಲಿ ಪ್ರಣಯಪ್ರಸಂಗಗಳಲ್ಲಿರುವ ನಾಟಕೀಯ ಅಂಶ ಇರಲಾರದೆಂಬುದು 
ಅನುಭವವೇದ್ಯ . ಎಷ್ಟೋ ಸಾರಿ ಮನೋಹರವಾಗಿ , ಸ್ವರ್ಗಿಯ ಸುಖದಾಯಕವಾಗಿ 
ಆರಂಭವಾಗುವ ಪ್ರಣಯ ವಿವಾಹದಲ್ಲಿ ಮುಕ್ತಾಯವಾದ ಮೇಲೆ ಆ ಪ್ರಣಯಿಗಳ 
ವೈವಾಹಿಕ ಜೀವನ ಕಾಲಕ್ರಮೇಣ ನೀರಸವೂ ಬೇಸರಕರವೂ ಇನ್ನೂ ಕೇಡಾದರೆ 
ದುಃಖಕಾರಕವೂ ಆಗಬಹುದು. ಇದನ್ನೆಲ್ಲಾ ಚಿತ್ರಿಸುವುದು ಹಾಸ್ಯನಾಟಕದ 
ಹರ್ಷಮಯವಾದ ವಾತಾವರಣಕ್ಕೆ ಅಪಾಯಕಾರಿಯೆಂದು ಬಲ್ಲ ಷೇಕ್ಸ್ಪಿಯರ್ 


• ಷೇಕ್ಸ್ಪಿಯರನ ಸ್ತ್ರೀಪಾತ್ರಗಳು 
ಅ೦ತಹ ಸನ್ನಿವೇಶಗಳನ್ನು ದುರಂತನಾಟಕಗಳಿಗೆ ಮೀಸಲಾಗಿಟ್ಟಿದ್ದಾನೆ. ಇಂತಹ 
ಸಾಂಸಾರಿಕ ಜೀವನದ, ಸುಖದುಃಖಗಳೆರಡನ್ನೂ ತೋರಿಸುವ ಕಿರುಚಿತ್ರಗಳನ್ನು 
ಆಗೊಮ್ಮೆ ಈಗೊಮ್ಮೆ ನಾವು ಅವನ ನಾಟಕಗಳಲ್ಲಿ ಕಾಣುತ್ತೇವೆ. 'ಜೂಲಿಯಸ್ 
ಸೀಸರ್ ' ನಾಟಕದ ಸೀಸರ್ ಮತ್ತು ಕ್ಯಾಲ್ಪರ್ನಿಯಾ ಹಾಗೂ ಬೂಟಸ್ ಮತ್ತು 
ಪೋರ್ಷಿಯಾ, ' ಮಕ ಬೆತ ' ನಾಟಕದ ಮೆಕ್‌ಬೆತ್‌ ಮತ್ತು ಲೇಡಿ ಮೆಕ್‌ಬೆತ್‌ ಹಾಗೂ 
ಮೆಕ್‌ಡಫ್ ಮತ್ತು ಲೇಡಿ ಮೆಕ್‌ ಡಫ್ , ' 

ಹ್ಯಾಟ್” ನಾಟಕದ ಕ್ಲಾಡಿಯಸ್ 
ಮತ್ತು ಗರ್ಟೂಡ್ , ' ಕಿಂಗ್ ಲಿಯರ್ ' ನಾಟಕದ ಗಾನರಿಲ್ ಮತ್ತು ಆಲ್ಕನಿ 
ಇವರೆಲ್ಲರ ಉದಾಹರಣೆಗಳನ್ನೂ ನೆನಪಿಗೆ ತಂದುಕೊಳ್ಳಬಹುದು. ಇಷ್ಟು ಮಾತ್ರ 
ನಿಸ್ಸಂಕೋಚವಾಗಿ ಹೇಳಬಹುದು - ಷೇಕ್ಸ್ಪಿಯರನ ಯಾವ ನಾಟಕದಲ್ಲೂ ಉದ್ದೇಶ 
ಪೂರ್ವಕವಾಗಿ ನೀತಿಭ್ರಷ್ಟರಾಗುವ ಗಂಡಹೆಂಡಿರಾರೂ ಬರುವುದಿಲ್ಲ. ಒಂದು ವೇಳೆ 
ಯಾರಾದರೂ ಹಾಗಾದರೆ ಅದು ಆವೇಶದ ಪರಿಣಾಮವಾಗಿರುತ್ತದೆಯೇ ಹೊರತು 
ಆಳವಾದ ಆಲೋಚನೆಯ ಫಲವಾಗಿರುವುದಿಲ್ಲ ; ಅಂಥವರನ್ನು ಚಿತ್ರಿಸುವುದರಲ್ಲಿ 
ಷೇಕ್ಸ್ಪಿಯರ್‌ ಆಸಕ್ತನಾಗಿರಲಿಲ್ಲ . 


ಷೇಕ್ಸ್ಪಿಯರನಲ್ಲಿ ಪ್ರಕೃತಿ- ಚಿತ್ರಣ 


ಸುಮತೀಂದ್ರ ನಾಡಿಗ 


ಷೇಕ ಸ್ಪಿಯರನಲ್ಲಿ ವರ್ಣನೆಗಾಗಿಯೆ ಪ್ರಕೃತಿವರ್ಣನೆ ಇಲ್ಲವೆಂದೇ ಹೇಳಬಹುದು. 
ಪ್ರಕೃತಿ ಅವನ ಕೃತಿಗಳಲ್ಲಿ ನಿಸರ್ಗವೆನ್ನುವ ಅರ್ಥದಲ್ಲಿ ಸ್ಥಳ ಮತ್ತು ಹೆಸರು (local 
habitation and a name ) ಕೊಡುವುದಕ್ಕೆ , ಮಾನಸಿಕ ಪ್ರಕೃತಿ ಹದಗೆಟ್ಟಾಗ 
ಅದನ್ನು ದೈಹಿಕ ಪ್ರಕೃತಿಯ ಮೂಲಕ ಮತ್ತು ಹದಗೆಟ್ಟ ನಿಸರ್ಗದ ಮೂಲಕ 
ಚಿತ್ರಿಸುವುದಕ್ಕೆ , ಸಿಮಿತಕ್ಕೆ ಬಂದ ಅಥವ ಪಕ್ಷವಾದ ಅಥವ ಸಮತೂಕ ಸಾಧಿಸಿದ 
ಮನಃಸ್ಥಿತಿಯನ್ನು ಕ್ರಮಬದ್ಧವಾದ ಪ್ರಕೃತಿ ಚಿತ್ರಣದಮೂಲಕ ಮಾಡಿಸುವುದಕ್ಕೆ 
ಉಪಯೋಗಿಸಲ್ಪಟ್ಟಿದೆ. ಪ್ರಕೃತಿ ಅನೇಕ ಅರ್ಥದ ಪದರಗಳನ್ನೊಳಗೊಂಡ ಒಂದು 
ಘಟಕ . ಆದ್ದರಿಂದಲೆ ಷೇಕ್ಸ್ಪಿಯರ್ ಪ್ರಕೃತಿಯ ಬಗ್ಗೆ ಬರೆದಾಗಲೆಲ್ಲ ಇಡೀ ಜೀವನದ 
ಮೇಲೆ, ಸೃಷ್ಟಿ ಯ ಮೇಲೆ ಬೆಳಕು ಚೆಲ್ಲುವ ಹಾಗೆ ಬರೆಯುತ್ತಾನೆ. 
- ಷೇಕ್ಸ್ಪಿ ಯರನಲ್ಲಿ ಪ್ರಕೃತಿ ( Nature) ಅನ್ನುವ ಪದ ಅನೇಕ ಸಾರಿ ಬರುತ್ತದೆ. 
ಈ ಪದದ ಹಿಂದೆ ಆಗಿನ ಕಾಲದ ಆಧಿಭೌತಿಕ ಚಿಂತನೆಯಲ್ಲಿ ಅಡಗಿದೆ. ಎಲಿಜಬೆತ್ 
ಕಾಲದವರಿಗೆ ಪ್ರಕೃತಿ ಒಂದು ಕ್ರಮಬದ್ದವಾದ, ಸುಂದರವಾದ ವ್ಯವಸ್ಥೆ , ಅದಕ್ಕೆ 
ಮನುಷ್ಯ ಹೊಂದಿಕೊಳ್ಳ ಬೇಕು - ಷೇಕ್ಸ್ಪಿಯರನ ಕಾಲದಲ್ಲಿದ್ದ ಸಾಂಪ್ರದಾಯಿಕ 
ಅರ್ಥ ಅದು . ಅವನ ಸಮಕಾಲೀನರಾದ ಬೇಕನ್ ಮತ್ತು ಹೂಕರ್‌ ನಾವು ಪ್ರಕೃತಿ 
ಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದರ ಬದಲು, ಪ್ರಕೃತಿಯೇ ನಮ್ಮನ್ನು 
“ ಹದ್ದು ಬಸ್ತಿನಲ್ಲಿಡುವುದನ್ನು ಯೋಚಿಸುತ್ತಾರೆ. ಅವರ ಬರವಣಿಗೆಗಳಲ್ಲಿ ಅವರು ಪ್ರಕೃತಿ 
ಯನ್ನು ತಮ್ಮ ಕರ್ತವ್ಯಗಳನ್ನು ಕಲಿಯುವುದಕ್ಕೆ , ಜೀವನದಲ್ಲಿ ತಮ್ಮ ಸ್ಥಾನಗಳನ್ನು 
ತಿಳಿಯುವುದಕ್ಕೆ ಅಭ್ಯಾಸಮಾಡಬೇಕೆನ್ನುತ್ತಾರೆ. ನಾನಾದರೊ ಪ್ರಕೃತಿಯನ್ನು 
ಇನ್ನಷ್ಟು ದುಡಿಸಿಕೊಳ್ಳುವುದಕ್ಕೆ ಅಭ್ಯಾಸಮಾಡುತ್ತೇವೆ. ಅವರ ವಿಶ್ವದೃಷ್ಟಿ 
( world - view ) ಒಂದಕೊಂದಕ್ಕೆ ಹೊಂದುವ ನಂಬಿಕೆಗಳ ವ್ಯವಸ್ಥೆಯಾಗಿತ್ತು . 
ಅನೇಕ, ಆದರೆ ಸಂಬಂಧವುಳ್ಳ , ತಾರತಮ್ಮ ' ವುಳ್ಳ ಅಸ್ತಿತ್ವಗಳನ್ನು ನಾಲ್ಕು ಮೂಲ 


» ಷೇಕ್ಸ್ಪಿಯರನಲ್ಲಿ ಪ್ರಕೃತಿ- ಚಿತ್ರಣ 
ವಸ್ತುಗಳಿಂದ ಹಿಡಿದು ದೇವತೆಗಳ ಪರಿಶುದ್ಧ ಬುದ್ದಿ ಯವರೆಗೆ - ಸೃಷ್ಟಿ ಒಳಗೊಂಡಿತ್ತು . 
ದೇವರ ಇಚ್ಛೆಯೇ ಇಡೀ ವಿಶ್ವವನ್ನು ಆಳುವುದು. ಪ್ರಕೃತಿ ದೇವರ ಸಾಧನ. 
ಸಾಮಾಜಿಕ ಏರುಪೇರುಗಳು ( hierarchy ) ಪ್ರಕೃತಿಯೇ ಮಾಡಿದ್ದು , ಪ್ರಕೃತಿಯಲ್ಲಿ 
ಕಾಣುವ ವ್ಯವಸ್ಥೆ ಮನುಷ್ಯನ ಲಾಭಕ್ಕಾಗಿ, ಮನುಷ್ಯ ಪ್ರಕೃತಿಯ ಅವಿಭಾಜ್ಯ ಅಂಗ . 
ಅವನ ದೈವೀಗುಣಗಳನ್ನು ಪತನದಿಂದಾಗಿ ಕಳೆದುಕೊಂಡಿದ್ದ. ಅದಕ್ಕೆ ದೇವರ 
ಕೋಪ ಯುದ್ದ, ಪ್ಲೇಗು, ಗುಡುಗು, ಸಿಡಿಲು, ಬಿರುಗಾಳಿಗಳ ರೂಪದಲ್ಲಿ ಕಾಣಿಸಿ 
ಕೊಳ್ಳು ತ್ತಿತ್ತು . ಆದರೂ ಮನುಷ್ಯ ನಾಗರಿಕ ಸಂತೋಷವನ್ನು ಈ ಪ್ರಪಂಚವನ್ನು 
ಮುಂದಿನದಕ್ಕೆ ಸಿದ್ದತೆಯಾಗಿ ಉಪಯೋಗಿಸಿಕೊಂಡಾಗ, ಆತ್ಮಕ್ಕೆ ಅಧೀನವಾಗಿ ದೇಹ 
ವನ್ನಿಟ್ಟುಕೊಂಡಾಗ ಅನುಭವಿಸಬಹುದಾಗಿತ್ತು , 

ಆದ್ದರಿಂದ ಆ ಕಾಲದವರಿಗೆ ಪ್ರಕೃತಿ ಯಾವಾಗಲೂ ಮೌಲ್ಯಸೂಚಿ, ಪ್ರಕೃತಿಯ 
ಬಗ್ಗೆ ಮಾತನಾಡಿದಾಗ ಅದರ ವ್ಯವಸ್ಥೆ ಮತ್ತು ಆದರ್ಶಸ್ವರೂಪದ ಬಗ್ಗೆ ಪ್ರಸ್ತಾಪ 
ನಡೆಯುತ್ತಲೇ ಇತ್ತು : ಪ್ರಕೃತಿ ವಿಚಾರಶಕ್ತಿಯನ್ನು ( Reason ) ತೋರಿಸುತ್ತದೆ. 
ಕಾನೂನು ಪ್ರಕೃತಿಯ ಅಂತಃಸತ್ವದ ಅಭಿವ್ಯಕ್ತಿ ; ಕಾನೂನಿನ ಅಡಿಗಲ್ಲಾದರೂಢಿಯೂ 
ಅದೇ ತರಹದ್ದು . ಸಂಯಮವೆಂದರೆ ಕಾನೂನಿಗೆ ಬದ್ಧರಾಗಿರುವುದು ಮತ್ತು ಸಾರ್ಥಕತೆ 
ಯನ್ನು ಹುಡುಕುವ ದಾರಿ. ಪ್ರಕೃತಿ ಸ್ಥಿತಿಗೆ ಕಾರಣವಾದಂತೆ ವಿನಾಶಕ್ಕೂ ಕಾರಣ 
ಎನ್ನುವ ದೃಷ್ಟಿ ಯೂ ಚಲಾವಣೆಯಲ್ಲಿದ್ದರೂ ಸ್ಪಿತಿ ಶಕ್ತಿ ಎನ್ನುವ ದೃಷ್ಟಿ ಹೆಚ್ಚು 
ಒಪ್ಪಿತವಾಗುತ್ತಿತ್ತು . 

ಬೇಕನನ ದೃಷ್ಟಿ ಯಲ್ಲಿ ಪ್ರಕೃತಿ ವಿಚಾರಪೂರ್ಣವಾದ ವ್ಯವಸ್ಥೆ . ಮನುಷ್ಯನ 
ವಿಚಾರಪ್ರತಿಪಾದನೆ ವೈಯಕ್ತಿಕವಾದದ್ದರಿಂದ ಸಾಧಾರಣವಾದದ್ದರ ಅಮೂರ್ತತೆಯಲ್ಲಿ 
ಮುಂದುವರಿದಂತೆಯೇ ಪ್ರಕೃತಿಯ ಅದೇ ರೀತಿಯಲ್ಲಿ ಕೆಲಸಮಾಡುತ್ತದೆ. ಆದ್ದರಿಂದ 
ಮನುಷ್ಯನ ತಾರ್ಕಿಕ ಕ್ರಮಕ್ಕೂ ವಿಶ್ವದ ವ್ಯವಸ್ಥೆಗೂ ನೇರವಾದ ಸಂಬಂಧವಿದೆ . 

ಇನ್ನೊಂದು ವಿಷಯವೆಂದರೆ ಪ್ರಕೃತಿ ಕೇವಲ ವಿಚಾರಪೂರ್ಣವಾದ ವ್ಯವಸ್ಥೆ 
ಅಷ್ಟೇ ಅಲ್ಲ, ಉದಾರಬುದ್ದಿ ಯದೂ ಹೌದು. ದೇವರಿಂದ ಅದು ನಿಯೋಜಿಸಲ್ಪಟ್ಟದ್ದು . 
ಅದನ್ನು ಗಮನಿಸಿ ಪ್ರಕೃತಿಯ ಬಗ್ಗೆ ಆಲೋಚಿಸುತ್ತ ಹೋದ ಹಾಗೆ ನಮ್ಮ ಆಲೋಚನೆ 
ಯನ್ನು ದೇವರ ಹತ್ತಿರವೇ ಕರೆದೊಯ್ಯುತ್ತದೆ. 

ಹೂಕರನ ದೃಷ್ಟಿಯಲ್ಲಿ ಪ್ರಕೃತಿ ಪರಿಪೂರ್ಣತೆಯ ರೂಪ ಅಥವಾ ಪರಿಪೂರ್ಣತೆಗೆ 
ಕನ್ನಡಿಯನ್ನು ಹಿಡಿದಿರುತ್ತದೆ ಎನ್ನಬಹುದು. ಆದ್ದರಿಂದ ವಾಸ್ತವವಾದದ್ದಕ್ಕೂ ಆದರ್ಶಕ್ಕೂ 
ದೊಡ್ಡ ಕಂದರವಿಲ್ಲ. ಪರಿಪೂರ್ಣರೂಪ ಕೆಲವು ಬಾರಿ ಕಾಣದೆ ಹೋಗುವುದಕ್ಕೆ ಕಾರಣ 
ನಮ್ಮ ಕಣ್ಣಿನ ದೋಷ. ಆದರೆ ಕನ್ನಡಿ ಮಾತ್ರ ಅವಶ್ಯಕ. 

ಇಂತಹ ಪ್ರಕೃತಿಯನ್ನು ಅನುಸರಿಸುವುದು ಮತ್ತು ಅದಕ್ಕೆ ಹೊಂದಿಕೊಂಡಿರು 
ವುದೆಂದರೆ ರೂಢಿಗಳನ್ನು ಬಿಡದಿರುವುದು , ಕಾನೂನುಗಳನ್ನು ಪಾಲಿಸುವುದು . ಕಾನೂನು 
ಹೊರಗಿನಿಂದ ಹೇರಿದ ಒಂದು ಹತೋಟಎಂದು ಗಣಿಸಲ್ಪಟ್ಟಿರಲಿಲ್ಲ . ಕಾನೂನುಬದ್ಧ 
ನಡತೆಯೇ ನಿಜವಾದ ವ್ಯಕ್ತಿತ್ವದ ಅಭಿವ್ಯಕ್ತಿ ಎನ್ನಿಸಿತ್ತು . ಆದ್ದರಿಂದ ಕಾನೂನಿನ 
ವಿರುದ್ಧ ಬಂಡಾಯ ಆತ್ಮದ ವಿರುದ್ಧ ಬಂಡಾಯವೆಂದೂ , ಪ್ರಕೃತಿಗೆ ಹೇಳಿಸಿದ್ದಲ್ಲವೆಂದೂ 

- 83 


ಸೇಕ್ಸ್ಪಿಯರಿಗೆ ನಮಸ್ಕಾರ ೨ 
ತಿಳಿದಿದ್ದರು. ' ಕಿಂಗ್ ಲಿಯರ್' ನಾಟಕದಲ್ಲಿ ಇಂತಹ ವಿಚಾರಗಳನ್ನು ಮೊದಲ ಮಗಳು 
ಗಾನೆರಿಲಳಿಂದ ತಕನಾದಾಗ ಎರಡನೆಯ ಮಗಳು ರೀಗಳಿಗೆ ಲಿಯರ್ ಹೇಳುವ 
ಮಾತುಗಳಲ್ಲಿ ವ್ಯಕ್ತವಾಗುತ್ತವೆ : 

ಇಲ್ಲ, ರೀಗನ್ , ಎಂದೆ ನಾ ನಿನ್ನ 
ಶಪಿಸೆನು. ಅದೇ ನಿನ್ನ ಮೆದುಹಿಡಿಯ ಪ್ರಕೃತಿ 
ಕೌರ್ಯಕೆ ಅಧೀನಮಾಡದು ನಿನ್ನ . ಅವಳು 
ಕಣ್ಣುಗಳು ತೀಕ . ನಿನ್ನ ವು ಸುಡವು, ಲಾಲಿಸವು. 
ನಿನ್ನ ಪ್ರಕೃತಿಯೊಳಿಲ್ಲ , ನನ್ನ ಸಂತೋಷಗಳ 
ಈರ್ಷೆಯಲಿ ತಡೆಯುವುದು, ನನ್ನ ಪರಿವಾರವನು 
ಕಡಮೆ ಮಾಡುವುದು, ಆತುರದ ನುಡಿಯುರಟಣೆಯ 
ಆಡುವುದು , ನನ್ನ ವರಮಾನವನು ಇಳಿಸುವುದು , 
ಅ೦ತೆ ಕೊನೆಯಾಗಿ ನಾನೊಳಗೆ ಬಾರದ ರೀತಿ 
ಅಗಳಿ ಹಾಕುವುದು , ಅವಳಿಗೆ ಮಿಗಿಲು ನೀ ಬಲ್ಲೆ, 
ಬಾ೦ಧನ ದುಪಚಾರಗಳನು, ಮಗುತನವೆ೦ಬ 
ಸಂಬಂಧವನು , ವಿನಯವರ್ತನಗಳನು , ಕೃತದ 
ನೆನವ ಋಣವನು , 1 

ಇಲ್ಲಿ ಲಿಯರನ ದೈವಶಾಸ್ತ್ರದ ಪ್ರಕಾರ ಪ್ರಕೃತಿ ಉದಾರಿ ಎನ್ನು ವುದು ಬೇಕನ್ 
ಮತ್ತು ಹೂಕರರಲ್ಲಿ ಕಂಡ ಹಾಗೇ ಕಾಣುತ್ತದೆ. ಅವರ ಪ್ರಕೃತಿಯ ಹಾಗೇ 
ಲಿಯರನದ ಮೆಟ್ಟಿಲುಮೆಟ್ಟಲಾದ ವ್ಯವಸ್ಥೆ , ಅದೂ ಸಹ ತಾಯಿತಂದೆಗಳನ್ನು 
ಮಕ್ಕಳು ಗೌರವಿಸಬೇಕು, ಮಾನವನಿಗೆ ತಕ್ಕದಾದ್ದನ್ನು ಮಾಡಬೇಕು ಎಂದು ಹೇಳುತ್ತದೆ. 
ಕರುಣೆ, ಔದಾರ , ದಾನ, ವ್ಯಕ್ತಿಗೌರವ, ಕೃತಜ್ಞತೆ ಇವುಗಳನ್ನು ಮಾನವನ ಪರಿ 
ಪೂರ್ಣತೆಯ ಅಂಶಗಳನ್ನಾಗಿ ಎಣಿಸುತ್ತದೆ. 


ಹೂಕರ್‌ , ಬೇಕನ್ ಮುಂತಾದವರ ಆಲೋಚನಾಪದ್ದತಿಯನ್ನು ಬುಡಮೇಲು ಮಾಡುವ 
ಬೇರೆ ಬೇರೆ ನಂಬಿಕೆಗಳೂ ಈ ಕಾಲದಲ್ಲಿ ಹುಟ್ಟುತ್ತಿದ್ದವು. ಇಂತಹ ವಿಚಾರಗಳನ್ನು 
“ಕಿಂಗ್ ಲಿಯರ್ ' ನಾಟಕದಲ್ಲಿ ಎಲ್ಮಂಡ್ ಪ್ರತಿನಿಧಿಸುತ್ತಾನೆ: 

ಪ್ರಕೃತಿ, ನೀ ನನ್ನ ದೇವತೆ. ನನ್ನ ಸೇವೆಗಳು 
ನಿನ್ನ ನಿಯಮಕೆ ಬದ್ದ , ನಾನೇಕೆ, ವಾಡಿಕೆಯ 
ನ್ಯಾಧಿಯಲಿ ನಿಂತು , ಸೋದರನಿಂದ ಹನ್ನೆರಡೊ 
ಹದಿನಾಲೆ ಹುಣ್ಣಿಮೆಯ ಕಾಲ ಹಿಂದಾದುದರ 
ಸಲುವಾಗಿ, ಜನತೆಗಳ ನಿಶಿತವೀಕ್ಷಣ ನನ್ನ 
ಸುಲಿಯೆ ಸಮ್ಮತಿಸಬೇಕು ? ಅನೌರಸ ಏಕೆ ? 
ಯಾವ ಕಾರಣ ನೀಚ? ನನ್ನ ಅಂಗಪ್ರಮಾಣ, 
ನಿಜಪತ್ನಿ ಸಂತಾನದೊಲೆ ಅಚ್ಚು ಕಟ್ಟಾಗಿ, 


1 ಇದು ಮತ್ತು ಈ ಲೇಖನದಲ್ಲಿ ಕೊಟ್ಟಿರುವ ' ಕಿಂಗ್ ಲಿಯರ್ ' ನಾಟಕದ ಇತರ ಭಾಗಗಳ ಭಾಷಾಂತರ 
ಗಳು ಶ್ರೀ ಶ್ರೀನಿವಾಸರವು, 'ಲಿಯರ್ ಮಹಾರಾಜ' ದಿಂದ ಎತ್ತಿಕೊಂಡವು. 


84 


• ಷೇಕ್ಸ್ಪಿಯರನಲ್ಲಿ ಪ್ರಕೃತಿ- ಚಿತ್ರಣ ಈ 


ನನ್ನ ಮನ ಅ೦ತೇ ಉದಾರ, ನನ್ನಾ ಕಾರ 
ಅಂತೆ ಸುಂದರ, ಆಗಿರುತ ? ನೀಚನ್ನೆಚ್ಯಗಳ 
ಬರೆಯ ಹಾಕುವರೆಮಗೆ ಏತಕೆ ? ಅನೌರಸ ? 
ನೀಚ? ನೀಚ? ನಿದ್ದೆ ಎಚ್ಚರಗಳಿಗೆ ನಡುವೆ 
ಹಳಸು ದಣಿವಿನ ಮೊದ್ದು ಹಾಸಿನಲಿ ಹಡೆಯಬಹ 
ಪೊಳ್ಳರದು ಒಂದು ಇಡಿಕುಲದ ನಿರ್ಮಾಣದಲಿ 
ಸಲುವುದಕೆ ಮಿಗಿಲಾದ ಸಾಮಗ್ರಿ , ತೀವ್ರತರ 
ಸತ್ವವನು, ಪ್ರಕೃತಿ ತತ್ವದಕೊರ್ವ ಚೌರ್ಯದಲಿ 
ಪಡೆವವರು ? ಇ೦ತಿ ರುತ ಎಡಗರ್‌ , ಓ ಔರಸ, 
ನಿನ್ನ ನೆಲ ನನಗೆ ಬರಬೇಕು. ತಂದೆಯ ಒಲವು 
ಔರಸನ ಮೇಲೆ ಎಂತ೦ತೇ ಅನೌರಸನ | 
ಮೇಲೆ ಇದೆ. ಅಹ ಎಂಥ ಚೆಲುವ ನುಡಿ “ ಔರಸ?” ! 
ಒಳಿತು ನನ್ಸ್ ರಸ , ಈ ಪತ್ರ ಜಯಗಳಿಸಿ 
ನನ್ನ ಸಂಧಾನ ಫಲಿಸಿತೆ, ನೀಚ ಈ ಎಡ್ಕಂಡ 
ಔರಸನ ತಲೆ ಮೇಲೆ. ನಾ ಬೆಳೆಯುವೆನು , ಋದ್ದಿ 
ಪಡೆಯುವೆನು . ದೇವತೆಗಳೇ , ಅನೌರಸ ಜನಕೆ 
ನೆರವಾಗಿ, 

ಎಡ್ಮಿಂಡನಿಗೆ ರೂಢಿ - plague of custom '. ತನ್ನ ಎಲ್ಲ ಶಕ್ತಿ ಮತ್ತು ಕೌಟಿಲ್ಯ 
ದಿಂದ ತನ್ನ ಏಳಿಗೆಯನ್ನು ಸಾಧಿಸಿಕೊಳ್ಳುವುದೇ ಅವನ ವ್ಯವಹಾರ, “ಪ್ರಕೃತಿ, ನೀ ನನ್ನ 
ದೇವತೆ ” - ಹೀಗೆ ಪ್ರಕೃತಿಯನ್ನು ಸರಾಗವಾಗಿ ಆಹ್ವಾನಿಸುತ್ತಾನೆ. ಇನ್ನೊಂದು ಕಡೆ 
“ ನಾನು ರೂಪಿಸ ಬಹುದು ಅದು ಎಲ್ಲ ಸಮ ನನಗೆ ” ಎನ್ನುತ್ತಾನೆ. ಜಾರಜ ( ಅನೌರಸ) 
ಎಡ್ಮಿಂಡನಿಗೆ ಪ್ರಕೃತಿಯಲ್ಲಿ ಕಾರಕಾರಣ ಸಂಬಂಧವೊಂದನ್ನು ಬಿಟ್ಟರೆ ಬೇರೆ ಏನೂ 
ಕಾಣುವುದಿಲ್ಲ. ಪ್ರಕೃತಿ ಅವನಿಗೆ ಮೌಲ್ಯಸೂಚಿಯೂ ಅಲ್ಲ. ಎಡ್ಮಿಂಡನಿಗೆ ಮನುಷ್ಯ 
ನೈತಿಕವಾಗಿ ಉದಾಸೀನಪ್ರಕೃತಿಯ ಒಂದು ಭಾಗ ಮಾತ್ರ . ಈ ತರಹ ಪ್ರಕೃತಿಯನ್ನು 
ಹೂಕರ್‌ ಮತ್ತು ಬೇಕನ್ ಎಂದೂ ಒಪ್ಪುತ್ತಿರಲಿಲ್ಲ. ಅವರ ದೃಷ್ಟಿ ಯಲ್ಲಿ ಒಬ್ಬನ ಪ್ರಕೃತಿ 
ಅದರ ಆದರ್ಶರೂಪವಲ್ಲ , ಆದರ್ಶರೂಪವನ್ನು ಸಾಧಿಸಿಕೊಳ್ಳಬೇಕಾದದ್ದು , 

ಆದರೆ ಈ ತರಹ ಪ್ರಕೃತಿಯನ್ನು ಬೇಕನ್ ಆಗಲಿ ಅವನ ಸಮಕಾಲೀನರಾಗಲಿ 
ನೋಡಲಿಲ್ಲವೆಂದಲ್ಲ, ಬೇಕನ್ ಕೊಡುವ ಪಾ ನನ ( Pan ) ಚಿತ್ರ ಆ ರೀತಿಯದು : 
“ಎಲ್ಲ ಸ್ವಾಭಾವಿಕ ವಸ್ತುಗಳಿಗೂ ನಿಜವಾಗಿ ಎರಡು ಮುಖಗಳಿವೆ . ಅಥವಾ ಅವು 
ಮೇಲುಕೀಳುಗಳ ಅಂಶಗಳಿಂದ ಕೂಡಿರುತ್ತವೆ. ” ಸ್ಪೆನ್ಸರ್ ತನ್ನ ಮಹಾಕಾವ್ಯವಾದ 
“ ದಿ ಫೇರಿ ಕ್ರೀನ್' ನಲ್ಲಿ ಪ್ರಕೃತಿಯನ್ನು ಚಿತ್ರಿಸುವಾಗ , ಅವಳ ಮುಖ ಕಾಣಿಸುತ್ತಿರಲಿಲ್ಲ, 
ಕೆಲವರು ಅವಳಿಗೆ ಸಿಂಹದ ಮುಖವಿದೆ ಎನ್ನುತ್ತಾರೆ, ಇನ್ನು ಕೆಲವರು ಸುಂದರವಾದ 
ಮುಖವಿದೆ ಎನ್ನುತ್ತಾರೆ ಎಂದು ಹೇಳುತ್ತಾನೆ. ಮನುಷ್ಯನ ಆಯ್ಕೆಗೆ ಸುಂದರವದನೆ 
ಪ್ರಕೃತಿ ಹಾಗೂ ಸಿಂಹವದನೆ ಇಬ್ಬರೂ ಇದ್ದಾರೆ. ಎಡ್ಕಂಡ್ ಸಿಂಹವದನೆಯನ್ನು 
ಆರಿಸುತ್ತಾನೆ. ವಿಚಾರಶಕ್ತಿಯನ್ನು , ಮೌಲ್ಯವನ್ನು ಕಂಡುಕೊಳ್ಳುವುದಕ್ಕಾಗಿ 
ಅಲ್ಲ, ಸ್ವಾರ್ಥವನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸುತ್ತಾನೆ. ಷೇಕ್ - 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ಸ್ಪಿಯರ್‌ ಸತ್ಯ ಹದಿನಾಲ್ಕನೆಯ ವರ್ಷದಲ್ಲಿ ಹುಟ್ಟಿದ ಹಾಬ್‌ನಲ್ಲಿ ಎದ್ಮಂಡ್ ಪ್ರತಿನಿಧಿಸುವ 
ವಿಚಾರಗಳು ತತ್ವಜ್ಞಾನದ ಬಣ್ಣ ಪಡೆಯುತ್ತವೆ : ಅವನ ಪ್ರಕಾರ ಮನುಷ್ಯ ಸಂಪೂರ್ಣ 
ವಾಗಿ ಸ್ವಾರ್ಥಿಯಾದ ಪ್ರಾಣಿ: ಇತರರ ಅವಶ್ಯಕತೆಗಳಿಗೆ ಗಮನಕೊಡದೆ ತನ್ನ ಸ್ವಾರ್ಥ 
ಸಾಧಿಸುವವನು. “ ಮನುಷ್ಯನ ಪ್ರಕೃತಿಯಲ್ಲಿ ಕಲಹಕ್ಕೆ ಮೂರು ಕಾರಣಗಳನ್ನು 
ಕಾಣುತ್ತೇವೆ. ಸ್ಪರ್ಧೆ, ಹೆದರಿಕೆ ಮತ್ತು ಮಹತ್ವಾಕಾಂಕ್ಷೆ. ಮೊದಲನೆಯದು ಲಾಭ 
ಕಾಗಿ ಮನುಷ್ಯರನ್ನು ದರೋಡೆಗೆ ಹಚ್ಚುತ್ತದೆ ; ಎರಡನೆಯದು ರಕ್ಷಣೆಗಾಗಿ ; ಮೂರನೆ 
ಯದು ಕೀರ್ತಿಗಾಗಿ. . . . ಇದರಿಂದ ಸ್ಪಷ್ಟವಾಗುವುದೇನೆಂದರೆ , ಎಲ್ಲರನ್ನೂ ಹೆದರಿಕೆ 
ಯಲ್ಲಿಡುವ ಸಾಮಾನ್ಯ ಶಕ್ತಿಯೊಂದು ಇಲ್ಲದಿದ್ದರೆ ಅವರು ಸದಾ ಕದನಕ್ಕೆ ನಿಲ್ಲುತ್ತಾರೆ: 
ಎಂತಹ ಕಲಹವೆಂದರೆ ಪ್ರತಿಯೊಬ್ಬನೂ ಇನ್ನೊಬ್ಬನ ಮೇಲೆ. . . . ಯಾವಾಗಲೂ 
ಹೆದರಿಕೆ ಮತ್ತು ಕೂರವಾದ ಸಾವು ; ಆಗ ಮನುಷ್ಯನ ಬದುಕು ಕ್ಷೀಣಿಸುತ್ತದೆ, 
ಒ೦ಟಿತನ, ಬಡತನ , ಕುದ್ರತನ , ಕೌರಗಳಿಂದ ತುಂಬಿಹೋಗುತ್ತದೆ” ಎಂದು ಹಾಬ್ 
ಹೇಳುತ್ತಾನೆ. 
- ಇಂತಹ ಕ್ರೂರ ಪ್ರಕೃತಿಯ ಮತ್ತು ಬೇಕನ್ ಮತ್ತು ಹೂಕರರ ಉದಾರ 
ಪ್ರಕೃತಿಯ ಘರ್ಷಣೆಯ ಸಂಕೇತ ' ಕಿಂಗ್ ಲಿಯರ್ ' ನಾಟಕ ಎನ್ನಬಹುದು. ಈ 
ಘರ್ಷಣೆಯ ಬಿಡುಗಡೆಯ ರೀತಿಯನ್ನು ಅರ್ಥಮಾಡಿಕೊಳ್ಳ ಬೇಕಾದರೆ ಎಲಿಜಬೆತ್ 
ಕಾಲದವರ ಇನ್ನೊಂದು ಭಾವನೆಯನ್ನು ತಿಳಿದುಕೊಳ್ಳಬೇಕು. ಅವರು ದೇವರು 
ಮನುಷ್ಯನಿಗೆ ನಿಶ್ಚಿತವಾದ ಪ್ರಕೃತಿಯನ್ನು ಕೊಟ್ಟಿದ್ದಾನೆಂದು ನಂಬಿದ್ದರು. ಇದನ್ನು 
' ದಯಮಯಿ' ( kind ) ಎಂದು ಕರೆಯುತ್ತಿದ್ದರು. ಮನುಷ್ಯ ಈ ಪ್ರಕೃತಿಯ 
ವಿರುದ್ದ ಹೋದಾಗ , ಅತಿಕ್ರಮಿಸಿದಾಗ ಅವನ ನಾಶವಾಗುತ್ತದೆ ; ಆದರೆ ಹಿರಣ್ಯಾಕ್ಷ, 
ನರಕಾಸುರರಿಗಾದಂತೆ ಅವತಾರಪುರುಷನಿಂದಲ್ಲ, ಮನುಷ್ಯನಲ್ಲಿರುವ ದೇವರ ಮೂಲಕ . 
- ತನಗೆ ನಿಶ್ಚಿತವಾದ ಪ್ರಕೃತಿಯಿಂದ ಲಿಯರ್‌ ಬಿಡಿಸಿಕೊಂಡಿದ್ದರಿಂದಲೇ ಅವನು 
ಹುಚ್ಚನಾಗುತ್ತಾನೆ. ತಪ್ಪು ಮಾಡಿದವನು ಅದಕ್ಕೆ ತಕ್ಕ ಶಿಕ್ಷೆಯನ್ನು ತಾನೇ ತಂದು 
ಕೊಳ್ಳು ತ್ತಾನೆ. ತಾನು ಮಾಡಿದ್ದಕ್ಕೆ ತಾನು ಅನುಭವಿಸುತ್ತಾನೆ. ತಾನು ತನ್ನ ಪ್ರಕೃತಿ 
ಯಿಂದ ದೂರಹೋದದ್ದೇ ಅವನ ಮನಸ್ಸನ್ನು ಕಡಿಯುತ್ತದೆ. 

ದುದನ್ನು ಸಂಕೋಚಒ೦ದವರ 
ತನ್ನ ಮೊಳಕೈಯಿ೦ದ ಅವುಕಿ ಹಿ೦ಜರಿಸುತಿದೆ. 
ತನ್ನ ಕಾಠಿನ್ಯ ತವೂ ಶಿಷವ ಆಕೆಗೆ 
ಇಲ್ಲದಂತೆಸಗಿದುದು, ಪರದೇಶ ಸಹಜವಹ 
ಸಂಭವಗಳಿಗೆ ಈಡುಮಾಡಿದುದು, ನಾ ಎದೆಯ 
ಆ ಮಗಳುದಿರಿಗಿವರ ಪ್ರೀಯ ಅಧಿಕಾರಗಳ 
ಕೊಟ್ಟು ಬಿಟ್ಟು ದು - ಹದನು ಇವು ದೊರೆಯ ಚೇತನವ 
ಇಂತು ನಂಜೂರಿ ಆಗಿವುವು, ಉರಿವ ನಾಣವರ 
ಕಾರ್ಡಿಲಿಯಾ ಕುಮಾರಿಯನ್ನು ಸಾರದ ತೆರಕೆ 
ತಡೆದಿಹುದು. ( ಕೆಂಟ್ .) 
ಇಲ್ಲಿ ಲಿಯರ್‌ ಅನುಭವಿಸುವ ಶಿಕ್ಷೆ ಅವನ ಏಳಿಗೆಯ ಮಾರ್ಗವೂ ಆಗುತ್ತದೆ. 

86 


ಷೇಕ್ಸ್ಪಿಯರನಲ್ಲಿ ಪ್ರಕೃತಿ- ಚಿತ್ರಣ 
ಲಿಯರ್ ಬರುಬರುತ್ತ ಮನುಷ್ಯನಲ್ಲಿರುವ ಪ್ರಾಣಿತನವನ್ನೂ , ಮನುಷ್ಯತನವನ್ನೂ ಬೇರೆ 
ಬೇರೆಯಾಗಿ ನೋಡುವುದನ್ನು ಕಲಿಯುತ್ತಾನೆ. ಇದರಿಂದಲೇ ದುರಂತ ರೌದ್ರವಾಗಿ 
ಕಂಡರೂ ದುರಂತನಾಯಕ ಮುಕ್ತನಾಗುತ್ತಾನೆ. 

“ ಕಿಂಗ್ ಲಿಯರ್' ನಾಟಕದಲ್ಲಿ ' nature ', 'natural', ' unnatural ' ಎನ್ನುವ 
ಪದಗಳು ಸುಮಾರು ನಲವತ್ತು ಬಾರಿ ಬರುತ್ತವೆ. ಪ್ರಕೃತಿಯ ಕಲ್ಪನೆಯ ವಿವಿಧ 
ಮುಖಗಳ ನಾಟಕೀಕರಣ ' ಕಿಂಗ್ ಲಿಯರ್ ' ನಾಟಕ ಎಂದು ಹೇಳಬಹುದು. ಇಲ್ಲಿನ 
ಪಾತ್ರಗಳು ಪ್ರಕೃತಿಯ ಒಂದಲ್ಲ ಒಂದು ಅರ್ಥವನ್ನು ಆರಿಸಿಕೊಳ್ಳು ತ್ತಾರೆ. ತಾವು 
ಆರಿಸಿಕೊಂಡ ಪ್ರಕೃತಿಯ ರೀತಿಯಲ್ಲಿ ವರ್ತಿಸುತ್ತಾರೆ. ಲಿಯರನಿಗೆ ಬೆಳಕು ಕಾಣುವುದು 
ಕೂಡ ಪ್ರಕೃತಿಯ ಸಾನ್ನಿಧ್ಯದಲ್ಲಿ, ಬಿರುಗಾಳಿಯ ದೃಶ್ಯದಲ್ಲಿ. 
- ಷೇಕ್ಸ್ಪಿಯರ್ ಪ್ರಕೃತಿಯಿಂದ ಆಯ್ದು ಕೊಂಡಷ್ಟು ಪ್ರತಿಮಾವಳಿಯನ್ನು ಅವನ 
ಸಮಕಾಲೀನರಾರೂ ಆಯಿರಲಿಲ್ಲ. ಷೇಕ್ಸ್ಪಿಯರನಿಗೆ 'ಪ್ರಕೃತಿಯ ವಿವಿಧ ಮುಖಗಳ 
ನಿಕಟ ಪರಿಚಯವಾಗಿತ್ತು . ಕೇವಲ ಗಿಡಮರಗಳ ವರ್ಣನೆ, ಸೂರಾಸ್ತ್ರವನ್ನು ಕಂಡು 
ಕೆಲವರು ಅಹ ! ಓಹೊ ! ಎನ್ನುವಂತಹ ಉದ್ದಾರವಷ್ಟಕ್ಕೆ ಅದು ಸೀಮಿತವಾಗಿರಲಿಲ್ಲ . 
ಪ್ರಕೃತಿಯು ಅವನು ಅನುಭವಿಸಿದ ಅನೇಕ ಅರ್ಥಗಳ ಮೂರ್ತಿಕೂಡ ಆಗಿತ್ತು . 


ಮುಖ್ಯ ಆಕರಗಳು 
1. Shakespeare 's Doctrine of Nature , John F . Danby . 
2 . Some Shakespearean Themes, L . C . Knights . 
3. The Seventeenth - Century Background , Basil Willey . 
4 . Shakespeare 's Poetics, Russel A . Fraser . 
5 . Shakespearean Imagery, Caroline F . E . Spurgeon . 


VIIPA 
RURSA 


ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆ ಪ್ಪರು ಮತ್ತು ಬೆಪ್ರತನ 


ಎಲ್ . ಎಸ್ . ಶೇಷಗಿರಿರಾವ್ 


1 


1 


ಬೆಪ್ಪುತನವೂ ವಿವೇಕದಂತೆಯೇ ಮನುಷ್ಯನಿಗೆ ದೈವದತ್ತವಾದ ವರ. “ ನೀನು ನನ್ನನ್ನ 
ಬೆಪ್ಪ ಎನ್ನುತ್ರಿಯ, ಮಗೂ ? ” ಎಂದು ಲಿಯರ್ ರಾಜ ವಿದೂಷಕನನ್ನು ಕೇಳಿದರೆ , 
“ಉಳಿದೆಲ್ಲ ನಿನ್ನ ಬಿರುದೂ ಕೊಟ್ಟು ಮುಗಿಸಿದೀ , ಇದು ನಿನಗೆ ಹುಟ್ಟಾ ಅ೦ಟಿದ್ದು 1 ) 
ಎನ್ನುತ್ತಾನೆ ವಿದೂಷಕ, ಮನುಷ್ಯನ ಸ್ವಭಾವಕ್ಕೆ ವೈವಿಧ್ಯವನ್ನು ನೀಡುವ, ಅವನ 
ಬಾಳಿನ ಪ್ರವಾಹದ ದಿಕ್ಕನ್ನು ನಿರ್ಧರಿಸುವ ಗುಣಗಳಲ್ಲೊಂದು ಬೆಪ್ಪುತನ. ಒಮ್ಮೊಮ್ಮೆ 
ಜೀವನದಲ್ಲಿ ಮೂರ್ಖನು ಯಾರು, ವಿವೇಕಶಾಲಿ ಯಾರು ಎಂದೂ ಸಂದೇಹ ಬರುವು 
ದುಂಟು. ಹಣವನ್ನು ಎಸೆದುಬಿಡುವ ರಾಮಕೃಷ್ಣ ಪರಮಹಂಸರು ಇತರರ ಕಣ್ಣಿಗೆ 
ಹುಚ್ಚರು! ' ಚೆಲುವಿರುವುದು ನೋಡುವ ಕಣ್ಣಿನಲ್ಲಿ' ಎಂಬಂತೆ ಒಮ್ಮೊಮ್ಮೆ ' ಬೆಪ್ಪುತನ 
ಇರುವುದು ನೋಡುವ ಕಣ್ಣಿನಲ್ಲಿ' ಎಂದೂ ಎನ್ನ ಬಹುದು. ಮಾನವ ಜೀವನ, ಮಾನವ 
ಸ್ವಭಾವಗಳಲ್ಲಿ ಅಂತ್ಯವಿಲ್ಲದ ಆಸಕ್ತಿಯನ್ನು ಹೊಂದಿದ್ದ ಷೇಕ್ಸ್ಪಿಯರನ ಜಗತ್ತಿನಲ್ಲಿ 
ಬೆಪ್ಪುತನಕ್ಕೂ ಸ್ಥಳ ಉ೦ಟು. . 

ಷೇಕ್ಸ್ಪಿಯರ್ ಬರೆಯಲು ಪ್ರಾರಂಭಿಸುವ ಹೊತ್ತಿಗೆ ಆಗಲೇ ಬೆಪ್ಪುತನ 
ರಂಗಭೂಮಿಯ ಮೇಲೆ ಒಂದು ಸ್ಥಾನವನ್ನು ಗಳಿಸಿದ್ದಿತು. ಗಾ೦ಭೀರ್ಯ ಎಂತಹ 
ಕೋಟೆಯನ್ನೆ ಕಟ್ಟಲಿ ಹಾಸ್ಯ ಹೇಗೋ ನುಸುಳಿಕೊಂಡು ಬಂದು ಸೇರಿಬಿಡುತ್ತದೆ. 
ಎಂತಲೇ ಮತದ ಸೂರ್ತಿಯಿಂದ ರೂಪ ತಾಳಿ ಬೆಳೆದು ಬಂದ ನಾಟಕದಲ್ಲಿಯೂ ಹಾಸ್ಯ 
ಕಾಲಿಡುತ್ತದೆ. ಭೀಮಸೇನನಿಗೂ ಹೊಟ್ಟೆ ಬಾಕತನದ ಕೀರ್ತಿ ಅಂಟಿಕೊಂಡು ಬಿಡುತ್ತದೆ. 
ಅನೇಕ ನಾಟಕಗಳಲ್ಲಿ ನಾವು ಕಾಣುವ ವಿದೂಷಕನ ಪಾತ್ರ ಹಾಸ್ಯವನ್ನು ಆಮದು 
ಮಾಡುವ ಅವಶ್ಯಕತೆಗಾಗಿಯೇ ಜನ್ಮ ತಾಳಿದುದು. ಬಹು ನಾಟಕಗಳಲ್ಲಿ ಆ ಉದ್ದೇಶ 
ವನ್ನು ಹೇಗೋ ಎಂತೋ ಅಂತೂ ಪೂರೈಸಿ ವಿರಮಿಸುತ್ತದೆ. ಆ ಅವಶ್ಯಕತೆಯನ್ನು 


1 ಶ್ರೀ ಶ್ರೀನಿವಾಸರ ಭಾ ಸಾಂತರ : ಲಿಯರ್ ಮಹಾರಾಜ'. 


ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ 
ಯಾವುದಾದರೊಂದು ಮಿತಿಯಲ್ಲಿ ಪೂರೈಸಿ ವಿರಮಿಸಿದರೂ ಪುಣ್ಯವೇ . ವಿದೂಷಕನೇ 
ನಾಟಕವನ್ನು ಕಬಳಿಸಿಬಿಡುವುದೂ ಉಂಟು. ಷೇಕ್ಸ್ಪಿಯರ್ ಬರೆಯುವ ಮುನ್ನ 
ಇಂತಹುದೊಂದು ಪರಿಸ್ಥಿತಿ ಇಂಗ್ಲೆಂಡಿನ ನಾಟಕಕಾರರನ್ನು ಕಾಡುತ್ತಿತ್ತು . ರಿಚರ್ಡ್ 
ಟಾರ್ಲ್‌ಟನ್ ಎನ್ನು ವ ಹಾಸ್ಯ ನಟ ನಾಟಕವನ್ನೆಲ್ಲ ಆಕ್ರಮಿಸಿ, ನಾಟಕಕಾರನ 
ಗಂಭೀರವಾದ ಉದ್ದೇಶವನ್ನೆ ಮರೆಸಿಬಿಡುವಷ್ಟು ಪ್ರಬಲನಾಗಿದ್ದ. ವಿದೂಷಕನಿಗಾಗಿ 
ಮಧ್ಯೆ ನಾಟಕದ ಕ್ರಿಯೆಯ ಗಮನವನ್ನು ತಡೆದು , ರಂಗಭೂಮಿಯನ್ನು ಅವನಿಗಾಗಿ 
ತೆರವು ಮಾಡಿಕೊಡುವ ಅಗತ್ಯ ಒದಗಿತು ನಾಟಕಕಾರನಿಗೆ, ನಾಟಕಕಾರ ಬರೆದುದನ್ನೆ 
ವಿದೂಷಕ ಹೇಳಬೇಕೆಂಬ ನಿಬಂಧನೆಯೂ ಇರಲಿಲ್ಲ . ಅವನಿಗೆ ತೋರಿದುದನ್ನು ಇಚ್ಛೆ 
ಬಂದಷ್ಟು ಕಾಲ ರಂಗಭೂಮಿಯನ್ನಾ ಕ್ರಮಿಸಿ ಹೇಳುವ ಸಂಪ್ರದಾಯವೂ ಬೇರೂರಿತು . 
ಷೇಕ್ಸ್ಪಿಯರನ ನಿಧನವಾದ ಮೇಲೆ ಇಪ್ಪತ್ತೆರಡು ವರ್ಷಗಳ ನಂತರ ರಿಚರ್ಡ್ 
ಬೊಮನ ( ಆ್ಯಂಟಪೋಡ್ಸ್ ' ನಾಟಕದಲ್ಲಿ ಟಾಲ್ ೯ಟನ್ , ಅವನ ನಂತರ ಬಂದ 
ಕೆಂಪ್ ಇವರು , ಇವರ ಪಂಥದವರು ರಂಗಭೂಮಿಯನ್ನು ಬರಿಯ ಒರಟು ಹಾಸ್ಯದ 
ಬೀಡನ್ನಾಗಿ ಮಾಡಿದರೆಂಬ ಮತ್ತು ಇನ್ನೂ ಆ ಸಂಪ್ರದಾಯ ಮಾಯವಾಗಲಿಲ್ಲವೆಂಬ 
ಮಾತನ್ನು ನಾಟಕಕಾರ ಸಂತಾಪದಿಂದ ಆಡುತ್ತಾನೆ. 

ಹಾಸ್ಯವನ್ನು ಒದಗಿಸುವುದಕ್ಕಾಗಿಯೇ ಜನ್ಮ ತಾಳಿದ ಬೆಪ್ಪ ” ರೂ ಷೇಕ್ - 
ಸ್ಪಿಯರನ ಜಗತ್ತಿನಲ್ಲಿ ಉಂಟು. ಅವರ ವಜ್ರಾಯುಧಶ್ರೇಷೆ. ಸಾಧ್ಯವಾದಾಗಲೆಲ್ಲ 
ಅಸಭ್ಯತೆ ಬೆರೆತ ಶೇಷೆ, ಪದಗಳೊಡನೆ ಆಟವಾಡುವುದು, ಒರಟು ಹಾಸ್ಯ ಇವುಗಳಿಂದ 
ಜನರನ್ನು ನಗಿಸಲು ಕಷ್ಟಪಡುವ ಈ ಜಾತಿಯನ್ನು ಪ್ರಾರಂಭದ ಕೃತಿಗಳಲ್ಲಿ ಮಾತ್ರ 
ವಲ್ಲ, ಅಥೆಲೊ ' ಅ೦ತಹ ಮಹಾಕೃತಿಯಲ್ಲಿಯೂ ಕಾಣಬಹುದು. ದುರಂತ ಆಗಲೇ 
ಡೆಸ್ಟೆಮೋನಳ ಸುತ್ತ ತನ್ನ ಬಲೆಯನ್ನು ನೇಯುತ್ತಿದೆ. ಆಗ ಡೆಸ್ಥೆಮೋನ- ಅಥೆಲ್ಲೆನ 
ಸೇವಕ ವಿದೂಷಕ ಇವರ ಮಧ್ಯೆ ನಡೆಯುವ ಸಂಭಾಷಣೆ ಇದು : 


Desdemona . Do you know , sirrah , where Lieutenant Cassio lies ? 
Clown. I dare not say he lies any where. 
Desdemona . Why , man ? 
Clown. He's a soldier ; and for one to say a soldier lies, is stabbing . 
Desdemona . Go to : where lodges he ? 
Clown. To tell you where he lodges, is to tell you where I lie . 1 

ಈ ಬಗೆಯ ಮಾತಿನಿಂದ ಬೇಸತ್ತು ಡೆಸ್ಕ್ಮೋನ, “ ಇದು ಯಾರಿಗೆ ಅರ್ಥವಾಗ 
ಬೇಕು ? ” ಎನ್ನು ತಾಳೆ. 

ಈ ವಿದೂಷಕನ ಸಹೋದರ ' ದಿ ಮರ್ಚೆಂಟ್ ಅಫ್ ವೆನಿಸ್ ' ನ ಲಾನ್ಸ್ಲಾಟ್ 
ಗಾಬೊ . 

ಈತ ನನ್ನ ನಿಜ ತನುಜ ತಂದೆ ! 
ಅವರೇನಾದರೂ ಒಟ್ಟಿಗೆ ಮಸಲತ್ತು ನಡೆಸಿದ್ದರೆ, ನೀವು ಮೊಗವಾಡ ಮೆರವಣಿಗೆ ನೋಡುವಿರಿ 


1 III, iv . 1 -9 . 


89 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ . 
ಅ೦ತ ನಾನು ಅನ್ನೋದಿಲ್ಲ; ನೀವುನೋಡಿದಿರಿ ಅನ್ನಿ , ಹಾಗಾದರೆ ಹೋದ ಕಾಳ ಸೋಮವಾರ 
ಬೆಳಗ್ಗೆ ಆರು ಗಂಟೆಗೆ ಆ ವರ್ಷ ಮಧ್ಯಾಹ್ನ ಕೈ ಬೂದಿ ಬುಧವಾರಕ್ಕೆ ನಾಲ್ಕು ವರ್ಷವಾಯಿತು 

ನನ್ನ ಮೂಗಿನಿಂದ ರಕ್ತ ಸುರಿದದ್ದು ಸುಮ್ಮನೆ ಅಲ್ಲ ಅ೦ತಾಯಿತು. 
- ಇವು ಇವನ ಹಾಸ್ಯದ ಗಣಿಯ ಮುತ್ತು ರತ್ನಗಳು. 

ಆದರೆ ಈ ಬೆಪ್ಪರನ್ನು ನಾವು ಅಷ್ಟಾಗಿ ಗಣಿಸಬೇಕಾಗಿಲ್ಲ. ಬೆಪ್ಪುತನವನ್ನು 
ಹಾಸ್ಯದ ಸೃಷ್ಟಿಗಾಗಿ ಎಲ್ಲ ನಾಟಕಕಾರರೂ ಬಳಸಿಕೊಂಡಂತೆ ಷೇಕ್ಸ್ಪಿಯರನೂ 
ಬಳಸಿಕೊಂಡ. ಆದರೆ ತನ್ನ ಕಾಲದ ನಾಟಕದ ಎಲ್ಲ ಸಂಪ್ರದಾಯಗಳಿಗೆ ಹೊಸ 
ಸ್ವರೂಪ, ಜೀವಕಳೆಗಳನ್ನಿತ್ಯಂತೆ ಈ ಬೆಪ್ಪರ ಪ್ರದರ್ಶನಕ್ಕೂ ಇತ್ತ . ಟಾರ್ಲ್ಟ ನ್ , 
ಕೆಂಪ್ ಮೊದಲಾದ ನಟರಲ್ಲಿ ಪ್ರತಿಯೊಬ್ಬನ ವಿಶಿಷ್ಟ ಶಕ್ತಿಯ ಬಳಕೆಗೆ ಹೊಂದಿ 
ಕೊಳ್ಳುವಂತಹ ಪಾತ್ರಗಳನ್ನು ಸೃಷ್ಟಿಸಿದ. ನಾಟಕದ ಚೌಕಟ್ಟಿನಿಂದ ಹೊರಗುಳಿಯು 
ತಿದ್ದ ಬೆಪ್ಪ ನನ್ನು ನಾಟಕದ ಅ೦ತರ್ಗತ ಭಾಗವನ್ನಾಗಿ ಮಾಡಿದ. ಬೆಪ್ಪುತನವನ್ನು 
ಕಂಡು ಉಕ್ಕುವ ನಗೆಯಲ್ಲಿ ತಿರಸ್ಕಾರದ ಜೊತೆಗೆ ಇತರ ಭಾವನೆಗಳು ಬೆರೆಯುವಂತೆ 
ಮಾಡಿದ. ಒಮ್ಮೊಮ್ಮೆ 'ಕಿಂಗ್ ಲಿಯರ್ ' ನಾಟಕದಲ್ಲಿ ಮಾಡಿದಂತೆ, ತಿರಸ್ಕಾರವೇ 
ಇಲ್ಲದೆ ಇತರ ಭಾವನೆಗಳೇ ತುಂಬುವಂತೆಯೂ ಮಾಡಿದ. 

ಮೊಟ್ಟ ಮೊದಲ ಬಾರಿಗೆ ಬೆಪ್ಪನ ಪಾತ್ರಕ್ಕೆ ಜೀವಸಂಚಾರವಾಗುವುದು ' ಎ 
ಮಿಡ್ ಸಮ್ಮರ್ ನೈಟ್ಸ್ ಡ್ರಮ್' ನಲ್ಲಿ. ಅರಸ ಥೀಸ್ಕೂಸನ ವಿವಾಹದ ಸಂಭ್ರಮ 
ದಲ್ಲಿ ಕೆಲವರು ಕಾರ್ಮಿಕರು ವಿನೋದಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಅವರ 
ಮುಂದಾಳು ಕೈನ್ಸ್ , ಆದರೆ ಬಾಟಮನನ್ನು ಯಾರೂ ತಡೆಹಿಡಿದು ಅಂಕೆಯಲ್ಲಿಡ 
ಲಾರರು . ಮುಂದಾಳನ್ನು ಬದಿಗೊತ್ತಬೇಕೆಂಬುದು ಅವನ ಉದ್ದೇಶವಲ್ಲ. ಆದರೆ 
ಅವನ ಉತ್ಸಾಹ, ಆತ್ಮವಿಶ್ವಾಸ ಅ೦ತಹವು. ಯಾವ ಕೆಲಸಕ್ಕೆ ಕೈಹಾಕಲಿ, ಯಾವ 
ಸನ್ನಿವೇಶದಲ್ಲಿ ಅವನಿರಲಿ, ಅಚಲವಾದ ಆತ್ಮವಿಶ್ವಾಸದಿಂದ ನಿಶ್ಚಯಗಳನ್ನು ಕೈ 
ಗೊಳ್ಳುವ ಸಾಹಸಿ ಅವನು . ಈ ಕಾರ್ಮಿಕರು ಪಿರಮಸ್ - ಥಿಸ್ಸೆ ಎಂಬ ಪ್ರಣಯಿಗಳ 
ದುರಂತನಾಟಕವನ್ನು ಅಭಿನಯಿಸಬೇಕು. ( ರಾಜನ ಮದುವೆಯ ಸಂದರ್ಭದಲ್ಲಿ 
ಇದನ್ನೇ ಕೆ ಆರಿಸಿದರೋ ಕಾರ್ಮಿಕರು !) ಎಲ್ಲ ' ಕಂಪನಿ' ಗಳವರಂತೆ ಇವರೂ ರ೦ಗ 
ಭೂಮಿಯ ಸಮಸ್ಯೆಗಳನ್ನು ಎದುರಿಸಬೇಕು. ಆದರೆ ಬಾಟಮನಿಗೆ ಯಾವ ಸಮಸ್ಯೆಯೂ 
ಸಮಸ್ಯೆಯೇ ಅಲ್ಲ. ಪ್ರಣಯಿಗಳ ಮಧ್ಯೆ ಗೋಡೆ ಇರಬೇಕಲ್ಲ ಎಂದರೆ ಮೈಗೆ ಗಾರೆ 
ಬಳಿದುಕೊಂಡು ಬಂದು ಒಬ್ಬ ನಿಂತರಾಯಿತು ಎನ್ನುತ್ತಾನೆ. ಅವನು ಗೋಡೆಯೆಂದು 
ಮಂದಮತಿಗಳಿಗೆ ತಿಳಿಯದಿದ್ದರೆ ! ಸಿದ್ದವಾಗಿದೆ ಬಾಟಮನ ಪರಿಹಾರ : ಅವನೇ ತಾನು 
ಗೋಡೆಎಂದು ಹೇಳಿದರಾಯಿತು. ಪಿರಮಸ್ ತನ್ನ ನ್ನು ತಾನೇ ಕೊಂದುಕೊಳ್ಳ ಬೇಕಲ್ಲ, 
ಇದು ಕೋಮಲೆಯರಾದ ಸಿಯರ ಮನಸ್ಸಿಗೆ ಘಾಸಿ ಮಾಡಿದರೆ ? ಅದಕ್ಕೇನು, 
ಬಾಟಮನನ್ನು ಕೇಳಿದರೆ ಪರಿಹಾರ ತೋರಿಸುತ್ತಾನೆ ; ಅವನೇ ಸಿರನುಸನ ಪಾತ್ರ 
ಮಾಡುವವನು, ಅವನೊಂದು ಪ್ರಸ್ತಾವನೆ ' ( Prologue) ಯಲ್ಲಿ ಅವರ ಕತ್ತಿಗಳು 
ಸಾಧುವಾದ ಕತ್ತಿಗಳೆಂದೂ ಯಾವ ರೀತಿಯಲ್ಲಿಯೂ ಘಾಸಿ ಮಾಡುವುದಿಲ್ಲವೆಂದೂ 
ಹೇಳಿದರಾಯಿತು. ಇನ್ನೂ ಧೈರ್ಯ ಕೊಡಬೇಕೆಂದಾದರೆ, ಅವರು ನೋಡುವ 


90 


00 


ಎk ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ 
ಪಿರಮಸ್ ನಿಜವಾಗಿ ಪಿರಮಸ್ ಅಲ್ಲ, ನೇಯ್ಕೆ ಕಾರ ಬಾಟಮ್ ಎಂದು ಸಮಾಧಾನ 
ಹೇಳಿದರಾಯಿತು. ಸಿಂಹ ಗರ್ಜಿಸಿದರೆ ಕುಸುಮಕೋಮಲೆಯರ ಗತಿ ಏನು ? ಈ 
ಸಮಸ್ಯೆಯನ್ನು ಮುಂದಿಡುವವನೂ ಬಾಟಮ್ , ಸೌಟ್, ಹಿಂದೆ ಬಾಟಮ್ ಸೂಚಿಸಿದ್ದ 
ಪರಿಹಾರವನ್ನೇ ನೆನೆಸಿಕೊಂಡು, ಅದು ಸಿಂಹವಲ್ಲ, ಮನುಷ್ಯ ” ಎಂದು ಹೇಳುವ 
ಪ್ರಸ್ತಾವನಾ ಭಾಷಣ ಬರೆಯಬೇಕು ಎನ್ನು ತ್ತಾನೆ. ಆದರೆ ಬಾಟಮನ ಸಂಪದ್ಯುಕ್ತ 
ವಾದ ಮೆದುಳು ಬೇರೊಂದು ಉಪಾಯವನ್ನು ಕಾಣುತ್ತದೆ : 

ಅಷ್ಟೇ ಅಲ್ಲ. ಅವನ ಹೆಸರನೇ ಹೇಳಬೇಕು. ಅ೦ತೇ ಸಿಂಹನ ಕೊರಳ ತೂರಿ ಅವನ ಅರ್ಧ 
ಮೊಕಾನೇ ಕಾಣ ತಿರಬೇಕು. ಇದರ ಮೇಲೂ ಅವನೇ ನೂತನೂ ಆಡಿ ಈ ನೂತೋ ಈ ತತ್ವಾದ 
ಮಾತೋ ಹೇಳಬೇಕು, ಆನ್ನಾ ಅವರೆ,' ' ಚೆಲುವ ಅವ್ಯಾ ಅವರೆ,' ' ನಾ ನಿನ್ನು ಬೇಡಬೇಕು, 
ನಾ ನಿನ್ನು ಕೇಳಬೇಕು, ನಾ ನಿನ್ನ ಪ್ರಾರ್ಥಿಸಬೇಕು, ನೀವಂಜಬಾ ಡಂತ, ನಡುಗಬ್ಯಾಡ ಅಂತ. 
ನಿನ್ನ ಪ್ರಾಣಕ ನನ್ನ ಪ್ರಾಣ. ನಾನು ಇಲ್ಲಿ ಒಂದು ಸಿ೦ಹ ಆಗಿ ಬಂದಿದೀನಂತ ನೀವು ತಿಳಿದರೆ, 
ನನ್ನಾಣೆ ಮರುಕ ಪಡೋ ಸಂಗತಿ. ಹಂಗಲ್ಲ, ಅಲ್ಲ ಅ೦ತೀನಿ, ನಾ ಅ೦ಥದೇತರರೂ ಅಲ್ಲ. 
ಉಳಿದೋರೆಂತು ಆ೦ತು ನಾನೂ ಒಬ್ಬ ಮನುಷ .' ಹೀಗಂದು ಅವನು ತನ್ನ ಹೆಸರ ಹೇಳಲಿ. 
ತಾನು ಕಿರಿಬಡಗಿ ಸೃಗ್ ಅ೦ತ ಬಿಡಿಸಿ ಹೇಳಲಿ, 1 

ಅವನೇ ಸಿಂಹದ ಪಾತ್ರಧಾರಿಯಾಗಿದ್ದಿದ್ದರಂತೂ , ಡ್ಯೂಕ್ ಅವನು ಮತ್ತೆ 
ಗರ್ಜಿಸಲಿ ” ಎನ್ನ ಬೇಕು, ಹಾಗೆ ಗರ್ಜಿಸುತ್ತಿದ್ದ . ಅದನ್ನು ಕೇಳಿ ಅಬಲೆಯರು ನಡುಗಿದರೆ ? 

ಗುಟುಕ ಕೊಳ್ಳೋ ಪಾರಿವಾಳದ ನರಿ ಒ೦ದು ಅನ್ನೊ ಹಂಗೆ ಮೆದುವಾಗಿ ಗರ್ಜಿಸತೇನೆ. 

ಯಾಕೆ, ಅದೇನೆಂದು ಇರುಳಾಗಿಲು ಅನ್ನೊ ಹಂಗೆ ಗರ್ಜಿಸತೇನೆ. 1 
ಪಾರಿವಾಳದಂತೆ , ಬುಲ್ ಬುಲ್ ಪಕ್ಷಿಯಂತೆ ನಯವಾಗಿ ಗರ್ಜಿಸುತ್ತಾನೆ! ಅವರಾಡುವ 
ನಾಟಕದ ದೌರ್ಭಾಗ್ಯ , ಅವನೇ ಎಲ್ಲ ಪಾತ್ರಗಳನ್ನೂ ವಹಿಸುವಂತಿಲ್ಲ. ಈಗಂತೂ 
ಪಿರಮಸನ ಪಾತ್ರ ಮಾಡುತ್ತಾನೆ, ಅವನೇ ಸಿಂಹದ ಪಾತ್ರವನ್ನೂ ಥಿಸ್ಸೆ ಯ ಪಾತ್ರ 
ನನ್ನೂ ಮಾಡುವಂತಿದ್ದರೆ ! 
- ನಾ ಅದೊಂದು ಭಯಂಕರ ಮೆದು ದನೀಲಿ ಮಾತಾಡತೇನೆ: “ ಆಹ ಪಿರಮಸ್ , ನನ್ನ ಇನಿ ನಲ್ಲ . 1 

ಬಾಟಮ್ ಜೀವಂತ ವ್ಯಕ್ತಿ ಮಾತ್ರವಲ್ಲ, ನಾಟಕದ ಒಂದು ಭಾಗ, ಅವನನ್ನು 
ಹೊರಗಿಟ್ಟು ನಾಟಕವನ್ನು ಮುಂದುವರಿಸುವುದು ಸಾಧ್ಯವೇ ಇಲ್ಲ. ಕಿನ್ನರಿಯರ 
ರಾಣಿ ಟೈಟೇನಿಯ ಮೋಹಿಸುವುದು ಅವನನ್ನು , ಅವನಿಲ್ಲದಿದ್ದರೆ ಕಥೆಯ ಈ 
ಭಾಗಕ್ಕೆ (ಕಥೆ ಮೊದಲೇ ತೆಳು) ಏಟು ಬೀಳುತ್ತದೆ. ಇಷ್ಟು ಮಾತ್ರವಲ್ಲ, ಕಥೆಯ 
ರಚನೆಯ ದೃಷ್ಟಿಯಿಂದಲೂ ಬಾಟಮ್ ಮುಖ್ಯ ಪಾತ್ರ . ಭಿನ್ನವಾದ ಮೂರುಜಗತ್ತು 
ಗಳನ್ನು ಇಲ್ಲಿ ಷೇಕ್ಸ್ಪಿಯರ್ ಒಟ್ಟುಗೂಡಿಸಿ, ಒಂದು ಜಗತ್ತನ್ನು ಸೃಷ್ಟಿಸಲು 
ಹೊರಟಿದ್ದಾನೆ. ಥೀಬ್ರೂಸ್, ಅವನ ಪರಿವಾರದ ಶ್ರೀಮಂತ, ನಾಗರಿಕ, ಗಂಭೀರ 
ಜಗತ್ತು , ಮೊದಲನೆಯದು. ಯಾವ ಮೆರುಗನ್ನೂ ಅರಿಯದ ಕಾರ್ಮಿಕರ ವಾಸ್ತವ 
ಪ್ರಪಂಚ ಇನ್ನೊ೦ದು. ಕನಸಿನ ವಿಚಿತ್ರ , ಆಕರ್ಷಕ ಜಗತ್ತು ಟೈಟೇನಿಯ , ಪಕ್ 


1 ಶ್ರೀ ಶ್ರೀನಿವಾಸರ ಭಾಷಾಂತರಗಳು : ' ಷೇಕ್ಸ್ ಪಿಯರ್ ದೃಶ ಗಳು , ಭಾಗ ೧, ದಪ್ಪ ಅಕ್ಷರದಲ್ಲಿ 
ರುವ ಮಾತುಗಳು ಲೇಖಕರು ಸೇರಿಸಿರುವುದು. 


91 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಇವರದು . ಈ ಕಿನ್ನರಿಯರ ಹೆಸರುಗಳೇ ಕಡಲೆಯ ಹೂವು ( Peaseblossom ) , 
ಜೇಡದ ಬಲೆ ( Cobweb ) , ದೀಪದ ಹುಳು ( Moth) , ಸಾಸಿವೆಯ ಕಾಳು ( Mustard 
Seed ) - ಅವರ ಜಗತ್ತಿನ ನಾಜೂಕನ್ನು ತೋರಿಸಿಕೊಡುತ್ತವೆ. ' ಎ ಮಿಡ್ ಸಮ್ಮರ್- 
ನೈಟ್ಸ್ ಡ್ರಮ್” ನಮ್ಮ ಮುಂದಿಲ್ಲದಿದ್ದರೆ, ಪ್ರತಿಭೆಯ ಈ ಮಹಾಸಾಧನೆಯ ಸಾಕ್ಷ 
ಇಲ್ಲದೆ ಹೋಗಿದ್ದರೆ, ಈ ಜಗತ್ತುಗಳನ್ನು ಒಟ್ಟಿಗೆ ತಂದೂ ಐಕ್ಯವನ್ನು ಸಾಧಿಸುವುದು 
ಸಾಧ್ಯವಾಗದ ಮಾತೆಂದು ನಾವು ನಿರ್ಧರಿಸುತ್ತಿದ್ದೆನೇನೊ ! ಆದರೆ “ ಥಿಯರಿ' ಗಳನ್ನು 
ಮುರಿಯುವುದು ಪ್ರತಿಭೆಯ ಸಾಧನೆ. ಇಲ್ಲಿ ಷೇಕ್ಸ್ಪಿಯರ್ ಹೇಗೆ ಐಕ್ಯವನ್ನು 
ಸಾಧಿಸಿದ್ದಾನೆ ಎನ್ನು ವುದರ ವಿವರವಾದ ಅಭ್ಯಾಸ ಬಹಳ ಸ್ವಾರಸ್ಯಕರವಾದುದು. ಇಲ್ಲಿ 
ನಾವು ಗಮನಿಸಬಹುದಾದುದು ಈ ಒರಟು ಉತ್ಸಾಹಿ ಬಾಟಮ್ ಈ ಐಕ್ಯದ ಸಾಧನೆಯ 
ಸಾಧನವಾಗುತ್ತಾನೆಎನ್ನು ವುದು. ಇದನ್ನು ಅವನು ಸಾಧಿಸುವುದು ತನ್ನ ಮೇರೆಯಿಲ್ಲದ 
ಆತ್ಮವಿಶ್ವಾಸದಿಂದಲೇ . ಷೇಕ್ಸ್ಪಿಯರನ ಜೂಲಿಯಸ್ ಸೀಸರ್ “ ಎಂದೆಂದೂ ನಾನು 
ಸೀಸರ್ ” ಎಂದು ಒಮ್ಮೆ ಹೇಳುತ್ತಾನೆ; ಹಾಗೆಯೇ ಎನ್ನ ಬಹುದು ಅವನ ಬಾಟಮ್ , 
“ ಎಂದೆಂದೂ ನಾನು ಬಾಟಮ್ ” ಎಂದು. ಇದ್ದಕ್ಕಿದ್ದಂತೆ ಕಿನ್ನರಿಯರ ಜಗತ್ತನ್ನು 
ಪ್ರವೇಶಿಸುತ್ತಾನೆ, ಕಿನ್ನರಿಯರ ರಾಣಿಯ ಪ್ರೇಮದ ನುಡಿಗಳ ಗಾನ ಕಿವಿಯನ್ನು 
ಓಲೈಸುತ್ತದೆ. ಆದರೆ ಏನಾದರೂ ಅವನು ಅಪ್ರತಿಭನಾಗಿಲ್ಲ. ಯಾವಾಗಲೂ , 
ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನು ಬಾಟಮ್ ಆಗಿ ಉಳಿದು , ಆ ಐಕ್ಯವನ್ನು ಸಾಧಿಸು 
ತ್ತಾನೆ. ಶ್ರೀಮಂತರ ಜಗತ್ತು , ವಾಸ್ತವಿಕ ಜಗತ್ತು , ಕಿನ್ನರಿಯರ ಜಗತ್ತು 
ಒಂದರಿಂದ ಇನ್ನೊಂದಕ್ಕೆ ಲೀಲಾಜಾಲವಾಗಿ ಸಾಗುತ್ತಾನೆ, ನಮ್ಮನ್ನು ಒಂದು ಜಗತ್ತಿ 
ನಿಂದ ಇನ್ನೊಂದು ಜಗತ್ತಿಗೆ, ಜಗತ್ತು ಬೇರಾಯಿತೆನ್ನುವ ಅರಿವೇ ಬಾರದಂತೆ, 
ಕರೆದೊಯ್ಯುತ್ತಾನೆ. 

ಬಾಟಮನ ಪಾತ್ರ ಇನ್ನೊಂದು ರೀತಿಯಲ್ಲಿ ಮುಖ್ಯವಾಗುತ್ತದೆ. ( ಅಸ್ ಯು 
ಲೈಕ್ ಇಟ್ ' , ' ಎ ಮಿಡ್ಸಮ್ಮರ್ ನೈಟ್ಸ್ ಡ್ರಮ್', ' ಟೈಲ್ಸ್ ನೈಟ್' - ಇವು 
ಗಳನ್ನು ಬರೆಯುವ ಹೊತ್ತಿಗೆ ಷೇಕ್ಸ್ಪಿಯರ್ ಆಗಲೇ 'ರೋಮಿಯೊ ಅಂಡ್ ಜೂಲಿ 
ಯೆಟ್ ' ನಲ್ಲಿ 'ರೊಮ್ಯಾಂಟಿಕ್ ' ಪ್ರೇಮವನ್ನು ತನ್ನ ಎಲ್ಲ ನಾಗೈಭವದಿಂದ ಚಿತ್ರಿ 
ಸಿದ್ದನು. (ಟಾಯ್ಲ ಸ್ ಅಂಡ್ ಕ್ರೆಸಿಡ' ದ ಕಹಿ ಇನ್ನೂ ಬಂದಿರಲಿಲ್ಲ. ( ಸಾನೆಟ್ಟು 
ಗಳನ್ನು ಬರೆದ ಕಾಲವೂ ಸುಮಾರು ಇದೇ ಎನ್ನುವುದು ಗಮನಾರ್ಹ. ಈ ಅವಧಿಯಲ್ಲಿ 
ಷೇಕ್ಸ್ಪಿಯರನಿಗೆಪ್ರೇಮದ ಚಿತ್ರಣದಲ್ಲಿ ಮಾತ್ರವಲ್ಲದೆ , ಅದರ ಸ್ವರೂಪದ ವಿಮರ್ಶೆ 
ಯಲ್ಲಿಯೂ ವಿಶೇಷ ಆಸಕ್ತಿ ಇದ್ದಂತೆ ತೋರುತ್ತದೆ. ಈ ಕಾಲದ ನಂತರದ ಯಾವ 
ನಾಟಕಗಳಲ್ಲಿಯೂ , ಷೇಕ್ಸ್ಪಿಯರನ ಹೋಲಿಕೆಯ ಕ್ರಮ ಉಳಿದು ಬಂದರೂ , 
ಪ್ರೇಮವನ್ನು ಇಷ್ಟು ವಿವಿಧ ದೃಷ್ಟಿಗಳಿಂದ ಚಿತ್ರಿಸುವುದನ್ನು ನಾವು ಕಾಣುವುದಿಲ್ಲ. 
( ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರಮ್” ನಾಟಕದಲ್ಲಿ ಥೀಸ್ರಸ್- ಹಿಪಾಲಿಟರ ಪ್ರೇಮ, 
ಹರ್ಮಿಯಾ - ಸ್ಯಾಂಡರರಪ್ರೇಮ, ಹೆಲಿನಾ- ಡಿಮಿಟ್ರಿಯಸರ ಪ್ರೇಮ, ಟೈಟೇನಿಯ 
ಬಾಟಮರ ಪ್ರೇಮ(!) ಇವುಗಳೊಂದಿಗೆ ಪಿರಮಸ್ - ಥಿಸ್ಥೆಯರ ದುರಂತ ಪ್ರೇಮ 
ಇಷ್ಟೊಂದು ಪ್ರೇಮದ ಕಥೆಗಳ ಎಳೆಗಳಿವೆ. ಈ ನಾಟಕದ “ಉನ್ಮತ ,ಪ್ರೇಮಿ, ಕವಿ 

92 


. ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ ೨ 
- ಇವರಲಿ ವಿಜೃಂಭಿಸಿಹುದೇಕಘನವಾಗಿ ಕಲ್ಪನೆ! ” ಎಂಬ ಪಂಕ್ತಿಗಳಿಂದ ಆರಂಭ 
ವಾಗುವ ಸುಪ್ರಸಿದ್ಧ ಭಾಷಣ ತೋರಿಸುವಂತೆ , ಈ ಕೃತಿ ಪ್ರೇಮ, ಪ್ರತಿಭೆಗಳನ್ನು 
ಕುರಿತು ದೀರ್ಘವಾಗಿ ಆಲೋಚನೆ ಮಾಡಿದ್ದ ಪ್ರತಿಭೆಯ ಸೃಷ್ಟಿ , (ಅಸ್ ಯು ಲೈಕ್ 
ಇಟ್ ' ನಾಟಕದಲ್ಲಿ ಆಲ್ವಾಂಡೋ -ರೊಸಲಿಂಡರ ಪ್ರಣಯ , ಆಲಿವರ್‌- ಸೀಲಿಯಾರ 
ಪ್ರಣಯ , ಸಿಲ್ವಿಯಸ್-ಫೀಬಿಯರ ಪ್ರಣಯ , ವಿಲಿಯಂ-ಆಿಯರ ಪ್ರಣಯ , 
ಟಚ್ಸ್ಟನ್ -ಆಿಯರ ಪ್ರಣಯ - ಇಷ್ಟು ಚಿತ್ರಿತವಾಗಿವೆ. ಆದ್ದಾಂಡೋ 
ರೊಸಲಿಂಡರ ಪ್ರಣಯದ ನಿರೂಪಣೆಯಲ್ಲಿ ರೊಮ್ಯಾಂಟಿಕ್ ಪ್ರಣಯ ಅಸಮಾನ 
ಕಾಂತಿಯನ್ನು ಪಡೆಯುತ್ತದೆ. ಇದರ ನಾಯಕಿ ಒಮ್ಮೆ ಎನ್ನು ತಾಳೆ : 
- ಪ್ರೇಮ ಬರಿಯದೊಂದು ಹುಚ್ಚು : ಎಂದ ಮೇಲೆ, ಹೇಳುತ್ತೇನೆಕೇಳಿ, ಅದಕ್ಕೆ ಯೋಗ್ಯ 

ವಾದದ್ದು ಅಂದರೆ, ಹುಚ್ಚರಿಗೆ ಯೋಗ್ಯವಾದದ್ದರ ಹಾಗೆ, ಕತ್ತಲಕೋಣೆ, ಚಾಟ. 
ಮತ್ತೊಮ್ಮೆ ಎನ್ನುತ್ತಾಳೆ : 

ಆಗಾಗ ಜನ ಸಾಯುತ್ತಲೇ ಇದ್ದಾರೆ, ಕ್ರಿಮಿಗಳು ಅವರನ್ನ ತಿನ್ನುತ್ತಲೇ ಇವೆ, ಆದರೆ ಯಾರೂ 

ಪ್ರೇಮಕ್ಕಾಗಿ ಸಾಯಲಿಲ್ಲ. 
ಇವಳೇ ಜಂಬಗಾತಿಯಾದ ಲಾವಣ್ಯವತಿಗೆ ಹೇಳುತ್ತಾಳೆ : 

ಮೊಣಕಾಲೂರು, ಸತ್ಪುರುಷನ ಪ್ರೇಮ ದೊರೆತದ್ದಕ್ಕಾಗಿಉಪವಾಸಮಾಡಿ ದೇವರಿಗೆ ಕೃತಜ್ಞತೆ 
ಸಲ್ಲಿಸು, 2 

(ಟೈಲ್ಸ್ ನೈಟ್' ನಲ್ಲಿಯೂ ಹಲವು ಬಗೆಯ ಪ್ರಣಯಿಗಳ ನಿರೂಪಣೆಯಿದೆ. 
ಪ್ರೇಮದ ಉಗಮ , ಸ್ವರೂಪಗಳನ್ನು ಕವಿ ಮಥನ ಮಾಡುತ್ತಿದ್ದ ಕಾಲದಲ್ಲಿ ಚಿತ್ರಿಸಿದ 
ಬಾಟಮ್ -ಟೈಟೇನಿಯರ ಪ್ರಸಂಗಕ್ಕೊಂದು ವಿಶೇಷ ಅರ್ಥವಿದ್ದರೆ ಆಶ್ಚರ್ಯವಲ್ಲ. 
ಅವಳು ಬಾಟಮನನ್ನು ಮೋಹಿಸುವಾಗ, ಅವನ ವ್ಯಕ್ತಿತ್ವದ ಸಾರಸರ್ವಸ್ವವನ್ನು ಎತ್ತಿ 
ತೋರಿಸುವಂತೆ ಅವನ ತಲೆಯ ಮೇಲೆ ಕತ್ತೆಯ ತಲೆಯಿದೆ. ಆದರೂ ಅವನನ್ನು 
ಮೋಹಿಸುತ್ತಾಳೆ: “ ಪುಷ್ಪಶಿಯಿಂದ ನನ್ನನ್ನು ಎಚ್ಚರಿಸುವ ಈ ದಿವ್ಯಸತ್ವ ಯಾರು ? 
ಎಂದು ಭಾವಪರವಶಳಾಗಿ ಉದ್ದಾರ ತೆಗೆಯುತ್ತಾಳೆ. ಇದು ಪಕ್ ಅವಳ ಕಣ್ಣಿಗೆ 
ಹಿಂಡಿದ ರಸದ ಪ್ರಭಾವ , ಪಕ್ ಆಗಲಿ, ಕೂಸಿಡ್ ಆಗಲಿ, ಮನ್ಮಥನಾಗಲಿ, ಆ ಅದೃಶ್ಯ 
ಶಕ್ತಿಗೆ ಏನೇ ಹೆಸರನ್ನು ನಾವು ಕೊಟ್ಟರೂ ಕಣ್ಣಿಗೆಪ್ರೇಮದ ರಸವನ್ನು ಹಿಂಡಿದಾಗ, 
ಕಿನ್ನರಿಯ ವಿವೇಕವೇ ಹಾರಿಹೋಯಿತೆಂದ ಮೇಲೆ, ಮನುಷ್ಯರ ಮಾತೇನು ? ಹೆಲಿನಾ 
ಹೇಳುತ್ತಾಳೆ : 

ಕೀಳು, ನೀಚ, ಎನ್ನಿಸಿಕೊಳ್ಳುವ ಮತ್ತು ಹೊಲಿಸಿನೋಡಿದರೆ ಪ್ರಮಾಣವೇ ಕಾಣದಿರುವ 
ವಸ್ತುಗಳಿಗೆ ರೂಪಗಾಂಭೀರ್ಯಗಳನ್ನು ಕೊಟ್ಟು ಪ್ರೇಮವು ಅವುಗಳನ್ನು ಮಾರ್ಪಡಿಸಬಲ್ಲದು. 
ಪ್ರೇಮವುನೋಡುವುದು ಕಣ್ಣಿನಿಂದಲ್ಲ, ಮನಸ್ಸಿನಿಂದ . ಆದ್ದರಿಂದಲೇ ಪಕಯುತ ನಾದ ಕೂಸಿಡ್ 
ನನ್ನು ಕುರುಡನನ್ನಾಗಿ ಚಿತ್ರಿಸುತ್ತಾರೆ. ಪ್ರೇಮದ ಮನಸ್ಸು ವಿಚಾರಶಕ್ತಿಯ ರುಚಿಯನ್ನೇ 

ಅರಿಯದು, 2 
“ ಓ ಭಗವಂತ, ಎಂತಹ ಬೆಪ್ಪರು ಈ ಮರ್ತ್ಯರು! ” ಎಂದುಉದ್ಘಾರ ತೆಗೆಯುತ್ತಾನೆ ಪಕ್ . 


1 ಈ ಸಾಲು ಶ್ರೀ ತೀ . ನಂ . ಶ್ರೀ , ಅವರ ಭಾಷಾಂತರ . 
2 ಶ್ರೀ ಎ . ಎನ್ . ಮೂರ್ತಿರಾವ್ ಅವರ ಭಾ ಪಾ೦ತರ : ' ಷೇಕ್ಸ್ಪಿ 


ಯರ್ ' (ಪೂರ್ವ ಭಾಗ) . 


93 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ sh 
ಆದರೆ ಬೆಪ್ಪುತನಕ್ಕೆ ಮರ್ತ್ಯಲೋಕದ ಎಲ್ಲೆಯೇನು ? ಕಿನ್ನರಲೋಕಕ್ಕೂ ಅದು ತನ್ನ 
ಪ್ರಭುತ್ವವನ್ನು ವಿಸ್ತರಿಸುತ್ತದೆ, ಪಕ್ನ ಉದ್ಧಾರವಾದ ಒಂದು ಗಳಿಗೆಯೊಳಗೆ, ಪ್ರೇಮ 
ಎನ್ನುವುದೊಂದು ಮಾಂತ್ರಿಕ ಶಕ್ತಿ . (' ದಿ ಟೆಂಪೆಸ್ಟ್ ' ನಲ್ಲಿ ಮಿರಾಂಡ- ಫರ್ಡಿನಂಡರ 
ಪ್ರೇಮ ದ್ವೀಪದ ವಿಶಿಷ್ಟ ವಾತಾವರಣ , ಪ್ರಾಸ್ಪೆರೊನ ಮಂತ್ರಶಕ್ತಿಗಳನ್ನು ನಾವು 
ಒಪ್ಪುವಂತೆ ಮಾಡಲು ಸಹಕಾರಿಯಲ್ಲವೆ ?) ಅದು ಮನುಷ್ಯನನ್ನು ಹೇಗೆ ಆಡಿಸುತ್ತ 
ದೆಯೋ ? ಅದರ ಪ್ರಭಾವಕ್ಕೆ ಒಳಪಟ್ಟ ನಂತರ ವಿವೇಚನಾಶಕ್ತಿ ಏನಾದೀತೋ ! 
( ಸಾನೆಟ್ಟುಗಳಲ್ಲಿ CXXX , CXXXVII ಮತ್ತು CXXXVIII ನೆಯವು ಇದೇ ಭಾವನೆಯನ್ನು 
ನಿರೂಪಿಸುತ್ತವೆ.) 

'ಡೀಮ್' ಅನ್ನು ಬರೆಯುವ ಹೊತ್ತಿಗೆ ಅವನ ಕೈ ಎಷ್ಟು ಪಳಗಿದ್ದಿತೆಂಬುದಕ್ಕೆ 
ಒಂದು ಸಾಕ್ಷಿ ಬಾಟಮನ ಪಾತ್ರ . ' ಬೆಪ್ಪ ' ಎಂದು ನಾವು ಹೆಸರಿಟ್ಟು ಕರೆಯಬಹು 
ದಾದ ಪಾತ್ರವನ್ನು ಮತ್ತೆ ನಾವು ಕಾಣುವುದು 'ಮಚ್ ಅಡೂ ಅಬೌಟ್ ನಥಿಂಗ್ ? 
ನಲ್ಲಿ . ಇದರಲ್ಲಿ ನಾವು ಕಾಣುವ ಡಾಗ್‌ಬೆರಿ , ವರ್ಜಿಸರೂ ಬಾಟವನಂತೆಯೇ 
ಷೇಕ್ಸ್ಪಿಯರನಿಗೆ ಸಂತೋಷವನ್ನು ೦ಟುಮಾಡಿರಬೇಕು. ಈ ನಾಟಕದಲ್ಲಿ ನಿರಪರಾಧಿ 
ಯಾದ ನಾಯಕಿಯ ವಿರುದ್ದ ಅವಳ ಶುಭ ಕೀರ್ತಿಗೆ ಮಸಿ ಬಳಿಯುವಂತಹ ಆಪಾದನೆ 
ಬಂದಿದೆ. ಕ್ರಿಯೆ ದುರಂತವಾಗದಂತೆ ಮಾಡುವವರು ಡಾಗ್‌ಬೆರಿ- ವರ್ಜಿಸರು . ಇಬ್ಬರಲ್ಲಿ 
ವರ್ಜಿ ಸ್ವಲ್ಪ ಹಿಂದುಳಿಯುವ ಸ್ವಭಾವದವನು . ಡಾಗ್‌ಬೆರಿ ಕಾವಲಿನ ಅಧಿಕಾರಿ . 
ತಾನು ಅಧಿಕಾರಿ ಎಂಬ ಅರಿವು ಅವನಿಗುಂಟು, ಅದರೊಂದಿಗೆ ತನ್ನ ಕೈಕೆಳಗಿರುವವರು 
ತನ್ನಷ್ಟು ಬುದ್ಧಿವಂತರಾಗಿರಲು ಸಾಧ್ಯವೇ ಇಲ್ಲ ಎಂಬ ವಿಶ್ವಾಸವೂ ಉಂಟು. ತನ್ನ 
ಘನತೆಗೆ ತಕ್ಕಂತಹ ಭಾಷೆಯನ್ನೇ ಬಳಸಬೇಕೆಂಬ ಪ್ರಜ್ಞೆಯೂ ಉಂಟು. ಆದುದರಿಂದ 
ತನ್ನ ಘನತೆಗೆ ತಕ್ಕ ಪದಗಳನ್ನೇ ಆರಿಸಿಕೊಳ್ಳು ತ್ತಾನೆ, ' sensible ', ' apprehend', 
“secondarily ', ' suspect' ಮುಂತಾದ ಶಬ್ದಗಳನ್ನೇ ಬಳಸಿ ತನ್ನ ಹಿರಿಮೆಯನ್ನು 
ಕಾಪಾಡಿಕೊಳ್ಳು ತ್ತಾನೆ. ಆ ಪದಗಳ ಅರ್ಥ ಅವನಿಗೆ ಗೊತ್ತಿರದಿದ್ದರೆ ಅದಕ್ಕಾಗಿ ಸಂಕೋಚ 
ಪಡುವ ಸ್ವಭಾವವೇ ಅಲ್ಲ ಅವನದು . ನಿನ್ನ ಮಾತು tedious ( ಬೇಸರ ತರುವಂತಹದು) 
ಎಂದು ಲಿಯೊನಾಟೋ ಎಂದಾಗ ಆ ಪದ ಅರ್ಥವಾಗಲಿಲ್ಲವೆಂದು ಈ ಹಿರಿಯ ಅಧಿಕಾರಿ 
ಅದರ ಅರ್ಥವನ್ನು ವಿಚಾರಿಸಲು ಅಥವಾ ಸುಮ್ಮನಿರಲು ಸಾಧ್ಯವೆ ? ಅವನು ಕೂಡಲೇ 
ಉತ್ತರಿಸುತ್ತಾನೆ: 

. . . . if I were as tedious as a king, I could find in my heart to bestow it 
all of your worship .1 
ನನ್ನಿ೦ದ ಒಬ್ಬ ರಾಜರಷ್ಟು ಲಂಬಿಸೋಕೆ ಆಗೋ ಹಾಗಿದ್ದರೂ ಅದನ್ನೆಲ್ಲ ತಾವು ಪ್ರಭುಗಳಿಗೆ 
ಆರ್ಪಿಸಲು ಒಪ್ಪಿಬಿಡ್ತಾ ಇದ್ದೆ . 

ಮತ್ತೊಬ್ಬ ಆತನನ್ನು ನೀನೊಬ್ಬ ಕತ್ತೆ ” ಎಂದರೆ , ಈ ಅಪಮಾನದ ಮಾತನ್ನು 
( ರಿಕಾರ್ಡ' ಮಾಡಿಡಲು ತನ್ನ ಜೊತೆಗಾರನಿಲ್ಲವೇ ಎಂದು ಹಂಬಲಿಸುತ್ತಾನೆ : 


1 ]II. V. 20 - 1. 


- 94 


ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ ೨ 
ಅಯ್ಯೋ ಅವರು ಇಲ್ಲಿ ಇಲ್ಲದೆಹೋದರಲ್ಲ, ನನ್ನನ್ನ ಕತ್ತೆ ಅ೦ತ ಬರಕೊಳ್ಳೋಕೆ! ಅಂದರೂ 
ಅಣ್ಣದಿರೇ , ನಾನು ಕತೆ ಅನ್ನೋದನ ನೆನಪಿನಲ್ಲಿಡಿ. ಇದನ್ನ ಬರಕೊಂಡಿಲ್ಲ , ಆದರೂ ನಾ 

ಕತ್ತೆ ಅನ್ನೋದಮರೀಬೇಡಿ. 1 
ಇವನ ದಡ್ಡತನದಿಂದ, ಮಾತಿನ ರೀತಿಯಿಂದ ದುಷ್ಟರ ಕಾರಸ್ಥಾನ ಬಯಲಾಗುವುದು 
ತಡವಾಗುತ್ತದೆ, ನಾಯಕಿ ಕಷ್ಟ ಪಡಬೇಕಾಗುತ್ತದೆ. ಆದರೆ ಈ ಮೂರ್ಖರೂ ಕಥೆಯ 
ಭಾಗವಾಗುತ್ತಾರೆ, ಅದರ ಚೌಕಟ್ಟಿನಲ್ಲಿ ಬರುತ್ತಾರೆ ಎನ್ನುವುದು ಮುಖ್ಯ . ಕಥೆಯ 
ಬೆಳವಣಿಗೆಗೆ ಎಂತಹ ಪಾತ್ರ ಬೇಕೊ ಅಂತಹವನೇ ಡಾಗ್‌ ಬೆರಿ. ನೀಚರ ಕಾರಸ್ಥಾನ 
ವನ್ನು ಅರ್ಥಮಾಡಿಕೊಳ್ಳುವಷ್ಟು ಬುದ್ದಿವಂತಿಕೆಯುಂಟು ಇವನಲ್ಲಿ. ಆದರೆ ಶೀಘ್ರ 
ವಾಗಿ ಮುಂದಿನ ಹೆಜ್ಜೆ ಯಿಟ್ಟು , ಮುಂದಿನ ನೋವನ್ನು ತಡೆಗಟ್ಟುವಷ್ಟು ಜಾಣೆ ಇಲ್ಲ . 
ನೀಚರ ಪಿತೂರಿಯನ್ನು ಬಯಲು ಮಾಡುವ ಸಾಧನ ಈತನಾಗುವುದಕ್ಕೂ ಅರ್ಥವುಂಟು. 
( ಮೆಕ್‌ಬೆತ್‌ ' ನಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಅಪಾಯದ ದವಡೆಯಲ್ಲಿ ಬಿಟ್ಟು ಹೋದ 
ಮೆಕ್ ಡಫ್ , ಇನ್ನೂ ಹರೆಯದ ಮಾಲ್ಕಮ್ ಇವರು ವೀರಾಗ್ರಣಿ ಮೆಕ್‌ಬೆತನನ್ನು 
ಸೋಲಿಸುವುದರಲ್ಲಿ ಇರುವಂತೆ.) ಮನುಷ್ಯರನ್ನು ನಿವಾರಿದ ಶಕ್ತಿಯೊ೦ದುಂಟು , ಆ 
ಶಕ್ತಿ ಪಾಪಿಗಳಿಗೆ ಬಹುಕಾಲ ಸ್ವಾತಂತ್ರವನ್ನು ಕೊಡುತ್ತದೆ. ಮದಿಸಿ ಅವರು ತಮಗೆ 
ಎದುರಿಲ್ಲ ಎಂದುಕೊಂಡಾಗ ಅವರನ್ನು ನಿಗ್ರಹಿಸಲು ಆ ಶಕ್ತಿಗೆ ಹುಲುಮನುಜರೇ 
ಸಾಕು . 

- ಮತ್ತೊಬ್ಬ ಬೆಪ್ಪನನ್ನು ನಾವು ಕಾಣುವುದು ' ಟೈಲ್ಸ್ ನೈಟ್' ನಲ್ಲಿ. ಆದರೆ 
ಇವನು ಬಾಟಮ್ , ಡಾಗ್‌ಬೆರಿ ಇವರಂತೆ ಸಂತೋಷವನ್ನು ಮಾತ್ರ ಉ೦ಟುಮಾಡುವ 
ಬೆಪ್ಪನಲ್ಲ. ಇವನ ಸುತ್ತ ಹಬ್ಬಿರುವುದು ನಗೆಯ ಅಲೆಯಲ್ಲ, ಕಹಿಯ ವೃತ್ತ , ನಾವು 
ಮಿ ಲಿಯೊನನ್ನು ನೋಡಿ ನಗುತ್ತೇವೆ. ಆದರೆ ಆ ನಗೆಯ ಹಿಂದೆ ಇವನು ನಗೆಗೆ 
ಮಾತ್ರ ಪಾತ್ರನಲ್ಲ ಎಂಬ ಭಾವನೆಯೂ ಉಂಟು . ಶ್ರೀಮಂತಳಾದ ಅಲಿವಿಯೊಳ ಮನೆ 
ವಾರ್ತೆಯನ್ನು ನೋಡಿಕೊಳ್ಳುವ ಅಧಿಕಾರಿ ಇವನು . ಇವನದು ಅತಿ ಬಿಗಿಯಾದ 
ಹಿಡಿತ , ಇದು ಅಲಿವಿಯಾಳ ಮನೆಯಲ್ಲಿ ಹೆಗ್ಗಣದಂತೆ ಸೇರಿಕೊಂಡಿರುವ ಸರ್‌ ಟೋಬಿಗೆ, 
ಅವಳ ಸಂಗಾತಿ ಮರಿಯ , ವಿದೂಷಕ ಫೆಸ್ಟ್ ಇವರಿಗೆ ಸಹಿಸದು. ಇವರೆಲ್ಲ ಸೇರಿ, 
ಅಲಿನಿಯ ಮೂಲೋಲಿಯೊಗೆ ಬರೆದಂತೆ ಒಂದು ಪ್ರಣಯಪತ್ರವನ್ನು ಬರೆದು, ಅವನಿಗೆ 
ಅದು ಸಿಕ್ಕುವಂತೆ ಮಾಡುತ್ತಾರೆ. ಇದರಿಂದ ಉಬ್ಬಿಹೋದ 
ಮಾಲಿಯೊ ಇನ್ನೂ 
ಉದ್ದಟನಾಗಿ ನಡೆದುಕೊಳ್ಳುತ್ತಾನೆ. ಅವನ ವರ್ತನೆ ಆಲಿವಿಯೂಳಿಗೆ ಅಚ್ಚರಿಯನ್ನು 
ಉಂಟುಮಾಡುತ್ತದೆ. ಉಳಿದವರೆಲ್ಲ ಅವನಿಗೆ ದೆವ್ವ ಹಿಡಿದಿದೆ ಎಂದು ಸಾರಿ ಅವನನ್ನು 
ಕಾಡುತ್ತಾರೆ. 

ಮ್ಯಾಟ್ರೋಲಿಯೊ ಅಲಿವಿಯಾಳ ಸಮ್ಮುಖದಲ್ಲಿ ನಡೆದುಕೊಳ್ಳುವ ರೀತಿ, ಅವಳನ್ನು 
ತಾನು ಮದುವೆಯಾದ ನಂತರ ಹೇಗೆ ಅಧಿಕಾರವನ್ನು ಚಲಾಯಿಸುವೆನೆಂದು ಚಿತ್ರಿಸಿ 
ಕೊಳ್ಳುವ ವೈಖರಿ ಇದು : 

ಕಸೂತಿ ಕೆಲಸ ಮಾಡಿದ ಗೌನನ್ನು ಧರಿಸಿ ಸೇವಕರನ್ನು ಕರೆಯುತ್ತೇನೆ. ಅವರು ಗಂಭೀರ 


1 ಶ್ರೀ ಶ್ರೀನಿವಾಸರ ಭಾಷಾಂತರ : 'ಷೇಕ್ಸ್ಪಿ ಯರ್ ದೃಶ್ಯಗಳು', ಭಾಗ ೧ 


95 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ವಾಗಿ ದೃಷ್ಟಿಯನ್ನು ಹರಿಸಿ, ನನಗೂ ಅವರಿಗೂ ಇರುವ ಅಂತರವನ್ನು ಮನವರಿಕೆ ಮಾಡಿಕೊಟ್ಟು, 
' ನನ್ನ ನೆಂಟಟೋಬಿ ಎಲ್ಲಿ ?” ಎಂದು ಕೇಳುತ್ತೇನೆ. ಕೂಡಲೆ ಏಳು ಮಂದಿ ನನ್ನತೆಯಿಂದ 
ಎದ್ದು ಅವನನ್ನು ಕರೆತರಲು ಹೋಗುತ್ತಾರೆ. ನಾನು ಹುಬ್ಬು ಗಂಟು ಹಾಕಿ, ಗಡಿಯಾರಕ್ಕೆ 
ಕೀಲಿ ಕೊಡುತ್ತ ಅಥವ ಯಾವುದಾದರೊಂದು ಒಡನೆಯನ್ನು ಆಡಿಸುತ್ತ ಕುಳಿತಿರುತ್ತೇನೆ. 
ಟೋಬಿ ಬಂದು ನಮಸ್ಕಾರ ಮಾಡುತ್ತಾನೆ. ನಾನು ಅಧಿಕಾರವಾಣಿಯಿಂದ, ಟೋಬಿ, ನಿಧಿ 
ನನಗೆ ಅಲಿನಿಯಾಳ ಸಂಬಂಧವನ್ನು ತಂದುಕೊಟ್ಟಿರುವುದರಿಂದ ಈ ಮಾತನ್ನು ನಿನಗೆ ಹೇಳುವ 

ಹಕ್ಕು ಬಂದಿದೆ, ನೀನು ಕುಡಿತವನ್ನು ಬಿಡಬೇಕು' ಎನ್ನುತ್ತೇನೆ. 
ಹೀಗೆ ಕನಸು ಕಾಣುತ್ತಿರುತ್ತಾನೆ ಈತ. ಇವೆಲ್ಲ ನನಗೆ ನಗುವನ್ನು ತರುತ್ತವೆ. 

ಮಾಲೋಲಿಯೊ ಹಾಸ್ಯಕ್ಕೀಡಾಗುವುದು ತನ್ನ ಮೇರೆಯಿಲ್ಲದ ಸ್ವಪ್ರೇಮದಿಂದ. 
ಆತ್ಮಸಮರ್ಪಣೆಯನ್ನು ತರಬೇಕಾದ ಪ್ರೇಮವೂ ಅವನ ಸ್ವಪ್ರೇಮವನ್ನು ತಗ್ಗಿಸ 
ಲಾರದು, ಪ್ರೇಮ ತರಬೇಕಾದ ವಿನಯವೂ ಅವನ ಬಳಿ ಸುಳಿಯದು. ರೋಮಿಯೊ , 
ಅಥೆಲ್ಲೊ , ಆಂಟೊನಿಯಂತಹವರು ತನ್ನ ನಲ್ಲೆಯರ ಪ್ರೀತಿಗೆ ತಾವು ಅರ್ಹರೆ ಎಂದು 
ಸಂದೇಹಪಟ್ಟರು, ಮಾಲೋಲಿಯೊ ಬಳಿ ಆ ಸಂದೇಹ ಸುಳಿಯದು. ( ಮನೆಯೊಡತಿ 
ಮನೆವಾರ್ತೆಯವನನ್ನು ಮದುವೆಯಾಗುವುದು ಎಲಿಜಬೆತ್ ಯುಗದಲ್ಲಿ ಅಸಂಭವವಾಗಿರ 
ಲಿಲ್ಲ. ಸಫೋಕನ ಡಚೆಸ್ , ಅವಳ ಮಲಮಗಳು, ಲೇಡಿ ಮೇರಿ ಗ್ರೇ ಎಲ್ಲರೂ ತಮಗಿಂತ 
ಅಂತಸ್ತಿನಲ್ಲಿ ಕೀಳಾದವರ ಕೈಹಿಡಿದರು. ಆದುದರಿಂದ ನಾಲ್ಕೂಲಿಯೊನ ನಿರೀಕ್ಷಣೆ 
ಅಷ್ಟೇನೂ ಹುಚ್ಚಾದುದಲ್ಲ ಎಂಬುದು ನಿಜ. ಆದರೆ ನಿಜವಾದಪ್ರೇಮ ಹೃದಯಕ್ಕೆ 
ಕಾಲಿಟ್ಟ ಗಳಿಗೆಯಲ್ಲಿ ಎಂತಹ ಸಾಮಾಟನಿಗೂ , ಸರ್ವಗುಣಸಂಪನ್ನನಿಗೂ ತಾನು ತನ್ನ 
ಹೃದಯೇಶ್ವರಿಯ ಪ್ರೇಮಕ್ಕೆ ಅರ್ಹನಲ್ಲ ಎನ್ನಿಸಬೇಕು, ಒಂದು ಕ್ಷಣವಾದರೂ , ಆದರೆ 
ಮಾಲ್ಗೊಲಿಯೋಗೆ ಒಮ್ಮೆಯಾದರೂ ಇಂತಹ ಸಂಶಯದ ನೆರಳಾದರೂ ತಾಕೀತೆ ?) 
ಆದರೆ ಅವನಿಗೆ ದೆವ್ವ ಹಿಡಿಯಿತೆಂದು ನಟಿಸಿ ಇತರರು ಅವನನ್ನು ಪೀಡಿಸುವುದನ್ನು 
ಕಂಡಾಗ ನಗು ಬಂದರೂ , ಅನುಕಂಪವಾಗದಿಲ್ಲ. ವಿದೂಷಕ ಫೆಸ್ಟ್ ಪಾದ್ರಿ ಟೋಪಾಸನ 
ವೇಷ ಧರಿಸಿ ಬರುತ್ತಾನೆ. ಅವನು ಸರ್ ಟೋಪಾಸ್ ಎಂದು ನಂಬಿದ ಮಾಲೋಲಿಯೋ 

- ಸರ್ ಟೋಪಾಸ್ , ಸರ್ ಟೋಪಾಸ್ , ಪುಣ್ಯಾತ್ಮ ಸರ್‌ ಟೋಪಾಸ್ , ನನ್ನ ಒಡತಿಯ ಬಳಿ ಹೋಗು. 
ಎಂದರೆ , ಅದಕ್ಕೆ ವಿದೂಷಕ 

ತೊಲಗು , ಹದ್ದು ಮೀರಿದ ಪಿಶಾಚಿಯೇ ! ಹೇಗೆಗೋಳಾಡಿಸುತ್ತಿ ಈ ಮುನುಷ ನನ್ನ ! ಹೆಂಗಸರ 

ವಿಷಯ ಬಿಟ್ಟು ಬೇರೆ ಮಾತೇ ಇಲ್ಲವೇ ನಿನಗೆ ? 
ಎಂದು - ಪಿಶಾಚಿಯನ್ನು ಬಯುವಸೋಗಿನಲ್ಲಿ ಛೀಮಾರಿ ಮಾಡುತ್ತಾನೆ. ಇವ 
ರೆಲ್ಲರೂ ಅವನನ್ನು ಕಾಡಿಸುವಾಗ, ಅವನ ಪ್ರತಿಷ್ಟೆ ಅವನ ದಬ್ಬಾಳಿಕೆ ಎಂದೇ 
ಬೇಕಾದರೆ ಕರೆಯೋಣ ಎಲ್ಲವನ್ನೂ ನೆನೆದಂತೆ , ಅಲಿನಿಯೂ ಅವನ ವಿಷಯವಾಗಿ 

ನನ್ನ ಊಳಿಗದವರಲ್ಲಿ ಕೆಲವರು ಇವನನ್ನು ವಿಶೇಷ ಎಚ್ಚರಿಕೆಯಿಂದ ನೋಡಿಕೊಳ್ಳಲಿ ; ನನ್ನ 
ಬಳುವಳಿಯಲ್ಲಿ ಅರ್ಧ ಹೋದರೂ ಕಳೆದುಕೊಂಡೇನು, ಅವನಿಗೆ ಏನೂ ಅಪಾಯವಾಗದಿದ್ದರೆ 


ಸಾಕು . 


ಎನ್ನುವ ಮಾತೂ ನೆನಪಾಗುತ್ತದೆ. ಷೇಕ್ಸ್ಪಿಯರನಿಗೆ ಅರಿವಿಲ್ಲದೆ ಅವನ ಸಹಾನುಭೂತಿ 
ಮಾಲೋಲಿಯೊನು ಸ್ವಲ್ಪವಾದರೂ ಹರಿದಿರಬಹುದೇನೋ ! 

ಈ 'ಮಹಾಬೆಪ್ಪ ” ನನ್ನು ಕುರಿತು ವಿಚಾರ ಮಾಡುವ ಸಂಭ್ರಮದಲ್ಲಿ ಇಲ್ಲಿನ 


96 


YUV 


“ಟೈಲ್ಸ್ ನೈಟ್' ನಲ್ಲಿ ಫೆಸ್ಟ್ , ಸರ್ ಆ್ಯಂಡೂ , ಮ್ಯಾಟ್ರೊಲಿಯೋ ಮತ್ತು ಸರ್ ಟೋಬಿ 


ಮತ್ತೊಬ್ಬ ' ಬೆಪ್ಪ ' ನನ್ನು ಮರೆಯಲಾಗದು . ಇವನಂತೂ ಕುದ್ರಜೀವಿಯಾದರೂ 
ಷೇಕ್ಸ್ಪಿಯರನ ಪ್ರತಿಭೆಯ ಒಂದು ಕಿಡಿ. ಸೊನ್ನೆಯೇ ಮನುಷ್ಯರೂಪವನ್ನು ತಾಳಿ 
ಬಂದರೆ, ತನ್ನ ತನದ ಕ್ಷೇಮವೇ ಮೂರ್ತಿ ತಾಳಿದರೆ , ಅದು ಸರ್‌ ಆ್ಯಂಡೂ ಏರುಚೀಕ್ 
ಆದೀತು. ಅಲಿನಿ ಅವನನ್ನು ಮದುವೆಯಾಗುವಳೆಂದು ಆಸೆ ತೋರಿಸಿ ಸರ್‌ ಟೋಬಿ 
ಅವನನ್ನು ಸುಲಿಗೆ ಮಾಡುತ್ತಾನೆ. ಮಾಲ್ಗೊಲಿಯೋ ಇವನಿಗಿಂತ ಎಷ್ಟೋ ದಕ್ಷ ; 
ಆದರೆ ಮಾಲ್ಗೊಲಿಯೊ ಅಲಿವಿಯೂ ತನ್ನನ್ನು ಮದುವೆಯಾಗುವಳೆಂದು ಭ್ರಮಿಸಿದಾಗ 
ನಮಗಾಗುವ ತಿರಸ್ಕಾರ ಸರ್‌ ಆಂಡೂವಿನ ಭ್ರಮೆಯನ್ನು ಕಂಡಾಗ ಆಗುವುದಿಲ್ಲ. 
ಅದರ ಬದಲು ಕನಿಕರವಾಗುತ್ತದೆ. ಇದಕ್ಕೆ ಕಾರಣ , ಅವನಲ್ಲಿ ಮಾತ್ರೋಲಿಯೋನ 
ಆತ್ಮಪ್ರತಿಷ್ಟೆ ಇಲ್ಲದಿರುವುದು. ತಾನೂ ಒಬ್ಬ ವ್ಯಕ್ತಿ ಎಂದು ಇತರರಿಗೆ ಅರಿವು ಮಾಡಿ 
ಕೊಡಬೇಕು, ಇತರರಿ೦ದ ಮನ್ನಣೆ ಪಡೆಯಬೇಕು ಎನ್ನುವ ಹಂಬಲವೇನೊ ಬಲವತ್ತರ 
ವಾಗಿದೆ ಇವನಲ್ಲಿ . ಇದಕ್ಕಾಗಿಟೋಬಿಯ ನೆರಳಾಗಿ , ಅವನ ಧ್ವನಿಯ ಪ್ರತಿಧ್ವನಿಯಾಗಿ 
ನಡೆದುಕೊಳ್ಳುತ್ತಾನೆ ಈ ಬಡಪಾಯಿ . ನೆರಳಿಗೆ , ಪ್ರತಿಧನಿಗೆ ಮನ್ನಣೆ ಇಲ್ಲ 
ಎನ್ನು ವುದೂ ತಿಳಿಯದು ಈ ಪ್ರಾಣಿಗೆ, ತನ್ನ ಶೌರ್ಯವನ್ನು ಪ್ರದರ್ಶಿಸಬೇಕೆಂಬ ಚಪಲ 
ನೇನೊ ಉ೦ಟು, ಅದರಿಂದ ಜಗಳಗಂಟನಾಗಿದ್ದಾನೆ, ಆದರೆ ಹೇಡಿತನದ ಮೂರ್ತಿ. 
ಮರಿಯೂ ಅವನ ವಿಷಯವಾಗಿ ಹೀಗೆನ್ನು ತಾಳೆ : 

ಅವನು ಬೆಪ್ಪ ಅನ್ನುವುದರ ಜೊತೆಗೆ ಮಹಾ ಜಗಳಗ೦ಟ ; ಜಗಳವಾಡೋದರಲ್ಲಿ ಅವನಿಗಿರೋ 
ಖುಷಿನ ತಗ್ಗಿಸೋದಕ್ಕೆ ಹೇಡಿಯ ವರವೊಂದು ಅವನಿಗಿಲ್ಲದೆ ಹೋಗಿದ್ದರೆ ಬೇಗನೆ ಸ್ಮಶಾನ 
ಯಾತ್ರೆ ನರ ಅವನಿಗೆ ದಕ್ಕಿರೋದು ಅಂತ ತಿಳಿವಳಿಕೆ ಇರೋ ಜನ ಅನ್ನು ತ್ತಾರೆ. 
ಸರ್ ಟೋಬಿ ಅವನಿಗೆ ಮರಿಯಳನ್ನು ತೋರಿಸಿ, “ Accost , Sir Andrew , 


97. 


ನಿಜ ಷೇಕ್ಸ್ಪಿಯರಿಗೆ ನಮಸ್ಕಾರ 
accost ” ಎಂದರೆ accost ಎನ್ನುವ ಪದಕ್ಕೆ ಅರ್ಥ ತಿಳಿಯದೆ ಅದು ಅವಳ ಹೆಸರೆಂದು 
ಭಾವಿಸಿಕೊಂಡು ಗೊಂದಲಕ್ಕೀಡಾಗುತ್ತಾನೆ. ತನ್ನ ಬೆಪ್ಪುತನಕ್ಕೆ ತಾನೇ ಕಾರಣವನ್ನು 
ಕೊಡುತ್ತಾನೆ: 

ಒಂದೊಂದು ಸಲ ಯಾವ ಒಬ್ಬ ಕ್ರಿಶ್ಚಿಯನನ ಅಥವ ಸಾಮಾನ್ಯ ಮನುಷ್ಯನ ಬುದ್ಧಿಗಿಂತ 
ಚುರುಕಲ್ಲ ನನ್ನ ಬುದ್ದಿ ಅಂತ ನನಗನ್ನಿ ಸತ್ತೆ , ( ಎಂತಹ ವಿನಯ ಈ ಬೆಪ್ಪನದು !) ಅಂದರೆ 
ನಾನು ದನದ ಮಾಂಸ ತಿನ್ನೋದುಹೆಚ್ಚು , ಅದರಿಂದ ನನ್ನ ಬುದ್ಧಿಯ ಚುರುಕಿಗೆ ಕೇಡಾಗುತ್ತೆ 
ಅ೦ತ ನನ್ನ ನಂಬಿಕೆ. 

ನೃತ್ಯದಲ್ಲಿ ಅದ್ವಿತೀಯನಂತೆ ಈತ. ಇವನ ಭ್ರಮೆಗೆಪೋಷಕ ಸರ್ ಟೋಬಿಯ 
ಹೊಗಳಿಕೆ , ಫಸ್ಯನ ಮಾತನ್ನು ಅರ್ಥಮಾಡಿಕೊಳ್ಳದೆ, ತನಗೂ ಅರ್ಥವಾಯಿತು, 
ತಾನೂ ವಿನೋದದಲ್ಲಿ ಪಾಲುಗೊಳ್ಳ ಬಲ್ಲೆ ಎಂದು ತೋರಿಸಲು “ ಭೇಷ್ ! ಎಲ್ಲ 
ಹೇಳಿಕೇಳಿದ ಮೇಲೆ ಇದೇ ಅತಿ ಸೊಗಸಾದ ನಕಲಿ ! ” ಎನ್ನುತ್ತಾನೆ. 

ಸರ್ ಟೋಬಿಯ ಹುಚ್ಚಾಟವನ್ನು ಫೆಸ್ಟ್ ಮೆಚ್ಚಿದರೆ , ಸರ್‌ ಆಂಡೂ “ ಹೌದು, 
ಮನಸ್ಸು ಮಾಡಿದರೆ ಅವನೂ ಚೆನ್ನಾಗಿ ಮಾಡ್ತಾನೆ, ಪರವಾಗಿಲ್ಲ. ನಾನೂ ಹಾಗೆಯೇ 
ಮಾಡೆನೆ. ಅವನು ಹೆಚ್ಚು ಠೀವಿಯಿಂದ ಮಾಡ್ತಾನೆ, ನಾನು ಹೆಚ್ಚು ಸಹಜವಾಗಿ 
ಮಾಡೇನೆ” ಎನ್ನು ತಾನೆ! ಮರಿಯೂ ತನ್ನನ್ನು ಮೆಚ್ಚಿದ್ದಾಳೆ ಎಂದು ಸರ್ ಟೋಬಿ 
ಎಂದರೆ, ಈ ಪ್ರಾಣಿ “ ನನ್ನ ನ್ಯೂ ( ಹೆಂಗಸೊಬ್ಬಳು) ಒಮ್ಮೆ ಪೂಜೆಮಾಡುತ್ತಿದ್ದಳು! ” 
ಎನ್ನುತ್ತದೆ. ನಮಗೆ ಅಯ್ಯೋ ಪಾಪ ' ಎನ್ನಿಸುತ್ತದೆ. ( ತನ್ನ ಮಾತು ಸುಳ್ಳು ಎಂದು 
ಅವನಿಗೂ ಗೊತ್ತು , ಕೇಳುವವರಿಗೂ ಗೊತ್ತು, ಕೇಳುವವರು ನಂಬುತ್ತಾರೆಂದು ಅವನೂ 
ನಿರೀಕ್ಷಿಸುತ್ತಾನೆಯೋ ಇಲ್ಲವೋ ! ಆದರೂ ಹೀಗೆ ಹೇಳಿಕೊಂಡರೆ ಅವನಿಗೊಂದು ತೃಪ್ತಿ .) 
ಕೊನೆಯಲ್ಲಿ ಸರ್‌ ಟೋಬಿಇವನನ್ನು ನಿರ್ದಯವಾಗಿ ಧಿಕ್ಕರಿಸಿದಾಗ ನಮಗೆ ಈ ಬಡಪ್ರಾಣಿ 
ಯನ್ನು ಕಂಡು ಕನಿಕರವಾಗದೆ ಇರದು . 

ಬಾಟಮ್ , ಡಾಗ್‌ಬೆರಿ, ಆಂಡ್ರ - ಇವರೆಲ್ಲ ಹುಟ್ಟು ಬೆಪ್ಪರು, ತಾವು ಬೆಪ್ಪರೆಂದು 
ಅರಿಯದ ಬೆಪ್ಪರು. ಇವರನ್ನು ಕಂಡು ನಗುತ್ತೇವೆ, ಆದರೆ ಆ ನಗುವಿನಲ್ಲಿ ತಿರಸ್ಕಾರವಿಲ್ಲ. 
ಮಾಲ್ಗೊಲಿಯೋ ಒಬ್ಬನ ಹೊರತು ಉಳಿದವರಿಗೆ ಪ್ರೊ | ಮೂರ್ತಿರಾಯರು ಹೇಳುವ 
ಮಾತು ಅನ್ವಯಿಸುತ್ತದೆ : " ಇಂಥ ದಡ್ಡರಿಂದ ಜೀವನದ ಸಂಪತ್ತು ಹೇಗೋ ಹೆಚ್ಚಿದಂತೆ 
ತೋರುತ್ತದೆ. ” 

ಷೇಕ್ಸ್ಪಿಯರ್ ಇನ್ನೊಂದು ಬಗೆಯ ಬೆಪ್ಪರನ್ನೂ ಚಿತ್ರಿಸಿದ್ದಾನೆ. ಇವರು ವೃತ್ತಿ 
ಯಿಂದ ಬೆಪ್ಪರಾದವರು. ಆಸ್ಥಾನಕ್ಕೊಬ್ಬ ವಿದೂಷಕನಿರುವುದು ಎಲ್ಲ ದೇಶಗಳಲ್ಲಿ ಅನಿ 
ವಾರ್ಯವೇನೋ ! ( ಬೆಪ್ಪನೆಂದು ಸಾರುವ ಉಡಿಗೆಯನ್ನು ತೊಟ್ಟ ವನೊಬ್ಬ ಪಕ್ಕದಲ್ಲಿದ್ದರೆ 
ಎಲ್ಲರಿಗೂ ತಾವು ವಿವೇಕಿಗಳೆ೦ಬ ಸಮಾಧಾನ !) ನಾಟಕದ ವಿದೂಷಕರಂತೂ ಸಾಮಾನ್ಯ 
ವಾಗಿ ಅಷ್ಟೇನೂ ನಮ್ಮ ಮೆಚ್ಚಿಕೆಯನ್ನು ಸಂಪಾದಿಸದ ಹಾಸ್ಯಗಾರರು. ಬಹುಬಾರಿ 
ಇವರ ಹಾಸ್ಯ ' ತಿಣಿಕಿದನು ಫಣಿರಾಯ ' ಎನ್ನುವ ವರ್ಗಕ್ಕೆ ಸೇರಿದುದು. ಷೇಕ್ 
ಸ್ಪಿಯರ್‌ ಈ ಬೆಪ್ಪರನ್ನು ಮಾರ್ಪಡಿಸಿದನು, ಇವರನ್ನೂ ಕ್ರಿಯೆಯ ಚೌಕಟ್ಟಿನೊಳಕ್ಕೆ 
ತಂದನು. ಈ ವಿದೂಷಕರು ' licensed fools ' ಎನ್ನು ವುದು ಸಂಪ್ರದಾಯ . ಸುತ್ತ . 


98 | 


• ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ ಎ 
ಮುತ್ತಲಿನವರನ್ನು ಅರಸನನ್ನು ಸಹ ಟೀಕೆ ಮಾಡುವುದರಲ್ಲಿ ಇವರಿಗೆ ಬೇರಾರಿಗೂ 
ಇಲ್ಲದ ಸ್ವಾತಂತ್ರ ಈ ಮಾತಿನ ಸ್ವಾತಂತ್ರವನ್ನು ನಾಟಕೀಯವಾಗಿ ಬಳಸುವುದನ್ನು 
ಷೇಕ್ಸ್ಪಿಯರ್ ಸಾಧಿಸಿದ. ಅವನ ಕೈ ನುರಿತಂತೆ, 'ಕಿಂಗ್ ಲಿಯರ್ ' ನಾಟಕಕ್ಕೆ 
ಬರುವ ವೇಳೆಗೆ, ಈ ' ವಿದೂಷಕ' ನಲ್ಲಾದ ಮಾರ್ಪಾಡು ಅದ್ಭುತವಾದುದು. 
ಈ ಹಿಂದೆಯೇ ಹೇಳಿದಂತೆ ಲಾನ್ಸ್ಲಾಟ್ ಗಾಬೊ , ಅಥೆಲ್ಲೊ ' ದ ವಿದೂಷಕ ಇವರೆಲ್ಲ 
ಸಂಪ್ರದಾಯಕ್ಕನುಗುಣರಾದ ವಿದೂಷಕರು . ಆದರೆ “ ಅಸ್ ಯು ಲೈಕ್ ಇಟ್ ? 
ನಾಟಕದ ಟಚ್ಸ್ಟನ್ ಬೇರೆ ಕಲ್ಲಿನಿಂದ ಕಡೆದ ಮೂರ್ತಿ ಪ್ರೊ || ಗಾರ್ಡನ್‌ ಅವರು 
ಷೇಕ್ಸ್ಪಿಯರನ ವಿನೋದನಾಟಕಗಳನ್ನು ಕುರಿತು ಬರೆದ ಒಂದು ಸೊಗಸಾದ ಪ್ರಬಂಧ 
ದಲ್ಲಿ ಷೇಕ್ಸ್ಪಿಯರನ ಹಾಸ್ಯನಾಟಕದ ಒಂದು ವೈಶಿಷ್ಟ್ಯವನ್ನು ಸ್ಪಷ್ಟಗೊಳಿಸಿದ್ದಾರೆ. 
ಸಾಮಾಜಿಕ ಹಾಸ್ಯ ನಾಟಕಗಳಲ್ಲಿ ನಾಟಕಕಾರ ಪಾತ್ರಗಳ ದೋಷಗಳನ್ನು ಎತ್ತಿ ತೋರಿ 
ಸುವ ವಿಮರ್ಶಕನಾಗುತ್ತಾನೆ ಎಂದು ನುಡಿದು ಪೊ || ಗಾರ್ಡನ್‌ ಷೇಕ್ಸ್ಪಿಯರನ 
ವಿನೋದನಾಟಕಗಳಲ್ಲಿ ಹೀಗಾಗುವುದಿಲ್ಲ ಎಂದು ವಿವರಿಸುತ್ತಾರೆ : 

ಅವನ ಪಾತ್ರಗಳನ್ನು ತಿದ್ದಿ ದಾಗ , ಮಾರ್ಗದರ್ಶನ ಹೊರಗಿನ ಶಕ್ತಿಯೊಂದರಿಂದ ಲಭಿಸಿದಂತೆ 
ತೋರುವುದಿಲ್ಲ : ಅವರೇ ಒಬ್ಬರಿಗೊಬ್ಬರು ಅದನ್ನು ಮಾಡುವಂತೆ ತೋರುತ್ತಾರೆ. ವಿನೋದ 
ನಾಟಕಗಳೆಂದು ಮಾತ್ರವೇ ಅವನ್ನು ಗಣಿಸಿದರೆ, ಷೇಕ್ಸ್ಪಿಯರನ ವಿನೋದನಾಟಕಗಳು 
ಅಹಂಭಾವದ, ಭಾವಾತಿರೇಕ, ಶುಷ್ಕ ಪಾಂಡಿತ್ಯ , ಆತ್ಮಪ್ರತಿಷ್ಠೆಗಳ ಮೇಲೆ ದ್ವೇಷ, ರಕ್ತಪಾತ 

ಗಳಿಲ್ಲದೆ ಹೂಡಿದ ಪವಿತ್ರ ಯುದ್ಧವನ್ನು ನನ್ನ ಮುಂದೆ ನಿರೂಪಿಸುತ್ತವೆ. 1 
ನಾಟಕದ ಚೌಕಟ್ಟಿನೊಳಗೆ ಅತಿರೇಕವನ್ನು ತಿದ್ದುವ ಒಂದು ಶಕ್ತಿ ಟಚ್ಸ್ಟನ್ , ಸಾಂಪ್ರ 
ದಾಯಿಕ ವಿದೂಷಕನ ಶ್ರೇಷೆ, ಶಬ್ದಗಳೊಡನೆ ಚಲ್ಲಾಟ ಇವೆಲ್ಲ ಅವನಲ್ಲಿಯೂ 
ಉಂಟು ಎಂದು ಒಪ್ಪೋಣ. 

Formy part, I had rather bear with you than bear you ; yet I should bear 
no cross if I did bear you , for I think you have no money in your purse. 2 
ನನ್ನ ಮಟ್ಟಿಗೆ ಹೇಳುವುದಾದರೆ ನಿನ್ನನ್ನು ಹೊರುವುದಕ್ಕಿಂತ ನಿನ್ನೊಡನೆ ತಾಳ್ಮೆಯಿಂದ ಇರು 
ವುದೇ ಲೇಸು; ಆದರೂ , ನಿನ್ನನ್ನ ಹೊತ್ತರೂ ನಾನೇನೂ ಶಿಲುಬೆಯನ್ನು ಹೊತ್ತಂತಾಗುವುದಿಲ್ಲ. 

ಯಾಕೆಂದರೆ ನಿನ್ನ ಚೀಲದಲ್ಲಿ ಹಣವಿಲ್ಲ ಅಂತ ನನಗೆ ತೋರತದೆ. 
ಇಂತಹ ಮಾತುಗಳು ಅವನಿಂದಲೂ ಬರುತ್ತವೆ. ಆದರೆ ' divine Rosalind' ಳೂ 
ಸಹ ಈ ಚಟದಿಂದ ಮುಕ್ತಳಾಗಿಲ್ಲ ಎನ್ನು ವುದೂ ನೆನಪಿನಲ್ಲಿಡಬೇಕಾದ ಅಂಶ, ಅತಿರೇಕ 
ವನ್ನು ತಿದ್ದಿ ವಾಸ್ತವಿಕತೆಯ ಜಗತ್ತಿನ ನೆನಪನ್ನು ಸದಾ ನೀಡುವುದು ಟಚ್ ಸೃನನ 
ಕೆಲಸ. ನಲ್ಲೆಯ ನಕ್ಷತ್ರದಂತಹ ಕಣ್ಣುಗಳು , ಗುಲಾಬಿಯಂತಹ ಕಸೋಲಗಳು , 
ತಾವರೆಯನ್ನು ನಾಚಿಸುವ ಅಧರಗಳು ಎಲ್ಲವನ್ನೂ ಸ್ಮರಿಸಿ ಕೊರಗುವ ಪ್ರಣಯಿಯ 
ವ್ಯಥೆಗೆ ಮದ್ದು ಅವನ ವಿರಹವೇದನೆಯ ವೈಖರಿ : 

ನನಗೆ ನೆನಪಿದೆ, ನಾನು ಪ್ರೇಮಕ್ಕೆ ಸಿಲುಕಿದಾಗ ನಾನು ನನ್ನ ಕತ್ತಿಯನ್ನು ಕಲ್ಲೊ೦ದರ ಮೇಲೆ 
ಮುರಿದು , ರಾತ್ರಿ ಜೇನ್ ಸೈಲಳನ್ನು ಹುಡುಕಿಕೊಂಡು ಬರುತ್ತಿದ್ದುದಕ್ಕೆ ಅನುಭವಿಸು ಎಂದು 


1 ' ಷೇಕ್ಸ್ಪೀರಿಯನ್ ಕಾಮೆಡಿ ಅಂಡ್ ಅದರ್ ಎಸ್ಸೇಸ್ ”. 
2 II . iv. 11 -3, 


99 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಅವನಿಗೆಂದೆ ; ಬಟ್ಟೆ ಬಡಿಯೋದಕ್ಕೆ ಅವಳು ಬಳಸ್ತಾ ಇದ್ದ ಕೊರಡನ್ನ ಅವಳ ಮುದ್ದು ತರಕಲು 
ಕೈಗಳು ಹಾಲುಕರೆದಿದ್ದ ಹಸುವಿನ ಕೆಚ್ಚಲ್ಪ ಮುತ್ತಿಟ್ಟದ್ದು ನನಗೆ ನೆನಪಿದೆ. ಅವಳಿಂದ ಎರಡು 
ಹೊಟ್ಟು ಗಳನ್ನ ತೆಗೆದುಕೊಂಡು, ಮತ್ತೆ ಅವಳಿಗೆ ಅವನ್ನ ಕೊಟ್ಟು ' ನನಗಾಗಿ ಇವನ್ನ ಧರಿಸು' 
ಅಂತ ಅಳುತ್ತಾ ಕಂಬನಿಗರೆದು , ಅವಳ ಬದಲು ಒಂದು ಬಟಾಣಿ ಸಿಪ್ಪೆಯನ್ನು ಒಲಿಸಿದ್ದು 

ನನಗೆ ನೆನಪಿದೆ. 
ರೊಸಲಿಂಡ್ ಆಲ್ವಾಂಡೋನಪ್ರಣಯಗೀತೆಯನ್ನು ಓದುತ್ತಾ ಬಂದರೆ, ಆ ಕ್ಷಣದಲ್ಲಿಯೇ 
ಅದನ್ನು ಹಾಸ್ಯ ಮಾಡಿ ಅದೇ ಬಗೆಯ ಪಂಕ್ತಿಗಳಿಂದ ಅಣಕಿಸುತ್ತಾನೆ. “ಸುಮ್ಮನಿರು, 
ಬೆಪ್ಪೆ , ನನಗೆ ಅವು ಒಂದು ಮರದಲ್ಲಿ ಸಿಕ್ಕಿದವು” ಎಂದು ಅವಳು ಹೇಳಿದರೆ “ ದಿಟವಾಗಿ 
- ಆ ಮರ ಕೆಟ್ಟ ಹಣ್ಣನ್ನು ಬಿಡುತ್ತೆ ” ಎನ್ನುತ್ತಾನೆ. ಅವನು ಆಿಯನ್ನು ಒಲಿಸುವ ರೀತಿ 
“ರೊಮ್ಯಂಟಿಕ್ ' ಸಂಪ್ರದಾಯದ ಅಣಕ. ಅವಳು ಅವಲಕ್ಷಣವಾಗಿರುವುದೇ ಅವನಿಗೆ 
ಸಮಧಾನದ ಅ೦ಶವಂತೆ. ' 

ರೊ೦ಟಕ್ ” ತರುಣ ತನ್ನ ಪ್ರೇಯಸಿ ಚೆಂಗುಲಾಬಿ 
ಯನ್ನು ನಾಚಿಸುತ್ತಾಳೆಂದು ಬಣ್ಣಿಸಿದರೆ , ಟಚ್ಸ್ಟನ್ ತನ್ನ ಪ್ರೇಯಸಿಗೆ ನಿನ್ನ 
ಕುರೂಪಕ್ಕೊಸ್ಕರ ದೇವತೆಗಳನ್ನ ವಂದಿಸೋಣ! ” ಎನ್ನುತ್ತಾನೆ. ತನ್ನ ನಲ್ಲೆಯನ್ನು 
ಅವನು ಇತರರಿಗೆ ಪರಿಚಯ ಮಾಡಿಕೊಡುವ ವೈಖರಿ ಇದು : 

ಬಡ ಕನೈಯೊಬ್ಬಳು, ಸ್ವಾಮಿ , ಒಂದು ಅವಲಕ್ಷಣದ ಪದಾರ್ಥ, ಸ್ವಾಮಿ. ಆದರೆ ನನ್ನ ವಳೇ ; 

ಬೇರೆ ಯಾವ ಮನುಷ್ಯನಿಗೂ ಬೇಡದ್ದನ್ನ ತೆಗೆದುಕೊಳ್ಳೋ ಬಡ ಖಯಲು ನನ್ನ ದು . 
ಆಸ್ಥಾನಿಕರ ಒಣ ಹೆಮ್ಮೆ , ಬಂಡವಾಳವಿಲ್ಲದ ಬಡಾಯಿ , ಜಗಳಗಂಟತನ, ಹೇಡಿತನ 
ಎಲ್ಲವನ್ನು ನಿರ್ದಯವಾಗಿ ಹಾಸ್ಯ ಮಾಡುತ್ತಾನೆ. ತಾನೂ ಆಸ್ಥಾನದಲ್ಲಿದ್ದವನೆಂದು 
ಅವನು ಸ್ಥಾಪಿಸುವ ರೀತಿ ಇದು : ತಾನೂ ಆಸ್ಥಾನದಲ್ಲಿ ನೃತ್ಯ ಮಾಡಿದ್ದಾನಂತೆ, ಸ್ತ್ರೀಗೆ 
ಮುಖಸ್ತುತಿ ಮಾಡಿದ್ದಾನಂತೆ , ಸ್ನೇಹಿತನೊಡನೆ ಬುದ್ದಿವಂತಿಕೆಯಿಂದ, ಶತ್ರುವಿನೊಡನೆ 
ನಯದಿಂದ ನಡೆದುಕೊಂಡಿದ್ದಾನಂತೆ, ಮೂವರು ದರ್ಜಿಯರನ್ನು ಬರಿಗೈಮಾಡಿದ್ಯಾ 
ನಂತೆ , ನಾಲ್ಕು ಬಾರಿ ಜಗಳವಾಡಿದ್ದಾನಂತೆ, ಒಮ್ಮೆ ದ್ವಂದ್ವಯುದ್ಧ ಮಾಡುವುದರಲ್ಲಿದ್ದ 
ನ೦ತೆ, ಮಾತುಮಾತಿಗೆ ತಮ್ಮ ಪ್ರತಿಷ್ಠೆಗೆ ಕುಂದುಬಂದಿತೆಂದು ಜಗಳವಾಡಿ, ಕೊನೆ 
ಯಲ್ಲಿ ಕಾದಾಡುವ ಧೈರ್ಯವಿಲ್ಲದೆ ಹೇಗೋ ನುಣುಚಿಕೊಳ್ಳುವ ಆಸ್ಥಾನಿಕರನ್ನೂ 
ಹೀಗೆಯೇ ವ್ಯಂಗ್ಯವಾಗಿ ಚಿತ್ರಿಸುತ್ತಾನೆ. ಆದುದರಿಂದಲೇ ಹಿರಿಯ ಚೂಕ್ ಅವನ 
ವಿಷಯವಾಗಿ 

ಇವನು ತನ್ನ ನಕಲಿಯನ್ನ ಬೊಂಬೆಕುದುರೆಯಾಗಿ ಉಪಯೋಗಿಸುತ್ತಾನೆ, ಅದನ್ನ ಮುಂದಿಟ್ಟು 

ತನ್ನ ಚಾತುರ್ಯವನ್ನ ಎಸೆಯುತ್ತಾನೆ. 
ಎನ್ನು ವುದು . ವಿದೂಷಕನ ವೇಷ ಧರಿಸಿದ ಇವನು ವಿವೇಕಶಾಲಿಗಳೆನಿಸಿಕೊಂಡವರ 
ಮೂರ್ಖತನವನ್ನು ಬೆರಳಿಟ್ಟು ತೋರುವ ಬುದ್ಧಿವಂತ. 
- ಟಚ್ಸ್ಟನ್ ನಾಟಕದಕ್ರಿಯೆಯಿಂದ ಹೊರಗುಳಿದವನಲ್ಲ, ನಗೆಯನ್ನು ಚಿಮ್ಮಿಸಲು 
ಮಾತ್ರ ಕಾಲಿಟ್ಟ ವಿದೂಷಕನಲ್ಲ . ಅವನಿಂದಲೇ ರೊಸಲಿಂಡ್ , ಸೀಲಿಯಾ ಅರಮನೆ 
ಯಿಂದ ತಪ್ಪಿಸಿಕೊಂಡು ಆರ್ಡೆನ್ ಕಾಡಿಗೆ ಬರಲು ಸಾಧ್ಯವಾದುದು. ಇದನ್ನು ಗಮನಕ್ಕೆ 
ತಂದುಕೊಂಡಾಗ, ಮತ್ತೊಂದು ಅಂಶ ಸ್ಪುರಿಸುತ್ತದೆ. ಟಚ್‌ಸ್ಟನನಿಗೆ ಸೀಲಿಯೊಳಲ್ಲಿ 
ವಿಶೇಷ ಆದರ. ತನಗಾಗಿ ಅವನು ಪ್ರಪಂಚವನ್ನೆಲ್ಲ ಸುತ್ತಲೂ ಸಿದ್ದ ಎನ್ನುತ್ತಾಳೆ 

100 


ವಿ ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ 
ಅವಳು. ಷೇಕ್ಸ್ಪಿಯರನ ವಿದೂಷಕರು ಬರಿಯ ಬುದ್ದಿ ಶಕ್ತಿಯ ವಿಗ್ರಹಗಳಲ್ಲ, ಅಂತಃ 
ಕರಣವನ್ನು ಅರಿತ ಮಾನವರು. ಷೇಕ್ಸ್ಪಿಯರ್ ವಿದೂಷಕರನ್ನು ಒಂದು ಕಡೆ 
ವಿವೇಕಿಗಳೆನ್ನಿಸಿಕೊಂಡವರ ಅವಿವೇಕಕ್ಕೆ 'ಸರ್ಚ್ಲೈಟ್ ' ಎನ್ನುವಂತೆ ಮಾಡಿದರೆ, 
ಮತ್ತೊಂದು ಕಡೆ ಆದರ , ನಿಷ್ಠೆ , ಸುಖ , ದುಃಖ ಎಲ್ಲವನ್ನೂ ಅನುಭವಿಸಬಲ್ಲ ಮಾನವ 
ರನ್ನಾಗಿಯೂ ಮಾಡಿದನು. 
- ಟಚ್ ಸ್ವನನಲ್ಲಿ ಹಾಸ್ಯಕ್ಕಿಂತ ಚತುರೋಕ್ತಿಯೇ ಹೆಚ್ಚು ಎನ್ನಬಹುದು. ' ಟೈಲ್ಸ್ 
ನೈಟ್ ' ನ ಫೆಸ್ಟ್ ನಮ್ಮನ್ನು ನಗಿಸುವುದು ಮಾತ್ರವಲ್ಲ, ಕನಿಕರವನ್ನೂ ಸಂಪಾದಿಸು 
ತಾನೆ. ವಿದೂಷಕನ ವೃತ್ತಿಯನ್ನು ಕೈಗೊಂಡವನ ಸಂಕಟವನ್ನೂ ನಾವು ಪರಿಚಯ 
ಮಾಡಿಕೊಳ್ಳುವುದು ಈ ಚಿತ್ರದಲ್ಲಿ : ಅವನನ್ನು ಸರ್‌ ಟೋಬಿ ಹೊಗಳಿದಾಗ “I am 
for all waters ” ( ನಾನು ಯಾವ ಪಾತ್ರವನ್ನಾದರೂ ನಿರ್ವಹಿಸಬಲ್ಲೆ ) ಎನ್ನುತ್ತಾನೆ. ತನ್ನ 
ಒಡತಿಯನ್ನು ಉಲ್ಲಾಸವಾಗಿಡುವುದು ಅವನ ಕರ್ತವ್ಯ . ಒಡತಿಗೆ ಅವನ ಮೇಲೆಕೋಪ 
ಬಂದರೆ, ಬಾರುಕೋಲೇ ಅವನ ಪಾಲಿಗೆ. ಅಂತೂ ಎಚ್ಚರಿಕೆಯಿಂದ ತನ್ನ ಕರ್ತವ್ಯ 
ವನ್ನು ನಿರ್ವಹಿಸಬೇಕು. ಅಲಿವಿಯಾ “ ಬುದ್ದಿ ಇಲ್ಲದ ಪ್ರಾಣಿಯನ್ನ ಅತ್ತ ಒಯ್ದಿರಿ? 
ಎಂದರೆ, ಪರಿಜನರಿಗೆನ್ನು ತಾನೆ: “ ನಿಮಗೆ ಕೇಳಿಸೋದಿಲ್ಲವೆ ಅಣ್ಣಂದಿರೆ ? ಶ್ರೀಮಂತಳನ್ನು 
ಅತ್ತ ಒಯಿರಿ.” ಅವಳು ಬೆಪ್ಪಳೆಂದು ಸಿದ್ದ ಮಾಡಿತೋರಿಸಲು ಅವಳ ಅನುಮತಿ 
ಬೇಡಿ, ಅನಂತರ ಹೀಗೆ ಸಿದ್ಧ ಮಾಡುತ್ತಾನೆ: “ನೀನು ಅಳುವುದೇಕೆ ? ” – ಅವನ 
ಪ್ರಶ್ನೆ, “ ನನ್ನ ಸೋದರನ ಮರಣಕ್ಕಾಗಿ” ಅವಳ ಉತ್ತರ. ಅವನ ಆತ್ಮ ನರಕ 
ದಲ್ಲಿದೆ ಎಂದುತೋರುತ್ತದೆ ನನಗೆ ” ಎನ್ನುತ್ತಾನೆ. ಅವನ ಆತ್ಮ ಸ್ವರ್ಗದಲ್ಲಿದೆ ಎಂದು 
ಗೊತ್ತು ನನಗೆ ” ಎನ್ನುತ್ತಾಳೆ ಅಲಿವಿಯ , “ ನಿನ್ನ ಸೋದರನ ಆತ್ಮ ಸ್ವರ್ಗದಲ್ಲಿದೆ 
ಎಂದು ಗೋಳಾಡುವ ನೀನು ಮಹಾಬೆಪ್ಪಳು” ಎನ್ನುತ್ತಾನೆ ಫೆಸ್ಟ್ , ಸರ್ ಆಂಡ್ರನ 
ಬುದ್ದಿಯ ಮಟ್ಟಕ್ಕೆ ನಿಲುಕುವ ಹಾಸ್ಯದ ಚಟಾಕಿಯನ್ನು ಹಾರಿಸಿ ಅವನನ್ನು ಮೆಚ್ಚಿಸು 
ತ್ತಾನೆ. ಆ ಚಟಾಕಿಯ ಮದರಿಯ ಸರ್‌ ಆಂಡ್ರನ ಮಾತುಗಳಲ್ಲಿ ತಿಳಿಯುತ್ತದೆ: 

In sooth , thou wast in very gracious fooling last night, when thou spok ’st of 

Pigrogromitus, of the Vapians passing the equinoctial Queubus. 1 
ಸರ್ ಆ್ಯಂಡೂಗೆಮೇರೆಯಿಲ್ಲದ ಮೆಚ್ಚಿಕೆ ಈ ಹಾಸ್ಯದ ನುಡಿಯನ್ನು ಕೇಳಿ ! ಟೋಬಿ, 
ಮರಿಯೂ ಇವರೊಡನಿದ್ದಾಗ ಫೆಸ್ಟ್ ಕುಣಿಯುತ್ತಾನೆ, ಕುಪ್ಪಳಿಸುತ್ತಾನೆ, ಸುಪರಿಚಿತ 
ಗೀತೆಗಳಿ೦ದ ಪಂಕ್ತಿಗಳನ್ನು ಉದ್ಧರಿಸಿ ಮಾಲೋಲಿಯೊನನ್ನು ರೇಗಿಸುತ್ತಾನೆ. 
ಹಾಡುವಾಗಲೂ ತನ್ನ ಶೋತೃವೃಂದದ ' ಮರ್ಜಿಯನ್ನು ಅರಿತೇ ಹಾಡುತ್ತಾನೆ. 
ಟೋಬಿ, ಮರಿಯೂ ಅವರೊಂದಿಗಿದ್ದಾಗ 

ಆಲಸ್ಯದಲಿ ಸಿರಿಯಿಲ್ಲ, 
ಇನಿದು ಇಪ್ಪತ್ತೆ, ಬಂದೆನ್ನ ಚುಂಬಿಸು ; 
ತಾರುಣ್ಯ ನಿಲುವುದಲ್ಲ. 


1 II , iii. 23 - 6 . 


101 


ಷೇಕ್ಸ್ಪಿಯರಿಗೆ ನಮಸ್ಕಾರ 2 
ಎಂದು ಹಾಡಿದರೆ, ವಿಷಾದ ಮನೋಧರ್ಮವನ್ನೇ ಹೊದ್ದು ನಲಿಯುವ ಡೋಕನ 
ಸಮ್ಮುಖದಲ್ಲಿ 

ಬಾರಿ ಬಾರಿತ ಸಾವೇ 

ದುಃಖಿ ಸೈಪ್ರೆಸಿನಲಿ ನಾ ಮಲಗಲಿ ! 
ಎಂದು ಹಾಡುತ್ತಾನೆ. ಫೆಸ್ಟ್ನಂತಹವರ ಕಷ್ಟಗಳನ್ನು ವಯೋಲಸೊಗಸಾಗಿ ನಿರೂಪಿಸು 
ತಾಳೆ: 

ಇವನು ವಿದೂಷಕನ ಪಾತ್ರವನ್ನು ನಿರ್ವಹಿಸಲು ತಕ್ಕ ವಿವೇಕ ಪಡೆದಿದ್ದಾನೆ ; ಇದನ್ನು ಚೆನ್ನಾಗಿ 
ಮಾಡಲೂ ಒಂದು ವಿಶೇಷ ಬಗೆಯ ಚಾತುರ್ಯ ಬೇಕು. ತಾನು ಯಾರನ್ನು ಹಾಸ್ಯ ಮಾಡುವನೊ 
ಅವರ ಮನಸ್ಸಿನ ಸ್ಥಿತಿಯನ್ನು , ಜನರ ಅ೦ತಸ್ತನ್ನು , ಕಾಲವನ್ನು ಗಮನಿಸಬೇಕು ; ಪಳಗಿಲ್ಲದ ಡೇಗೆ 
ಯಂತೆ ಕಣ್ಣ ಮುಂದೆ ಗರಿ ಕಂಡಾಗಲೆಲ್ಲ ತಡೆಯಬೇಕು. ವಿವೇಕಶಾಲಿಯ ಕೆಲಸದಷ್ಟೇ ಶ್ರಮದ 

ಕಾರ್ಯ ಇದು. 
ಮಾಲೋಲಿಯೊನನ್ನು ಕಾಡುವ ಪ್ರಸಂಗದಲ್ಲಿ ಅವನ ನಟನಾ ಚಾತುರ್ಯ, ಹರಿತವಾದ 
ಬುದ್ದಿ ಶಕ್ತಿ ಎಲ್ಲ ಸ್ಪಷ್ಟವಾಗುತ್ತದೆ. ಕ್ಷಣದಿಂದ ಕ್ಷಣಕ್ಕೆ ತನ್ನ ಸ್ವರವನ್ನು ಬದಲಾಯಿಸು 
ತ್ತಾನೆ. ಅವನನ್ನು ಚೆನ್ನಾಗಿ ಬಲ್ಲ ಮಾಲೋಲಿಯೊ ಸಹ ಅವನು ಸರ್ ಟೋಪಾಸ್ 
ಎಂದು ನಂಬುವಂತೆ ಮಾಡುತ್ತಾನೆ. ತನ್ನ ನಿಜವಾದ ಪಾತ್ರದಲ್ಲಿ ಮಾತನಾಡುವಾಗಲೂ 
ಕಟಕಿಯನ್ನು ಸೊಗಸಾಗಿ ಬಳಸಿಕೊಳ್ಳುತ್ತಾನೆ. ಹಿಂದೊಮ್ಮೆ ಇದೇ ಮಾಲ್ವೇಲಿಯೊ 
ಅವನನ್ನು ತನ್ನ ತನವಿಲ್ಲದ ದಡ್ಡನೆಂದು ಹೀಯೊಳಿಸಿದ್ದನಲ್ಲವೆ ! ಈಗ ಮಾಲ್ಗೊಲಿಯೊ 
ತಾನು ಹುಚ್ಚನಲ್ಲ ಎಂದು ಸಾಧಿಸುವುದಕ್ಕಾಗಿ ಹೇಳುತ್ತಾನೆ - “ ನಿನಗಿರುವಂತೆಯೇ ನನಗೂ 
ಬುದ್ದಿ ಯಿದೆ, ಬೆಪ್ಪೆ . ” ತಕ್ಷಣ ಬರುತ್ತದೆ ಉತ್ತರ ಅಷ್ಟೇನೆ? ಬೆಪ್ಪನಿಗಿರುವುದಕ್ಕಿಂತ 
ಹೆಚ್ಚು ನಿನಗಿಲ್ಲದಿದ್ದರೆ, ನೀನು ಹುಚ್ಚನೇ ಸರಿ . ” ಇಷ್ಟು ಜನದೊಂದಿಗೆ ಇಷ್ಟು ಹೊಂದಿ 
ಕೊಂಡು ಚಾತುರ್ಯದ ಪ್ರದರ್ಶನಮಾಡಿ, ಅವರ ಪಿತೂರಿಗಳಲ್ಲಿ ಭಾಗವಹಿಸಿ, ಹಾಡಿ, 
ಕುಣಿದು ಕುಪ್ಪಳಿಸಿದರೂ , ಅವನ ಕೈಯಲ್ಲಿ ಕಾಸಿಲ್ಲ. ಎಲ್ಲರಿಂದಲೂ ಭಿಕ್ಷೆ ಬೇಡುತ್ತಾನೆ, 
ನಾಚಿಕೆ ಬಿಟ್ಟು ಕಾಸಿಗೆಕೈಯೊಡ್ಡುತ್ತಾನೆ. ನಮಗೆ ನೆನಪಿನಲ್ಲಿ ಬಹುಮಟ್ಟಿಗೆ ಉಳಿ 
ಯುವುದೆಂದರೆ ಅವನ ಸಂಗೀತಪ್ರೇಮ, ಪ್ರತಿ ಸಂದರ್ಭಕ್ಕೆ , ಎಲ್ಲ ಸಂಗಾತಿಗಳಿಗೆ 
ಒಪ್ಪುವ ಸಂಗೀತ ಅವನದು. ನಾಟಕ ಮುಕ್ತಾಯವಾಗುವುದು ಅವನ ಹಾಡಿನೊಂದಿಗೆ. 
( ಈ ಹಾಡಿನಲ್ಲಿ ಕೆಲವರು , ತನ್ನ ಒಡತಿಯನ್ನು ಪ್ರೇಮಿಸಿ ಅದರ ನಿರರ್ಥಕತೆಯನ್ನು 
ಅರಿತ ವಿದೂಷಕನ ವಿಷಾದದ ನಿರೂಪಣೆ ಎಂದೂ ಭಾವಿಸುವುದುಂಟು.) ಒಟ್ಟಿನಲ್ಲಿ 
ಅವನ ಬಗೆಗೆ ನಮಗೆ ಮರುಕ, ಎಲ್ಲರೊಡನೆ ಅವನು ಹೊಂದಿಕೊಂಡರೂ ( 1 am for 
all waters') ಅವನಿಗೆ ಸಂಗಾತಿಗಳಿಲ್ಲ, ಆಪ್ತರಿಲ್ಲ ; ಒ೦ಟಿತನವೇ ಅವನ ಪಾಲಿಗೆ, 
- ಅಥೆಲ್ಲೊ ', ' ಆಂಟೋನಿ ಅ೦ಡ್ ಕ್ಲಿಯೊಪಾಟ ' ನಾಟಕಗಳ ವಿದೂಷಕರನ್ನು 
ಬಿಟ್ಟರೆ ಈ ಗುಂಪಿನ ಮುಖ್ಯ ವ್ಯಕ್ತಿ ಲಿಯರ್ ಅರಸನ ವಿದೂಷಕ , ಈ ವಿದೂಷಕನ 
ವಿಷಯದಲ್ಲಿ ಭಾವಾತಿರೇಕದಿಂದ ಬರೆದು ವಿಮರ್ಶಕರು ಇವನ ' ವಿದೂಷಕತನವನ್ನೆ 
ಮರೆಸಿಬಿಟ್ಟಿದ್ದಾರೆ. ಅವನು ವಿದೂಷಕನೆ, ಎಲ್ಲ ವಿದೂಷಕರಂತೆ ಹಾಡುವ, ನೆಗೆಯುವ, 
ಲಾಗಹಾಕುವ ವಿದೂಷಕನೆ ಎನ್ನುವ ಎಚ್ಚರಿಕೆಯನ್ನು ಒಬ್ಬ ಸುಪ್ರಸಿದ್ಧ ವಿಮರ್ಶಕರು 
- ಎಚ್ . ಗ್ರಾನ್ವಿಲ್ ಬಾರ್ಕರ್ ಇತ್ತಿದ್ದಾರೆ. ಈ ಸಂಪ್ರದಾಯಕ್ಕನುಗುಣವಾದ 

_ 102 


vinurinnung 


TIVIND 


( ಟೈಲ್ಸ್ ನೈಟ್ ' ನಲ್ಲಿ ಅಲಿನಿಯಾ ಮತ್ತು ಗಂಡುಡಿಗೆ ತೊಟ್ಟ ವಯೊಲ 
“ ಬಯಸಿದ ಪ್ರೇಮ ಮಧುರ . . . . ಬಯಸದೆಯೆ ಕೊಟ್ಟದ್ದು ಅತಿ ಮಧುರ. ” - ಅಲಿ ನಿಯ . 


ವಿದೂಷಕತನದೊಂದಿಗೆ ಷೇಕ್ಸ್ಪಿಯರ್ ಎಷ್ಟು ಅಂಶಗಳನ್ನು ಬೆರೆಸಿದ್ದಾನೆ ಎನ್ನು 
ವುದನ್ನು ಗಮನಿಸಿದರೆ ಈ ಪಾತ್ರ ಸಾಂಪ್ರದಾಯಿಕ ವಿದೂಷಕತನದ ಮಾರ್ಪಾಡಿನ 
ಶಿಖರ ಎನ್ನಿಸುತ್ತದೆ. ಎಂಬತ್ತು ಶಿಶಿರಗಳನ್ನು ಕಂಡು ತನ್ನ ಜೀವನದ ಶಿಶಿರವನ್ನು 
ಮುಟ್ಟಿರುವ ಧರಣಿಪಾಲ ಲಿಯರ್, ಪರಿಪಕ್ವತೆಯ ಅಭಿವ್ಯಮೂರ್ತಿಯಾಗಿರಬೇಕಾದ 
ವೃದ್ದ , ಹುಚ್ಚು ಹುಚ್ಚಾಗಿ ನಡೆದುಕೊಂಡಿದ್ದಾನೆ; ಪೂರ್ವಾಪರ ವಿವೇಚನೆಯಿಲ್ಲದೆ 
ಸವಿಮಾತಿನ ಮೋಸಗಾರ್ತಿಯರಿಗೆ ರಾಜ್ಯವನ್ನು ಹಂಚಿ, ತನ್ನ ಪ್ರತಿಷ್ಠೆಯ ದೀಪಕ್ಕೆ ಎಣ್ಣೆ 
ಹಾಕಲೊಪ್ಪದ ಸತ್ಯವಂತೆ ಕಾರ್ಡಿಲಿಯಾಳನ್ನು ಭಿಕಾರಿಯನ್ನಾಗಿ ಮಾಡಿ ಅಟ್ಟಿ ದ್ದಾನೆ. 
ವಿದೂಷಕನನ್ನು ನಾವು ಕಾಣುವ ನಿಮಿಷದಿಂದ ಅವನು ಲಿಯರಿನ ಮೂರ್ಖತನವನ್ನು 
ಎತ್ತಿತೋರಿಸುವ ಸಾಧನವಾಗುತ್ತಾನೆ. ವೃದ್ಧರಾಜ ರಾಜ್ಯವನ್ನೆಲ್ಲ ಹಂಚಿ, ತಾನು 


103 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
' ರಾಜ ' ನೆನ್ನುವ ಬಿರುದನ್ನು ಉಳಿಸಿಕೊಂಡಿದ್ದಾನೆ. ತನ್ನ ಈ ಟೊಳ್ಳು ಬಿರುದಿನಿಂದ 
ಯಾವ ಫಲವೂ ಇಲ್ಲ, ತನ್ನ ಆಜ್ಞೆಯನ್ನು ನಡೆಸುವ ಅಧಿಕಾರವಿಲ್ಲದವನ ಪದವಿ ಶೂನ್ಯ 
ಎಂಬುದನ್ನರಿಯ . ಇಷ್ಟು ವಯಸ್ಸಾದರೂ ತನ್ನ ಉದ್ರೇಕವನ್ನು ,ರೋಷವನ್ನು ತಡೆ 
ಹಿಡಿಯುವ ಸಂಯಮವಿಲ್ಲ ಅವನಿಗೆ. ರಾಜನೆನಿಸಿಕೊಂಡವನು ಯಾವ ಗಾಂಭೀರ್ಯ 
ವನ್ನು ಮೆರೆಯಬೇಕೆನ್ನುವ ಅರಿವೂ ಇಲ್ಲ. ತನ್ನ ಮಗಳ ಸೇವಕ ಆಸ್ವಾಲ್ಡ್ 
ತನ್ನ ನ್ನು ಅವಮಾನಿಸಿದನೆಂದು ಅವನಿಗೆ ಹೊಡೆಯುತ್ತಾನೆ, ಆಸ್ತಾಲನನ್ನು 
ಉರುಳಿಸಿದ ಕೆಂಟನನ್ನು ಪ್ರಶಂಸಿಸುತ್ತಾನೆ. ಆ ಗಳಿಗೆಗೆ ಅಲ್ಲಿಗೆ ಬರುವ ವಿದೂಷಕನ 
ನೋಟ ಅರಸ, ಕೆಂಟರ ನೋಟಕ್ಕಿಂತ ದೂರ ಹರಿಯುತ್ತದೆ, ಈ ಸಂಯಮರಹಿತ 
ವರ್ತನೆಯ ಪರಿಣಾಮ ಏನಾದೀತೆಂಬುದನ್ನು ಗುರುತಿಸುತ್ತದೆ. ಕಾಲಿಟ್ಟ ವನೇ “ಇವನ್ನ 
ನನ್ನ ಸೇವೆಗೂ ಇರಿಸಿಕೊಳ್ಳತೇನೆ. ಕೋ , ನನ್ನ ಹುಚ್ಚನ ಕುಚ್ಚು ” ಎಂದು ತನ್ನ 
ಟೋಪಿಯನ್ನು ನೀಡುತ್ತಾನೆ. ಅರಸನನ್ನು ಕೇಳುತ್ತಾನೆ "ಏನೂ ಇಲ್ಲದೆ ಏನೂ 
ಮಾಡಲಾರೆಯ ಕು ? 1 ” ಅರಸ ಉತ್ತರಿಸುತ್ತಾನೆ. ದಿಟ ಏನೂ ಮಾಡಲಾರೆ ಮಗೂ ; 
ಏನೂ ಇಲ್ಲದಿದ್ದರೆ ಏನೂ ಮಾಡುವ ಹಾಗಿಲ್ಲ. ” ಇಂತಹುದೇ ಮಾತುಗಳಲ್ಲಿ ಎಚ್ಚರಿಕೆ 
ಇತ್ತಿದ್ದ ಅರಸ ಕಾರ್ಡಿಲಿಯಾಳಿಗೆ. ಆದರೆ ಮಗಳಿಗೆ “ಏನೂ ಇಲ್ಲದಿದ್ದರೆ ಏನೂ 
ಬರುವುದೂ ಇಲ್ಲ ” ಎಂದು ಉಪದೇಶಿಸಿದ್ದ ಅರಸನಿಗೆ ಇದು ಪದವಿ ಅಧಿಕಾರಗಳಿಗೂ 
ಅನ್ವಯಿಸುತ್ತದೆ, ಪದವಿ ಇಲ್ಲದವನಿಗೆ ಅಧಿಕಾರವೂ ಇಲ್ಲ ಎನ್ನುವುದು ಹೊಳೆದಿಲ್ಲ. 
ವಿದೂಷಕ ಕೆ೦ಟನ ಕಡೆ ತಿರುಗಿ ಹೇಳುತ್ತಾನೆ ನಿನ್ನ ಬೇಡಿಕೋತೇನೆ, ಇವನ 
ಭೂಮಿಯ ವರಮಾನ ಅಷ್ಟೆ ಅ೦ತ ಇವನಿಗೆ ತಿಳಿಸಿ ಹೇಳು ; ಬೆಪ್ಪನ ಮಾತನ್ನ 
ಇವನು ನಂಬೋದಿಲ್ಲ. ” “ ಕಕ್ಕೆ ನನಗೊಂದು ಗುಡು ಕೊಡು, ನಿನಗೆ ಎರಡು 
ಮಕುಟ ( ಮಕುಟ : crown , ಮೊಟ್ಟೆಯ ಎರಡು ಅರ್ಧ ಚಿಪ್ಪುಗಳು ) ಕೊಡುತ್ತೇನೆ1³ 
ಎನ್ನು ತ್ತಾನೆ. “ ಮಕುಟ ಏತರವೊ ಅವು ? ” ಎಂದು ಅರಸ ಕೇಳಿದರೆ 

ಏತರವೇನು ? ಗುಡ್ಡನ್ನ ಮಧ್ಯಕ್ಕೆ ಒಡೆದು ತಿರುಳ ತಿಂದು ಮುಗಿಸಿದೆ ಎಂದರೆ ಗುಡ್ಡಿನದು ಎರಡು 
ಮಕುಟ . . . ನಿನ್ನ ಚೆನ್ನಾದ ಮಕುಟಾನ ಕೊಟ್ಟು ಮುಗಿಸಿದ ವೇಳೆ ನಿನ್ನ ಈ ಬೊಕ್ಕ ಮಕುಟ 

ದಲ್ಲಿ ಬಹಳ ಬುದ್ದಿ ಇರಲಿಲ್ಲ.! 
ಎನ್ನು ತ್ತಾನೆ. “ಎಚ್ಚರಿಕೆ, ಚಾಟಿಯನ್ನು ಮರೆಯಬೇಡ” ಎಂದು ರಾಜ ಗದರಿದರೆ 

ಒಟ ಅನ್ನೋದು ಕು ; ಅದರ ಅರೇಲಿ ಅದು ಅಡಗಿರಬೇಕು. ಸೊಣಗನ್ನ ಉರಿ ಕಾಯಿಸಿ 

ಕೊತಾ ಗಬ್ಬು ನಾರೋ ಹೊತ್ತಲ್ಲಿ ದಿಟ ಕುನ್ನಿನ ಹೊಡೆದಟ್ಟ ಬೇಕು.1 
ಎನ್ನುತ್ತಾನೆ. ರಾಜ ಮಗಳಿಗೆ “ ಇದೇನು, ಹೀಗೆ ಸಿಡುಕುತ್ತಿ ? ” ಎಂದು ಪ್ರಶ್ನಿಸಿದರೆ, 

ಆಕೆಯ ಸಿಣಿ ಕನ್ನ ಲಕ್ಷಮಾಡಬೇಕು ಅನ್ನೋದುಇಲ್ಲದಾಗ ನೀನು ಒಬ್ಬ ಸಿರಿವಂತ ಆಗಿದ್ದಿ ; ನೀ 
ಈಗ ಜೊತೆಗೆ ಅ೦ಕಿ ಇಲ್ಲದ ಪೂಜ್ಯ; ನೀ ಈಗಿರೋದಕ್ಕಿಂತ ನಾ ಮೇಲು, ನಾ ಪೆದ್ದ , ನೀನು 

ಏನೂ ಅಲ್ಲ. ! 
ಎಂದು ಅವನ ಮೂರ್ಖತನದ ನೆನಪನ್ನು ಕೊಡುತ್ತಾನೆ. ಅವನ ವಾಗ್ದಾಣಗಳಿಗೆ 
ಬಿಡುವೇ ಇಲ್ಲ ; ಮತ್ತೆ ಮತ್ತೆ ಲಿಯರನನ್ನು ಚುಚ್ಚುತ್ತವೆ ಅವು. ಗಾನೆರಿಲಳ ನಿಷ್ಟುರದ 


1 ಶ್ರೀ ಶ್ರೀನಿವಾಸರ ಭಾಷಾಂತರ : ( ಲಿಯರ್‌ ಮಹಾರಾಜ'. 


104 


ನಿಜ ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ ವಿ 
ನುಡಿಯನ್ನು ಕೇಳಿ ನಖಶಿಖಾಂತ ಉರಿಯುವ ರಾಜ, “ ಇದೇನು ನಾನು ಎದ್ದಿರುವೆನೆ ? 
ನನಗೇನು ಕನಸೆ ? ನಾನು ಯಾರು ? ” ಎಂದು ಉದ್ಘಾರ ತೆಗೆದರೆ, ಸಿದ್ದವಾಗಿದೆ 
ವಿದೂಷಕನ ಉತ್ತರ - ಲಿಯರನ ನೆರಳು ”, ಸಂಯಮವೂ ಇಲ್ಲದ, ವಿವೇಕವೂ ಇಲ್ಲದ 
ಈ ವೃದ್ದನ 'ವಿದ್ಯಾಭ್ಯಾಸದಲ್ಲಿ ವಿದೂಷಕನದೂ ಒಂದು ಮುಖ್ಯ ಪಾತ್ರ . ಅವನ 
ಒಂದೊಂದು ಮಾತೂ ಲಿಯರನ ಕುರುಡು ಬುದ್ಧಿಯನ್ನು ಎತ್ತಿ ತೋರಿಸುತ್ತದೆ. 
ಮನುಷ್ಯನಿಗೆ ಮುಖದ ಮಧೆ, ಒಂದು ಮೂಗು, ಅದರ ಅತ್ತ ಇತ್ತ ಎರಡು ಕಣ್ಣುಗಳು 
ಇರುವುದಕ್ಕೆ ಕಾರಣ ಮನುಷ್ಯನ ಮೂಗು ಗುರುತಿಸದಿದ್ದು ದನ್ನು ಕಣ್ಣುಗಳು 
ಗುರುತಿಸಲಿ ಎಂದಂತೆ, ಬಸವನಹುಳುವಿನ ಬೆನ್ನ ಮೇಲೆ ಮನೆಯಿರುವುದು ಅದರ 
ತಲೆಯಿಟ್ಟು ಕೊಳ್ಳುವುದಕ್ಕ೦ತೆ , ತನ್ನ ಹೆಣ್ಣುಮಕ್ಕಳಿಗೆ ಅವನ್ನು ಕೊಟ್ಟು ಬಿಟ್ಟು 
ಕೊಂಬನ್ನಿಡಲು ಸ್ಥಳವಿಲ್ಲವೆನ್ನುವಂತೆ ಮಾಡಿಕೊಳ್ಳುವುದಕ್ಕೆ ಅಲ್ಲವಂತೆ. “ನೀನು ನನ್ನ 
ವಿದೂಷಕನಾಗಿದ್ದರೆ , ಕಾಲಕ್ಕೆ ಮೊದಲೇ ವೃದ್ಧನಾದುದಕ್ಕೆ ನಿನ್ನನ್ನು ಹೊಡೆಸುತ್ತಿದ್ದೆ ” 
ಎನ್ನುತ್ತಾನೆ ವಿದೂಷಕ, ಅದೇಕೆ ಎಂದರೆ, ಉತ್ತರ _ ವಿವೇಕ ಬರುವ ಮುನ್ನವೇ 
ನೀನು ಮುದುಕನಾಗಬಾರದಾಗಿತ್ತು ! ” 

- ಈ ಮೊನಚಾದ ವಾಗ್ದಾಣಗಳನ್ನೆಸೆಯುವ ನಾಲಿಗೆಯನ್ನಾಡಿಸುವುದು ಮಮತೆ 
ತುಂಬಿದ ಹೃದಯ . ವಿದೂಷಕನಲ್ಲಿ ನಾವು ಕಾಣುವುದು ಲೋಕವ್ಯವಹಾರದ ಜಾಣೆ 
ಯೊಡನೆ ತನ್ನ ಅಭಿವೃದ್ಧಿಯನ್ನು ಲೆಕ್ಕಿಸದ ನಿಷ್ಠೆ , ಕೈ ಸೋಲುತ್ತಿರುವವನಿಗೆ ಬೆನ್ನು 
ತಿರುಗಿಸುವುದು ಲೋಕದ ರೀತಿ ಎಂದು ಅವನು ಬಲ್ಲ. ರಾಜ್ಯವನ್ನು ಕಳೆದುಕೊಂಡ 
ರಾಜನ ಪಕ್ಷ ವಹಿಸುವುದು ಕಷ್ಟಕ್ಕೆ ಆಹ್ವಾನವಿತ್ತಂತೆ ಎಂದೂ ಬಲ್ಲನು . ರಾಜನ 
ಸೇವಕನಾಗಬಯಸುವ ಕೆಂಟನಿಗೆ ಇದೇ ಎಚ್ಚರಿಕೆಯನ್ನು ಹೇಳುತ್ತಾನೆ, ಕೆಂಟನೊಡನೆ 
ಅನಂತರದ ಸಂಭಾಷಣೆಯಲ್ಲಿ ರಾಜನ ಪರಿವಾರ ಸಣ್ಣಗಾದುದಕ್ಕೆ ಇದೇ ಕಾರಣವನ್ನು 
ಕೊಡುತ್ತಾನೆ. ತಾನು ಬದುಕುವ ಮಾರ್ಗವನ್ನರಸುವವರು ಆಗಲೇ ರಾಜನನ್ನು ತ್ಯಜಿಸಿ 
ಹೋದುದನ್ನು ಕಂಡಿದ್ದಾನೆ. ಆದರೆ ತಾನು ಕಷ್ಟದಲ್ಲಿ, ಸುಖದಲ್ಲಿ, ಅಕ್ಷರಶಃ ಮಳೆಯಲ್ಲಿ, 
ಬಿಸಿಲಿನಲ್ಲಿ ರಾಜನೊಡನೆ ಅಲೆಯುತ್ತಾನೆ. ರಾಜಪದವಿಯ ಸಂಕೇತಗಳಲ್ಲಿ ರಾಜನಿಗೆ 
ಉಳಿಯುವುದು ವಿದೂಷಕನ ಸಹವಾಸವೊಂದೆ ! ವಿದೂಷಕನಿಗೆ ಕಾರ್ಡಿಲಿಯಾಳೆಂದರೆ 
ಪ್ರಾಣ. ಅವಳುಫಾಗೆಹೋದ ನಂತರ ಅವನು ತನ್ನಲ್ಲಿಯೇ ಕೊರಗುತ್ತಿದ್ದಾನೆ. 
ಇದಾದ ಮೇಲೆ ಅವನು ಹಾಡುವುದು ಹೆಚ್ಚಾಗಿದೆ , ಹೃದಯದನೋವನ್ನು ಮರೆಮಾಚ 
ಲೆಂದೇನೂ ! ಹುಚ್ಚು ಹಿಡಿದ ರಾಜನ ಅಲೆತದಲ್ಲಿ ಅವನ ಸಹಚರ ಈ ವಿದೂಷಕ . 
ಈ ಎಲ್ಲ ಗೊಂದಲ, ನೋವುಗಳ ಮಧ್ಯೆ " ಹಾಗೇ ನಾನು ಮಧ್ಯಾಹ್ನ ಹಾಸಿಗೆ ಸೇರೇನೆ” 
ಎನ್ನುವುದೇ ಅವನ ಕೊನೆಯ ಮಾತುಗಳು. ಅವನ ಗತಿ ಕೊನೆಗೆ ಏನಾಯಿತೆನ್ನು ವುದು 
ನಾಟಕದಲ್ಲಿ ನಮಗೆ ತಿಳಿಯುವುದಿಲ್ಲ . ದುರಂತದ ಸುಳಿಯಲ್ಲಿ ಲಿಯರ್‌ ಕಾರ್ಡಿಲಿಯಾ 
ಮರೆಯಾಗುವ ಗಭೀರದೃಶ್ಯದಲ್ಲಿ ಬಡ ವಿದೂಷಕನಿಗೆ ಸ್ಥಾನವಿಲ್ಲ. ಸಾವಿನ ಮಬ್ಬಿನಲ್ಲಿ 
ಲಿಯರ್‌ " . . and my poor foolis hang 'd ' ಎನ್ನುತ್ತಾನೆ. ಆದರೆ ಈ ' ಫೂಲ್ ' 
ಕಾರ್ಡಿಲಿಯಾಳೇ ಇರಬೇಕು. ಕೊನೆಯ ಗಳಿಗೆಯಲ್ಲಿ ಸಾವಿನ ಲೋಕದ ಗಡಿಯ ಮೇಲೆ 
ಒಂದು ಪಾದವಿಟ್ಟ ಲಿಯರನ ಮನಸ್ಸು ಗೊಂದಲಕ್ಕೆ ಸಿಕ್ಕಿ ತನ್ನ ನಿಷ್ಠೆಯ ಭಂಟನನ್ನೂ 

105 


ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ನೆನೆದುಕೊಂಡಿರಬಹುದು, ಕಾರ್ಡಿಲಿಯಾಳನ್ನು ಕುರಿತೂ ಯೋಚಿಸುತ್ತಿರಬಹುದು. 

ಲಿಯರನ ವಿದೂಷಕ ಮಮತೆ, ನಿಷ್ಠೆ ಗಳು ಬೆರೆತ ಸೇವಕ ಮಾತ್ರವಲ್ಲ, ಲಿಯರನ 
ಮೂರ್ಖತನಕ್ಕೆ ನುಡಿಗನ್ನಡಿಯನ್ನು ಹಿಡಿಯುವ ವಿವೇಕಿ ಮಾತ್ರವಲ್ಲ, ಒಂದು ರೀತಿಯಲ್ಲಿ 
ಅವನೊಂದು ಪ್ರತೀಕವೂ ಹೌದು. ಅವನು ವಾಸ್ತವಿಕತೆಯ ಪ್ರತೀಕ. ಅರಸನಾಗಲಿ 
ಆಳಾಗಲಿ ವಾಸ್ತವಿಕತೆಯನ್ನು ಮರೆತನೆಂದರೆ , ಭ್ರಾಂತಿಗಳಿಗೆ ವಶನಾದನೆಂದರೆ, ನೋವು 
ಕಟ್ಟಿಟ್ಟ ಫಲ . “ ಏನೂ ಇಲ್ಲದಿದ್ದರೆ ಏನೂ ಬರುವುದೂ ಇಲ್ಲ ” ಎನ್ನುವುದೊಂದು ಕಠೋರ 
ಸತ್ಯ ; “ ಅಂತೆ ಬರಿ ಬುರುಡೆಯನು ಮೊಳಗಿಸದ ಮೆಲ್ ದನಿಯ ಜನ ಬರಿಯೆರೆ 
ರಲ್ಲ 1 ” ಎನ್ನು ವುದು ಮತ್ತೊಂದು ಸತ್ಯ . ಇವುಗಳನ್ನು ಕಡೆಗಾಣಿಸಿದ ಲಿಯರನ 
ಭ್ರಮೆಯ ಕಪ್ಪು ಛಾಯೆ ಸದಾ ಕಾಣುವಂತೆ ಅವನ ಪಕ್ಕದಲ್ಲಿ ನಡೆಯುತ್ತದೆ ವಿದೂಷಕನ 
ಸತ್ಯದ ಬೆಳಕು. ತನ್ನ ತೀರ್ಮಾನವೇ ವಿವೇಕಯುತವಾದದು, ಎಲ್ಲರ ಹೃದಯವನ್ನು 
ಅರಿತವನು ತಾನು, ಅಧಿಕಾರವಿಲ್ಲದ ಪದವಿಯೂ ಮನ್ನಣೆ ಪಡೆಯುತ್ತದೆ ಮುಂತಾದ 
ಭ್ರಾಂತಿಗಳೆಲ್ಲ ಲಿಯರನಿಂದ ಕಳಚಿ ಬೀಳುವವರೆಗೆ, ಲಿಯರ್ ತನ್ನ ಸಂಕಟವನ್ನು ಮರೆತು 
ಇತರರ ನೋವನ್ನು ಕುರಿತು ಯೋಚನೆ ಮಾಡುವ ಸ್ಥಿತಿಯನ್ನು ತಲಪುವವರೆಗೆ, ವಸ್ತು 
ಸ್ಥಿತಿಯ ಮೂರ್ತಿಯಂತೆ ಅವನನ್ನು ಅನುಸರಿಸುತ್ತಾನೆ ವಿದೂಷಕ, ಅವನಿಗೆ ಸುತ್ತಲಿನ 
ಜಗತ್ತಿನ ನಿಜಸ್ಥಿತಿಯ ಅರಿವಾಗುತ್ತಲೇ ವಿದೂಷಕ ಮರೆಯಾಗುತ್ತಾನೆ 'T 11 go 
to bed at noon ” ( ಮಧ್ಯಾಹ್ನ ಹಾಸಿಗೆ ಸೇರೇನೆ), 

ಲಿಯರನ ವಿದೂಷಕ, ಲಿಯರ್ ಇಬ್ಬರನ್ನೂ ಕುರಿತು ಯೋಚನೆ ಮಾಡಿದಾಗ, 
ನಾಟಕದ ಮೊದಲರ್ಧದಲ್ಲಿಯದರೂ ಅವರಿಬ್ಬರೂ ಉಡುಪನ್ನು ಬದಲಾಯಿಸಿಕೊಳ್ಳ 
ಬೇಕು, ನಿಜವಾದ ಬೆಪ್ಪ ರಾಜನೆ ಎಂದು ತೋರುತ್ತದೆ. ಆದರೆ ಒಟ್ಟು ನಾಟಕವನ್ನು 
ನೆನೆದಾಗ ಲಿಯರನನ್ನು ಬೆಪ್ಪ ಎಂದು ಕರೆಯಲು ಮನಸ್ಸು ಒಪ್ಪದು. ಹಾಗೆಯೇ 
ಅಥೆಲ್ಲೊ ತನ್ನನ್ನೇ ಮೂರ್ಖನೆಂದು ಕರೆದುಕೊಳ್ಳು ತ್ತಾನೆ ; ತನ್ನನ್ನು ಅವನು ವರ್ಣಿಸು 
ವುದು ಹೀಗೆ: 

ತನ್ನ ಕುಲವೆಲ್ಲಕ್ಕೂ ಮಿಗಿಲೆನಿಪ ಸಿರಿಮಣಿಯ | 

ಬಿಸುಟಮೂರ್ಖಇಂಡಿಯನನ ತೆರದ ಕೈಯನನು. 
ಅವನ ಈ ಮಾತುಗಳನ್ನು ಕೇಳುವಾಗ “ಹೌದು, ನಿಜ ” ಎನ್ನಿಸುತ್ತದೆ. ಆದರೆ ಅವನನ್ನು 
ಬೆಪ್ಪ ಎಂದು ಕರೆಯಲು ಮನಸ್ಸು ಒಪ್ಪದು. ಎರಡನೆ ರಿಚರ್ಡನನ್ನು ಎಷ್ಟು 
ಬಾರಿ 'ಮೂರ್ಖ' ಎಂದುಕೊಂಡರೂ ಒಟ್ಟಿನಲ್ಲಿ ಅವನಿಗೆ ಬೆಪ್ಪನ ಪಟ್ಟ ಕಟ್ಟಲು 
ಮನಸ್ಸು ಹಿಂದೆಗೆಯುತ್ತದೆ. ಬೆಪ್ಪುತನ ಬಾಟಮ್ , ಆಂಡೂ ಮುಂತಾದವರಲ್ಲಿ ನೆಲೆ 
ಮಾಡಿರುವಾಗ ತೋರುವಂತೆ ನಗುವಿನಲ್ಲಿ ಯಾವಾಗಲೂ ಪರಿಣಾಮವಾಗುವುದೂ ಇಲ್ಲ . 
ಟಚ್ ಸೈನ್ , ಫೆಸ್ಟ್ ಮೊದಲಾದವರಲ್ಲಿ ಕಾಣುವಂತೆ ವಿವೇಕ ಧರಿಸಿದ ಮುಖವಾಡ 
ಮಾತ್ರವೂ ಅಲ್ಲ, ಗಂಭೀರ ಪರಿಣಾಮಗಳನ್ನು ೦ಟುಮಾಡಬಹುದಾದಂತಹ ಶಕ್ತಿ 
ದುರಂತದ ದಾರಿಯೂ ಆಗಬಹುದು ಎನ್ನುವುದು ಈ ನಿದರ್ಶನಗಳಿಂದ ಸ್ಪಷ್ಟವಾಗುತ್ತದೆ. 


1 ಶ್ರೀ ಶ್ರೀನಿವಾಸರ ಭಾಷಾಂತರ : ' ಲಿಯರ್ ಮಹಾರಾಜ'. 


106 


ಎa ಷೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ ಎa 
ಹಾಗಾದರೆ ಜೀವನದಲ್ಲಿ ಬೆಪ್ಪುತನ ಯವುದು, ವಿವೇಕ ರೂವುದು ? ಲಿಯರ್ , ರಿಚರ್ಡ್ 
ಮೊದಲಾದವರಲ್ಲಿ ಬೆಪ್ಪುತನ ಒಂದು ಭಾಗ ಮಾತ್ರವಾಗಿದ್ದರೆ, ಅವರಲ್ಲಿ ನಮಗೆ ಸಹಾನು 
ಭೂತಿಯನ್ನು , ಒಂದು ಬಗೆಯ ಆತ್ಮೀಯತೆಯನ್ನು ಉಂಟುಮಾಡುವ ಭಾಗ ಯಾವುದು ? 
ಲಿಯರನ ಬೆಪ್ಪುತನದ ಮೂಲವನ್ನು ಆಗಲೇ ಕಂಡಿದ್ದೇವೆ. ಇದು ಸತ್ಯವನ್ನು ನಿರ್ಲಕ್ಷಿ 
ಸುವುದು, ಭ್ರಾಂತಿಯನ್ನಪ್ಪುವುದು, ನಿರ್ಲಕ್ಷಿಸಿದ ಮಾತ್ರಕ್ಕೆ ಶಕ್ತಿಗುಂದದು ವಾಸ್ತವಿಕತೆ, 
ಅದು ತನ್ನ ಮುಯ್ಕೆಯನ್ನು ತೀರಿಸಿಯೇ ತೀರಿಸುತ್ತದೆ. ಅದರ ಮುಯ್ಕೆಯ 
ಪ್ರವಾಹದಲ್ಲಿ ಅದನ್ನು ನಿರ್ಲಕ್ಷಿಸಿದವನು, ಅವನ ಸುತ್ತಮುತ್ತಲಿನವರು ಎಲ್ಲ ಕೊಚ್ಚಿ 
ಹೋಗಬಹುದು. ವಾಸ್ತವಿಕತೆಯ ಅರಿವು ವಿವೇಕದ ಒಂದು ಮುಖ, ಅದರ ಅಜ್ಞಾನ 
ಬೆಪ್ಪುತನದ ಒಂದು ಮುಖ . ಎರಡನೆ ರಿಚರ್ಡ್ ವಸ್ತುಸ್ಥಿತಿಯನ್ನು ಉದ್ದಕ್ಕೂ ನಿರ್ಲಕ್ಷಿ 
ಸುತ್ತ ಬಂದಿದ್ದಾನೆ; ಅಪಾಯದ ಅಂಚಿನಲ್ಲಿ ಕುಳಿತು , ದೈವ ತನ್ನ ಸಹಾಯಕ್ಕೆ ದೇವತೆ 
ಗಳ ಸೈನ್ಯವನ್ನು ಕಳುಹಿಸುವುದೆಂದು ನಂಬಿದ್ದಾನೆ. ರೋಮಿನ ಜನರಿಗೆ ಬೇಕಾದುದು 
ಪ್ರಜಾಪ್ರಭುತ್ವವಲ್ಲ, ಸರ್ವಾಧಿಕಾರ ; ಸೀಸರನನ್ನು ಕೊಂದರೆ ಅವನ ಪ್ರಭಾವವನ್ನು 
ಕೊಂದಂತಲ್ಲ ಎನ್ನುವುದನ್ನು ಬ್ಯೂಟಸ್ ಮರೆಯುತ್ತಾನೆ. ರಾಜಕೀಯದ, ಲೌಕಿಕ 
ವ್ಯವಹಾರದ ಸ್ವರೂಪ, ಬೇಡಿಕೆಗಳನ್ನು ಮರೆಯುತ್ತಾನೆ. ಈ ಎಲ್ಲರೂ ಅಲ್ಲದೆ 
ಷೇಕ್ಸ್ಪಿ ಯರನ ಜಗತ್ತಿನಲ್ಲಿ ಇಂತಹವರು ಎಷ್ಟೋ ಮಂದಿ ತಮ್ಮ ಈ ' ಬೆಪ್ಪುತನ' ಕ್ಕೆ 
ಶಿಕ್ಷೆಯನ್ನನುಭವಿಸುತ್ತಾರೆ. ಅವನ ಜಾಣ ವಿದೂಷಕರು ವಸ್ತುಸ್ಥಿತಿಯನ್ನು ಎಂದೂ 
ಮರೆಯಲಾರರು . ಲೆ ಬೊ ಎನ್ನುವವನು ಉತ್ಸಾಹದಿಂದ ರೋಸಲಿಂಡ್ , ಸೀಲಿಯಾರಿಗೆ 
ಆಗ ತಾನೆ ನಡೆದ ಕಠೋರಕುಸ್ತಿ ಪಂದ್ಯಗಳನ್ನು ವರ್ಣಿಸಿ , ಅವರು ಅಲ್ಲಿಯೇ ಇದ್ದರೆ 
ಅ೦ತಹುದೇ ಸೊಗಸಾದ ಆಟವನ್ನು ನೋಡಬಹುದೆಂದರೆ, ಟಚ್ ಸೈನ್ ಎನ್ನು ತ್ತಾನೆ: 

ಮನುಷ್ಯ ಹೀಗೇ ದಿನೇ ದಿನೇ ವಿವೇಕಶಾಲಿಯಾಗಬಹುದು : ಎಲುಬನ್ನು ಮುರಿಯುವುದು 

ಸ್ತ್ರೀಯರಿಗೆ ಆಟವೆಂಬುದನ್ನು ಇದೇ ಮೊದಲಬಾರಿ ನಾನು ಕೇಳಿದುದು . 
ಷೇಕ್ಸ್ಪಿಯರನ ಆದರ್ಶ ಮನುಷ್ಯನನ್ನು ಹ್ಯಾಮೈಟ್ ಚಿತ್ರಿಸಿದ್ದಾನೆ ಎನ್ನಬಹುದು : 

ಏತಕೆನೆ ನೀನು, ಎಲ್ಲಾ ಕಷ್ಟ ಗಳ ಪಡುತ 
ಒ೦ದನೂ ಪಡದವನ ರೀತಿ, ನಿನ್ನ ಅದೃಷ್ಟ 
ಕೊಡುವ ಪೆಟ್ಟು ಗಳು ಮೆಚ್ಚಿಕೆಗಳನ್ನು ಒಂದೆ ಸಮ 
ಉಪಕಾರವೆಂದೆಣಿಸಿ ಗ್ರಹಿಸಿರುವೆ. ಈ ರೀತಿ, 
ಯಾರ ಶಕ್ತಿ ವಿವೇಕಗಳು , ಅದೃಷ್ಟದ ಬೆರಲು 
ತನ್ನ ಇಷ್ಟಕೆ ಬಂದ ಸ್ವರವ ನುಡಿಸಲು ಬರುವ 
ಕೊಳಲಾಗದೊಂದ೦ದ ಸವರಸಕೆ ಬೆರೆತಿಹವು, 

ಅವರು ಧನ್ಯರು. 1 
ಇಲ್ಲಿ ಷೇಕ್ಸ್ಪಿಯರ್ ವರ್ಣಿಸುತ್ತಿರುವುದು ನಿಚ್ಚಳ ದೃಷ್ಟಿ , ಮಾನವ ಹೃದಯ ಎರಡೂ 
ಬೆರೆತ ಸಂಯಮಶಾಲಿಯನ್ನು , ಲಿಯರ್ , ಅಥೆಲ್ಲೊ , ರಿಚರ್ಡ್, ಬೂಟಸ್ ಮತ್ತಿತರ 
ಹಲವಾರು ಪಾತ್ರಗಳಿಗೆ ಈ ಸಮತೂಕದ ದೃಷ್ಟಿ ಇಲ್ಲ. ಇದರಿಂದಲೇ ಅವರು ಭಾ೦ತಿಗಳಿ 
4 ಶ್ರೀ ಶ್ರೀನಿವಾಸರ ಭಾಷಾಂತರ : ' ಹ್ಯಾಮೈಟ್ '. 


107 


ಷೇಕ್ಸ್ಪಿಯರಿಗೆ ನಮಸ್ಕಾರ - 
ಗೊಳಗಾಗಿ ತಮಗೂ , ಇತರರಿಗೂ ದುರಂತವನ್ನು ತರುವುದು. ಆದರೆ ಅವರಲ್ಲಿ ಮಾನವ 
ಹೃದಯವಿದೆ. ಇತರರನ್ನು ಕಂಡು ಮರುಗುವ, ಪ್ರೇಮ, ಸ್ನೇಹ, ನಿಷ್ಟೆಗಳನ್ನು ಗುರುತಿಸಿ 
ಮೆಚ್ಚುವ ಹೃದಯವಿದೆ. ಇದು ಸ್ವಲ್ಪ ಕಾಲ ಮಾಸಬಹುದು, ಆದರೆ ಅದರ ಇರವಿನ 
ಬಗೆಗೆ ಅನುಮಾನವೇ ಇಲ್ಲ. ಆದುದರಿಂದಲೇ ಅವರ ಬುದ್ದಿ ಕುರುಡಾದರೂ , ಅವರು 
ವಾಸ್ತವಿಕತೆಯನ್ನು ಮರೆತರೂ , ನಮಗೆ ಅವರಲ್ಲಿ ಅನುಕಂಪ. ಅವರ ಬೆಪ್ಪುತನ 
ಕೊನೆಗಾದರೂ ಅಳಿಯುತ್ತದೆ. ಆದರೆ ಎಂದೂ ಅಳಿಯದ ಬೆಪ್ಪುತನವನ್ನೂ ಷೇಕ್‌ - 
ಸ್ಪಿಯರ್ ಚಿತ್ರಿಸುತ್ತಾನೆ, ಬಾಟಮ್ , ಡಾಗ್‌ಬೆರಿಯರ ಬೆಪ್ಪುತನದಂತದಲ್ಲದೆ ಇದು 
ತನ್ನನ್ನೂ ಸುತ್ತಲಿನ ಜಗತ್ತನ್ನೂ ಮುಳುಗಿಸುವ ವಿನಾಶದ ಪ್ರವಾಹವನ್ನೇ ಸೃಷ್ಟಿಸು 
ತದೆ. ಇದು ತನಗಿಂತ ಹಿರಿಯ ಶಕ್ತಿಯೊಂದುಂಟು ಎಂಬುದನ್ನು ಮರೆತು , ತಾನೇ 
ಪರಮ ದೈವ, ಎಲ್ಲರ ಭಾಗ್ಯವನ್ನು ತಿದ್ದುವ ಶಕ್ತಿ , ತನ್ನ ಸಂತೋಷವೇ ಜಗತ್ತಿನ 
ಜೀವನದ ಪರಮ ಗುರಿ ಎಂದು ನಂಬುವ ಕುರುಡು ಹೃದಯದ ಬೆಪ್ಪುತನ, ಆತ್ಮಪ್ರತಿಷ್ಟೆ 
ಯಲ್ಲಿ ಬೀಗುವ ಈ ಕುರುಡು ಚೇತನ ಜೀವನದ ಸೌಂದರ್ಯವನ್ನು ಗುರುತಿಸ 
ಲರಿಯದು ; ಸ್ನೇಹ, ಪ್ರೇಮ , ನಿಷ್ಠೆ , ತ್ಯಾಗಗಳನ್ನು ಅರಿಯದು ; ತನ್ನ ಅಂಧತನದಿಂದ 
ಇತರರಿಗೂ ಕೇಡನ್ನು ಂಟುಮಾಡಿ ತಾನೂ ಕೇಡನ್ನು ತಂದುಕೊಳ್ಳು ತ್ತದೆ ಇದು. ಈ 
ಬೆಪ್ಪುತನ ಭಯಂಕರವಾದುದು , ಯಾವ ಅನುಕಂಪವನ್ನೂ ಆಕರ್ಷಿಸಲಾರದು. 
ಮೂರನೆ ರಿಚರ್ಡ್ , ಎಡ್ಕಂಡ್ , ಇಯೂಗೋ ಇವರೆಲ್ಲ ಈ ರೀತಿಯ ಬೆಪ್ಪರು. ಅಥೆಲ್ಲೊ 
ಬಳಸಿದ ಉಪಮಾನ - ತನ್ನ ಕುಲವೆಲ್ಲಕ್ಕಿಂತ ಬೆಲೆಬಾಳುವ ಅನರ್ಘ ರತ್ನವನ್ನು ಎಸೆದ 
ಅನಾಗರಿಕನ ಉಪಮಾನ - ಇವರಿಗೆ ಒಪ್ಪುತ್ತದೆ. ಜೀವನದ ಸೊಗಸು , ಭವ್ಯತೆಗಳ 
ನರಿಯದ, ಮಾನವ ಹೃದಯದಶ್ರೀಮಂತಿಕೆಯನ್ನು ತಿಳಿಯದ ಮಹಾಬೆಪ್ಪರು ಇವರು. 
ಇವರದು ಬದುಕಿನಲ್ಲಿ ಉತ್ಸಾಹವಲ್ಲ ( ಅದೊಂದು ಇದ್ದರೆ, ಬಾಟಮನಿಗೆ ಇದ್ದಂತೆ , ಷೇಕ್ 
ಸ್ಪಿಯರ್ ಎಲ್ಲವನ್ನೂ ಕ್ಷಮಿಸಿಯಾನು) ; ಸಾವಿನಲ್ಲಿ, ಕತ್ತಲೆಯನ್ನು ಹಬ್ಬಿಸುವುದರಲ್ಲಿ, 
ತಮ್ಮ ಕ್ರೂರ ಪ್ರಭುತ್ವವನ್ನು ಸ್ಥಾಪಿಸುವುದರಲ್ಲಿ ಇವರ ಉತ್ಸಾಹ. ಬಾಳಿನ ಗೌರೀ 
ಶಂಕರದ ಎತ್ತರವನ್ನು ತನ್ನ ಕೈಯ ಗೇಣಿನಿಂದ ಅಳೆದಿದ್ದೇವೆಂದು ಸಂಭ್ರಮ 
ಪಡುವವರು ಇವರು. ( ಅಸ್ ಯು ಲೈಕ್ ಇಟ್ ' ನಾಟಕದಲ್ಲಿನಜೇಸ್, ಮನುಷ್ಯನ 
ಬಾಳಿನಲ್ಲಿ ಬಾಲ್ಯದಿಂದ ಸಾವಿನವರೆಗೆ ಮೆಚ್ಚಲು ಏನನ್ನೂ ಕಾಣದ ಸಿನಿಕ್ , ಈ 
ಹಾದಿ ಹಿಡಿದಿರುವವನೇ . ಆದುದರಿಂದಲೇ ಸಾಮಾನ್ಯವಾಗಿ ತಾಳ್ಮೆಯಿಂದ ಮಾತ 
ನಾಡುವ ಹಿರಿಯ ಚೂಕ್ ಸಹ ಇವನಿಗೆ ಸ್ವಾತಂತ್ರ ಕೊಟ್ಟರೆ ಏನಾಗುವುದೆಂಬುದನ್ನು 
ವಿವರಿಸುವಾಗ ಕಹಿಯಾಗುವುದು . ಆದರೆ ಅವನ ಪ್ರಭಾವ ಜೇಸನನ್ನು ತಡೆದಿದೆ.) 
ಷೇಕ್ಸ್ಪಿಯರನ ಜಗತ್ತಿನ ಮಹಾಬೆಪ್ಪರು ಡಾಗ್‌ಬೆರಿ , ಆಂಡೂ , ಬಾಟಮ್ 
ಮೊದಲಾದವರೂ ಅಲ್ಲ. ಫೆಸ್ಟ್ , ಲಿಯರನ ವಿದೂಷಕ, ಟಚ್ ಸ್ಟನ್ ಮೊದಲಾದವರೂ 
ಅಲ್ಲ. ಸೋಲನ್ನಪ್ಪಿದಬ್ಯೂಟಸ್ , ರಿಚರ್ಡ್, ಲಿಯರ್ ಮೊದಲಾದವರೂ ಅಲ್ಲ. 
ಆದರೆ ತಮ್ಮ ಮಿತಿಯನ್ನರಿಯದ, ತಮಗಿಂತ ಹಿರಿಯ ಶಕ್ತಿಯನ್ನು ಗುರುತಿಸದ, ಬರಡು 
ಹೃದಯದ ಷೇಕ್ಸ್ಪಿಯರ್ ತನ್ನ ವಿದೂಷಕರಿಗೆ ಅಂತಃಕಿರಣದ ವರವನ್ನು ಇತ್ಯನೆಂಬು 
ದನ್ನು ಮತ್ತೆ ಸ್ಮರಿಸಿಕೊಳ್ಳಬಹುದು - ಇಯೂಗೋ , ಎಡ್ಕಂಡ್ , ನಾರ್ತಂಬರ್ಲೆಂಡ್ , 

108 


ನಿ ಸೇಕ್ಸ್ಪಿಯರನ ಜಗತ್ತಿನಲ್ಲಿ ಬೆಪ್ಪರು ಮತ್ತು ಬೆಪ್ಪುತನ ೨ 
( ಅನವಶ್ಯಕವಾದ ಗೊಂದಲ' ದ ಡಾನ್ ಜಾನ್ ಇಂತಹವರು. ಸಮಗ್ರ ವಿಶ್ವದಲ್ಲಿ 
ಇವರ ಬೆಪ್ಪುತನದ ನೃತ್ಯ ಹೇಗೆ ಕಾಣುತ್ತದೆ ಎನ್ನುವುದನ್ನು ಷೇಕ್ಸ್ಪಿಯರ್ 
ಒಂದು ಭವ್ಯವಾದ ಚಿತ್ರದಲ್ಲಿ ಎಂದೆಂದಿಗೂ ಮರೆಯಲು ಸಾಧ್ಯವಾಗದಂತೆ 
ಚಿತ್ರಿಸಿದ್ದಾನೆ: 

ಮಾನವನು, ಮದದ ಮಾನವನು , 
ಚಣ ಕಾಲದ ಅಧಿಕಾರವನು ಹೋದರೇ , 
ಶಂಕೆಯಿನಿತಿರದ ತನ್ನ ಮುಕುರದಾ ಸತ್ವವನೆ 
ಅರಿಯದೆಯೆ ಸಿಟ್ಟಿದ್ದ ಮರ್ಕಟದೊಲಾಡುವನು, 
ಮೇಲಿರುವ ನಾಕದಿದಿರಿನಲಿ, ಸುರರು ಕಣ್ಣಲಿ 
ಹನಿಯ ಕೂಡಿಸುವಂತ ಹುಚ್ಚು ಆಟಗಳನು. 


IM 


ಷೇಕ್ಸ್ಪಿಯರ್ ಕಾಲದ ರ೦ಗಭೂಮಿ 


ಗಿರಡ್ಡಿ ಗೋವಿಂದರಾಜ 


ಕಲೆಯ ವಿವಿಧ ರೂಪಗಳಲ್ಲೆಲ್ಲ ನಾಟಕವೇ ಭೌತಿಕ ಸಂಗತಿಗಳಿಂದ ಹೆಚ್ಚಾಗಿ 
ಪ್ರಭಾವಿತವಾದುದೆಂಬ ಮಾತು ಸತ್ಯ . ಕವಿಯಾಗಲಿ, ಕಥೆಗಾರನಾಗಲಿ ತನಗೆ ಸರಿ 
ಕಂಡಂತೆ ಬರೆದು ಯಾರಾದರೂ ತನ್ನ ಸ್ವಂತಿಕೆಯನ್ನು ಗುರುತಿಸಿಯಾರೇ ಎಂದು 
ದಶಕಗಟ್ಟಲೆ ಕಾಲ ಕಾಯಬಲ್ಲ . ಆದರೆ ನಾಟಕಕಾರನ , ಅದರಲ್ಲಿ ಕಂಪನಿಯೊಂದರ 
ಪಾಲುಗಾರನಾದ ನಾಟಕಕಾರನ ಲಕ್ಷವಿರುವದು ಆ ದಿನ ಸಂಜೆಗೆ ನಾಟಕ ನೋಡಲು 
ಬರುವ ಪ್ರೇಕ್ಷಕರ ಮೇಲೆ. ನಾಟಕರಚನೆಯನ್ನು ಜೀವನದ ಧಂಧೆಯನ್ನಾಗಿ ಮಾಡಿ 
ಕೊಂಡ ಯಾವನೂ ಅಯಶಸ್ವಿ ನಾಟಕಗಳನ್ನು ಬರೆದು ತಡೆದುಕೊಳ್ಳಲಾರ. 
ಅ೦ತೆಯೇ ಅವನ ನಾಟಕಗಳು ಅಭಿನಯಿಸಲ್ಪಡುವ ರಂಗಭೂಮಿ , ಅವನ ನಾಟಕ 
ಗಳನ್ನು ಆಡುವ ಕಂಪನಿ, ಅವುಗಳಿಗೆ ಹಣ ಕೊಟ್ಟು ನೋಡುವ ಪ್ರೇಕ್ಷಕವರ್ಗ ಇವೆಲ್ಲವೂ 
ಒಂದಿಲ್ಲೊಂದು ರೀತಿಯಲ್ಲಿ ಅವನ ನಾಟ್ಯಕಲೆಯ ಮೇಲೆ ಪ್ರಭಾವ ಬೀರುತ್ತವೆ. 
ಇದೇ ಕಾರಣಕ್ಕಾಗಿಯೋ ಏನೋ , ನಾಟಕದ ತಂತ್ರವಿಧಾನದಲ್ಲಿ ಹೆಚ್ಚಾಗಿ ಒಮ್ಮಿಂದ 
ಒಮ್ಮೆಲೆ ಕ್ರಾಂತಿಕಾರಕ ಬದಲಾವಣೆಗಳಾದುದು ವಿರಳ. 

ನಮಗೆ ಗೊತ್ತಿರುವ ಹಾಗೆ ಷೇಕ್ಸ್ಪಿಯರ್ ಒಬ್ಬ ರಂಗಭೂಮಿಯ ಮನುಷ್ಯ , 
ಅದರಲ್ಲೂ ವ್ಯಾವಹಾರಿಕ ಬುದ್ದಿಯವನು. ನಾಟಕದ ಕಂಪನಿಯೊಂದರ ಪಾಲುಗಾರ 
ನಾಗಿದ್ದುಕೊಂಡು ಆ ಕಾಲದ ಅತ್ಯಂತ ಜನಪ್ರಿಯ ನಾಟಕಕಾರನೆನಿಸಿಕೊಂಡವನು . 
ಅವನ ಸಮಕಾಲೀನ ನಾಟಕಕಾರ ಬೆನ್ ಜಾನ್ಸನ್ ಷೇಕ್ಸ್ಪಿಯರನನ್ನು ' ನಮ್ಮ 
ರಂಗಭೂಮಿಯ ಪ್ರಶಂಸೆ , ಆನಂದ, ಆಶ್ವರ ' ಎಂದು ಕರೆದಿದ್ದಾನೆ. ಸ್ವಾಭಾವಿಕವಾಗಿ 
ಇಂಥವನಿಗೆ ತನ್ನ ನಾಟಕಗಳು ಗಲ್ಲಾಪೆಟ್ಟಿಗೆಯ ದೃಷ್ಟಿ ಯಿಂದ ಯಶಸ್ವಿಯಾಗ 
ಬೇಕೆಂದು ಆಶೆಯಿರುವದು ಸಹಜವೇ . ಆದರೂ ಆತನ ಮಹಾನ್ ಪ್ರತಿಭೆಯ ಮುಂದೆ 
ಈ ಯಾನ ಕುಲ್ಲಕ ಸಂಗತಿಗಳೂ ನಿಲ್ಲಲಿಲ್ಲ . ಇಡಿಯ ಜಗತ್ತೇ ತನ್ನ ವೆಂದು ಹೇಳಿ 
ಕೊಳ್ಳಲು ಹೆಮ್ಮೆ ಪಡುವ ಅವನ ನಾಟಕಗಳು ಎಂಥ ರಂಗಭೂಮಿಯ ಮೇಲೆ 


ಇಒ ಷೇಕ್ಸ್ಪಿಯರ್ ಕಾಲದ ರಂಗಭೂಮಿ 
ಅಭಿನಯಿಸಲ್ಪಟ್ಟವು, ಅದರ ರಚನೆ, ವಿನ್ಯಾಸ ಹೇಗಿತ್ತು ಎಂದುನೋಡುವುದೂ ಒಂದು 
ಕುತೂಹಲಕರವಾದ ಅಭ್ಯಾಸವೇ . 


ರಂಗರಚನೆ 
ಎಲಿಜಬೆತ್ ರಾಣಿಯ ಕಾಲದ ಅಥವಾ ಷೇಕ್ಸ್ಪಿಯರ್ ಕಾಲದ ರಂಗಭೂಮಿಯ ರಚನೆ 
ಹೇಗಿತ್ತೆಂಬುದರ ಬಗ್ಗೆ ಇನ್ನೂ ಸಂಶೋಧಕರಲ್ಲಿ ವಾದವಿವಾದಗಳು ನಡೆದೇ ಇವೆ . 
ಕೆಲವು ವಿವರಗಳ ಬಗೆಗೆ ಇನ್ನೂ ತೀವ್ರವಾದ ಭಿನ್ನಾಭಿಪ್ರಾಯಗಳಿವೆ . ಆದರೂ 
ಇತ್ತೀಚೆಗೆ ಪ್ರಕಟವಾದ ಫಿಲಿಫ್ ಹೆನ್ಲೋನ ದಿನಚರಿ ಮೊದಲಾದ ಆಧಾರಗಳಿಂದ 
ಕೆಲವು ಖಚಿತವಾದ ಸಂಗತಿಗಳು ಹೊರಬಂದಿವೆ. ಒಟ್ಟಿನಲ್ಲಿ ಹೆನ್ಲೋನ ದಿನಚರಿ , 
ಮೂಲ ನಾಟಕಗಳಲ್ಲಿಯ ರಂಗನಿರ್ದೆಶನಗಳು , ಸಮಕಾಲೀನ ರೇಖಾಚಿತ್ರಗಳು 
ಮುಂತಾದವುಗಳ ಸಹಾಯದಿಂದ ಒಂದು ಸ್ಕೂಲವಾದ ಚಿತ್ರವನ್ನು ಊಹಿಸಬಹುದು. 

ಷೇಕ್ಸ್ಪಿಯರ್ ಲಂಡನಿಗೆ ಬಂದು ತನ್ನ ನಾಟ್ಯ ಜೀವನವನ್ನು ಆರಂಭಿಸಿದಾಗ ಆ 
ಕಾಲದ ನಾಟಕಗಳು ಸಾರ್ವಜನಿಕ ನಾಟಕಗೃಹ, ಖಾಸಗೀ ನಾಟಕಗೃಹ, ವಸತಿಗೃಹ 
ಗಳ ಮುಂಭಾಗ , ಸರದಾರರ ವಿಶಾಲ ಭವನಗಳು , ರಾಣಿಯ ಅರಮನೆ, ನಗರಭವನ 
ಮುಂತಾದ ವಿವಿಧ ಸ್ಥಳಗಳಲ್ಲಿ ಅಭಿನಯಿಸಲ್ಪಡುತ್ತಿದ್ದವು. 1579ರಲ್ಲಿ ಬರ್ಬೇಜ್ 
ಎಂಬವನು ಪ್ರಪ್ರಥಮವಾಗಿ ಸಾರ್ವಜನಿಕ ನಾಟಕಗೃಹವನ್ನು ಕಟ್ಟಿಸುವ ತನಕ 
ನಾಟಕ ಕಂಪನಿಗಳಿಗೆ ಖಾಯಂ ನಾಟಕಗೃಹ ಇರಲೇ ಇಲ್ಲ . ಆದರೆ ಷೇಕ್ಸ್ಪಿಯರ್ 
ತನ್ನ ನಾಟಕಗಳನ್ನು ಬೇರೆಡೆ ಪ್ರದರ್ಶಿಸಿರಬಹುದಾದರೂ ಹೆಚ್ಚಾಗಿಗೊಬ್ದಂತಹ 
ಸಾರ್ವಜನಿಕ ನಾಟಕಗೃಹಗಳಿಗಾಗಿಯೇ ಬರೆದಿರುವಂತೆ ಕಾಣುತ್ತದೆ. 

ಷೇಕ್ಸ್ಪಿಯರ್ ಕಾಲದ ರಂಗಭೂಮಿಯ ರಚನೆಯನ್ನು ಕುರಿತು ಅಭ್ಯಾಸ 
ಮಾಡುವಾಗ ಇಂದಿನ ಆಧುನಿಕ ರಂಗಭೂಮಿಯ ಬಗೆಗೂ ಒಂದಿಷ್ಟು ತಿಳಿದಿರಬೇಕು. 
ಎ . ಸಿ . ಬಾಡಿ ಎಂಬ ವಿಮರ್ಶಕ ಆಧುನಿಕ ರಂಗಭೂಮಿಯನ್ನು ಒಂದು ಬದಿ 
ತೆರೆದ ಚೌಕು ಪೆಟ್ಟಿಗೆಗೆ ಹೋಲಿಸುತ್ತಾನೆ. ಈ ತೆರೆದ ಬದಿಯಿಂದ ನಾವು ಒಳಗಡೆ 
ನೋಡಬಹುದು. ಅದರ ಒಳಗಿನ ಮೂರು ಮೈಗೂ ಬಣ್ಣ ಮಾಡಿದ, ಸರಿ ದಾಡಿಸಬಲ್ಲ 
ಸೀನರಿಗಳಿರುತ್ತವೆ. ನಾಟಕ ನಡೆದ ಹೊತ್ತಿನಲ್ಲಿ ದೃಶ್ಯ ಬದಲಾದಾಗ ಈ ಬಣ್ಣದ 
ಸೀನರಿಗಳನ್ನೂ ಬದಲಿಸಲಾಗುವುದು . ನಾಟಕದ ಮೊದಲು ಹಾಗೂ ಕೊನೆಗೆ ಈ 
ಪೆಟ್ಟಿಗೆಯ ತೆರೆದ ಬದಿಯನ್ನು ಮುಚ್ಚಲಾಗುತ್ತದೆ. ದೃಶ್ಯ ಬದಲಾದಾಗ ಒಳಗಡೆ 
ರ೦ಗಸಿದ್ಧತೆಗೆ ಅನುಕೂಲವಾಗಲೆಂದು ಈ ಪರದೆಯಿಂದ ರಂಗದ ಮುಂಭಾಗವನ್ನು 
ಮುಚ್ಚುತ್ತಾರೆ. 

ಆಧುನಿಕ ರಂಗಭೂಮಿಯ ಈ ಕಲ್ಪನೆಯಿದ್ದವರಿಗೆ , “ ತಿರುಗುವ ರಂಗಮಂಚ' 
( Revolving Stage ) ಮೊದಲಾದ ಸುಸಜ್ಜಿತ ವ್ಯವಸ್ಥೆಗಳಿಂದ ಕೂಡಿದ ನಾಟಕಗೃಹ 
ಗಳನ್ನು ಕಂಡವರಿಗೆ ಷೇಕ್ಸ್ಪಿಯರ್ ಕಾಲದ ರಂಗಭೂಮಿಯ ಕಲ್ಪನೆ ಬರುವದು ತುಸು 
ಕಠಿಣ. ಆ ರಂಗಭೂಮಿಯ ರಚನೆ ತುಂಬ ಬೇರೆ ವಿಧದ್ಯಾಗಿತ್ತು . ಮುಖ್ಯವಾಗಿ ಅದರಲ್ಲಿ 
ನಾಲ್ಕು ವಿಭಾಗಗಳಿದ್ದವು: 


111 


ಎG ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಮೊದಲನೆಯ ಭಾಗವನ್ನು ಬಾಹ್ಯರಂಗ ಎಂದು ಕರೆಯಬಹುದು. ಸುಮಾರು 
ಮೂರು ಅಡಿ ಎತ್ತರದ ಕಟ್ಟೆ ಯ ಈ ಭಾಗ ನೇರವಾಗಿ ಮುಂದಕ್ಕೆ ಚಾಚಿಕೊಂಡು 
ಇಡಿಯ ನಾಟಕಗೃಹದ ಮಧ್ಯದವರೆಗೂ ಬಂದಿತ್ತು . ಬರಿಯ ಮು೦ಬದಿಯಿಂದ 
ಮಾತ್ರವಲ್ಲದೆ ಉಳಿದೆರಡು ಬದಿಗಳಿಂದಲೂ ಪ್ರೇಕ್ಷಕರು ನಾಟಕವನ್ನು ನೋಡುತ್ತಿದ್ದರು. 
( ಇತ್ತೀಚೆಗೆ ಎರಡು ಮೂರು ವರ್ಷಗಳ ಹಿಂದೆ ಪ್ರಕಟವಾದ ಒಂದು ಸಿದ್ಧಾಂತದ ಪ್ರಕಾರ 
ನಾಟಕಗೃಹವು ದುಂಡಗೆ ಇತ್ತೆಂದೂ ಎಲ್ಲ ಬದಿಗಳಿ೦ದಲೂ ನಾಟಕವನ್ನು ನೋಡಬಹು 
ದಾಗಿತ್ತೆಂದೂ ತಿಳಿದು ಬಂದಿದೆ.) ಈ ಬಾಹ್ಯರಂಗದ ಬದಿಗುಂಟ ನಿಂತುಕೊಂಡೆ 
ಸ್ಕೂಲುಗಳ ಮೇಲೆಕುಳಿತುಕೊಂಡೆ ಅತಿ ಕಡಿಮೆ ಹಣ ಕೊಟ್ಟ ಜನರು ನೋಡುತ್ತಿದ್ದರು . 
ಬದಿಗಳು ತೆರೆದೇ ಇರುತ್ತಿದ್ದವು. ಈಗಿನಂತೆ ಸರಿ ದಾಡಿಸಬಲ್ಲ ಸೀನರಿಗಳ ಕಲ್ಪನೆಯೇ 
ಅವರಿಗಿರಲಿಲ್ಲವಾದ್ದರಿಂದ ಯಾವ ಬದಿಗೂ ಇಂಥ ಸೀನರಿಗಳು ಇದ್ದಿಲ್ಲ. ಪರದೆಯ 
ಉಪಯೋಗ ಅವರಿಗೆ ಗೊತ್ತೇ ಇರಲಿಲ್ಲವೆಂದು ಹೇಳಲಿಕ್ಕಾಗದಿದ್ದರೂ ನಾವು ಬಳಸುವಂಥ 
ಅಂಕದ ಪರದೆ ಅವರಿಗೆ ಗೊತ್ತಿರಲಿಲ್ಲ . ರಂಗಭೂಮಿಯ ಈ ಭಾಗ ಬಯಲಿಗೆ ತೆರೆದು 
ಕೊಂಡಿದ್ದು ಮೇಲೆ ಯಾನ ಆಚ್ಛಾದನೆಯೂ ಇರಲಿಲ್ಲ. ನಾಟಕಗಳೆಲ್ಲ ಮಧ್ಯಾಹ್ನ 
ಹಾಡುಹಗಲೇ ಅಭಿನಯಿಸಲ್ಪಡುತ್ತಿದ್ದುದರಿಂದ ಸಾಕಷ್ಟು ಬೆಳಕನ್ನು ಪೂರೈಸಲು ಈ 
ಯೋಜನೆಯಿತ್ತು . ಆದರೂ ಮಳೆ ಬಂದರೆ ನಟರು ತೊಯ್ಯದಂತೆ ಸ್ವಲ್ಪ ಭಾಗದ 
ವರೆಗೆ ರಕ್ಷಣೆಯಿತ್ತು . ನಾಟಕದ ಮುಖ್ಯ ಭಾಗವನ್ನೆಲ್ಲ ಇಲ್ಲಿಯೇ ಅಭಿನಯಿಸಲಾಗು 
ತಿತ್ತು . 

ಎರಡನೆಯ ಭಾಗವನ್ನು ನೇಪಥ್ಯ ಎಂದು ಕರೆಯಬಹುದು. ಬಾಹ್ಯರಂಗದ ಹಿಂದೆ 
ಪ್ರೇಕ್ಷಕರಿಗೆದುರಾಗಿ ಒಂದು ಗೋಡೆ, ಅದರಲ್ಲಿ ತುಸು ಅಂತರದಲ್ಲಿ ಎರಡು ಬಾಗಿಲುಗಳಿದ್ದವು. 
ಈ ಬಾಗಿಲುಗಳ ಮುಖಾಂತರವೇ ಪಾತ್ರಗಳ ಪ್ರವೇಶ, ನಿಷ್ಣ ಮಣ ನಡೆಯುತ್ತಿತ್ತು . 
ಈ ಗೋಡೆಯ ಹಿಂದಿನ ಭಾಗವೇ ನಟರು ವೇಷಭೂಷಣಗಳಿಂದ ಸಿದ್ಧವಾಗುವದಕ್ಕಾಗಿ 
ಮೀಸಲಾಗಿದ್ದ ನೇಪಥ್ಯ , ಈ ಭಾಗವನ್ನು ಅವಶ್ಯ ಬಿದ್ದಾಗ ರಂಗಭೂಮಿಯ ಒಂದು 
ಭಾಗವಾಗಿ ಬಳಸಲಾಗುತ್ತಿತ್ತು . ಕೋಣೆಯಾಗಿ ,ಕೋಟೆಯಾಗಿ, ನಗರದ ಗೋಡೆಯಾಗಿ 
- ಹೀಗೆ ವಿವಿಧ ರೀತಿಯಲ್ಲಿ ಇದನ್ನು ಬಳಸಲಾಗುತ್ತಿತ್ತು . ' ಒಳಗಿನಿಂದ' ಎಂದು 
ನಾಟಕದಲ್ಲಿ ರಂಗನಿರ್ದೆಶನ ಬಂದಾಗ ಈ ನೇಪಥ್ಯದಿಂದಲೇ ನಟರು ಮಾತಾಡು 
ತಿದ್ದರು. 
- ಮೂರನೆಯದು ರಂಗದ ಮೇಲ್ಬಾಗ, ಅಥವಾ ಬಾಲ್ಕನಿ. ಈ ಭಾಗ ಬಾಹ್ಯರಂಗದ 
ವೇದಿಕೆಯ ಕಡೆಗೆ ಮುಖ ಮೂಡಿತ್ತು . ಕೆಲವು ಸಲ ಈ ಭಾಗವನ್ನೂ ರಂಗಭೂಮಿಯ 
ಒಂದು ಭಾಗವಾಗಿ ಬಳಸಲಾಗುತ್ತಿತ್ತು . ರಂಗಸೂಚನೆಯಲ್ಲಿ ಮೇಲೆ ಬರುತ್ತಾನೆ? 
ಮುಂತಾದ ಸೂಚನೆಗಳಿದ್ದಾಗ ರಂಗದ ಈ ಭಾಗದಲ್ಲಿ ಪಾತ್ರಧಾರಿ ಬರುತ್ತಿದ್ದ . 
(ರೋಮಿಯೊ ಅಂಡ್ ಜೂಲಿಯೆಟ್ ' ನಾಟಕದ ಜೂಲಿಯೆಟ್ ತನ್ನಿ ನಿಯ ರೋಮಿಯೊ 
ನೊ೦ದಿಗೆ ಮಾತಾಡಿದ್ದು ಈ ಭಾಗದಿಂದ. ಮುಮ್ಮಡಿ ರಿಚರ್ಡ್ ದೊರೆ ಇಬ್ಬರು 
ಧರ್ಮಾಧಿಕಾರಿಗಳ ಮಧ್ಯೆ ಪ್ರಜೆಗಳಿಗೆ ಕಾಣಿಸಿಕೊಂಡದ್ದು ಈ ಭಾಗದಿಂದ. ಈ ಭಾಗ 
ದಲ್ಲಿಯೇ ' ಮೆಕ್ ಬೆತ್ ' ನಾಟಕದ ಡಂಕನ್ ದೊರೆ ನಿದ್ರೆಯಲ್ಲಿದ್ದಾಗ ಕೊಲ್ಲಲ್ಪಟ್ಟನೆಂದು 


112 


{ nmith mintha 


rozbiffeus 


i 


TUM 


Borchestre 


* MelessxS 


procænium . 


plamties 


fire arena . 


Gwenkimes where Kaka 
T in depinatung, in quo multiver , Tawei , dastupfrida 
r 

fone Funkt: biftterting to triste 
magnitudind fans, shoutil cancil I fortis aluetur ; qui 

ಸ್ವಾನ್ ಥಿಯೇಟರಿನ ರಂಗಸ್ಥಳ 

ಜೊಹನ್ನೆ ಸ್ ಡಿ ವಿಟ್‌ನ ನಕ್ಷೆ, ಕಾಲ : ಸುಮಾರು 1596 
1. ಬಾಹ್ಯರಂಗ ಅಥನಾ ವೇದಿಕೆ. 2. ನೇಪಥ್ಯ . 3. ರಂಗದ ಮೇಲ್ಮಾಗ ಅಥವಾ ಬಾಲ್ಕನಿ. 

4, ರಂಗದ ಹಿಂಭಾಗ, 5, ಜಾದೂ ಬಾಗಿಲು, 


ಪ್ರೇಕ್ಷಕರು ಭಾವಿಸಿಕೊಂಡರು . ಈ ಭಾಗ ನಾಟಕಕ್ಕೆ ಅವಶ್ಯವಿಲ್ಲದಾಗ ಪ್ರೇಕ್ಷಕರು ಅಲ್ಲಿ 
ಕುಳಿತು ನಾಟಕವನ್ನು ನೋಡಬಹುದಾಗಿತ್ತು . ಈ ಭಾಗವನ್ನು ಮುಚ್ಚುವದಕ್ಕೆ 
ತೆರೆಯ ವ್ಯವಸ್ಥೆಯೂ ಇತ್ತು . 

ಕೊನೆಯದಾಗಿ ಕೆಳಗಿನ ರಂಗದ ಮೇಲೆ ಬಾಹ್ಯರಂಗ ಹಾಗೂ ನೇಪಥ್ಯಗಳ ನಡುವೆ 
ಇನ್ನೊಂದು ಭಾಗವಿತ್ತು . ಇದನ್ನು ರಂಗದ ಹಿಂಭಾಗವೆಂದು ಕರೆಯಬಹುದು. 

113 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ ಎh 
ಬಾಹ್ಯರಂಗದಿಂದ ಈ ಭಾಗವನ್ನು ಬೇರ್ಪಡಿಸಲು ಸಾಧ್ಯವಾಗುವಂತೆ ಒಂದು ಪರದೆ 
ಯಿರುತ್ತಿತ್ತು . ಇದು ಅನೇಕ ನಾಟಕಗಳಲ್ಲಿ ತುಂಬ ಅವಶ್ಯವಿತ್ತು . ಇದನ್ನು 'ಕಿಂಗ್ 
ರಿಚರ್ಡ್ ದಿ ಥರ್ಡ್' ನಾಟಕದಲ್ಲಿ ಆರನೆಯ ಹೆನಿಯ ಮರಣಶಯ್ಕೆಯಾಗಿ , ಯುದ್ದ - 
ಭೂಮಿಯಲ್ಲಿ ರಿಚ್ಯಂಡನ ಗೂಡಾರವನ್ನಾಗಿ ಬಳಸಲಾಗುತ್ತಿತ್ತು. ' ದಿ ಟೆಂಪೆಸ್ಟ್ ' 
ನಾಟಕದಲ್ಲಿ ಪ್ರಾಸ್ಪೆರೊ ತೆರೆ ಸರಿಸಿ, ಒಳಗಡೆ ಚದುರಂಗದಾಟವಾಡುತ್ತಿದ್ದ ಮಿಲ್ಯಾಂಡ 
ಫರ್ಡಿನಂಡರನ್ನು ತೋರಿಸಿದ್ದು ಇಲ್ಲಿಯೇ , 

ಕೆಲವು ಮೂಲಗಳಿಂದ ತಿಳಿದು ಬರುವ ಇನ್ನೊಂದು ಸ್ವಾರಸ್ಯಕರ ಅಂಶವೆಂದರೆ 
ರಂಗಭೂಮಿಯ ಕೆಳಗಡೆಗೆ ಒಂದು ಟೊಳ್ಳಾದ ನೆಲಮನೆಯಂಥ ಭಾಗವಿದ್ದು ಅದನ್ನು 
ಪ್ರವೇಶಿಸಲು ಜಾದೂಬಾಗಿಲು ಇತ್ತೆಂಬುದು. ಈ ಬಾಗಿಲಿನಿಂದ ದೆವ್ವಗಳು ಪ್ರವೇಶ 
ಮಾಡುತ್ತಿರಬೇಕು. ' ಮೆಕ್ ಬೆತ ' ನಾಟಕದ ಮರುಳುಗಳು ಈ ಬಾಗಿಲಿನಿಂದಲೇ 
ಮೇಲೆದ್ದು ಕಾಣಿಸಿಕೊಂಡು ಮತ್ತೆ ಅದೃಶ್ಯವಾಗಿರಬೇಕು. ' ಹ್ಯಾಮ್ ಟ್ ' ನಾಟಕದಲ್ಲಿ 
ವ್ಯಕ್ತಿಯೊಬ್ಬನು ಈ ಟೊಳ್ಳಿನಲ್ಲಿ ಅಡಗಿ ಕುಳಿತು ಭೂತದಂತೆ ಮಾತಾಡಿರಬೇಕು. 
' ಆಂಟೋನಿ ಅ೦ಡ್ ಕ್ಲಿಯೋಪಾತ್ರ ' ನಾಟಕದ ಸೈನಿಕರು ಸಮರದ ಹಿಂದಿನ ರಾತ್ರಿ 
ಕೇಳಿದ ವಿಚಿತ್ರ ಸಂಗೀತ ಇಲ್ಲಿಂದಲೇ ಬಂದಿರಬೇಕು. 
- ದೃಶ್ಯಾವಳಿಯ ಬಳಕೆ ಗೊತ್ತಿರದಿದ್ದರೂ ನಾಟಕದಲ್ಲಿ ಬೇಕಾಗುವ ರಂಗೋಪಕರಣ 
ಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸುತ್ತಿದ್ದರೆಂಬುದಕ್ಕೆ ರೋಸ್‌ ನಾಟಕಗೃಹದ 
ವ್ಯವಸ್ಥಾಪಕನಾಗಿದ್ದ ಹೆನ್ಲೋನದಿನಚರಿಯಿಂದ ಸಾಕಷ್ಟು ಪ್ರಮಾಣಗಳು ಸಿಗುತ್ತವೆ. 
ಕುರ್ಚಿ, ಮೇಜು, ಬೆಂಚು, ಸಮಾಧಿ, ಪಲ್ಲಂಗ ಮೊದಲಾದವು ತೀರ ಸಾಮಾನ್ಯವಾಗಿದ್ದವು. 
ಪಲ್ಲಂಗದಂತಹ ಅಷ್ಟು ಸುಲಭವಾಗಿ ಎತ್ತಿಡಲಾಗದ ಉಪಕರಣಗಳನ್ನು ಅವಶ್ಯವಾದಾಗ 
ರಂಗದ ಮೇಲೆ ತರಲಾಗುತ್ತಿತ್ತು . ಮುಂದಿನ ದೃಶ್ಯದಲ್ಲಿ ಅದು ಬೇಕಾಗದಿದ್ದಾಗ ರಂಗದ 
ಮೇಲೆ ಉಳಿದರೂ ಯಾರೂ ಆಕ್ಷೇಪಿಸುವ ಗೋಜಿಗೆಹೋಗುತ್ತಿರಲಿಲ್ಲ. 

- ಇದು ಸ್ಕೂಲವಾಗಿ ಷೇಕ್ಸ್ಪಿಯರ್ ಕಾಲದ ರಂಗಭೂಮಿಯ ಒಂದು ಚಿತ್ರ . ಈ 
ಬಗೆಯ ರಂಗಭೂಮಿಯಿಂದಾಗಿ ಷೇಕ್ಸ್ಪಿಯರನ ನಾಟಕರಚನೆಯ ಮೇಲೆ ಉಂಟಾದ 
ಪರಿಣಾಮಗಳೇನೆಂದು ಇನ್ನು ನೋಡಬಹುದು. ತೀರ ಅನಾಗರಿಕ ಅವಸ್ಥೆಯಲ್ಲಿರು 
ವಂತೆ ಕಾಣುವ ಈ ರಂಗಭೂಮಿಯ ರಚನೆಯ ಪರಿಣಾಮವಾಗಿ ನಾಟಕಗಳನ್ನು ರಂಗದ 
ಮೇಲೆ ತರುವಲ್ಲಿ ತುಂಬ ತೊಂದರೆಗಳಿದ್ದವೆಂದೂ , ನಾಟಕಕಾರ ಉದ್ದಿಷ್ಟ ಪರಿಣಾಮ 
ವನ್ನು ಸಾಧಿಸಲು ತುಂಬ ಪಾಡುಪಟ್ಟಿರಬೇಕೆಂದೂ ಅನೇಕರು ಭಾವಿಸಬಹುದು. ಆದರೆ 
ಇಂಥ ವ್ಯವಸ್ಥೆಯಿಂದಾಗಿ ಎಲಿಜಬೆತ್ ರಾಣಿಯ ಕಾಲದ ನಾಟಕಕಾರ ಈಗಿನ ನಾಟಕ 
ಕಾರನಿಗಿಂತ ಹೆಚ್ಚಿನ, ಈಗ ಊಹಿಸಲೂ ಸಾಧ್ಯವಿಲ್ಲದಂಥ, ಅನೇಕ ಸೌಲಭ್ಯಗಳನ್ನು 
ಹೊಂದಿದ್ದನೆಂದು ಮುಂದಿನ ವಿವರಗಳಿಂದ ಕಂಡುಕೊಳ್ಳಬಹುದು. 


ಸ್ವಗತ 
ಮೊದಲನೆಯದಾಗಿ , ನಟ ಬಾಹ್ಯರಂಗದ ಮೇಲೆ ನೇರವಾಗಿ ಪ್ರೇಕ್ಷಕರ ಮಧ್ಯದಲ್ಲೇ 
ಬಂದು ನಿಲ್ಲುತ್ತಿದ್ದ . ಹೀಗಾಗಿ ಅವನು ಪ್ರೇಕ್ಷಕರ ಜೊತೆಗೆ ತೀರ ಹತ್ತಿರದ ಸಂಬಂಧ 

- 114 


ವಿ ಷೇಕ್ಸ್ಪಿಯರ್ ಕಾಲದ ರಂಗಭೂಮಿ 
ದಲ್ಲಿದ್ದು, ಪ್ರೇಕ್ಷಕರನ್ನೂ ನಟರನ್ನೂ ದೂರದೂರವಿಡುವ ತೆರೆಯಂತಹ, ಬೆಳಕು 
ಕತ್ತಲೆಯ ಸಂಯೋಜನೆಯಂತಹ ಯಾವ ತೊಡರೂ ಇರಲಿಲ್ಲ. ಅಂತೆಯೇ ಈಗ 
ಅಸಹಜವೆಂದು ತೋರುವ ಸ್ವಗತ ಭಾಷಣ ಆಗ ಸಹಜವಾಗಿ ಕಾಣಿಸುತ್ತಿತ್ತು , ನಟ ತನ್ನ 
ಪಾತ್ರದ ಮನಸ್ಸನ್ನು ಬಿಚ್ಚಿ ಹತ್ತಿರದವರಿಗೆ ಸ್ವಾಭಾವಿಕವಾಗಿ ತೋಡಿಕೊಂಡ ಹಾಗೆ. 
ಸ್ವಗತ ಭಾಷಣದ ರೀತಿಯನ್ನು ತೊಡೆದು ಹಾಕಿರುವ ಆಧುನಿಕ ರಂಗಭೂಮಿ ಆ 
ಮೂಲಕ ಮನುಷ್ಯನ ಆಂತರಿಕ ಭಾವನೆಗಳ ಸುಸೂಕ್ಷ ಲಯಗಳನ್ನು ವ್ಯಕ್ತಗೊಳಿಸುವ 
ಒಂದು ಅಪೂರ್ವ ಅವಕಾಶದಿಂದ ವಂಚಿತವಾಗಿದೆಯೆಂದೇ ಹೇಳಬೇಕು. ಮನುಷ್ಯನ 
ನಿಜವಾದ ಜಗತ್ತು ಅಡಗಿರುವದೇ ಅವನ ಅಜ್ಞಾತಪ್ರಜ್ಞೆಯಲ್ಲಿ. ನಾಟಕದಲ್ಲಿ ಎಲ್ಲವೂ 
ಕ್ರಿಯೆ ಇಲ್ಲದೆ ಮಾತುಗಳ ಮೂಲಕ ವ್ಯಕ್ತವಾಗಬೇಕಾಗಿರುವದರಿಂದ ಈ ಒಳ ಜಗತ್ತಿನ 
ಪದರಗಳನ್ನು ಬಿಡಿಸಿ ತೋರಿಸಲು ಇರುವ ಅವಕಾಶಗಳು ತುಂಬ ಕಡಿಮೆ ಹಾಗೂ 
ಅಸಮರ್ಪಕ. ಆದರೆ ಷೇಕ್ಸ್ಪಿಯರ್ ಕಾಲದ ನಾಟಕಕಾರರಿಗೆ ಸ್ವಗತದ ಮೂಲಕ ಈ 
ಅವಕಾಶವನ್ನು ಸಾಧ್ಯವಿದ್ದಷ್ಟು ಮಟ್ಟಿಗೆ ಬಳಸಿಕೊಳ್ಳುವ ಸೌಲಭ್ಯವಿತ್ತು . ಹೀಗೆ 
ಪ್ರೇಕ್ಷಕರಿಗೆ ತೀರ ಹತ್ತಿರವಿದ್ದುದರಿಂದ ನಟನಾದವನು ಧ್ವನಿವರ್ಧಕದ ವ್ಯವಸ್ಥೆಯಿಲ್ಲ 
ದಿದ್ದರೂ ಕೂಗಿ ಕೂಗಿ ಮಾತಾಡಬೇಕಾಗಿರಲಿಲ್ಲ. ಸಮರ್ಥನಾದ ನಟನ ಧ್ವನಿಯ 
ಸೂಕ್ಷ್ಮ ಏರಿಳಿತ, ಹಾವಭಾವ, ಅಭಿವ್ಯಕ್ತಿ ಎಲ್ಲಕ್ಕೂ ಸರಿಯಾದ ಅವಕಾಶವಿತ್ತು . 
ಸೀನರಿಗಳು 


ಆ ಕಾಲದ ನಾಟಕಗಳ ಅಭಿನಯದ ಕಾಲಕ್ಕೆ ಸೀನರಿಗಳ ಬದಲಾವಣೆಯ ತೊಂದರೆಯೇ 
ಇರಲಿಲ್ಲವಾದ್ದರಿಂದ ರಂಗಸಿದ್ಧತೆಗೆ ವೇಳೆ ತಗಲುತ್ತಿರಲಿಲ್ಲ. ಪ್ರತಿಯೊಂದು ನಿಮಿಷವೂ 
ನಾಟಕದ ಅಭಿನಯಕ್ಕೆ ವಿನಿಯೋಗಿಸಲ್ಪಡುತ್ತಿತ್ತು . ಅಂತೆಯೇ ಒಂದು ನಾಟಕದ 
ಅಭಿನಯಕ್ಕೆ ಈಗ ಬೇಕಾಗುವ ಸಮಯಕ್ಕಿಂತ ಕಡಿಮೆ ಸಮಯ ಆಗ ಹಿಡಿಯುತ್ತಿತ್ತು . 
ಸಾಮಾನ್ಯವಾಗಿ ಎಲಿಜಬೆತ್ ರಾಣಿಯ ಕಾಲದ ಒಂದು ನಾಟಕದ ಅಭಿನಯಕ್ಕೆ 
ತಗಲುವ ಸಮಯ ಅದನ್ನು ಈಗ ಓದಲು ತಗಲುವ ಸಮಯಕ್ಕಿಂತ ಕೊಂಚ 
ಹೆಚ್ಚಾಗುತ್ತಿತ್ತು . 

ಅರಣ್ಯ , ಅರಮನೆ, ಬೀದಿ ಮೊದಲಾದ ದೃಶ್ಯಗಳಿಗೆಲ್ಲ ಒಂದೇ ಬಗೆಯ ರಂಗ 
ಭೂಮಿಯನ್ನು ಬಳಸುತ್ತಿದ್ದುದರಿಂದ ಆಯಾ ದೃಶ್ಯ ನಡೆದಿರುವ ಸ್ಥಳದ ಹೆಸರು ಪ್ರೇಕ್ಷಕರಿಗೆ 
ಗೊತ್ತಾಗಲೆಂದು ಫಲಕದ ಮೇಲೆ ಬರೆದು ತೂಗುಹಾಕುವ ಪರಿಪಾಠವಿತ್ತು . ಇಲ್ಲವಾದರೆ 
ಸಂಭಾಷಣೆಗಳ ಮೂಲಕವೇ ಪ್ರೇಕ್ಷಕರು ಆ ಸ್ಥಳವನ್ನು ಗುರುತಿಸಬೇಕಾಗಿತ್ತು . 
'ಟೈಲ್ಸ್ ನೈಟ್' ನಾಟಕದಲ್ಲಿ ಬರುವ ಮಾತುಗಳಿವು : 

ವಯೊಲ, ಗೆಳೆಯರೆ, ಯಾವ ದೇಶ ಇದು ? 

ಕಪ್ತಾನ. ಇದು ಇತ್ತೀರಿಯೂ , ತಾಯಿ . 
ಕೆಲವು ಸಲ ಪ್ರತಿಮಾಸಂವಿಧಾನದ ಮೂಲಕವೂ ಈ ಉದ್ದೇಶ ನೆರವೇರುತ್ತಿತ್ತು : 

. . . . ಬಚ್ಚಿಡಿರಿ ತಾರೆಗಳೆ, ನಿನ್ನ ಬೆಂಕಿಯನು, 
ನನ್ನ ಒಳಗಿನ ಕಪ್ಪು ಬಯಕೆಗಳನ್ನು ಬೆಳಕು ನೋಡದಿರಲಿ. 


115 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ 
ಎಂದು ಮೆಕ್‌ಬೆತ್ ಹೇಳಿದಾಗ ಅವನು ಮಾತಾಡುತ್ತಿರುವದು ನಕ್ಷತ್ರಖಚಿತ ನಿಶೆಯ 
ಏಕಾಂತದಲ್ಲಿ ಎಂದು ಸ್ಪಷ್ಟವಾಗುವದಲ್ಲದೆ ದುಷ್ಟ ಯೋಚನೆಗಳಿಂದ ಅವನ ಮನಸ್ಸು 
ಕದಡಿದೆ ಎಂದೂ ಸೂಚಿತವಾಗುತ್ತದೆ. ಒಂದು ವೇಳೆ ಈ ಯಾವ ವಿಧದಿಂದಲೂ ಒಂದು 
ದೃಶ್ಯದ ನಿರ್ದಿಷ್ಟ ಸ್ಥಳ, ಕಾಲಗಳು ಗೊತ್ತಾಗದೆ ಹೋದರೆ ಪ್ರೇಕ್ಷಕರು ಅಷ್ಟಾಗಿ ಅದನ್ನು 
ಗಮನಿಸುತ್ತಿರಲಿಲ್ಲ. 

- ಷೇಕ್ಸ್ಪಿಯರ್ ಕಾಲದ ನಾಟಕಗಳಲ್ಲಿ ಆಧುನಿಕ ನಾಟಕಗಳಲ್ಲ ದೃಶ್ಯಗಳ 
ಸಂಖ್ಯೆಯಲ್ಲಿ ಕಂಡುಬರುವ ವ್ಯತ್ಯಾಸಕ್ಕೆ ಮುಖ್ಯವಾಗಿ ತೆರೆಯ ಉಪಯೋಗವೇ 
ಕಾರಣ . ನಮ್ಮ ಕಾಲದ ನಾಟಕಗಳೆಲ್ಲ ಹೆಚ್ಚಾಗಿಮೂರುದೃಶ್ಯಗಳಲ್ಲಿ ಸಂಯೋಜಿಸ 
ಲ್ಪಟ್ಟಿವೆ. ದೃಶ್ಯಗಳ ಸಂಖ್ಯೆ ಕಡಿಮೆಯಾದಷ್ಟೂ ಸಹಜತೆಗೆ ಹೆಚ್ಚು ಸಮೀಪಬರುತ್ತೇವೆ, 
ನಾಟಕದ ಉದ್ದಿಷ್ಟ ಪರಿಣಾಮ ತೀಕ್ಷವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ. 
ಆದರೆ ಆ ಕಾಲದ ನಾಟಕಕಾರ ತನಗೆ ಅನುಕೂಲವಾದಷ್ಟು ದೃಶ್ಯಗಳಲ್ಲಿ ನಾಟಕವನ್ನು 
ಹಮ್ಮಿಕೊಳ್ಳುತ್ತಿದ್ದ . ತೆರೆ , ಸೀನರಿಗಳಿಲ್ಲದ ಕಾರಣ ಇದು ಅವನಿಗೆ ಸುಲಭವೂ ಸಹಜವೂ 
ಆಗಿತ್ತು . ಇದೇ ಕಾರಣಕ್ಕಾಗಿ ಆ ಕಾಲದ ನಾಟಕಗಳ ಕಥೆ ಅನೇಕ ವರ್ಷಗಳ 
ಅವಧಿಯ ಮೇಲೆ ಹಚ್ಚಿಕೊಳ್ಳಬಹುದಾಗಿತ್ತು . ಆದರೆ ಈಗಿನ ನಾಟಕ ಕೇವಲ 
ಕೆಲವೇ ತಾಸುಗಳ ಅವಧಿಯಲ್ಲಿ ನಡೆಯಬಹುದಾದ ಘಟನೆಗಳಿಂದ ತನ್ನೆಲ್ಲ ಉತ್ಕಟತೆ 
ಯನ್ನೂ ಬಿಚ್ಚಿ ತೋರಿಸಬೇಕಾಗುತ್ತದೆ. ಷೇಕ್ಸ್ಪಿಯರನಲ್ಲಿ ದೃಶ್ಯಗಳ ಸಂಖ್ಯೆ 
ಒಂದು ನಾಟಕಕ್ಕೆ ಸರಾಸರಿ ಇಪ್ಪತ್ತು ; ' ಆಂಟೋನಿ ಅಂಡ್ ಕ್ಲಿಯೋಪಾತ್ರ ' ದಲ್ಲಿ 
ನಲವತ್ತೆರಡಕ್ಕೇರಿದರೆ ' ದಿ ಟೆಂಪೆಸ್ಟ್ ' ದಲ್ಲಿ ಒಂಬತ್ತಕ್ಕಿಳಿಯುತ್ತದೆ. ದೃಶ್ಯಗಳನ್ನೆಲ್ಲ 
ಸುಸಂಬದ್ಧವಾಗಿ ಸಂಯೋಜಿಸುವ ಶಕ್ತಿಯುಳ್ಳ ನಾಟಕಕಾರನಿಗೆ ಈ ಸ್ವಾತಂತ್ರ 
ಒಂದು ದೊಡ್ಡ ಅನುಕೂಲವೆಂದೇ ಹೇಳಬೇಕು. ಇಲ್ಲವಾದರೆ ಸಡಿಲವಾಗಿ ಜೋಡಿಸಿದ 
ದೃಶ್ಯಗಳು ಬರಿಯ ಕಥನವಾಗಿ ಪರಿಣಮಿಸುವ ಸಾಧ್ಯತೆಯೂ ಇದೆ. 

ಹಾಗೆಯೇ ಅಂದಿನ ನಾಟಕಕಾರ ತನ್ನ ಪ್ರೇಕ್ಷಕರನ್ನು ಒಂದು ಸ್ಥಳ, ನಗರ, 
ದೇಶದಿಂದ ಮತ್ತೊಂದಕ್ಕೆ ಸುಲಭವಾಗಿ ಕರೆದೊಯ್ಯಬಹುದಾಗಿತ್ತು . ಯಾಕೆಂದರೆ 
ಪ್ರೇಕ್ಷಕ ಆ ಸ್ಥಳಗಳನ್ನೆಲ್ಲ ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳುತ್ತಿದ್ದನಲ್ಲದೆ ಒಂದನ್ನೂ 
ರಂಗದ ಮೇಲೆ ನೋಡುತ್ತಿರಲಿಲ್ಲ. “ ಆಂಟೊನಿ ಅಂಡ್ ಕ್ಲಿಯೋಪಾತ್ರ ' ದಲ್ಲಿ ದೃಶ್ಯ 
ದಿಂದ ದೃಶ್ಯ ಬದಲಾದ ಹಾಗೆ ದೇಶಕ್ಕೆ ದೇಶಗಳೇ ಬದಲಾಗುತ್ತವೆ. ' ದಿ ವಿಂಟರ್ 
ಟೀಲ್ ' ದಲ್ಲಿ ನಾಲ್ಕನೆ ಹಾಗೂ ಐದನೆ ಅ೦ಕಗಳ ನಡುವೆ ಹದಿನಾರು ವರ್ಷಗಳು ಗತಿಸಿ 
ಹೋಗಿರುತ್ತವೆ. ಆಧುನಿಕ ನಾಟಕಕಾರನಿಗೆ ಈ ಅನುಕೂಲತೆ ಅಷ್ಟು ಸುಲಭಲಭ್ಯ 
ವಾಗಿಲ್ಲ . 

ಆಧುನಿಕ ನಾಟಕವು ರಂಗದ ಮೇಲೆ ತರಬಹುದೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲದ 
ಕೆಲವು ದೃಶ್ಯಗಳನ್ನು ಆ ಕಾಲದ ನಾಟಕಕಾರ ಸಹಜವಾಗಿ ತರಬಹುದಾಗಿತ್ತು . 
ಯುದ್ಧದ ದೃಶ್ಯಗಳನ್ನೇ ತೆಗೆದುಕೊಳ್ಳುವದಾದರೆ , ಸಹಜತೆಗೆ ತುಂಬ ಮಹತ್ವವಿತ್ತಿರುವ 
ಆಧುನಿಕ ನಾಟಕ ಇಂಥ ದೃಶ್ಯವನ್ನು ರಂಗದ ಮೇಲೆ ತರುವದಕ್ಕೆ ಸಾಧ್ಯವೇ ಇಲ್ಲ. 
ಆದರೆ ಷೇಕ್ಸ್ಪಿ ಯರನ ಅನೇಕ ನಾಟಕಗಳಲ್ಲಿ ಹಲವಾರು ಸಲ ರಣಭೂಮಿಯ 

_ 116 


ಎa ಷೇಕ್ಸ್ಪಿಯರ್ ಕಾಲದ ರಂಗಭೂಮಿ 
ದೃಶ್ಯಗಳು ಬಂದಿವೆ. ಯಾಕೆಂದರೆ ಸೈನಿಕರು , ಕುದುರೆ, ತೋಪುಮೊದಲಾದವನ್ನೆಲ್ಲ 
ತೋರಿಸುವ ಚಿಂತೆಯೇ ಅವರಿಗಿರಲಿಲ್ಲ. 
- ಆ ಕಾಲದ ನಾಟಕಗಳ ಇನ್ನೊಂದು ವೈಶಿಷ್ಟ್ಯವೆಂದರೆ ಒಂದಕ್ಕೊಂದು ಸಂಬಂಧಿ 
ಸಿದ ಎರಡು ವಸ್ತುಗಳನ್ನು ಸಂಯೋಜಿಸುವ ರೀತಿ. ಒಂದರ ನಂತರ ಒಂದು ಬರುವ 
ದೃಶ್ಯಗಳಲ್ಲಿ ಎರಡು ವಸ್ತುಗಳಿಗೆ ಸಂಬಂಧಿಸಿದ ಪಾತ್ರಗಳನ್ನು ಅವರು ಸುಲಭವಾಗಿ 
ರಂಗದ ಮೇಲೆ ತರುತ್ತಿದ್ದರು. ಇದೂ ಒ೦ದು ಈಗಿನವರಿಗಿಲ್ಲದ ಅನುಕೂಲ. 'ಕಿಂಗ್ 
ಲಿಯರ್ ' ನಾಟಕದಲ್ಲಿ ಈ ದ್ವಿವಸ್ತುಸಂಯೋಜನೆಯ ಲಾಭವನ್ನು ಷೇಕ್ಸ್ಪಿಯರ್ 
ಅನ್ಯಾದೃಶವಾಗಿ ಬಳಸಿಕೊಂಡಿದ್ದಾನೆ. ಇಡಿಯ ನಾಟಕ ಅಸಹ್ಯವಾದ ವೇದನೆಯ 
ತಳಮಳವನ್ನು ತುಂಬ ಉತ್ಕಟವಾಗಿ ಚಿತ್ರಿಸುವಂಥದು, ಅದರಲ್ಲೂ ವಿಶೇಷವಾಗಿ 
ಬಿರುಗಾಳಿಯ ದೃಶ್ಯ , ವೇದನಾಮಯವಾದ ಈ ಉದ್ದವಾದ ದೃಶ್ಯ ಏಕಪ್ರಕಾರವಾಗಿ 
ರಂಗದ ಮೇಲಿದ್ದರೆ ಪ್ರೇಕ್ಷಕನ ಕೊರಳ ಸೆರೆ ಬಿಗಿದು ಸಹನಾತೀತವಾಗಬಹುದಿತ್ತು . 
ಎಂತಲೇ ಕವಿ ಈ ದೃಶ್ಯವನ್ನು ಮೂರು ಭಾಗಗಳಾಗಿ ವಿಂಗಡಿಸಿ, ನಡುನಡುವೆ 
ಚಿಕ್ಕದಾದ ಶಾಂತ ದೃಶ್ಯಗಳನ್ನು ಸೇರಿಸಿ , ಭಾವನೆಯ ಸ್ವರದಲ್ಲಿ ಸೂಕ್ಷ್ಮವಾದ 
ವೈವಿಧ್ಯವನ್ನು ಸಾಧಿಸಿದ್ದಾನೆ. ನಡುವೆ ಕಾಲಾವಕಾಶವಿಲ್ಲದೆ ದೃಶ್ಯದ ಮೇಲೆ ದೃಶ್ಯ 
ಬರುವದರಿಂದ ಒಂದು ಮತ್ತೊಂದನ್ನು ತೀವ್ರವಾಗಿಸುವ , ಇಲ್ಲವೆ ಒಂದು ಮತ್ತೊಂದರ 
ಭೇದಗಾಣಿಸುವ ರೀತಿಯಲ್ಲಿ ಬಳಸಿ, ನಾವು ಓದಿದಾಗ ಆಗುವ ಪರಿಣಾಮವನ್ನೇ 
ರಂಗದ ಮೇಲೂ ತರಲು ಕವಿಗೆ ಸಾಧ್ಯವಾಗಿದೆ . 

ಹೀಗೆ ಮಧ್ಯಂತರಗಳಿಲ್ಲದೆ ಒಂದರ ಹಿಂದೆ ಒಂದು ದೃಶ್ಯಗಳು ಸಾಲಾಗಿ ಬಂದು 
ನಾಟಕವು ನಿರ್ಮಾಣ ಮಾಡುವ ' ಮಾಯೆ ' ಯಲ್ಲಿ ಬಿರುಕಾಗದೆ ಇಡಿಯ ನಾಟಕದ 
ಪರಿಣಾಮ ತೀವ್ರತರವಾಗುತ್ತಿತ್ತು , ಸಾಂದ್ರವಾಗುತ್ತಿತ್ತು , 

ಆದರೆ ಈ ವ್ಯವಸ್ಥೆಯಿಂದ ಅಷ್ಟೇ ಗಂಭೀರ ಸ್ವರೂಪದ ಅನಾನುಕೂಲಗಳೂ 
ಇದ್ದವೆಂಬುದು ಮೇಲೆಯೇ ಕಾಣುತ್ತದೆ. ತೆರೆಯಿಲ್ಲದೆ , ಒಂದು ದೃಶ್ಯ ಮುಗಿದೊಡನೆ 
ಆ ದೃಶ್ಯದ ಸ್ಥಳ, ಕಾಲಗಳನ್ನು ಸೂಚಿಸುವ ಫಲಕಗಳನ್ನು ಬದಲಿಸಲು, ಕುರ್ಚಿ 
ಮೇಜು ಮೊದಲಾದವುಗಳನ್ನು ತರಲು ಅಥವಾ ಒಯ್ಯಲು ಯಾರು ಯಾರೋ ರಂಗದ 
ಮೇಲೆ ಬರುವದು , ಇಲ್ಲವಾದರೆ ಯಾವಾಗ ಯಾವ ದೃಶ್ಯ ಮುಗಿದು ಯಾವ 
ದೃಶ್ಯ ಆರಂಭವಾಯಿತೆಂದು ತಿಳಿಯದೆ ಗೊಂದಲವುಂಟಾಗುವುದು - ಇವು ತೀರ ಸುಲಭ 
ವಾಗಿ ಊಹಿಸಬಹುದಾದ ಸಂಗತಿಗಳು . 
- ಸೀನರಿಗಳ ಉಪಯೋಗವಿಲ್ಲದೆ ಆ ಕಾಲದ ನಾಟಕಕಾರರೂ ಪ್ರೇಕ್ಷಕರೂ 
ಕೂಡಿಯೇ ಚಿತ್ರಮಯತೆಯ ಪರಿಣಾಮದಿಂದ ವಂಚಿತರಾದರು . ಆಧುನಿಕ ರಂಗ 
ಭೂಮಿಯ ಮೇಲೆ ಕತ್ತಲೆ- ಬೆಳಕುಗಳ ಸಂಯೋಜನೆ, ವಾಸ್ತವ ಅಥವಾ ಸಾಂಕೇತಿಕ 
ಸೀನರಿಗಳಿ೦ದ ನಾಟಕಕಾರ ಸಾಧಿಸಬಲ್ಲ ಪರಿಣಾಮಗಳನ್ನು ಕಂಡವರು ಸಹಜವಾಗಿ 
ಆ ಕಾಲದ ನಾಟಕ ಕಳೆದುಕೊಂಡುದನ್ನು ಊಹಿಸಬಹುದು. ಆದರೆ ಈ ಅನಾನು 
ಕೂಲವೇ ಇನ್ನೊಂದು ರೀತಿಯಲ್ಲಿ ಷೇಕ್ಸ್ಪಿಯರನ ಕಾಲದ ನಾಟಕಕಾರರಿಗೆ ವರವಾಗಿ 
ಪರಿಣಮಿಸಿತು . ಯಾಕೆಂದರೆ ಚಿತ್ರಮಯತೆಯ ಪರಿಣಾಮವನ್ನು ಸಾಧಿಸುವ ಸೆಳೆತ 

117 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಒಮ್ಮೆ ಆರಂಭವಾಯಿತೆಂದರೆ ಅದರಿಂದ ತಪ್ಪಿಸಿಕೊಳ್ಳುವದು ಕಠಿಣ. ಈ ಸೆಳೆತದಲ್ಲಿ 
ನಾಟಕೀಯ ಉದ್ದೇಶ ಹಾಳಾದ ಉದಾಹರಣೆಗಳೂ ಇವೆ. ಆ ಕಾಲದ ನಾಟಕಕಾರನಿಗೆ 
ಈ ಸೆಳೆತದಿಂದ ಪಾರಾಗುವ ಸಾಮರ್ಥ್ಯ ಯಾವಾಗಲೂ ಜಾಗೃತವಾಗಿರುತ್ತಿತ್ತೆಂದು 
ಹೇಳಲಿಕ್ಕಾಗುವದಿಲ್ಲ. ಹೀಗಾಗಿ ಆರ್ಡೆನ್ ಅರಣ್ಯವನ್ನು ರಂಗದ ಮೇಲೆ ಒಂದೆರಡು 
ಬಡಪಾಯಿ ಗಿಡಗಳ ಟೊಂಗೆಗಳಿಂದ, ಸೈನ್ಯವನ್ನು ತಗಡಿನ ಕತ್ತಿ ಹಿಡಿದ ನಾಲ್ಕು 
ನಟರಿಂದಸೂಚಿಸುವದರಲ್ಲೇ ನಾಟಕಕಾರ ತೃಪ್ತನಾಗಬೇಕಾಗಿತ್ತು . ಹೀಗೆ ಆ ಕಾಲದ 
ನಾಟಕ ಒ೦ದು ಬಗೆಯ ಸರಳ ಸಾಂಕೇತಿಕತೆಯನ್ನು ಸಾಧಿಸಿತ್ತು . ' ದಿ ಟೆಂಪೆಸ್ಟ್ ' 
ನಾಟಕದ ಪ್ರಾಸ್ಪೆರೊ ಒಂದು ವಿಶಿಷ್ಟ ನಿಲುವಂಗಿಯನ್ನು ತೊಟ್ಟು ಬಂದರೆ 
ಪ್ರೇಕ್ಷಕರೂ ಉಳಿದ ನಟರೂ ಅವನು ಅದೃಶ್ಯವಾಗಿದ್ದಾನೆಂದು ಭಾವಿಸಬೇಕಾಗಿತ್ತು . 
ಈ ವಿಧಾನ ಎಷ್ಟು ಹಾಸ್ಯಾಸ್ಪದವಿತ್ತೆಂಬುದನ್ನು ಷೇಕ್ಸ್ಪಿಯರ್ ಇನ್ನೊಂದು 
ಕಡೆ ತಾನೇ ಹುಡುಗಾಟಮಾಡಿ ತೋರಿಸಿದ್ದಾನೆ. ' ಎ ಮಿಡ್ ಸಮ್ಮರ್ ನೈಟ್ಸ್ 
ಡೀಮ್' ನಾಟಕದ ಬಾಟಮ್ ಅ೦ಥ ಅಂಗಿಯನ್ನು ಹಾಕಿಕೊಂಡು ಬಂದು ' ನಾನು 
ಅದೃಶ್ಯನಾಗಿದ್ದೇನೆ' ಎಂದು ಉಳಿದವರಿಗೆ ಹೇಳುತ್ತಾನೆ. ರಂಗದ ಮೇಲೆ ಕಡುಬಿಸಿಲು 
ಬಿದ್ದಿದ್ದರೂ ಮೇಣಬತ್ತಿಯೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದ ನಟನೊಬ್ಬನಿಂದ 
ಅದು ರಾತ್ರಿಯೆಂದು ಪ್ರೇಕ್ಷಕರು ಊಹಿಸಿಕೊಳ್ಳ ಬೇಕಾಗಿತ್ತು . ಈಗ ನಾವು ಕೇಳಿ ನಗ 
ಬಹುದಾದ ಇಂಥ ಸಂಗತಿಗಳನ್ನು ಆ ಕಾಲದ ಪ್ರೇಕ್ಷಕರು ಸ್ವಾಭಾವಿಕವೆಂದು ಒಪ್ಪಿ 
ಕೊಂಡಿದ್ದರು. ಈಗಿನ ರಂಗಭೂಮಿಯ ಮೇಲೆ ಗಾಳಿಗೆ ಹಾರಾಡುವ ಅರಮನೆಯ 
ಪರದೆ, ಎದುರಿಗೆ ನಿಲ್ಲಿಸಿದ ಧ್ವನಿವರ್ಧಕದ ಗ್ರಾಹಿ, ಅಡಿಯ ದೀಪಗಳು ಮೊದಲಾದವುಗಳ 
ಬಗ್ಗೆ ಈಗ ನಾವು ಹೇಗೆ ಆಕ್ಷೇಪಿಸುವದಿಲ್ಲವೋ ಅದೇ ರೀತಿ ಅವರೂ ಕೆಲವು ಸಂಗತಿ 
ಗಳನ್ನು ಪ್ರಶ್ನಿಸದೆ ಒಪ್ಪಿಕೊಂಡಿದ್ದರು. ಹಾಗೆ ಕೆಲ ವಿಷಯಗಳಲ್ಲಿ ವಿನಾಯತಿ 
ತೋರಿಸದೆ ಕಲೆಯ ಸತ್ವವನ್ನು ಸವಿಯುವ ಶಕ್ತಿ ನಮಗೆ ಬರುವದಿಲ್ಲ. 

ಆದರೆ ಇಂಥ ರಂಗಸಜ್ಜಿಕೆಯ ಬದಲಾಗಿ ಆ ಕಾಲದ ನಾಟಕಗಳು ಪ್ರೇಕ್ಷಕನನ್ನು 
ಇನ್ನೊಂದು ರೀತಿಯಲ್ಲಿ ಮನದಣಿಯೆ ತೃಪ್ತಿ ಪಡಿಸಿದ್ದವು. ಬಹುಶಃ ರಂಗಸಜ್ಜಿಕೆಯ 
ಅನುಕೂಲವಿದ್ದಿದ್ದರೆ ಆ ಕಾಲದ ನಾಟಕಗಳು ಈಗಿರುವಷ್ಟು ಕಾವ್ಯಮಯವಾಗಿ 
ಇರುತ್ತಿದ್ದವೋ ಇಲ್ಲವೊ ! ರಂಗಸಜ್ಜಿಕೆಯು ಉಂಟುಮಾಡಬೇಕಾಗಿದ್ದ ಪರಿಣಾಮ 
ಗಳ ಸಾಧನೆಗಾಗಿ ನಾಟಕಕಾರ ಅನಿವಾರವಾಗಿ ತನ್ನ ಕಲಾವಂತಿಕೆಯನ್ನೆ 
ಅವಲಂಬಿಸಬೇಕಾಯಿತು. ಪ್ರೇಕ್ಷಕರ ಕಲ್ಪಕತೆ , ಭಾವ- ರಾಗಗಳ ಮೇಲೆ ಅವನು 
ನೇರವಾಗಿ ಪರಿಣಾಮ ಬೀರಿ ಈ ಉದ್ದೇಶ ಸಾಧಿಸಿಕೊಂಡ. ತನ್ನ ಕಾವ್ಯಸಾಮರ್ಥ್ಯ 
ದಿಂದಲೇ ತನಗೆ ಬೇಕಾದ ಪರಿಸರವನ್ನು ನಿರ್ಮಿಸಿಕೊಂಡ. ಇದು ಎಲಿಜಬೆತ್ ರಾಣಿಯ 
ಕಾಲದ ನಾಟಕಕಾರರು ನಾಟಕಕ್ಕೆ ನೀಡಿದ ವಿಶಿಷ್ಟ ಹಾಗೂ ಮಹತ್ವದ ಕಾಣಿಕೆ. 
ಅಥೆ ಹೇಳುವ ಈ ಸಾಲುಗಳನ್ನು ನೋಡಿರಿ : 

ಒರೆಗಾಣಿಸಿರಿ ನಿಮ್ಮ ಚಮಕಿಸುವ ಕತ್ತಿಗಳ , 

ಹನಿಮಂಜು ತಾಗಿ ಜಂಗು ತಿಂದಾವು. 
ಈ ಮಾತು ಬರಿಯ ಮಾತಲ್ಲ. ಈ ಘಟನೆ ನಡೆದದ್ದು ಬೆಳಗಿನ ಸಮಯದಲ್ಲಿ 

118 


ಎ ಷೇಕ್ಸ್ಪಿಯರ್ ಕಾಲದ ರಂಗಭೂಮಿ ನಿಜ 


ಎಂಬುದನ್ನು ಸೂಚಿಸುವ ಕಾವ್ಯವೂ ಹೌದು. ಆಧುನಿಕ ನಾಟಕದ ಪಾತ್ರವೊಂದರ 
ಬಾಯಲ್ಲಿ ಬಂದಿದ್ದರೆ ತುಂಬ ಅಸಹಜವಾಗಿ ಕಾಣಬಹುದಾಗಿದ್ದ ಈ ಕಾವ್ಯ ಅಥೆಲ್ಲೊನ 
ಬಾಯಲ್ಲಿ ತುಂಬ ಸಹಜವಾಗಿ ಕಾಣಿಸುತ್ತದೆ. ಆ ಕಾಲದ ನಾಟಕಗಳಲ್ಲಿ ಕಾವ್ಯ 
ನಾಟಕದ ಅವಶ್ಯವಾದ ಒಂದು ಅಂಗವಾಗಿ, ಉಸಿರಾಗಿ ಬರುತ್ತದೆಯೇ ಹೊರತು 
ಎಲ್ಲಿಂದಲೋ ಹೊರಗಿನಿಂದ ತಂದು ಸೇರಿಸಿದ್ದಾಗಿಯಲ್ಲ. “ ಕಾವ್ಯ ಅವರಿಗೆ ನಾಟಕದ 
ಭಾಷೆಯ ಸಹಜ ಮಾಧ್ಯಮವಾಗಿತ್ತು , ಅದರಲ್ಲೂ ವಿಶೇಷವಾಗಿ ಉತ್ಕಟ ಕ್ಷಣಗಳಲ್ಲಿ. 
ಉತ್ತಮ ನಟ ತನ್ನ ವಾಸ್ಮಿತೆಯ ಭಾವನಾತ್ಮಕ ಪರಿಣಾಮದಿಂದ ಪ್ರೇಕ್ಷಕರನ್ನು 
ತನ್ನೊಂದಿಗೆ ಕರೆದೊಯ್ಯಬಹುದಾಗಿತ್ತು ” ಎನ್ನುತ್ತಾನೆ ಜಿ. ಬಿ. ಹ್ಯಾರಿಸನ್ . ಆ 
ಕಾಲದ ಪ್ರೇಕ್ಷಕರ ಅಭಿರುಚಿಯ ಮಟ್ಟದ ಬಗೆಗೆ ತುಂಬ ಉಪೇಕ್ಷೆಯ ಮಾತುಗಳು ಕೇಳಿ 
ಬಂದಿವೆ. ಈ ಆರೋಪ ಎಲ್ಲ ಕಾಲಗಳಲ್ಲೂ ಬಹುಶಃ ಸಾಮಾನ್ಯವಾಗಿ ಇದ್ದೇ ಇದೆ. 
ಎಲ್ಲ ಕಾಲದ ನಾಟಕಕಾರರೂ ಇಂಥ ಅಭಿರುಚಿಯ ವಿರುದ್ದ ಹೋರಾಡಿ ಹೊಸ 
ದೊಂದನ್ನು ನಿರ್ಮಿಸಲು, ಎತ್ತರಿಸಲು ಯತ್ನಿಸಿದ್ದಾರೆ. ಆ ಕಾಲದ ಜನತೆಯ 
ಅಭಿರುಚಿ ಎಂಥದೇ ಇರಲಿ, ಅದು ಅಂದಿನ ನಾಟಕಗಳಲ್ಲಿಯ ಕಾವ್ಯವನ್ನು ಆಸ್ವಾದಿ 
ಸಿತ್ತು , ಮೆಚ್ಚಿಕೊಂಡಿತ್ತು . ತನ್ನ ಆತ್ಮವನ್ನು ನಾಟಕದ ಸಾರಸತ್ವದಲ್ಲಿ ಅದ್ದಿ 
ಮುಳುಗಿಸುವ ಸಾಮರ್ಥ್ಯ, ಕಲ್ಪಕಶಕ್ತಿಗಳ ಜೊತೆಗೆ ಕಾವ್ಯ ಪ್ರೀತಿಯನ್ನೂ ಅದು 
ಬೆಳಸಿಕೊಂಡಿತ್ತು . ಇಲ್ಲವಾದರೆ ಜನ ಖಂಡಿತವಾಗಿ ಈ ಕಾವ್ಯಪ್ರವಾಹವನ್ನು 
ತಡೆಯಬಹುದಾಗಿತ್ತು . ಹಾಗಾಗಿದ್ದರೆ ಷೇಕ್ಸ್ಪಿಯರನ ನಾಟಕಗಳನ್ನು ಇಂದಿನ 
ಸ್ವರೂಪದಲ್ಲಿ ನೋಡುವದು ಸಾಧ್ಯವೇ ಇರಲಿಲ್ಲ. 
ತೆರೆ 


ಇನ್ನು ತೆರೆಯ ಉಪಯೋಗವಿಲ್ಲದುದರಿಂದಾದ ಲಾಭಾಲಾಭಗಳನ್ನು ಪರಿಶೀಲಿಸ 
ಬಹುದು. ಈ ಹಿಂದೆ ಹೇಳಿದ ಹಾಗೆ ಪೂರ್ಣವಾಗಿ ಅವರಿಗೆ ತೆರೆಯ ಉಪಯೋಗ 
ಗೊತ್ತೇ ಇರಲಿಲ್ಲವೆಂದಲ್ಲ, ರಂಗದ ಹಿಂಭಾಗದಲ್ಲಿ ಕೆಲವು ಉದ್ದೇಶಗಳಿಗಾಗಿ ಇದನ್ನು 
ಬಳಸುತ್ತಿದ್ದರು. ಆದರೆ ಇಂದಿನ ರಂಗಭೂಮಿಯಲ್ಲಿಯಂತೆ ಇಡಿಯ ರಂಗದ ಮುಂಬದಿ 
ಯನ್ನೆಲ್ಲ ಮುಚ್ಚುವಂಥ ತೆರೆ ಅಲ್ಲಿರಲಿಲ್ಲ. ಒಟ್ಟಿನಲ್ಲಿ ಈ ಸ್ಥಿತಿ ಹೆಚ್ಚು ಕಡಿಮೆ 
ತುಂಬಾ ಅಡಚಣೆಯನ್ನುಂಟುಮಾಡಿತ್ತು . 

ತೆರೆಯಿಲ್ಲದ ಮೂಲಕ ಪ್ರತಿಯೊಂದು ಘಟನೆಯ ಪ್ರೇಕ್ಷಕರ ಎದುರಿಗೇ 
ಆರಂಭವಾಗಿ ಮುಕ್ತಾಯವಾಗಬೇಕಾದ ಅನಿವಾರ್ಯತೆ ಪ್ರಾಪ್ತವಾಯಿತು. ಪ್ರತಿ 
ಯೊಂದು ದೃಶ್ಯ ಮುಗಿದೊಡನೆಯ ಮುಂದಿನ ದೃಶ್ಯಕ್ಕಾಗಿ ರಂಗ ತೆರವಾಗಬೇಕಿತ್ತು . 
ಹೀಗಾಗಿ ಬದುಕಿದ್ದ ಇಲ್ಲವೆ ಸತ್ಯ ಎಲ್ಲ ಪಾತ್ರಗಳನ್ನು ನಾಟಕಕಾರ ಒ೦ದಲ್ಲ. 
ಒಂದು ನೆವದಿಂದ ಒಳಗೆ ಕಳಿಸುವ ಏರ್ಪಾಡು ಮಾಡಬೇಕಿತ್ತು . ಆಧುನಿಕ ನಾಟಕ 
ದಲ್ಲಿ ದೃಶ್ಯವೊಂದರ ಅರ್ಥಪೂರ್ಣ ಭಾಗದಲ್ಲಿ ತೆರೆಯನ್ನು ಒಮ್ಮೆಲೇ ಮೇಲಕ್ಕೆತ್ತಿ 
ನಟರನ್ನು ತೋರಿಸಿ , ನಾಟಕಕ್ಕೆ ಅವಶ್ಯಕವಿದ್ದ ಮಾತು , ಹಾವಭಾವಗಳು ಮುಗಿದೊಡನೆ 
ಬೇಕಾದರೆ ಅವರನ್ನು ಅಲ್ಲಿಯೇ ಬಿಟ್ಟು , ಮತ್ತೆ ತೆರೆ ಬೀಳುವಂತೆ ಮಾಡಬಹುದು. 

119 


ಹದಿನೇಳನೆ ಶತಮಾನದ ರಂಗಸ್ಥಳ 
ಫ್ರಾನ್ಸಿಸ್ ಕರ್ಕ್ಮ ನನ ' ದಿ ವಿಟ್ ' ಗ್ರಂಥದ 
ಮುಖಚಿತ . ಕಾಲ : ಸುಮಾರು 1672 . 


K 


Simpleton 


Sung 


Claus 


ಇದು ತುಂಬ ಪರಿಣಾಮಕಾರಿಯಾದ 
ವಿಧಾನ. ಆದರೆ ಆ ಕಾಲದ ನಾಟಕಕಾರ 
ನಿಗೆ ಈ ಅನುಕೂಲವಿರಲಿಲ್ಲ. ತೆರವಾದ 
ರಂಗದ ಮೇಲೆಹೊಸ ದೃಶ್ಯಕ್ಕೆ ಸಂಬಂಧಿ 
ಸಿದ ಪಾತ್ರಗಳು ಏನಾದರೂ ನೆನ 
ಹುಡುಕಿಕೊಂಡು ಬರಬೇಕು. ಅವಶ್ಯವಿದ್ದ 
ನಾಟಕದ ಭಾಗವನ್ನು ಆರಂಭಿಸಿ, 
ಮುಗಿಸಿ , ಮತ್ತೆ ಏನಾದರೂ ನೆವ ತೆಗೆದು 
ಒಳಗೆ ಹೋಗಬೇಕು. ಹೀಗೆ ನಾಟಕಕ್ಕೆ 

ನಿಜವಾಗಿ ಸಂಬಂಧವಿಲ್ಲದ ಚಲನವಲನ 
ಗಳನ್ನೂ ನಾಟಕ ಸಹಿಸಬೇಕಾಗಿತ್ತು . ಇದು ಸುತ್ತುಬಳಸಿನ ಹಾದಿ. 

ನಾಟಕದ ದೃಶ್ಯ ಪ್ರಭಾವಶಾಲಿಯಾಗಿ ಬೆಳೆಯುತ್ತ ಶಿಖರವನ್ನು ಮುಟ್ಟಿದಾಗ 
ತಟ್ಟನೆ ತೆರೆ ಬಿಟ್ಟು ಆಧುನಿಕ ನಾಟಕಕಾರ ಆ ಪರಿಣಾಮದ ತೀವ್ರತೆಯನ್ನು ಒಂದಿಷ್ಟೂ 
ಮಾಸದಂತೆ ನಮಗೆ ತಾಕಿಸಬಲ್ಲ. ರುದ್ರನಾಟಕದಲ್ಲಿ ಇಂಥ ಪರಿಣಾಮದಿಂದ ಪ್ರೇಕ್ಷಕರ 
ಬುದ್ದಿ ಹೃದಯಗಳನ್ನು ಕಲಕಬಹುದು ; ಆಳವಾದ ವಿಚಾರ ಮಾಡಲು ಹಚ್ಚಬಹುದು. 
ಹೀಗೆ ತಕ್ಷಣ ತೆರೆ ಬೀಳದೆ ನಟರು ನಾಟಕದ ಶಿಖರದ ನಂತರವೂ ಅಲ್ಲೇ ಉಳಿದು, 
ಆಮೇಲೆ ಒಳಗೆ ಹೋಗುವುದಾದರೆ ಈ ಪರಿಣಾಮದ ತೀವ್ರತೆ ಹಾಗೂ ಸಾಂದ್ರತೆಗಳು 
ಸಹಜವಾಗಿ ಕಡಿಮೆಯಾಗುತ್ತವೆ, ಕೆಲವು ಸಲ ಹಾಳಾಗುತ್ತವೆ. ಈ ಅನುಕೂಲತೆ 
ಗಳಿಲ್ಲದ್ದರಿಂದ ಎಲಿಜಬೆತ್ ಕಾಲದ ಯಾವ ನಾಟಕವೂ ಶಿಖರಕ್ಕೇರಿ ಅಲ್ಲೇ ಮುಕ್ತಾಯ 
ಗೊಳ್ಳುವದಿಲ್ಲ. ಬದಲಾಗಿ ಕೆಲವು ಶಾಂತ ಶಬ್ದಗಳ ಮೂಲಕ ಇಲ್ಲವೆ ಪ್ರಶಾಂತ 
ಸಂಗೀತ ಧ್ವನಿಯ ಮೂಲಕ ಬಿಗಿದಿಟ್ಟ ಭಾವನೆಯ ಸ್ವರವನ್ನು ಮತ್ತೆ ಸಡಿಲಗೊಳಿಸಿ 
ಪ್ರೇಕ್ಷಕರನ್ನು ನಿತ್ಯ ಜೀವನಕ್ಕೆ ತಂದು ಮುಟ್ಟಿಸುವ ವಿಧಾನದ ಬಳಕೆ ವಿಶೇಷವಾಗಿ 
ಕಂಡುಬರುತ್ತದೆ. ಇದು ಎಲ್ಲ ರಾಗ- ಭಾವಗಳನ್ನೂ ಶಮನ ಮಾಡಿ ಪ್ರಶಾಂತ 
ಮನಃಸ್ಥಿತಿಯಲ್ಲಿಪ್ರೇಕ್ಷಕರನ್ನು ಮನೆಗೆ ಕಳಿಸುವ ಗ್ರೀಕ್ ರುದ್ರನಾಟಕಗಳ ರೀತಿ. 
ಷೇಕ್ಸ್ಪಿಯರ್ ಕಾಲದ ರುದ್ರನಾಟಕಗಳೆಲ್ಲ ಸಾಮಾನ್ಯವಾಗಿ ಸ್ಮಶಾನಯಾತ್ರೆಯ 
ದೃಶ್ಯದೊಂದಿಗೆ ಮುಕ್ತಾಯವಾಗುತ್ತವೆ. ಹೀಗಾಗಿ ತುಂಬ ಪ್ರಲೋಭೆಯನ್ನುಂಟು 
ಮಾಡುವ ಷೇಕ್ಸ್ಪಿಯರನ 'ಹ್ಯಾಮೈಟ್', ' ಅಥೆಲ್ಲೊ ', ' ಕಿಂಗ್ ಲಿಯರ್' 
ಮುಂತಾದ ನಾಟಕಗಳ ಕೊನೆಯ ದೃಶ್ಯಗಳು ಸಹ ತುಸು ಸಮಪಾತಳಿಯಲ್ಲಿವೆ, 
ಶಾಂತವಾಗಿವೆ ; ಕೆಲ ಸಲ ( ಮೆಕ್‌ಬೆತ್‌ ' ದಲ್ಲಿಯ ಹಾಗೆ ಒಂದಿಷ್ಟು ಶಕ್ತಿಹೀನವಾಗಿವೆ. 

120 


ಷೇಕ್ಸ್ಪಿಯರ್ ಕಾಲದ ರಂಗಭೂಮಿ 
ರಂಗದ ಮೇಲಿಂದ ಸತ್ಯ ಪಾತ್ರಗಳ ದೇಹಗಳನ್ನು ಒಳಗೆ ಒಯ್ಯು ರಂಗವನ್ನು 
ತೆರವು ಮಾಡುವದು ಅನಿವಾರ್ಯವಾಗಿತ್ತಾದ್ದರಿಂದ ರುದ್ರನಾಟಕಗಳಲ್ಲಿ ಸಾಮಾನ್ಯವಾಗಿ 
ಗೌರವದೊಂದಿಗೆ ಅಂಥ ದೇಹಗಳನ್ನು ಒಳಗೊಳ್ಳುವ ಏರ್ಪಾಡು ಕಾಣಿಸುತ್ತದೆ. 
ಉಳಿದ ನಟರು ಆ ದೇಹವನ್ನು ಹಿಂಬಾಲಿಸುತ್ತಿದ್ದರು . 'ಕೊರಿಯೋಲೇನಸ್ ' ನಾಟಕದ 
ಅಂತ್ಯದೃಶ್ಯದಲ್ಲಿ ಕೊರಿಯೋಲೇನಸನ ಕೊಲೆಯಾದ ತರುವಾಯ ಅಫೀಡಿಯಸ್ ಅವನ 
ಹತದೇಹದ ಮೇಲೆ ತುಳಿದಾಡಿ, ತನ್ನ ಸೇಡಾರಿತೆಂದು ತಣ್ಣಗಾಗಿ, ತನ್ನ ಜೊತೆಯಲ್ಲಿದ್ದ 
ಸೈನಿಕರಲ್ಲಿ ಮೂರು ಜನ ಮಹಾವೀರರು ಮುಂದೆ ಬಂದು ಶವವನ್ನು ಗೌರವದಿಂದ 
ಹೊತ್ತೊಯ್ಯಲು ನೆರವಾಗಬೇಕೆಂದು ಕೇಳುತ್ತಾನೆ. ಹಾಗೇ ' ಹಾಮೈಟ್', 
“ ಕಿಂಗ್ ಲಿಯರ್ ' ಮೊದಲಾದ ನಾಟಕಗಳಲ್ಲಿ ಇಂಥ ಮಾತುಗಳನ್ನು ಕಾಣಬಹುದು. 

ಒಂದೊಂದು ಸಲ ನೇಪಥ್ಯದಲ್ಲಾಗಲಿ, ರಂಗದ ಹಿಂಭಾಗದಲ್ಲಾಗಲಿ ದುರಂತ 
ಸಂಭವಿಸಿದ್ದರೆ ಮೃತದೇಹಗಳನ್ನು ಅಲ್ಲಿದ್ದ ತೆರೆಯಿಂದ ಮುಚ್ಚಲಾಗುತ್ತಿತ್ತು . 
( ಅಥೆಲ್ಲೊ ' ನಾಟಕದ ಕೊನೆಯ ಭಾಗ ನಡೆಯುವದು ಹಿಂಬದಿಯ ರಂಗದ ಮೇಲಿನ 
ಡೆಪ್ಪೆ ಮೋನಳ ಶಯ್ಯಾಗೃಹದಲ್ಲಿ. ಡೆಪ್ಟೆಮೋನ, ಅಥೆಲ್ಲೊ , ಇಮಿಲಿಯಾ ಈ ಮೂವರೂ 
ಸಾಯುವದು ಅಲ್ಲಿಯೇ ಕೊನೆಗೆ ಲೊಡೊವಿಕೊ ಶವಗಳನ್ನು ಮುಚ್ಚಲು ಆಜ್ಞಾಪಿಸು 
ತಾನೆ, ಹೊತ್ತುಕೊಂಡು ಹೋಗುವದಕ್ಕಲ್ಲ. ಇದರಿಂದ ತೆರೆ ಬಿಟ್ಟು ದೇಹಗಳನ್ನು 
ಮುಚ್ಚಲಾಯಿತೆಂದು ಸ್ಪಷ್ಟವಾಗುತ್ತದೆ. ನಂತರ ಆ ಪಾತ್ರಗಳ ನಟರು ಪ್ರೇಕ್ಷಕರಿಗೆ 
ಕಾಣದಂತೆ ಎದ್ದು ಒಳಗೆ ಹೋಗುತ್ತಿದ್ದರು. ಆದರೆ ರಂಗದ ಬದಿಗಳು ಬಯಲಿಗೆ 
ತೆರೆದಿದ್ದುದರಿಂದ ಅಲ್ಲಿದ್ದ ಪ್ರೇಕ್ಷಕರು ಹೀಗೆ ಸತ್ಯ ಪಾತ್ರಗಳು ಎದ್ದು ಒಳಗೆ ಹೋಗು 
ವದನ್ನು ನೋಡಬಹುದಾಗಿತ್ತು . ಆದರೆ ಎಲ್ಲ ಸಂದರ್ಭಗಳಲ್ಲೂ ಈ ತೆರೆಯನ್ನು ಏಕೆ 
ಬಳಸಿಕೊಳ್ಳಲಿಲ್ಲವೆಂಬುದಕ್ಕೆ ಕಾರಣಗಳನ್ನು ಊಹಿಸಲಿಕ್ಕಾಗುವದಿಲ್ಲ. 

ನಾಟಕದ ವಾತಾವರಣವನ್ನು ನಿರ್ದೇಶಿಸುವಂಥ ಬೇರೆ ಬೇರೆ ಬಣ್ಣದ ತೆರೆಗಳನ್ನು 
ರಂಗದಲ್ಲಿ ಇಳಿಬಿಡುವ ಒಂದು ಪರಿಪಾಠವಿತ್ತೆಂದು ಕೆಲವು ಸಂಶೋಧಕರ ಮತ. 
ಉದಾಹರಣೆಗೆ , ದುರಂತನಾಟಕಕ್ಕೆ ಕಪ್ಪು ಬಣ್ಣದ ಪರದೆ. ಆದರೆ ಈ ವಿಷಯದಲ್ಲಿ 
ಖಚಿತವಾಗಿ ಏನೂ ತಿಳಿದಿಲ್ಲ. 


ಪಾತ್ರ ಸೃಷ್ಟಿ 
ಷೇಕ್ಸ್ಪಿಯರ್ ಪಾಲುಗಾರನಾಗಿದ್ದ ನಾಟಕದ ಕಂಪನಿಯ ಹೆಸರು ( ಲಾರ್ಡ್ 
ಚೇಂಬರ್ಲೆನ್ಸ್ - ಕಿಂಗ್ಸ್ ಮೆನ್ ' ಎಂದು. ಈ ಕಂಪನಿಗಾಗಿಯೇ ಷೇಕ್ಸ್ಪಿಯರ್ 
ತನ್ನ ನಾಟಕಗಳನ್ನು ಬರೆದ. ಆದ್ದರಿಂದ ಕಂಪನಿಯಲ್ಲಿದ್ದ ನಟರಿಗೆ ಸರಿಹೊಂದು 
ನಂಥ ಪಾತ್ರಗಳನ್ನೇ ರಚಿಸಬೇಕಾದ್ದು ವ್ಯಾವಹಾರಿಕವಾಗಿ ಅವನ ಜವಾಬ್ದಾರಿ 
ಯಾಗಿತ್ತು . ಕೆಲವು ಸಲ ಕಂಪನಿಯಲ್ಲಿಯ ಯಾವ ನಟನಿಗೂ ಸರಿ ಹೊಂದದ ಪಾತ್ರ 
ವನ್ನು ರಚಿಸಬೇಕಾದ ಸಂದರ್ಭ ಬಂದಾಗ ಸಹಜವಾಗಿಯೇ ಹಿಂದೆ ಮುಂದೆ ನೋಡ 
ಬೇಕಾಗುತ್ತಿತ್ತು . ಬದಲಾಗಿ ತನ್ನ ಕಂಪನಿಯಲ್ಲಿದ್ದ ನಟರ ವೈಶಿಷ್ಟ್ಯಗಳ ಪೂರ್ಣ 
ಪ್ರಯೋಜನ ಪಡೆಯಲೂ ಅವನು ಹವಣಿಸಿದ. ಷೇಕ್ಸ್ಪಿಯರನ ನಾಟಕಗಳಲ್ಲಿ 

121 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕೆಲವು ಬಗೆಯ ಪಾತ್ರಗಳು ಪುನಃ ಪುನಃ ಬರುವದು ಈ ದೃಷ್ಟಿಯಿಂದ ಕುತೂಹಲಕರ 
ವಾದ ಅಂಶ. ಆ ಕಂಪನಿಯಲ್ಲಿ ಇನ್ನೊಬ್ಬ ಪಾಲುಗಾರನಾಗಿದ್ದ ರಿಚರ್ಡ್ ಬರ್ಬೇಜ್ 
ಎಂಬಾತ ದುರಂತ ಪಾತ್ರಗಳ ಸಮರ್ಥ ನಟ . ಷೇಕ್ಸ್ಪಿಯರ್‌ ಅವನಿಗೆಂದೇ ಕೆಲವು 
ಪಾತ್ರಗಳನ್ನೂ ನಾಟಕಗಳನ್ನೂ ಬರೆದ ಹಾಗೆ ಕಾಣುತ್ತದೆ. ಬರ್ಬೇಜ್ ವಯಸ್ಸಿನಲ್ಲಿ, 
ಅನುಭವದಲ್ಲಿ ಮಾಗಿದ ಹಾಗೆ ಅಥೆಲೊ , ಲಿಯರ್ , ಪ್ರಾಸ್ಪೆರೊ ಮೊದಲಾದ ಮಾಗಿದ 
ನಡುವಯಸ್ಸಿನ ಪಾತ್ರಗಳನ್ನು ಅವನಿಗಾಗಿ ಬರೆದನೆಂದು ಊಹಿಸಬಹುದಾಗಿದೆ. 
- ಸ್ತ್ರೀ ಪಾತ್ರಗಳ ವಿಷಯದಲ್ಲೂ ಕೆಲವು ಮಹತ್ವದ ಸಂಗತಿಗಳು ಬಯಲಿಗೆ 
ಬಂದಿವೆ . ಆ ಕಾಲದಲ್ಲಿ ನಾಟಕ ಕುಲವಂತರು ಮಾಡಬಹುದಾದ ಉದ್ಯೋಗವೆಂದು 
ಇನ್ನೂ ಮನ್ನಣೆ ಪಡೆದಿರಲಿಲ್ಲ. ಸ್ತ್ರೀ ಪಾತ್ರಗಳನ್ನು ಅಭಿನಯಿಸಲು ಹೆಣ್ಣು ಮಕ್ಕಳು 
ಇನ್ನೂ ಮುಂದೆ ಬಂದಿರಲಿಲ್ಲ. ಹದಿನೆಂಟನೆಯ ಶತಮಾನದಲ್ಲಿ ಸಾರಾ ಸಿಡಾನ್ಸರಂಥ 
ಪ್ರತಿಭಾವಂತರಾದ ಕಲಾವಿದೆಯರು ರಂಗಕ್ಕೆ ಬಂದು, ಅಭಿನಯಕ್ಕೊಂದು ಗೌರವ 
ತಂದುಕೊಡುವ ತನಕ ಇನ್ನೂ ಧ್ವನಿ ಗಡುಸಾಗದ ಎಳೆಯ ಹುಡುಗರಾಗಲಿ , 
ವಯಸ್ಸಾಗದ ತರುಣರಾಗಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು. ಸ್ತ್ರೀಪಾತ್ರ 
ಗಳನ್ನು ಗಂಡಸರು ವಹಿಸುವದೇ ಕಷ್ಟದ ಕೆಲಸ. ಅದರಲ್ಲಿ ಅನುಭವ ಮಾಗದ, 
ನಾಟಕಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲಾರದ ಎಳೆಯ ಹುಡುಗರಿಗೆ ತರಬೇತಿ 
ಕೊಟ್ಟು ಆಡಿಸುವದು ಇನ್ನೂ ಕಠಿಣ ಕೆಲಸ. ಸೂಕ್ಷ್ಮ ಪಾತ್ರಗಳ ಅಭಿನಯವನ್ನು 
ಎಳೆಯರಿಂದ ಅಪೇಕ್ಷಿಸುವದು ಆ ಕಾಲದ ನಾಟಕಕಾರನಿಗೆ ತುಂಬ ತೊಂದರೆಯಾಗಿರ 
ಬೇಕು. ಧ್ವನಿ ಬಿರುಸಾಗುವವರೆಗೆ ಮಾತ್ರ ತರುಣರು ನಾಯಿಕೆಯರ ಪಾತ್ರ ವಹಿಸ 
ಬಹುದಾಗಿತ್ತಾದ್ದರಿಂದ ಷೇಕ್ಸ್ಪಿಯರ್ ಈ ಅವಕಾಶವನ್ನು ಬಳಸಿಕೊಂಡು ಅವರಿಗಾಗಿ 
ರೊಸಲಿಂಡ್ , ವಯೋಲ, ಮಿರಾಂಡ ಮೊದಲಾದ ಎಳೆವಯಸ್ಸಿನ ನಾಯಿಕೆಯರನ್ನು 
ಸೃಷ್ಟಿ ಮಾಡಿದ. ಮಧುರಸ್ವರದ ಈ ಎಳೆಯರಿಗಾಗಿ ಸವಿಯಾದ ಹಾಡುಗಳನ್ನು ಬರೆದ. 
ಹಾಗೇ ಸರಿಯಾಗಿ ತರಬೇತಿ ಪಡೆದ ಹೆಚ್ಚು ಜನ ಎಳೆಯರು ದುರ್ಲಭವೆನಿಸಿದ್ದ 
ರಿಂದಲೇ ಏನೋ , ಷೇಕ್ಸ್ಪಿಯರನ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳ ಸಂಖ್ಯೆ ಎರಡು 
ಮೂರಕ್ಕಿಂತ ಹೆಚ್ಚಿಗೆಹೋಗುವದಿಲ್ಲ. 

ಷೇಕ್ಸ್ಪಿ ಯರನ ನಾಟಕಗಳಲ್ಲಿ ಕಾಣಬರುವ, ಅವನಿಗೆ ಅತ್ಯಂತ ಮಜಾ ಎನಿಸಿರ 
ಬಹುದಾದ ಇನ್ನೊಂದು ತಂತ್ರವೆಂದರೆ ತನ್ನ ಎಳೆವರೆಯದ ನಾಯಿಕೆಯರನ್ನು ಹುಡುಗರ 
ವೇಷದಲ್ಲಿ ರಂಗದ ಮೇಲೆ ತರುವದು. ಇದು ಆ ಪಾತ್ರ ನಿರ್ವಹಿಸುತ್ತಿದ್ದ ಹುಡುಗರ 
ಅನುಕೂಲಕ್ಕೆಂದೇ ಹೂಡಿದ ತಂತ್ರವಾಗಿರಬೇಕೆಂಬುದು ಸ್ಪಷ್ಟವಿದೆ. ಆದರೆ ಆ ಹುಡುಗರಿಗೆ 
ಗಂಡಿನ ವೇಷದಲ್ಲಿರುವ ಹೆಣ್ಣಿನ ಪಾತ್ರ ನಿರ್ವಹಿಸುವ ಇನ್ನೂ ಹೆಚ್ಚು ಕಠಿಣವಾದ 
ಕೆಲಸವನ್ನು ನಿಭಾಯಿಸಿಕೊಂಡು ಹೋಗುವ ಸಾಮರ್ಥ್ಯ ಇತ್ತೋ ಇಲ್ಲವೋ ತಿಳಿಯದು. 
ಆದರೆ ಅವರು ' ದಿ ಮರ್ಚೆಂಟ್ ಅಫ್ ವೆನಿಸ್ ' ನ ಪೋರ್ಷಿಯಾ, ನೆರಿಸ್ಕಾರ ವೇಷದಲ್ಲಿ 
ಇರುವುದಕ್ಕಿಂತ ಡಾಕ್ಟರ್ ಬೆಲಾರಿಯೋ ಹಾಗೂ ಅವನ ಕಾರಕೂನನ ವೇಷದಲ್ಲೇ 
ಹೆಚ್ಚು ಆರಾಮಾಗಿದ್ದರೆಂದು ಕಾಣುತ್ತದೆ. 
ಈ ಸಣ್ಣ ಹುಡುಗರಿಗೆ ಡೆಸ್ಕ್ ಮೋನ, ಲೇಡಿ ಮೆಕ್ ಬೆತ್ ಮೊದಲಾದ ಅತ್ಯಂತ 

122 


ಷೇಕ್ಸ್ಪಿಯರ್ ಕಾಲದ ರಂಗಭೂಮಿ ವಿ 
ಸಂಕೀರ್ಣ ಹಾಗೂ ಸೂಕ್ಷ್ಮ ಪಾತ್ರಗಳನ್ನು ಸಮರ್ಥವಾಗಿ ತೂಗಿಸಿಕೊಂಡು ಹೋಗುವ 
ತಾಕತ್ತು ಇತ್ತೇ ಎಂದು ಪಂಡಿತರು ಶಂಕಿಸಿದ್ದಾರೆ. ಷೇಕ್ಸ್ಪಿಯರನ ನಾಟಕಗಳಲ್ಲಿ 
ಈ ಸಂಶಯಕ್ಕೆ ಆಧಾರಗಳು ಕಾಣುವದಿಲ್ಲ . ಹಾಗಿದ್ದ ಪಕ್ಷಕ್ಕೆ ಅವನ ನಂತರದ 
ನಾಟಕಗಳಲ್ಲಿ ಅಂಥ ಪಾತ್ರಗಳು ಹೆಚ್ಚು ಅಮುಖ್ಯವಾಗಬಹುದಿತ್ತು , ಇಲ್ಲವೇ ಅವುಗಳ 
ಸಂಖ್ಯೆ ಇನ್ನೂ ಕಡಿಮೆಯಾಗಬಹುದಿತ್ತು . ಬಹುಶಃ ಅಂಥ ಹುಡುಗರಿಗೆ ಉಚ್ಚ 
ಮಟ್ಟದ ತರಬೇತಿ ಕೊಡುವ ಏರ್ಪಾಡು ಇದ್ದಿರಬೇಕು. ಅಥವಾ ಅ೦ದಿನ ಕಾಲದ 
ಅಭಿನಯದ ಮಟ್ಟವೇ ಒಟ್ಟಿನಲ್ಲಿ ಅಷ್ಟು ಉಚ್ಚ ಮಟ್ಟದ್ದಾಗಿರಲಿಕ್ಕಿಲ್ಲ. 

ಕೊನೆಗೆ , ನಾಟಕವೆಂದರೆ, ಅದು ಯಾವ ನಾಟಕವೇ ಇರಲಿ, ಕೆಲವೊಂದು ರೂಢಿಗತ 
ಸಂಪ್ರದಾಯಗಳನ್ನು ಒಪ್ಪಬೇಕಾದ್ದು ಅನಿವಾರ್ಯ. ನಾಟಕಕಾರ, ಪ್ರೇಕ್ಷಕ 
ಇಬ್ಬರೂ ತಮ್ಮ ಕಲ್ಪಕಶಕ್ತಿಯನ್ನು ಬಳಸದೇ ನಿರ್ವಾಹವಿಲ್ಲ. ಷೇಕ್ಸ್ಪಿ ಯರನೂ 
ತನ್ನ ಕಾಲದ ರೂಢಿಗಳನ್ನು ಒಪ್ಪಿಕೊಂಡ. ಅವುಗಳನ್ನು ತನ್ನಲ್ಲಿದ್ದ ಅಸಾಮಾನ್ಯ 
ಪ್ರತಿಭೆಯನ್ನು ಪ್ರಕಟಪಡಿಸಲು ದುಡಿಸಿಕೊಂಡ. ಅದಿದ್ದಂತೆ ನಾಟಕವನ್ನು 
ಸ್ವೀಕರಿಸಿ , ಅದೆಂದೂ ಕಂಡಿರದ ಹಲವು ಅಂಶಗಳನ್ನು ಅದಕ್ಕೆ ಧಾರೆಯೆರೆದ. ರೂಢಿ, 
ಪರಂಪರೆಗಳು ಅವನ ನಾಟ್ಯಕಲೆಯ ಮೇಲೆ ತಮ್ಮ ಪ್ರಭಾವ ಬೀರಿರುವದೇನೋ ನಿಜ, 
ಆದರೆ ಅವೆಂದೂ ಅವನಿಗೆ ಕಾಲೊಡಕಾಗಿ ಪರಿಣಮಿಸಲಿಲ್ಲ . 
ಒ೦ದು ಪ್ರಶ್ನೆ 
ಇಷ್ಟೆಲ್ಲ ವಿಚಾರ ಮಾಡಿದ ಮೇಲೆ ಮೂಲಭೂತವಾದ ಒಂದು ಪ್ರಶ್ನೆ ಏಳುತ್ತದೆ. 
ಷೇಕ್ಸ್ಪಿಯರನ ಕಾಲದ ರಂಗಭೂಮಿ, ಪ್ರೇಕ್ಷಕವರ್ಗ , ಅವನ ಜೀವನ ಚರಿತ್ರೆ 
ಮೊದಲಾದ ಅಂಶಗಳ ನಮ್ಮ ತಿಳುವಳಿಕೆ ನಿಜವಾದ ಷೇಕ್ಸ್ಪಿಯರನ ನಾಟಕದ ಆತ 
ವನ್ನು ಹೆಚ್ಚು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನೆರವಾದೀತೆ ? - ಎಂಬುದೇ ಆ ಪ್ರಶ್ನೆ . 
ಹಾಗೆ ನೋಡಿದರೆ ಇಂಥ ಶುಷ್ಕ ಪಾಂಡಿತ್ಯದಿಂದ ಅಷ್ಟೇನೂ ನೆರವಾಗುವದಿಲ್ಲವೆಂದೇ 
ಹೇಳಬೇಕು. ಇಂಥ ಪಾಂಡಿತ್ಯ ಎಷ್ಟೋ ಸಲ ಸಾಹಿತ್ಯ ವಿಮರ್ಶೆಯನ್ನು ತಪ್ಪು ಹಾದಿಗೆ 
ಎಳೆಯುವ ಸಂಭವವೂ ಇಲ್ಲದಿಲ್ಲ. ಷೇಕ್ಸ್ಪಿಯರನ ಯಾವದೋ ಒಂದು ಭಾಗವನ್ನು 
ಓದಿದಾಗ ಅದು ಇಡಿಯ ನಾಟಕದೊಂದಿಗೆ ಯಾವ ಸಂಬಂಧವನ್ನೂ ಹೊಂದಿಲ್ಲವೆಂದು 
ನನಗನಿಸಿತೆಂದು ಭಾವಿಸೋಣ. ಹಾಗಾದರೆ ಈ ಭಾಗ ಯಾಕೆ ಬಂತು ಎಂದು 
ಯೋಚಿಸಿದಾಗ ಷೇಕ್ಸ್ಪಿಯರ್ ತನ್ನ ಕಥೆಗಾಗಿ ಬಳಸಿಕೊಂಡ ಮೂಲ ಸಾಮಗ್ರಿಯಲ್ಲಿ 
ಅದು ಇತ್ತೆಂದು ನಮ್ಮ ಪಾಂಡಿತ್ಯ ತಿಳಿಸುತ್ತದೆ. ಓಹೋ ! ಮೂಲದಲ್ಲಿದ್ದುದರಿಂದ 
ಬಳಸಿಕೊಂಡಿದ್ದಾನೆ ಎಂದು ಸಮಾಧಾನ ಹೇಳಿಕೊಂಡು ಕ್ಷಮಿಸಿ, ಆ ಘಟನೆಯನ್ನು 
ತೆಗೆದುಕೊಂಡುದೇಕೆ, ಅದನ್ನು ಯಾವ ಪ್ರಯೋಜನಕ್ಕಾಗಿ ಬಳಸಿಕೊಂಡ ಎಂಬ ಪ್ರಶ್ನೆ 
ಗಳನ್ನು ಕೇಳದೇ ಬಿಡಬಹುದು. ಹಾಗೇ ಬರಿಯ ರಂಗಭೂಮಿಯ ಅನುಕೂಲತೆಗಾಗಿ 
ಒಂದು ಅನವಶ್ಯಕ ದೃಶ್ಯವನ್ನು ಸೇರಿಸಿದನೆಂದು ಅರಿತುಕೊಂಡು ಆ ದೃಶ್ಯವು ನಾಟಕ 
ದಲ್ಲಿ ವಹಿಸುವ ಕೆಲಸವೇನೆಂದು ನೋಡದೇ ಬಿಡಬಹುದು. ಇನ್ನೊಂದು ಯಾವುದೊ 
ಅಸಂಬದ್ದವಾದ ಭಾಗವನ್ನು ತನ್ನ ಪ್ರೇಕ್ಷಕರ ಪ್ರೀತ್ಯರ್ಥವಾಗಿ ಬರೆದನೆಂದು ಸಮಾಧಾನ 

123 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಹೇಳಿಕೊಳ್ಳಬಹುದು. ತನ್ನ ಪ್ರೇಕ್ಷಕರನ್ನು ಸಮಾಧಾನ ಪಡಿಸಲೆಂದು ಬರೆದದ್ದು 
ಅವನಿಗೂ ಪ್ರಿಯವಾಗಿರಬಹುದಲ್ಲ ಎಂಬುದನ್ನು ನಾವು ವಿಚಾರಿಸುವದಿಲ್ಲ. 

ಒಂದು ಕಲಾಕೃತಿಯು ತನ್ನಷ್ಟಕ್ಕೆ ತಾನು ಸ್ವಯಂಪೂರ್ಣವಾಗಿರುತ್ತದೆ. 
ಅದನ್ನು ಅರ್ಥಮಾಡಿಕೊಳ್ಳಲು ನಮ್ಮೆದುರಿಗಿರುವ ಕೃತಿಯೊಂದೇ ಸಾಕು, ಇನ್ನೇನೂ 
ಬೇಕಾಗಿಲ್ಲ. ಆದರೆ ಇಂಥ ಜ್ಞಾನ ಎಷ್ಟೇ ಅಮುಖ್ಯವೆಂದರೂ , ಒಂದು ಕೃತಿಯನ್ನು 
ಹೆಚ್ಚು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನೆರವಾಗಲಾರದೆಂದು ಖಂಡತುಂಡವಾಗಿ 
ಹೇಳಲಿಕ್ಕಾಗುವದಿಲ್ಲ. ' ಆಂಟೋನಿ ಅಂಡ್ ಕ್ಲಿಯೊ ಪಾಟ್ರ ' ನಾಟಕವನ್ನೇ ತೆಗೆದು 
ಕೊಳ್ಳೋಣ 
. ಬಾಡಿ ಯವರಿಂದ ಮೊದಲು ಮಾಡಿ ಸಾಮಾನ್ಯವಾಗಿ ಎಲ್ಲ 
ವಿಮರ್ಶಕರೂ ಷೇಕ್ಸ್ಪಿಯರನ ನಾಟಕಗಳಲ್ಲೆಲ್ಲ ಇದು ರಚನೆಯ ದೃಷ್ಟಿ ಯಿಂದ ತುಂಬ 
ದೋಷಪೂರ್ಣವಾದುದೆಂದು ಒಪ್ಪಿಕೊಂಡಿದ್ದಾರೆ. ನಲವತ್ತೆರಡು ಸಣ್ಣ ಸಣ್ಣ ದೃಶ್ಯ 
ಗಳಲ್ಲಿ ನಾಟಕದ ಪರಿಣಾಮ ಸಾಂದ್ರವಾಗದೆ ಹರಿಹಂಚಾಗಿದೆಯೆಂದು ಅದಕ್ಕೆ ಅವರು 
ಕೊಡುವ ಕಾರಣ . ಆದರೆ ಷೇಕ್ಸ್ಪಿಯರನ ರಂಗಭೂಮಿಯ ಸರಿಯಾದ ಕಲ್ಪನೆ 
ನಾಟಕವನ್ನು ಈ ಅಪವಾದದಿಂದ ಮುಕ್ತ ಮಾಡಲು ನೆರವಾಗಬಹುದು. ಆಗ ರಂಗ 
ಭೂಮಿಯ ಮೇಲೆ ತೆರೆ ಸೀನರಿಗಳ ಕಷ್ಟವಿರಲಿಲ್ಲ. ಹೀಗಾಗಿ ಒಂದರ ಹಿಂದೊಂದು 
ದೃಶ್ಯಗಳು ಯಾವ ಅಡೆತಡೆಯಿಲ್ಲದೆ ತೀವ್ರಗತಿಯಿಂದ ಮುಗಿದು ಹೋಗುತ್ತಿದ್ದುದರಿಂದ 
ನಾಟಕದ ಪರಿಣಾಮದ ಸಾಂದ್ರತೆ ಅಳಕವಾಗುವದಕ್ಕೆ ಕಾರಣವೇ ಇರಲಿಲ್ಲ . ಇಂದಿನ 
ರಂಗಭೂಮಿಯ ಮೇಲೆ, ಇಂದಿನ ಸಲಕರಣೆಗಳೊಂದಿಗೆ ಈ ನಾಟಕವನ್ನಾಡಿದರೆ 
ಸಾಂದ್ರತೆ ಹರಿಹಂಚಾಗಬಹುದು. ಆದರೆ ಆ ಕಾಲದ ರಂಗಭೂಮಿಯ ಮೇಲೂ 
ಇಂಥದೇ ಪರಿಣಾಮವಾಗುತ್ತಿತ್ತೆಂದು ಖಂಡಿತ ಹೇಳಲಿಕ್ಕಾಗುವುದಿಲ್ಲ. ನಾವು ಈ ನಿಲುವಿಗೆ 
ಬರಬೇಕಾದರೆ ಷೇಕ್ಸ್ಪಿಯರ್ ಕಾಲದ ರಂಗಭೂಮಿಯ ತಿಳುವಳಿಕೆ ಇಲ್ಲಿ ಹೇಗೆ 
ನೆರವಾಯಿತೆಂದು ನೋಡಬಹುದು. 

ಅಲ್ಲದೇ ಷೇಕ್ಸ್ಪಿಯರನಂಥ ಮಹಾಕವಿಯ ವಿಷಯದಲ್ಲಿ ಅವನ ವೈಯಕ್ತಿಕ 
ಜೀವನ , ಅವನ ಕಾಲ, ಅವನು ಕೆಲಸ ಮಾಡಿದ ರಂಗಭೂಮಿ, ಆ ನಾಟಕಗಳಿಗೆ ಹಣ 
ಕೊಟ್ಟು ನೋಡಿದ ಜನರ ಮನೋಭಾವ ಮೊದಲಾದವುಗಳ ವಿಷಯದಲ್ಲಿ ನಮಗೆಲ್ಲ 
ಆಸ್ಥೆಯಿರುವದು ಸಹಜವೇ . ಆದ್ದರಿಂದ ಯಾವ ಪಾಂಡಿತ್ಯವನ್ನೇ ಆಗಲಿ ಅದು ತರುವ 
ಗಂಡಾಂತರಗಳನ್ನು ನೆನೆದು ನಿರಾಕರಿಸಲಿಕ್ಕಾಗುವದಿಲ್ಲ. 


ಮುಖ್ಯ ಆಕರಗಳು 
1. Oxford Lectures on Poetry , A . C . Bradley . 
2 . Introducing Shakespeare , G . B . Harrison . 
3. A Companion to Shakespeare Studies, ed . Granville - Barker and 

G . B . Harrison . 
4 . Aspects of Shakespeare ( ed .). 
5. 'Shakespeare's Stage in its Bearing upon His Drama' (Appendix to the 

Warwick editions ), C . H . Herford . 
ಇನ್ನೂ ಕೆಲವು ಸಣ್ಣ ಪುಟ್ಟ ಲೇಖನಗಳು. 


ಕ್ಷ 


ಕ 


ರ 


ಶಿಕ್ಷಕರ ಕೈಯಲ್ಲಿ ಷೇಕ್ಸ್ಪಿಯರ್ 
ಎಚ್ . ವೈ . ಶಾರದಾಪ್ರಸಾದ್ 


ಅಧಿಕಾರಿ ಮನೆ ಕಟ್ಟಿದರೆ ಕೋರೆಗಣ್ಣಿಂದ ಜನ ನೋಡುವ ಕಾಲ ಬರುವ ಮುಂಚೆ 
ದೊಡ್ಡ ಅಧಿಕಾರಿ ಕಟ್ಟಿಕೊಂಡಿದ್ದ ಮನೆ. ದೊಡ್ಡ ಬಯಲು, ಕಲ್ಲುಕಟ್ಟಡ. 
ಅದರಲ್ಲಿಯೇ ನಮ್ಮ ಶಾಲೆ. ಆ ಕಾಲದಲ್ಲಿ ಅಡಿಗೆಮನೆಯನ್ನು ವಿಶಾಲವಾಗಿ ಕಟ್ಟು 
ತಿದ್ದರು , ಯಜಮಾನತಿಯ ಕಾರುಬಾರು ಅಲ್ಲಿಯೇ ನಡೆಯುತ್ತಿದ್ದುದರಿಂದ, ಅಡಿಗೆ 
ಮನೆಯಲ್ಲಿಯೇ ನಮ್ಮ ತರಗತಿಯಿತ್ತು . ಒಲೆಯ ಸಾಲು ಕಿತ್ತಿದ್ದರು. ಆದರೆ 
ಎರಡು ಒರಳುಕಲ್ಲು ನೆಲದಲ್ಲಿದ್ದವು. ಒಂದರ ಮೇಲೆ ನಮ್ಮ ಬೆಂಚು ಹಾಸಿತ್ತು . ಆ 
ಶಾಲೆಯಲ್ಲಿ ನಾನು ಕೆಲವೇ ತಿಂಗಳಿದೆ . ಒರಳುಕಲ್ಲಿನ ತರಗತಿಯಂತೆ ಅಚ್ಚಳಿಯದೆ 
ಮನಸ್ಸಿನಲ್ಲಿ ನಿಂತಿರುವುದೆಂದರೆ ಚಂದ್ರಶೇಖರಯ್ಯನವರ ನೆನಪು. 

ಚಂದ್ರಶೇಖರಯ್ಯ ನಮಗೆ ಆರೋಗ್ಯಶಾಸ್ತ್ರ ಹೇಳುತ್ತಿದ್ದರು. ಆದರೆ ಅವರು 
ಆರೋಗ್ಯ ಹೇಳಲು ತಕ್ಕವರೇ ಎಂಬಂಥ ಮೈಕಟ್ಟು ! ಬಡಕಲು ಮನುಷ್ಯ , ಆ 
ಕಾಲದ ಬಳಕೆಯ ಕಡ್ಡಿ ಮೀಸೆ. ಕರಿಯ ಅಥವಾ ಕೆಂಪು ಬಣ್ಣದ ಕುತ್ತಿಗೆ ಪಟ್ಟ . 
ಕಾಲಿಗೆ ಕಂದು ಬಣ್ಣದ ಕ್ಯಾನ್ವಾಸ್ ಮುಚ್ಚಳ, ತಲೆಯ ಮೇಲೆ ಪೇಟ. 
ಚಂದ್ರಶೇಖರಯ್ಯನವರ ಮೇಲೆ ಮುಖ್ಯೋಪಾಧ್ಯಾಯರಿಗೆ ಅಷ್ಟು ಕರುಣೆಯಿರ 
ಲಿಲ್ಲವೆಂದು ಕಾಣುತ್ತೆ . ಯಾವ ಅಧ್ಯಾಪಕರು ರಜೆ ತೆಗೆದುಕೊಂಡರೂ ಇವರನ್ನೇ 
ಬದಲಿಗೆ ಕಳಿಸುತ್ತಿದ್ದರು. ಅವರ ಬದಲಿ - ಸರದಿ ಬಂತೆಂದರೆ ನನಗೊಂದು ಸಂಭ್ರಮ. 
ಆರೋಗ್ಯದ ಗಂಟೆಯಲ್ಲಿ ಅಯೋರ್ಟ, ಪಿತ್ತಕೋಶಗಳ ಬಗ್ಗೆಯೇ ಹೇಳಿದರೂ ಬದಲಿ 
ತರಗತಿಗಳಲ್ಲೆಲ್ಲ ಆತ ಕಥೆ ಹೇಳುವರು. ಚಂದ್ರಶೇಖರಯ್ಯ ಹೇಳುತ್ತಿದ್ದುದೆಲ್ಲ ಷೇಕ್ 
ಸ್ಪಿಯರ್‌ ಕಥೆಗಳು. ( ಅಥೆಲೊ ' ಕಥೆ , ' ದಿ ಮರ್ಚೆಂಟ್ ಅಫ್ ವೆನಿಸ್ ', ' ಮೆಕ್‌ಬೆತ್‌ ' 
ವೃತ್ತಾಂತ, 'ರೋಮಿಯೊ ಅಂಡ್ ಜೂಲಿಯೆಟ್ ', 'ಕಿಂಗ್ ಲಿಯರ್ ', 'ಜೂಲಿಯಸ್ 
ಸೀಸರ್ ' - ಇವೆಲ್ಲ ಕಥೆಯಂತೆ ಕೇಳಿದ್ದು , ಮೆಚ್ಚಿ ಕೇಳಿದ್ದು , ಕಿವಿದೆರೆದು ಕೇಳಿದ್ದು , 
ಬೆರಗಿನಿಂದ ಕೇಳಿದ್ದು , ಮೈಮರೆತು ಕೇಳಿದ್ದು , ಕೇಳಿ ಅದೇ ಗುಂಗಿನಲ್ಲಿ ದಿನಗಟ್ಟಲೆ 


% ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕಳೆಯುತ್ತಿದ್ದುದು ಆಗ, ಚಂದ್ರಶೇಖರಯ್ಯನವರ ದಯೆ ದೊಡ್ಡ ದಯೆ . 

ಕಥೆ ಹೇಳುತ್ತಿದ್ದಾಗ ಮನುಷ್ಯ ಕೈ ಮೈ ಆಡಿಸುತ್ತಿದ್ದಿಲ್ಲ; ಮುಖದ ಚಹರೆ 
ಬದಲಿಸುತ್ತಿದ್ದಿಲ್ಲ. ನಾವು ಹುಡುಗರು ಎದುರಿಗಿದ್ದುದೂ ಆತನಿಗೆ ಗಮನದಲ್ಲಿರುತ್ತಿತ್ತೋ 
ಇಲ್ಲವೋ ಕಾಣೆ. ಯಾವುದೋ ಧ್ಯಾನದಲ್ಲಿರುತ್ತಿದ್ದರು. ಆಗ ಕುರ್ಚಿಯ ಮೇಲೊಂದು 
ಕಲ್ಲಿನಂತೆ ಕುಳಿತಿರುತ್ತಿದ್ದರು, ಸೂಜಿಗಲ್ಲಿನಂತೆ. ಈಗ ಎಲ್ಲಿದ್ದಾರೋ ಪುಣ್ಯಾತ್ಮ 
ಯಾರ ಕೈಯಲ್ಲ ಹೊಗಳಿಸಿಕೊಂಡಿಲ್ಲ ಆತ ಎಂಬುದು ಖಂಡಿತ. ಆತನಿಗಿಂತ ಷೇಕ್ - 
ಸ್ಪಿಯರನ್ನು ಅಂತರ್ಗತ ಮಾಡಿಕೊಂಡಿದ್ದವರು ಎಷ್ಟು ಜನರಿರಬಹುದು! ಸಾಹಿತ್ಯವನ್ನೇ 
ಪಾಠಮಾಡುವವರೆಷ್ಟರನ್ನೊ ಬಲ್ಲೆ, ಷೇಕ್ಸ್ಪಿಯರ್ -ತಜ್ಞರೆನಿಸಿಕೊಂಡವರನ್ನು ಬಲ್ಲೆ. 
ಆದರೆ ಕಾವ್ಯವೆಂಬುದೊಂದು ವಿಸ್ಮಯ ಎಂಬುದನ್ನು ಆತ ತೋರಿಸಿಕೊಟ್ಟ೦ತೆ ಇನ್ನೆಷ್ಟು 
ಜನ ತೋರಿಸಿಕೊಟ್ಟರು ? 
- ನಾಲೈದು ವರ್ಷಗಳ ಅನಂತರ ಷೇಕ್ಸ್ಪಿಯರನ ನಾಟಕವನ್ನು ಓದುವುದು 
ಒಂದು ವಿಧಿಯಾಯಿತು. ಹನ್ನೆರಡು ವರ್ಷದ ಹುಡುಗರಿಗೂ ಹದಿನಾರು ವರ್ಷದ 
ಯುವಕರಿಗೂ ಒ೦ದು ವ್ಯತ್ಯಾಸವಿದೆ. ಹದಿನಾರರ ವೇಳೆಗೆ ಗಿಡ ಎಳೆತನವನ್ನು ದಾಟ. 
ಬಂದಿರುತ್ತದೆ ; ಹಸಿರು ಕಡಿಯಲ್ಲಿ ನಾರು ಕೂಡಿ ಬಂದಿರುತ್ತದೆ. ಬಂಡಾಯದಪ್ರವೃತ್ತಿ 
ಮೂಡಿರುತ್ತದೆ. ಶಿಕ್ಷಣದ ಬಗ್ಗೆ ಒಂದು ಪ್ರತಿರೋಧದ ಭಾವನೆ ಮೊದಲಿಟ್ಟಿರುತ್ತದೆ. 
“ಹಿರಿಯರು ನಮ್ಮನ್ನು ಹೀಗೆ ಬಗ್ಗಿಸಲು ಹವಣಿಸುತ್ತಿದ್ದಾರೆಯೋ ? ಸೈ ” – 
ಎನ್ನು ವ ಧೋರಣೆ ಹುಟ್ಟಿರುತ್ತದೆ. ಎಷ್ಟು ಶಿಕ್ಷಕರು ಇದನ್ನು ಮನಸ್ಸಿನಲ್ಲಿಟ್ಟಿರುತ್ತಾರೆ ? 
ಉಪಾಧ್ಯಾಯರಿಗೆ ಯಾವುದು ಹಿರಿದೋ , ವಿದ್ಯಾರ್ಥಿಗೆ ಅದರ ಮೇಲೆ ಅಸಡ್ಡೆ ; 
ನಿಷ್ಕಾರಣವಾದ ಅಸಡ್ಡೆಯಿರಬಹುದು , ಆದರೂ ಅಸಡ್ಡೆಯೇ . “ ಷೇಕ್ಸ್ಪಿಯರ್ , 
ಷೇಕ್ಸ್ಪಿಯರ್ , ಷೇಕ್ಸ್ಪಿಯರ್ . ಅವನನ್ನು ತಲೆಯ ಮೇಲೆ ಅಷ್ಟು ಇಟ್ಟು ಕೊಳ್ಳು 
ತಾರಲ್ಲ, ನೋಡಿಯೇ ಬಿಡೋಣ” ಈ ಮನೋವೃತ್ತಿಯಿರುವ ವಿದ್ಯಾರ್ಥಿಗಳಿಗೆ ಷೇಕ್ - 
ಸ್ಪಿಯರನ ಇಡೀ ಸೃಷ್ಟಿ ವಿಜೃಂಭಣೆಯ , ಅವನ ನಾಗೈಭವದ, ಅವನ ಪಾತ್ರಗಳ 
ವಿಶಿಷ್ಟತೆಯ , ಅವನ ಉಲ್ಲಾಸದ, ಅವನ ಮರುಕದ, ಅವನ ಲೇವಡಿಯ , ಅವನ ನಿಗೂಢ 
ತೆಯ ಪರಿಚಯ ಮಾಡಿಕೊಡಬಲ್ಲ ಉಪಾಧ್ಯಾಯರೆಷ್ಟು ಮಂದಿ ? ಈ ರೋಮಾಂಚ 
ವನ್ನು ಕೆಲವೇ ನಿಮಿಷವಾದರೂ ಒದಗಿಸಿ ಕೊಟ್ಟ ಅಧ್ಯಾಪಕರಿದ್ದಲ್ಲಿ ವಿದ್ಯಾರ್ಥಿ ಹತ್ತೊ 
ಇಪ್ಪತ್ತೊ ವರ್ಷದ ಮೇಲೆ ಅವರಿಗೆ ಮನಸ್ಸಿನಲ್ಲಿ ವಂದನೆ ಹೇಳಿಕೊಳ್ಳುತ್ತಾನೆ. 
ಆದರೆ ಈ ಷೇಕ್ಸ್ಪಿ ಯರ್ ಜಲಪಾತದ ಬಳಿ ಬಂದೂ ಅದರ ತುಂತುರಿನಲ್ಲಿಯೂ 
ನೆನೆಯದೆ ಮುಂದೆ ಸರಿದಂಥವರೇ ಬಹಳ. ಕಾವ್ಯವನ್ನು ಪಾಠದ ಪುಸ್ತಕವಾಗಿ 
ಇಡುವುದು ವರಖಡ್ಕದಲ್ಲಿ ದಾಡಿ ಕೆರೆದುಕೊಂಡಂತೆ ; ಗಡ್ಡಕ್ಕೆ ಹಾನಿ , ಕತ್ತಿಗೆ ದುಃಖ 
ಎಂದು ರವೀಂದ್ರನಾಥ ಠಾಕೂರರು ಹೇಳಿದ್ದು ದಿಟ . 

- ಐದು ವರ್ಷ ಷೇಕ್ಸ್ಪಿಯರ್ ಪಾಠ ಹೇಳಿಸಿಕೊಂಡೆ, ಪ್ರತಿಭೆಯುಳ್ಳ ಉಪಾ 
ಧ್ಯಾಯರನ್ನು ಪಡೆಯುವ ಸುಯೋಗವೂ ಇತ್ತು ; ಅನುಭೂತಿಯೂ ಇಲ್ಲದ ಅಧ್ಯಾಪಕ 
ರನ್ನು ಸಹಿಸಿಕೊಳ್ಳ ಬೇಕಾದ ಕಷ್ಟವೂ ಇತ್ತು . ದೇಶದ ಮಿಕ್ಕ ಕಡೆ ಓದಿದ ಸಮವಯಸ್ಕರ 
ಜತೆ ಅನಂತರ ಅನುಭವ ವಿನಿಮಯ ಮಾಡಿಕೊಳ್ಳುವಾಗ ನನಗೆ ಒದಗಿ ಬಂದ ಅದೃಷ್ಟ 


ಅದರ ಮಾರುತ್ತಾರೆ? 


ರರೂ 


126 | 


೨ ಶಿಕ್ಷಕರ ಕೈಯಲ್ಲಿ ಷೇಕ್ಸ್ಪಿಯರ್ 
ಇತರ ಎಷ್ಟೋ ಮಂದಿಗೆ ಒದಗಿರಲಿಲ್ಲವೆಂಬುದು ವೇದ್ಯವಾಯಿತು. ಷೇಕ್ಸ್ಪಿಯರ್ 
ರಸಾಯನದ ರುಚಿ ಸವಿಯುವಂತೆ ಮಾಡಿಕೊಡುವ ಪ್ರತಿ ಒಬ್ಬ ಅಧ್ಯಾಪಕನಿಗೆ 
ಜಾಪಾಳದಂತೆ ಅರೆದು ಕುಡಿಸುವ ಅಧ್ಯಾಪಕರು ನಲವತ್ತು . . 
- ಷೇಕ್ಸ್ಪಿಯರ್ ಜಗತ್ತಿನ ಸ್ವತ್ತು ; ಇಂಗ್ಲೆಂಡಿಗೆ ಆತ ಎಷ್ಟು ಸೇರಿದವನೋ 
ನಮಗೂ ಅಷ್ಟೇ ಎಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ, ಅದೂ ಈ 
ಚತುಃಶತಾಬಿಯ ಸಂದರ್ಭದಲ್ಲಿ. ನೂರೆಂಟು ವರ್ಷಗಳಿಂದ ಉಪಾಧ್ಯಾಯರು ನಮ್ಮ 
ದೇಶದಲ್ಲಿ ಷೇಕ್ಸ್ಪಿಯರನ ಪಾಠ ಮಾಡುತ್ತಿದ್ದಾರೆ. ಆದರೆ ಈ ಸ್ವತ್ತಿನಲ್ಲಿ ಎಷ್ಟು 
ನಮ್ಮ ಪ್ರಯೋಜನಕ್ಕೆ ಬಂದಿದೆ ಎಂಬುದು ನೋಡಬೇಕಾದ್ದು . ಷೇಕ್ಸ್ಪಿಯರ್ 
ಆರಾಧನೆ ನಮ್ಮಲ್ಲಿ ಆರಂಭವಾದ ಕಾಲದಲ್ಲಿ, ಅವನ ಕೃತಿಯನ್ನು ಪಾಠ ಹೇಳುತ್ತಿದ್ದ 
ವರು ವಿಕ್ಟೋರಿಯನ್ ಆ೦ಗ್ಲೀಯರು, ಅಥವಾ ಸಂಪ್ರದಾಯಸ್ಥ ಸಂಸ್ಕೃತ ಮನೆತನ 
ಗಳಿ೦ದ ವಿಕ್ಟೋರಿಯನ್ ಪಥಕ್ಕೆ ಬಂದ ಭಾರತೀಯರು. ಇವರಿಬ್ಬರಿಗೂ ಸಾಮ್ಮ ಬಹಳ. 
ಇಬ್ಬರಿಗೂ ನಗೆಗಿಂತ ಗಾಂಭೀರ್ಯದ ಮೇಲೆ ಒಲವು ; ಅಬ್ಬರಿಸುವ ಸಮುದ್ರಕ್ಕಿಂತ 
ನಿಂತ ಸರೋವರವೇ ಮೆಚ್ಚಿಗೆ, ಎಲ್ಲ ಶೀಲಗಳಲ್ಲೂ ಸಂಯಮವೇ ಶ್ರೇಷ್ಠವೆಂದು 
ಇವರ ನಂಬಿಕೆ. ನಮ್ಮ ದೇಶದ ಚರಿತ್ರೆಯಲ್ಲಿ ಈ ಯುಗ ಇನ್ನೂ ನಡೆಯುತ್ತಿದೆ. 
ಈ ಮನೋಧರ್ಮದವರನ್ನು ಕಂಡಾಗ ಒಮ್ಮೊಮ್ಮೆ ಆ೦ಗ್ಲ ಲೇಖಕನೊಬ್ಬನೊಂದಿಗೆ 
ಧ್ವನಿ ಕೂಡಿಸಿ “ The reins are all right , but where is the bloody horse ? ” 
ಎಂದು ಕೇಳಬೇಕೆನಿಸುತ್ತದೆ. 
- ಅರ್ಥಾತ್ ಷೇಕ್ಸ್ಪಿಯರ್ ಪಾಠ ಹೇಳುವವರಲ್ಲಿ ಬಹುಭಾಗಕ್ಕೆ ಸೇಕ್ಸ್ಪಿಯರನ 
ಒಟ್ಟಾರೆ ಮನೋವೃತ್ತಿ ಹಿಡಿಸುವಂಥದಲ್ಲ. ಅವನ ಮೈಲಿಗೆ' ಭಾಗಗಳನ್ನು ಮರೆಸಿ 
' ಮಡಿ' ಭಾಗಗಳನ್ನು ಮಾತ್ರ ಎತ್ತಿ ತೋರಿಸುತ್ತಿದ್ದುದು ಇದೇ ಕಾರಣದಿಂದ. 
ಇಂಗ್ಲೆಂಡಿನಲ್ಲಿ ಬೌಡರ್ ಮಹಾಶಯ ಷೇಕ್ಸ್ಪಿಯರನ ಮುಡಿಪಾಠ ತಯಾರಿಸಿದ. 
ನಮ್ಮಲ್ಲಿ ಷೇಕ್ಸ್ಪಿಯರ್ ಪಾಠವನ್ನು ಬಹುಮಟ್ಟಿಗೆ ಬೌಡ್‌ಗಳೇ ಮಾಡಿದ್ದು . 
ಕಿರಿವಯಸ್ಸಿನವರಿಗೆ ಅಶ್ಲೀಲ ಪದ ತಿಳಿಯಬಾರದೆಂಬ ಸಂಪ್ರದಾಯದಲ್ಲಿ ಒಂದಷ್ಟು 
ಸರಿಯಿರಬಹುದು ; ಆದರೆ ಎಂ . ಎ . ವಿದ್ಯಾರ್ಥಿಗಳಿಗೆ ? 

ಚೌಕಟ್ಟು ಈ ರೀತಿ 'ನೈತಿಕವಾಗಿದ್ದುದರಿಂದ ನಮ್ಮ ಉಪಾಧ್ಯಾಯರಿಗೆ 
ಷೇಕ್ಸ್ಪಿಯರ್ ನೀತಿವಾಕ್ಯಗಳ ಉಗ್ರಾಣವಾದ. ಒಬ್ಬ ಗೃಹಸ್ಥರಿಗಂತೂ “ Neither 
a lender nor a borrower be” ಎಂಬುದೇ ಷೇಕ್ಸ್ಪಿ ಯರ್ ಬರೆದ ಸಾಲುಗಳಲ್ಲೆಲ್ಲ 
ಸರ್ವೊತ್ಯಷ್ಟವೆಂಬ ಭಾವನೆ. ಅವರ ಹುಡುಗನಿಗೆ ಅದನ್ನು ಹೇಳಿದ್ರೂ ಹೇಳಿದ್ದೆ . 
ಮುದುಕನೊಬ್ಬನ ಬಾಯಲ್ಲಿ ಈ ವಾಕ್ಯವಿಟ್ಟು ಷೇಕ್ಸ್ಪಿಯರ್ ಮುಸಿನಗು ನಕ್ಕಿರ 
ಬಹುದೆಂಬ ಊಹೆ ಆ ಗೃಹಸ್ಥರಿಗೆ ಹೊಳೆದಿರಲಾರದು . 

ಪ್ರತಿಯೊಂದನ್ನೂ ಇಕ್ಕಟ್ಟಾದ ನೈತಿಕ ಪರೀಕ್ಷೆಗೆ ಒಳಪಡಿಸುವ ಅಭ್ಯಾಸ 
ಷೇಕ್ಸ್ಪಿಯರ್ ರಸವನ್ನು ಸವಿಯಲು ಅಡ್ಡಿ ಮಾಡಿದೆ. ಇಡೀ ಶಿಕ್ಷಣಪದ್ದತಿಯೇ 
ಅದಕ್ಕೆ ದೊಡ್ಡ ಅಡಚಣೆಯಾಗಿದೆ. ನಮ್ಮ ಪಾಲಿಗೆ ಅವನು ಕವಿ , ನಾಟಕಕಾರನಲ್ಲ . 
ಒಂದು ' ಸಬ್ ಕು ”. ಅವನನ್ನು ಓದುವುದು ಉಲ್ಲಾಸಕ್ಕಲ್ಲ, ಉತ್ಕರ್ಷೆಗಲ್ಲ; 


127 


sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ನಂಬರು ಪಡೆಯುವುದಕ್ಕೆ . ಈ ನಂಬರು ಪಡೆಯುವುದು ಹೇಗೆ ? ಅವನು ಬಳಸುವ | 
ಎಲ್ಲ ಪದಗಳ ಅರ್ಥ ತಿಳಿದುಕೊಳ್ಳುವುದರ ಮೂಲಕ ; ಅವನ ಪದ್ಯಪ್ರಕಾರವನ್ನು 
ಗದ್ಯಪ್ರಕಾರದಲ್ಲಿ ವಿವರಿಸುವ ಮೂಲಕ, ಅವನ ನಾಟಕಗಳಲ್ಲಿನ ಈ - ಆ ಸನ್ನಿವೇಶ 
ಗಳನ್ನು ನೂರು ಪದಗಳಲ್ಲಿ ವಿವರಿಸುವುದರಿಂದ ; ಬೂಟಸ್ , ಲೇಡಿ ಮೆಕ್ ಬೆತ್ , 
ಹ್ಯಾಮೈಟರ character ಕುರಿತು ಐದೈದು ಆರಾರು ಪುಟದ ಪ್ರಬಂಧ ಬರೆಯು 
ವುದರಿಂದ ಉರು ಹೊಡೆದಷ್ಟೂ ಹೆಚ್ಚು ನಂಬರು. ಹೊಡಿ ಉರು: ಆಂಟೋನಿಯ 
ಭಾಷಣವನ್ನು , ಹಾಮೈಟನ ಸ್ವಗತಗಳನ್ನು ; ' Seven ages of man' ಅನ್ನು , 
ಪೋರ್ಷಿಯಳ ವಕಾಲತ್ತನ್ನು , ಅಧ್ಯಯನಕ್ಕಿಂತ ಕಂಠಪಾಠಕ್ಕೆ ಮಹಿಮೆ ಹೆಚ್ಚು 
ನಮ್ಮಲ್ಲಿ. ' To be or not to be' ಯ ಮೇಲೆ ನೂರು ಪದ ಬರೆಯುವುದು ಹೇಗೆ, 
ಬರೆಯಬೇಕೆ, ಬರೆಯುವುದು ಅಪರಾಧವಲ್ಲವೆ ? ಈ ಅನಂತ ಸುಂದರ ಕುಂದಣವನ್ನು 
ಒಡೆಯುವುದೆ ? ಇಂಥ ಪ್ರಶ್ನೆಗಳನ್ನು ಯಾರು ಕೇಳಿದರು ? 

ಆ ಕಾಲಕ್ಕೆ ನಾರಣಪ್ಪನನ್ನಾ ಗಲಿ , ' ಶಾಕುಂತಲ' ವನ್ನಾ ಗಲಿ, ' ದಶಕುಮಾರಚರಿತೆ' . 
ಯನ್ನಾಗಲಿ ಪಾಠಮಾಡುವುದೆಂದರೆ ಕಷ್ಟ ಪದಗಳಿಗೆ ಅಷ್ಟೇ ಕಷ್ಟ ಪದಗಳ ಮೂಲಕ 
ಅರ್ಥ ಹೇಳುವುದು; ಪದ್ಯದ ಸಾಲನ್ನು ಗದ್ಯದ ವಾಕ್ಯವಾಗಿ ಬರೆದಿಡುವುದು ; 
ಮೊಟಕಾಗಿ ತಾತ್ಸರ ಸೂಚಿಸುವುದು ಎಂಬ ನಂಬಿಕೆಯಿತ್ತು . ಹದಿಬದೆ = ಪತಿವ್ರತೆ, 
ಪತಿವ್ರತೆ = ಹದಿಬದೆ. ಆತ್ಮಜ = ತನಯ , ತನಯ = ಆತ್ಮಸಂಭವ. ಒಬ್ಬ ಕಾಲೇಜು 
ಉಪಾಧ್ಯಾಯರಿಗೆ multitudinous seas incarnadine ಬಂದ ದಿನ ಬಹಳ 
ಸಂತೋಷ , ಬೋರ್ಡಿ ನ ಮೇಲೆ multitudinous = very large ; incarnadine - 
red ಎಂದು ಬರೆದರು. ನಮಗೆ ಪ್ರತಿ ಪದದ ಅರ್ಥವೇನು ಎಂಬುದೇನೋ ಬಹುಶಃ 
ತಿಳಿಯಿತು. ಆದರೆ ಪದಾರ್ಥ ಹಾರಿಹೋಯಿತು. ಇನ್ನೊಬ್ಬ ಉಪಾಧ್ಯಾಯರು ಸಾನೆಟ್ 
ಪಾಠ ಮಾಡುವಾಗ “ Shall I compare thee to a Summer's day ? ” ಎಂಬ ಸಾಲಿನ 
ಬಗ್ಗೆ “ ಇದರಲ್ಲಿ ನಿಮಗೆ ಅರ್ಥವಾಗದಂಥ ಕಷ್ಟ ಪದ ಯಾವುದೂ ಇಲ್ಲವಷ್ಟೆ ? ” ಎಂದು 
ತ್ವರೆಯಿಂದ ಮುಂದುವರಿದರು . ಇವರೊಂದು ತರಹದ ಎಕ್ಸ್ಪ್ರೆಸ್ ಗಾಡಿಯೊದರೆ 
ಕೆಲವು ಅಧ್ಯಾಪಕರು ಷಟ್ಸ್ ಬಂಡಿಗಳಂತೆ ! ದಿನಕ್ಕೆ ಆರು ಸಾಲು ಹೇಳಿದರೆ ಹೆಚ್ಚು . 
202 Dogs " conclusions be as kisses if your four negatives make your 
two affirmatives . . . ” ಎಂಬ ಸಾಲಿನ ಮೇಲೆ ನಲವತ್ತು ನಿಮಿಷದ ವ್ಯಾಖ್ಯಾನ 
ಮಾಡಿದರು . ನಾಟಕದ ಆ ಸಂದರ್ಭದಲ್ಲಿ ಅದಕ್ಕೆ ಪ್ರಾಮುಖ್ಯವಿಲ್ಲ , ವಿದೂಷಕನ 
ಒದರಾಟ ಎಂಬ ಅಂಶ ಅವರ ಸುಳಿವಿಗೆ ಬರಲಿಲ್ಲ. ಬಹಳ ಹೆಸರು ಪಡೆದ ಪಂಡಿತರು ಆ 
ಉಪಾಧ್ಯಾಯರು. ಆತನ ಸಹೋದ್ಯೋಗಿಗಳಿಗೆ ಆತನೆಂದರೆ ಗೌರವ , ಕರುಬು. 
ವಿದ್ಯಾರ್ಥಿಗಳಿಗೆ ಮಾತ್ರ ಆತನ ಮೆಲುಕಾಟ ಮಹಾಸಂಕಟವೆನಿಸುತ್ತಿತ್ತು . ಎಲ್ಲವನ್ನೂ 
ಅಷ್ಟು ಹಿಂಜಬೇಕೆ, ಹಿಂಜಿದಷ್ಟೂ ಹೆಣಿಗೆ ಕಿತ್ತು ಬರುವುದಿಲ್ಲವೆ ಎಂದು ನಮಗೆ 
ಎಷ್ಟೋ ಸಲ ಅನ್ನಿಸುವುದು. ಷೇಕ್ಸ್ಪಿಯರ್ ಯಾವಾಗಲೂ ಅಂಬಾರಿಯಾನೆಯ 
ಮಂದಗತಿಯಲ್ಲಿಯೇ ನಡೆಯುತ್ತಿದ್ದನೇ ? ಈ ಮದ್ದಾನೆಯೆಂದೂ ನುಗ್ಗಲಿಲ್ಲವೆ ? 

ಮಹಾಕವಿಯನ್ನು ಪ್ರತಿ ಯುಗವೂ ತನ್ನ ದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತದೆ 


128 


೨ ಶಿಕ್ಷಕರ ಕೈಯಲ್ಲಿ ಷೇಕ್ಸ್ಪಿಯರ್ 
ಎನ್ನುತ್ತಾರೆ. ವಿಕ್ಟೋರಿಯನ್ ಯುಗದಲ್ಲಿ ಕಾರಣ - ಫಲಗಳ ಬಗ್ಗೆ ಮಹಾ ದೃಢವಾದ 
ಸಿದ್ಧಾಂತಗಳಿದ್ದುವು. ಮನುಷ್ಯನ ಪ್ರತಿ ಆಲೋಚನೆ ಅಥವಾ ಕೃತಿಯನ್ನು ವಿಚಾರದ 
ಅಳತೆಗೋಲಿಂದ ಅಳೆಯಬಹುದೆಂಬ ಭಾವನೆಯಿತ್ತು , ಪ್ರಾಯ್ , ಯಂಗ್ ಇನ್ನೂ 
ಬಂದಿರಲಿಲ್ಲ. ನೆಪೋಲಿಯನ್ ,ನಿಚ್ಚೆಗಳ ನೆರಳಿನಲ್ಲಿ ಬೆಳೆದ ಶತಮಾನ ಅದು. 
ಮಹಾಮಾನವರ ಮೀಮಾಂಸೆಯನ್ನು ಕಾರೆಲ್ ಮತ್ತಿತರರು ಮುಂದಿಟ್ಟಿದ್ದ ಕಾಲ. 
ದೊಡ್ಡ ಗಾತ್ರದ ಕಾದಂಬರಿ ಬೆಳೆಯುತ್ತಿದ್ದ ಸಮಯ. ಅಲ್ಲದೆ ಆ೦ಗ್ಲ ಸಾಹಿತ್ಯ 
ಚರಿತ್ರೆಯಲ್ಲಿಯೇ ನಾಟಕರಚನೆ ಬಹಳ ಹಿಂದೆ ಬಿದ್ದಿದ್ದ ಯುಗ. ಹೀಗಾಗಿ ವಿಕ್ಟೋರಿಯನ್ 
ಯುಗದ ಸಾಹಿತ್ಯ ವಿಮರ್ಶೆಯಲ್ಲಿ, ಬೋಧೆಯಲ್ಲಿ, character analysisಗೆ ದೊಡ್ಡ 
ಸ್ನಾನ ಷೇಕ್ಸ್ಪಿಯರ್ ನಾಟಕಗಳನ್ನು ನಾಟಕಗಳೆಂದು ಪರಿಗಣಿಸದೆ ಮಹಾನಾಯಕರ 
ಜೀವನಚರಿತ್ರೆಗಳೆಂದು ಬ್ರಾಡ್ಲಿ ಪರಿಗಣಿಸಿದ್ದು ಈ ಕಾರಣದಿಂದ ನಮ್ಮ ದೇಶದಲ್ಲಿಯೂ 
ಮಾರ್ಗಸಾಹಿತ್ಯದಲ್ಲಿ ನಾಟಕಕ್ಕೆ ಪ್ರಾಧಾನ್ಯ ಹೋಗಿ ಶತಮಾನಗಳು ಕಳೆದಿದ್ದುವು. 
ಸಮಾಜದಲ್ಲಿ ನಟರೆಂದರೆ ತುಚ್ಛವೆಂಬ ಭಾವನೆಯೂ ಇತ್ತು . ಆದ್ದರಿಂದ ಉಪಾ 
ಧ್ಯಾಯರು ಷೇಕ್ಸ್ಪಿಯರ್ ಕೃತಿಯನ್ನು ನಾಟಕವಾಗಿ ಪಾಠ ಮಾಡದೆ ಪದ್ಯಕಾವ್ಯ 
ವೆಂದು ಪಾಠ ಮಾಡುತ್ತಿದ್ದುದರಲ್ಲಿ ಆಶ್ಚರ್ಯವಿಲ್ಲ. 
ಕಾಲೇಜಿನ ಪರೀಕ್ಷೆಯೊಂದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದೆ . ಪುಸ್ತಕಾಲಯದಲ್ಲಿ 
ಗ್ರಾನ್ವಿಲ್ ಬಾರ್ಕರರ 'ಪ್ರಿಫೇಸಸ್ ಟು ಷೇಕ್ಸ್ಪಿಯರ್ ' ನ ಸಂಪುಟಗಳು ಸಿಕ್ಕವು. 
ಪರೀಕ್ಷೆಯ ಸಮಯವಾದ್ದರಿಂದ ಮನೆಗೆ ತೆಗೆದುಕೊಂಡು ಹೋಗಲು ಕೊಡುತ್ತಿದ್ದಿಲ್ಲ. 
ಅಲ್ಲಿಯೇ ಕುಳಿತು ಎಂಟು ಗಂಟೆಗಳ ಕಾಲ ಅಲ್ಲಾಡದೆ ಒಂದು ಸಂಪುಟ ಓದಿದೆ . 
ಮಾರನೆ ಎರಡುಮೂರುದಿನಗಳಲ್ಲಿ ಮಿಕ್ಕ ಸಂಪುಟಗಳನ್ನೂ ಓದಿದೆ. ಬ್ಯಾಡ್ಡಿಯ 
“ To be or not to be' ವ್ಯಾಖ್ಯೆಗಿಂತ ಗ್ರಾನ್‌ವಿಲ್ ಬಾರ್ಕರರ ' To be or 
not to be ಮನಸ್ಸಿಗೆ ಹಿಡಿಸಿತು. ಬಾರ್ಕ‌್ರ ಓದಿದ ನಂತರ ವೇರಿಯೋರಮ್ 
ಸಂಪುಟಗಳನ್ನು ಒಂದೊಂದಾಗಿ ತೆರೆದು ಹಳೆಯ ಕಾಲದ ಹಿರಿಯ ನಟನಟರು ಹೇಗೆ ಈ 
ವಿವಿಧ ಪಾತ್ರ ನಿರ್ವಹಣೆ ಮಾಡಿದ್ದರು ಎಂಬುದನ್ನು ಓದುವ ಆಸೆಯಾಯಿತು. ಓದಿದೆ. 
ಪರೀಕ್ಷೆ ಇದ್ದರೆ ಇತ್ತು . ಈ ಹೊಸ ಬಾಗಿಲಲ್ಲಿ ಹೋಗದೆ ಇರುವುದೇ ? 

ಆ ಬಾಗಿಲು ಹೊಕ್ಕೆನೆಂದು ಈಗ ಸಂತೋಷವಾಗುತ್ತದೆ. ಅದು ಹೊಕ್ಕಿದ್ದೆ 
ನಾದ್ದರಿಂದ ಆಲಿವಿಯರ್ , ಗೀಲ್‌ಗುಡ್ , ರಿಚರ್ಡ್‌ಸನ್ ಇವರನ್ನು ಮೆಚ್ಚುವ ಶಕ್ತಿ 
ಬಂತು . ಷೇಕ್ಸ್ಪಿಯರನ್ನು ' ಸಬ್ ಕ್ಯ ' ಆಗಿ ಓದಿ ಇಪ್ಪತ್ತು ಇಪ್ಪತ್ತೈದು ವರ್ಷ 
ವಾಯಿತು. ಈಗ ಆತನನ್ನು ಸಂತೋಷಕ್ಕಾಗಿ ಓದುತ್ತೇನೆ. ಸಾಹಿತ್ಯವೆಂಬುದು 
ಎಂತಹ ಸಂಭ್ರಮ ಎಂಬುದರ ಅರಿವಾಗುತ್ತದೆ ; ಮನಸ್ಸಿನಲ್ಲಿ ಉಬ್ಬರನೇಳುತ್ತದೆ; 
ಆಗಾಗ 'ಕೋಟಿಸೂರ್ಯಪ್ರಭೆ' ಎಂದರೆ ಏನು ಎಂಬುದರ ಸೂಕ್ಷ್ಮ ತಿಳಿಯುತ್ತದೆ. ಈ 
ಅನುಭವ ಷೇಕ್ಸ್ಪಿಯರ್ ಓದುವಾಗ ಬಂದಷ್ಟು ಬೇರೆ ಯಾರನ್ನು ಓದಿದಾಗಲೂ 
' ಬಾರದು. ಋಷಿಯಲ್ಲದವ ಕವಿಯಾಗಲಾರನೆನ್ನು ತ್ತಾರೆ. ಸದ್ಯ , ಷೇಕ್ಸ್ಪಿಯರ್ ಖುಷಿ 
* ಯಾಗಿರಲಿಲ್ಲ. ಸಾಧಾರಣ ಮನುಷ್ಯನಾಗಿಯೇ ಇದ್ದ . ಷೇಕ್ಸ್ಪಿಯರನ್ನು ಓದಿದಾಗ 

* 129 


ಎ ಫೇಕ್ಸ್ಪಿಯರಿಗೆ ನಮಸ್ಕಾರ 
ಕರ್ತೃವಿಗಿಂತ ಕೃತಿ ಹಿರಿದಾಗಿರಬಹುದಾದ ರಹಸ್ಯದ ಅರಿವೂ ಆಗುತ್ತದೆ. ಒಮ್ಮೊಮ್ಮೆ 

ಷೇಕ್ಸ್ಪಿ ಯರ್ , ನೀ ಬಂದೆ, 
ಹೊಸ ಭುವನವೊಂದನೇ ತೆರೆದೆ ಕಣ್ಮುಂದೆ, 

ಆದರೀ ಶಿಕ್ಷಕರ ಕೈಯಲ್ಲಿ ಸಿಕ್ಕಿ ಬಿದ್ದೆಯಲ್ಲೊ , ತಂದೆ ! 
ಎನ್ನೊ ಣ ಎಂದೂ ಎನಿಸುತ್ತದೆ. 


ಷೇಕ್ಸ್ಪಿಯರ್ ಮತ್ತು ಕರ್ನಾಟಕ 


ಎ . ಎನ್ . ಮೂರ್ತಿರಾವ್ 


ಈ ಶತಮಾನದ ಎರಡನೆಯ ದಶಕದಷ್ಟು ಹಿಂದೆ ಕೂಡ, ನಮ್ಮ ವಿದ್ಯಾರ್ಥಿಗಳು 
ಷೇಕ್ಸ್ಪಿಯರನ ಪರಿಚಯ ಪಡೆಯಲು ಕಾಲೇಜು ಮೆಟ್ಟಿಲು ಹತ್ತುವವರೆಗೂ ಕಾಯ 
ಬೇಕಾಗಿರಲಿಲ್ಲ. ಹೈಸ್ಕೂಲು ಎರಡನೆಯ ತರಗತಿಗೆ ಪಠ್ಯಪುಸ್ತಕವಾಗಿದ್ದ ಸಂಗ್ರಹ 
ವೊಂದರಲ್ಲಿ ಷೇಕ್ಸ್ಪಿಯರನ ' ಆಲ್ ದಿ ವರ್ಲ್ಡ್ಸ್ ಎ ಸ್ಟೇಜ್', ' ದಿ ಕ್ವಾಲಿಟಿ ಅಫ್ 
ಮರ್ಸಿ' ಮೊದಲಾದ ನಾಟಕಭಾಗಗಳನ್ನು ಓದಿದ ನೆನಪಿದೆ. ಕಾಲೇಜು ತರಗತಿಗಳ 
ಲ್ಲಂತೂ ಷೇಕ್ಸ್ಪಿಯರ್ ಇಲ್ಲದೇ ನಡೆಯುತ್ತಿರಲಿಲ್ಲ. ಆ ಕಾಲದ ಅಭ್ಯಾಸ- ವಿಷಯಗಳಲ್ಲಿ 
ಷೇಕ್ಸ್ಪಿಯರ್ ಈಗಿನದಕ್ಕಿಂತ ಹೆಚ್ಚು ಪ್ರಮುಖ ಸ್ಥಾನವನ್ನು ಆಕ್ರಮಿಸಿದ್ದ . 
- ಶಾಲಾಕಾಲೇಜುಗಳ ರಂಗಭೂಮಿಗಳಲ್ಲಿ ಸಹ ಷೇಕ್ಸ್ಪಿಯರ್ ಮತ್ತೆ ಮತ್ತೆ 
ಕಾಣಿಸಿಕೊಳ್ಳುತ್ತಿದ್ದ. ' ದಿ ಮರ್ಚೆಂಟ್ ಅಫ್ ವೆನಿಸ್ ' ನ ವಿಚಾರಣೆಯ ದೃಶ್ಯವನ್ನು 
ನಾನು ಮೊದಲು ನೋಡಿದುದು 1913ರಲ್ಲಿ ಹೈಸ್ಕೂಲಿನಿಂದ ತೇರ್ಗಡೆ ಹೊಂದಿ 
ಹೋಗುತ್ತಿದ್ದ ವಿದ್ಯಾರ್ಥಿಗಳಿಗೆ ಕೊಟ್ಟ ಒಂದು ಬೀಳ್ಕೊಡುಗೆಯ ಸಮಾರಂಭದಲ್ಲಿ. 
ಮೈಸೂರಿನ ಮಹಾರಾಜಾ ಕಾಲೇಜಿನಲ್ಲಿ ತುಂಬ ಚಟುವಟಿಕೆಯಿಂದ ಕೂಡಿದ ನಾಟಕ 
ಮಂಡಳಿಯೊಂದಿತ್ತು . ಸುಮಾರು ಹಣ ಖರ್ಚು ಮಾಡಿ ಆ ಮಂಡಳಿಯವರು ರಂಗ 
ಪರಿಕರಗಳನ್ನೂ ಷೇಕ್ಸ್ಪಿಯರ್ ಕಾಲೀನ ಅಥವಾ ಹಾಗೆಂದುಕೊಳ್ಳಬಹುದಾದ ವೇಷ 
ಭೂಷಣಗಳನ್ನೂ ಶೇಖರಿಸಿದ್ದರು. ಅವರು ಆಡುತ್ತಿದ್ದ ನಾಟಕಗಳು ಬಹುಮಟ್ಟಿಗೆ 
ಷೇಕ್ಸ್ಪಿಯರನವು ಮೋಲಿಯೇರನಿಗೂ ಕೆಲವು ವೇಳೆ ಸ್ಥಾನ ದೊರೆಯುತ್ತಿತ್ತು . 
ಅವರ ' ಹ್ಯಾಮ್ಲ ಟ್ ' , ' ಮೆಕ್‌ಬೆತ್‌ , ಫಾಲ್ ಸ್ಟಾಫ್ ಮತ್ತು ಮಾಲ್ವೇಲಿಯೊ 
ದೃಶ್ಯಗಳ ಖ್ಯಾತಿ ಮಹಾರಾಜರ ಕಿವಿಯವರೆಗೂ ಮುಟ್ಟಿತ್ತೆಂದು ಕಾಣುತ್ತದೆ. ಅವರು 
ಮೈಸೂರು ಅರಮನೆಯಲ್ಲಿ ಸಹ ಒಂದೆರಡು ಪ್ರದರ್ಶನಗಳನ್ನು ಕೊಟ್ಟಿದ್ದರು. 

ಕನ್ನಡದಲ್ಲಿ ಷೇಕ್ಸ್ಪಿಯರನ ನಾಟಕಗಳು ಮೊಟ್ಟ ಮೊದಲು ಭಾಷಾಂತರವಾದದ್ದು 
- ಅವನ್ನು ಭಾಷಾಂತರವೆನ್ನು ವುದಕ್ಕಿಂತ ಭಾಷಾಂತರ-ರೂಪಾಂತರಗಳ ಕಸಿಯೆಂದರೆ 


a ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಹೆಚ್ಚು ಒಪ್ಪುತ್ತದೆ - ರಂಗಪ್ರೇಮಿಗಳಿಂದಲೇ ಹೊರತು ವಿದ್ವಜ್ಜನರಿಂದಲ್ಲ. ನನಗೆ 
ಗೊತ್ತಿರುವ ' ಮೆಕ್‌ಬೆತ್‌ ' ನ ಮೊಟ್ಟ ಮೊದಲ ಭಾಷಾಂತರ 1881ಕ್ಕೆ ಸ್ವಲ್ಪ ಹಿಂದೆ 
ಪ್ರಕಟವಾದದ್ದು ; 1900 ಕ್ಕೂ ಹಿಂದೆಯೇ ಹತ್ತಕ್ಕೂ ಹೆಚ್ಚು ಷೇಕ್ಸ್ಪಿಯರನ 
ಭಾಷಾಂತರಗಳು ಬೆಳಕು ಕಂಡಿದ್ದವು. ಮೈಸೂರು ಮಹಾರಾಜರವರ ಕೃಪಾಶ್ರಯ 
ದಲ್ಲಿ ' ಪ್ಯಾಲೆಸ್‌ ಕಂಪೆನಿ' ಅಸ್ತಿತ್ವಕ್ಕೆ ಬಂದದ್ದು 1881ರಲ್ಲಿ. ಕೆಲವಾದರೂ ಇಂಗ್ಲಿಷ್ 
ನಾಟಕಗಳು ಕನ್ನಡಕ್ಕೆ ಇಳಿದು ಬರಲೆಂಬ ಅವರ ಆಸೆಯ ಫಲವಾಗಿ ಅಥೆಲ್ಲೊ ' 
('ಶೂರಸೇನ ಚರಿತ್ರೆ ) , ' ದಿ ಮರ್ಚೆಂಟ್ ಆಫ್ ವೆನಿಸ್ ' (' ಪಾಂಚಾಲೀ ಪರಿಣಯ ') 
ಮತ್ತು 'ರೋಮಿಯೊ ಅಂಡ್ ಜೂಲಿಯೆಟ್ ' (' ರಾಮವರ್ಮ-ಲೀಲಾವತಿ') ಗಳು 
ಭಾಷಾಂತರವಾದವು. ಈ ಮೊದಲಿನ ಭಾಷಾಂತರಗಳು ಪ್ರಧಾನತಃ ಆಡುವುದಕ್ಕಾಗಿ 
ಮಾಡಿದಂತಹವು. ಮೂಲದ ವಿದೇಶೀಯ ಹೆಸರುಗಳನ್ನು ಯಥಾವತ್ತಾಗಿ ಉಪ 
ಯೋಗಿಸಿದ್ದಾದರೆ ' ಕಲೆಕ್ಷನ್ ' ಗೆ ಹಾನಿ ತಟ್ಟುತ್ತಿದ್ದುದರಿಂದ ಅವುಗಳ ಸ್ಥಳದಲ್ಲಿ 
ಭಾರತೀಯ ಹೆಸರುಗಳನ್ನು ಬಳಸಲಾಯಿತು. ಇದರಿಂದ ಸ್ವಾಭಾವಿಕವಾಗಿ ನಾಟಕದ 
ಹಿನ್ನೆಲೆಯನ್ನು ಬದಲಿಸುವುದೂ ಅವಶ್ಯಕವಾಯಿತು. ಮೂಲಕ್ಕೆ ಸಾಧ್ಯವಾದಷ್ಟು ಹತ್ತಿರ 
ಉಳಿದು, ಪಾತ್ರ , ದೃಶ್ಯ , ಸಂಭಾಷಣೆಗಳು ಕನ್ನಡ ರಂಗಭೂಮಿಯ ಮೇಲೆ ಅಸಹಜ 
ವಾಗಿ ಕಾಣದಂತೆ ಕಾದುಕೊಳ್ಳುವುದು ಆ ಕಾಲದ ಭಾಷಾಂತರಕಾರರ ಗುರಿಯಾಯಿತು. 

ಈಗ ಈ ಹಳೆಯ ಭಾಷಾಂತರಗಳ ಪ್ರತಿಗಳು ದುರ್ಲಭ ಸಿಗುವ ಕೆಲವದರ ಮೇಲೆ 
ಆಧರಿಸಿ ಒಂದು ನಿರ್ಣಯಕ್ಕೆ ಬರುವ ಸಾಹಸ ಮಾಡಿದ್ದಾದರೆ ಆಗಿನ ಭಾಷಾಂತರ 
ಕಾರರು ಮೂಲದ ಸಂಭಾಷಣೆಗಳನ್ನು ಸಾಮಾನ್ಯವಾಗಿ ಅದೇ ಕ್ರಮದಲ್ಲಿ ಅನುಸರಿಸಿ 
ದರೂ ಮೂಲಕ್ಕೆ ಕಟ್ಟುನಿಟ್ಟಾಗಿ ಅಂಟಿಕೊಂಡೇ ತೀರಬೇಕೆನ್ನುವ ಅಭಿಪ್ರಾಯದವ 
ರಾಗಿರಲಿಲ್ಲ. ಉದಾಹರಣೆಗೆ, ಎಂ . ಎಲ್ . ಶ್ರೀಕಂಠೇಶಗೌಡರ ' ಮಕ ಬೆತ್‌ ' ನ 
ಭಾಷಾಂತರದಲ್ಲಿ ( ಪ್ರತಾಪರುದ್ರದೇವ', 1895) 'In thunder, lightning or in 
rain ' ಮತ್ತು ' Fair is foul and foul is fair ' ಭಾಗಗಳು ಕೈ ಬಿಟ್ಟು ಹೋಗಿವೆ. 
ದ್ವಾರಪಾಲಕನ ದೃಶ್ಯ ಹರುಕುಮುರುಕಾಗಿದ್ದು, ಅದು ತನ್ನ ಗುರಿ ಸಾಧಿಸುವುದಿಲ್ಲ. 
ನೋಡಿದರೆ ಭಾಷಾಂತರಕಾರರಿಗೆ ಇದರ ಮತ್ತು ಇಂತಹ ಇತರ ಭಾಗಗಳ ಆಳವಾದ 
ಅರ್ಥವಿಶೇಷ ತಿಳಿದಿರದಿದ್ದ ಸಂಭವವೇ ಹೆಚ್ಚು . 'ರೋಮಿಯೊ ಅಂಡ್ ಜೂಲಿಯೆಟ್ ' ನ 
( 'ರಾಮವರ್ಮ-ಲೀಲಾವತಿ', 1889 ) ಭಾಷಾಂತರಕಾರರಾದ ಆನಂದರಾಯರು 
ಇಂಗ್ಲಿಷ್ ಜನರಿಗಷ್ಟೇ ಸ್ವಾಭಾವಿಕವಾದ ವಿಚಾರಗಳನ್ನು ಕೈಬಿಟ್ಟಿರುವುದಾಗಿ ಸ್ಪಷ್ಟ 
ವಾಗಿ ಒಪ್ಪಿಕೊಳ್ಳುತ್ತಾರೆ. ಅಲ್ಲದೆ ನಾಟಕಗಳು ಸುಖದಲ್ಲಿ ಕೊನೆಗೊಳ್ಳಬೇಕೆಂಬ 
ಕಾಲಪ್ರತಿಷ್ಠಿತವಾದ ಅಭಿಪ್ರಾಯವನ್ನು ಅನುಸರಿಸಿ ನಾಟಕದ ಅಂತ್ಯವನ್ನು ಬದಲಿ 
ಸಿರುವುದಾಗಿ ನಿರ್ದಾಕ್ಷಿಣ್ಯವಾಗಿ ಒಪ್ಪಿಕೊಳ್ಳುತ್ತಾರೆ. ಅವರ ನಾಟಕದ ಕೊನೆಗೆ 
ಒಂದು ಸಣ್ಣ ದೃಶ್ಯವಿದೆ : ಅದರಲ್ಲಿ ಮೂಲದ ಫಿಯರ್‌ ಲಾರೆನ್ನನಿಗೆ ಪ್ರತಿಯಾದ 
ಪಾತ್ರ ಪ್ರೇಮಿಗಳಿಬ್ಬರನ್ನೂ ಉಳಿಸಬೇಕೆಂದು ದೇವರಿಗೆ ಮೊರೆಯಿಡುತ್ತಾನೆ; ಸತ್ತು 
ಮಲಗಿದ್ದರೋಮಿಯೊ ಮತ್ತು ಜೂಲಿಯೆಟರು ಎದ್ದುಕುಳಿತು, ಕಡೆಯವರೆಗೂ ಸುಖ 
ದಲ್ಲಿ ಬಾಳುತ್ತಾರೆ. 


_ 132 


> ಷೇಕ್ಸ್ಪಿಯರ್ ಮತ್ತು ಕರ್ನಾಟಕ ವಿ 
ಈ ಮೊದಲಿನ ಭಾಷಾಂತರಗಳಲ್ಲಿ ಬಳಸಿದ ಮಾಧ್ಯಮ ಸಾಮಾನ್ಯವಾಗಿ ಕಂದ 
ವೃತ್ತಗಳಿಂದ ಕೂಡಿದ ಗದ್ಯ . ಇಲ್ಲಿ ಭಾಷಾಂತರಕಾರರು ಅನುಸರಿಸಿರುವುದು ಆ 
ಕಾಲದ ರಂಗಭೂಮಿಯ ಮೇಲೆ ಜನಪ್ರಿಯವಾಗಿದ್ದ ಸಾಂಪ್ರದಾಯಿಕ ಪೌರಾಣಿಕ 
ನಾಟಕಗಳ ಧಾಟಿ. ಶ್ರೀಕಂಠೇಶಗೌಡರು ತಮ್ಮ ಪ್ರತಾಪರುದ್ರದೇವ'ದಲ್ಲಿ ಪ್ರಾಚೀನ 
ಕಂದವೃತ್ತಗಳ ಜೊತೆಗೆ ಅದಕ್ಕಿಂತ ಹೆಚ್ಚು ಸ್ವತಂತ್ರವಾದ ರಗಳೆಯ ಛಂದವನ್ನು 
ಬೇಕೆಂದೇ ಬಳಸಿದ್ದಾರೆಂಬುದು ಗಮನಿಸಬೇಕಾದ ಸಂಗತಿ. ಅ೦ದಿನ ಲಲಿತ ರಗಳೆಯಿಂದ 
ಇಂಗ್ಲಿಷಿನ ' ಬ್ಲಾಂಕ್ ವರ್ಸ್' ಗೆ ಸರಿಸಮನಾದ ಸರಳ ರಗಳೆಗೆ ಒಂದೇ ಹೆಜ್ಜೆಯ 
ಅಂತರವಷ್ಟೆ . ಸಾಧಾರಣವಾಗಿ ಇವೆರಡರ ಸಂಬಂಧ ಇಂಗ್ಲಿಷಿನ ' ಹೆರಾಯಿಕ್ 
ಕಪ್ಪೆ ಟ್ ' ಮತ್ತು ಬ್ಯಾಂಕ್ ವರ್ಸ್' ಗಳ ನಡುವಿನಷ್ಟೆ೦ದು ಅನ್ನ ಬಹುದು. ಲಲಿತ 
ರಗಳೆ ಪ್ರಾಸ ತೊರೆದು , ಪಾದದಿಂದ ಪಾದಕ್ಕೆ ಹರಿಯುತ್ತ ಹೋದರೆ ಅದೇ ಸರಳ ರಗಳೆ 
ಯಾಗುತ್ತದೆ. ಮುಂದೆ ಈ ಸರಳ ರಗಳೆಯೇ ಕುವೆಂಪುರವರಂತಹ ಕವಿಗಳ ಕೈಯಲ್ಲಿ 
ಪದ್ಯನಾಟಕದ ಸಾಮಾನ್ಯ ಮಾಧ್ಯಮವಾಯಿತು. ಮುಖ್ಯವಾಗಿ ಪ್ರಾಸದ ಒತ್ತರಕ್ಕೆ 
ಸಿಕ್ಕಿ ಹಾಗೂ ಪಾದಾಂತ್ಯದಲ್ಲಿ ಬರುವ ಯತಿಯಿಂದಾಗಿ ಶ್ರೀಕಂಠೇಶಗೌಡರ ರಗಳೆ 
ಅನಿವಾರ್ಯವಾಗಿ ಸೆಟೆದು ನಿಲ್ಲುತ್ತದೆ. 

ಎಂ . ಎಸ್ . ಪುಟ್ಟಣ್ಣನವರ ' ಕಿಂಗ್ ಲಿಯರ್ ' (' ಹೇಮಚಂದ್ರರಾಜ ವಿಲಾಸ', 
1899 ) ಮೊದಲಿನ ರೂಪಾಂತರಗಳ ಮಾದರಿಗೆ ಇನ್ನೊಂದು ಉದಾಹರಣೆ. ಇದು ಸಹ 
ಇಂಗ್ಲಿಷ್ ನಾಟಕವನ್ನು ಭಾರತದ ನೆಲಸಿನಲ್ಲಿ ನಾಟಿ ಹಾಕುವ ಪ್ರಯತ್ನವೇ ಬಳಸಿದ 
ಮಾಧ್ಯಮ ಉದ್ದಕ್ಕೂ ಗದ್ಯ , ಅವರ ಸ್ವತಂತ್ರ ಕೃತಿಗಳಲ್ಲಿ ಪುಟ್ಟಣ್ಣನವರದು ಗ್ರಾಂಥಿ 
ಕತೆಯ ಕರೆ ಕಾಣದ ಸರಸವಾದ ಶ್ರೇಷ್ಠ ಕನ್ನ ಡ ಶೈಲಿ. ಅಂತಹದೇ ಶೈಲಿಯನ್ನು 
ಭಾಷಾಂತರದಲ್ಲಿ ನಿರೀಕ್ಷಿಸುವುದು ಸರಿಯಲ್ಲ. ಅವರ ಅನುವಾದದ ಉದ್ದಕ್ಕೂ 
ಇಂಗ್ಲಿಷ್ ವಾಕ್ಯಗಳು ಅವರ ಕಿವಿಯಲ್ಲಿ ಗುಣಗುಣಿಸುತ್ತಿರುವುದನ್ನು ನಾವು ನೋಡ 
ಬಹುದು. ಅಲ್ಲದೆ ಎಲ್ಲೋ ಕೆಲವು ದೃಶ್ಯಗಳನ್ನು ಬಿಟ್ಟರೆ, ಮೂಲದ ವಿಷಯ ಸಹ 
ಅವರು ಪಳಗಿಸಿಕೊಂಡಿದ್ದ ಶೈಲಿಗೆ ಒಗ್ಗು ವಂತಹದಲ್ಲ. ಒಟ್ಟಿನಲ್ಲಿ ನಾಟಕ ಓದುವಂತ 
ಹುದು. ಆದರೆ ಅಲ್ಲಲ್ಲಿ ನಾಟಕಕ್ಕಿಂತ ಕಥನಕ್ಕೆ ಹೆಚ್ಚು ಒಪ್ಪುವ ಗ್ರಾಂಥಿಕ ಶೈಲಿ 
ಯಿಂದಾಗಿ ಕುಂದುಂಟಾಗಿದೆ. ಕೈಲಾಸಂ ಬಂಡಾಯವೇಳುವವರೆಗೆ ನಮ್ಮ ರಂಗ 
ಭೂಮಿಗೆ ಅಂತಹ ಬಿಗಿಯಾದ ಸಂಭಾಷಣೆಯ ಶಾಪ ತಟ್ಟಿತ್ತು . ಸಾಧಾರಣವಾದ 
ಆಡುಮಾತಿಗೆ ಹತ್ತಿರವುಳಿದೂ ತೀಕ್ಷ್ಯತೆಯನ್ನೂ ತೀಕತೆಗೆ ಅಗತ್ಯವಾದ ಲಯದ 
ಗುಣವನ್ನೂ ಪಡೆದ, ಗಂಭೀರ ನಾಟಕಗಳಿಗೆ ಒದಗಬಲ್ಲ ಗದ್ಯಶೈಲಿ ಕನ್ನಡಕ್ಕೆ ಇನ್ನೂ 
ಸಿದ್ದಿ ಸಬೇಕಾಗಿದೆಯೆಂಬುದನ್ನು ನಾವು ಒಪ್ಪಿಕೊಳ್ಳ ಬೇಕು. ಆದುದರಿಂದ ಈ ಹಳೆಯ 
ಕಾಲದ ನಾಟಕಗಳು ಒಂದು ಕಡೆ ಒಳ್ಳೆಯ ನಾಟಕಯೋಗ್ಯವಾದ ಗದ್ಯದಿಂದ 
ಇನ್ನೊಂದು ಕಡೆ ರಂಗದ ಮೇಲೆ ಬಾಯಲ್ಲಿ ಹೊರಳದಷ್ಟು ಬಿಗಿಯಾದ ಗ್ರಾಂಥಿಕ ಗದ್ಯ 
ಗಳ ನಡುವೆ, ರಸಭಂಗವನ್ನು ೦ಟುಮಾಡುತ್ತ ತೊಯಾಡಿದರೆ ಆಶ್ಚರ್ಯವೇನಿಲ್ಲ. 

ಸಾಧಾರಣವಾಗಿ ಈ ಶತಮಾನದ ಎರಡನೆಯ ದಶಕದವರೆಗೆ ಆದ ಭಾಷಾಂತರ 
ಗಳೆಲ್ಲವೂ ಈ ಬಗೆಯವೇ ಎನ್ನ ಬಹುದು. ರೂಪಾಂತರಕ್ಕೆ ಆರಿಸಿಕೊಂಡ ನಾಟಕಗಳನ್ನು 

133 - 


MWAMI 


463 


Crillonin 


' ದಿ ಮರ್ಚೆಂಟ್ ಅಫ್ ವೆನಿಸ್ ' ನಲ್ಲಿ ಯೆಹೂದಿಸೈಲಾಕ್ ಮತ್ತು ವಕೀಲ ವೇಷದ ಪೋರ್ಷಿಯಾ 

( ಆಣೆ, ಆಣೆ ! ದೇವರ ಮೇಲೆ ಇಟಾಣೆ ಅದು . 
ಅದ ಮುರಿದು ನನ್ನಾ ತ್ಮಕ್ಕೆ ಪಾಪ ಹೊರಿಸಲೆ ? ”- ಸೈಲಾಕ್ , 


ಕುರಿತು ಒಂದು ಮಾತು ಹೇಳುವುದು ಅವಶ್ಯಕ. ನಿರೀಕ್ಷಿಸಬಹುದಾದಂತೆ ಷೇಕ್ 
ಸ್ಪಿಯರನ ಚಾರಿತ್ರಕ ಮತ್ತು ರೋಮನ್ ನಾಟಕಗಳ ಗೋಜಿಗೆ ಯಾರೂ ಹೋಗಿಲ್ಲ. 
“ಅಸ್ ಯು ಲೈಕ್ ಇಟ್ ' ಅನ್ನು ಒಬ್ಬಿಬ್ಬರು ಭಾಷಾಂತರ ಮಾಡಿದ್ದರೂ ಮೂರು 
ಹಿರಿಯ ಹರ್ಷನಾಟಕಗಳಲ್ಲಿ ಯಾವುವೂ ಕನ್ನಡ ರಂಗಭೂಮಿಯ ಮೇಲೆ ಕಾಣಿಸಿ 
ಕೊಂಡಿಲ್ಲ. ' ದಿ ಟೀಮಿಂಗ್ ಅಫ್ ದಿ ಹೂ ಮತ್ತೆ ಮತ್ತೆ ರೂಪಾಂತರಗೊಂಡು 
ರಂಗದ ಮೇಲೆ ತುಂಬ ಯಶಸ್ವಿ ಪಡೆದಿದೆ. ಹಿರಿಯ ದುರಂತನಾಟಕಗಳಲ್ಲಿ ನಾಲ್ಲೂ 
ಭಾಷಾಂತರವಾಗಿವೆ. ಕೆಲವನ್ನು ರಂಗದ ಮೇಲೂ ಆಡಲಾಗಿದೆ. ಆದರೆ ರಾಮವರ್ಮ 
ಲೀಲಾವತಿ' ಯೇ ( ರೋಮಿಯೊ ಅಂಡ್ ಜೂಲಿಯೆಟ್ ) ಇವೆಲ್ಲದಕ್ಕಿಂತ ಹೆಚ್ಚಾಗಿ 
ಜನರ ಮೆಚ್ಚಿಗೆಯನ್ನು ಗಳಿಸಿದ್ದಂತೆ ತೋರುತ್ತದೆ. 

1920ರ ನಂತರದ ಭಾಷಾಂತರಕಾರರಲ್ಲಿ ಅವರು ಭಾಷಾಂತರಿಸಿದ ನಾಟಕಗಳ 
ಆಳವಾದ ವ್ಯಂಜನಾರ್ಥದ ಅರಿವು ಹೆಚ್ಚು ಹರಿತವೂ ವಿಮರ್ಶಾತ್ಮಕವೂ ಆಗಿರುವುದನ್ನು 
ಕಾಣಬಹುದು. ಪ್ರದರ್ಶನಕ್ಕೆ ಅತ್ಯಂತ ಯೋಗ್ಯವಾಗಿ ಹೊಂದಿಕೊಂಡ ಪರ್ವತವಾಣಿ 
ಯವರ ' ಬಹದ್ದೂರ್ ಗಂಡ' ' ದಿ ಟೇಮಿಂಗ್ ಅಫ್ ದಿ ಷ ' ನ ರೂಪಾಂತರ 
ಭಾಷಾಂತರದ ಗುಂಪಿಗೆ ಸೇರುವುದಿಲ್ಲ. ಹಾಗೆಯೇ ಕುವೆಂಪು ಅವರ ' ಬಿರುಗಾಳಿ' 
ಸಹ , ಬಿರುಗಾಳಿ', ' ದಿ ಟೆಂಪೆಸ್ಟ್ ' ನಾಟಕದ - ಭಾರತೀಯ ಹೆಸರು ಹಿನ್ನೆಲೆಗಳನ್ನು 


134 


ನಿ ಷೇಕ್ಸ್ಪಿಯರ್ ಮತ್ತು ಕರ್ನಾಟಕ » 
ಪಡೆದ ಸ್ವತಂತ್ರ ಪದ್ಯಾನುವಾದ. ಅದರ ಕರ್ತೃ ಮುಂದೆ ಮಹಾಕವಿಯಾಗಲಿರುವ 
ರೆಂದು ಸ್ಪಷ್ಟವಾಗಿ ಸಾರುವ ಉತ್ತಮ ಕೃತಿ ಅದು. ಅವರ ' ರಕ್ತಾಕ್ಷಿ ' ನಿಸ್ಸಂದೇಹ 
ವಾಗಿ ' ಹ್ಯಾಮೈಟ್' ನಾಟಕದಿಂದ ಪ್ರಭಾವಿತವಾಗಿದೆ. ರಾಣಿ ತನ್ನ ಗಂಡನಿಗೆ ವಿಶ್ವಾಸ 
ಘಾತಕಿಯಾಗುವುದು , ದೊರೆಯನ್ನು ಕೊಂದ ಅವಳ ಮಿಂಡ ದೊರೆಯ ಮಗನನ್ನೂ 
ಕೊಲ್ಲಲು ಸಂಚು ಹೂಡುವುದು , ಸತ್ಯ ದೊರೆಯ ಪ್ರೇತ ಕಾಣಿಸಿಕೊಂಡು ಗುಟ್ಟನ್ನು 
ಬಯಲು ಮಾಡುವುದು , ಅಫೀಲಿಯಾಳಿಗೆ ತಾಳೆ ಹೊಂದುವ ಪಾತ್ರವೊಂದಿದ್ದು , ಅವಳಿಗೆ 
ಹುಚ್ಚು ಹಿಡಿಯುವುದು ಮುಂತಾದ ಸನ್ನಿವೇಶಗಳಲ್ಲಿನ ಹಲಕೆಲವು ಸಾಮ್ಯತೆಗಳನ್ನು 
ಬಿಟ್ಟರೆ, 'ರಕ್ತಾಕ್ಷಿ' ಯಲ್ಲಿ ಷೇಕ್ಸ್ಪಿಯರನದೆನ್ನ ಬಹುದಾದ ದುರಂತನಾಟಕದೃಷ್ಟಿ 
ಹೆಚ್ಚಾಗಿಲ್ಲ. ಅದನ್ನು ಬರೆಯುವುದರಲ್ಲಿ ಕವಿಯ ಉದ್ದೇಶ ಸ್ವತಂತ್ರ ಕೃತಿಯ ರಚನೆ. 

ಈ ನಾಟಕಗಳನ್ನು ಬಿಟ್ಟರೆ ಈ ಕಾಲದ ಯಥಾವತ್ತಾದ ಭಾಷಾಂತರಗಳು 
ಸಾಮಾನ್ಯವಾಗಿ ಹಿಂದಿನವಕ್ಕಿಂತ ಹೆಚ್ಚು ಓದುವಂತಿವೆ ; ಮೂಲವನ್ನು ಪ್ರಾಮಾಣಿ 
ಕತೆಯಿಂದ ಅನುಸರಿಸುತ್ತವೆ. ಮುಖ್ಯವಾಗಿ ರಂಗದ ಮೇಲೆ ಆಡುವ ಉದ್ದೇಶದಿಂದ 
ಬರೆದವಲ್ಲವಾದ ಕಾರಣ ಅವುಗಳಲ್ಲಿ ಮೂಲದ ಹೆಸರು ಹಿನ್ನೆಲೆಗಳನ್ನು ಹಾಗೆಯೇ ಉಳಿಸಿ 
ಕೊಳ್ಳಲಾಗಿದೆ. ಅಲ್ಲಿಯ ವಾತಾವರಣವನ್ನು ಭಾರತೀಯ ವಾತಾವರಣಕ್ಕೆ ಮಾರ್ಪಡಿಸಿ 
ಕೊಳ್ಳುವಪ್ರಯತ್ನ ನಡೆದಿಲ್ಲ. ಡಿ. ವಿ. ಜಿ . ಅವರ ' ಮೆಕ್‌ಬೆತ್‌ ' ತುಂಬ ಪಾಂಡಿತ್ಯ 
ಪೂರ್ಣವೂ ಗಂಭೀರವೂ ಆಗಿದೆ. ಅವರು ಉಪಯೋಗಿಸಿರುವ ಛಂದಸ್ಸು ಸರಳ ರಗಳೆ. 
ವೈ . ಎಂ . ಷಣ್ಮುಖಯ್ಯನವರ 'ಹ್ಯಾಮೈ ಟ್ ' ಮತ್ತು 'ರೋಮಿಯೊ ಅಂಡ್ ಜೂಲಿ 
ಯೆಟ್ ' ಗಳ ಗದ್ಯಾನುವಾದಗಳು ಓದುವಂತಿವೆ. ಆದರೆ ಷೇಕ್ಸ್ಪಿಯರನ ಕಾವ್ಯಗುಣ ಈ 
ಅನುವಾದಗಳಲ್ಲಿ ನಷ್ಟವಾಗಿರುವುದು ಅನಿವಾರ್ಯ. ಜಿ. ಗುಂಡಣ್ಣನವರ ' ವೆನಿಸ್ಸಿನ 
ವ್ಯಾಪಾರಿ” “ ದಿ ಮರ್ಚೆಂಟ್ ಅಫ್ ವೆನಿಸ್ ' ನ ಹೆಚ್ಚು ಯಶಸ್ವಿಯಾದ ಪದ್ಯಾನುವಾದ. 
(ಶ್ರೀನಿವಾಸರು ' 

ಹ್ಯಾಟ್', 'ಕಿಂಗ್ ಲಿಯರ್ ', ' ದಿ ಟೆಂಪೆಸ್ಟ್ ' ಮತ್ತು 
“ ಟೈಲ್ಸ್ ನೈಟ್' ಗಳ ಜೊತೆಗೆ ಇತರ ನಾಟಕಗಳ ಆಯ್ದ ದೃಶ್ಯಗಳ ಪದ್ಯಾನುವಾದ 
ಗಳನ್ನೂ ಲಕ್ಷ್ಯ ವಹಿಸಿ ಮಾಡಿದ್ದಾರೆ. ಮೂಲಕ್ಕೆ ಚ್ಯುತಿ ಬರದಂತೆ ಬಹಳ ಶ್ರಮ ವಹಿಸ 
ಲಾಗಿದೆ. ಮೇಲೆ ಹೇಳಿದ ಇತರ ಪದ್ಯಾನುವಾದಗಳಲ್ಲಿಯಂತೆಯೇ ಇಲ್ಲಿ ಬಳಸಿರುವ 
ಮಾಧ್ಯಮ ಸರಳ ರಗಳೆ, ಕಾವ್ಯಗತಿಯಲ್ಲಿ ವೈವಿಧ್ಯ ಹಾಗೂ ಸಲಿಲತೆಗಳನ್ನು ತರಲು 
ಪ್ರಜ್ಞಾಪೂರ್ಣವಾದ ಪ್ರಯತ್ನ ನಡೆದಿದೆ. ಆದರೆ ಶೈಲಿಯಲ್ಲಿ ಏನೋ ಒಂದು ಬಗೆಯ 
ವಿಲಕ್ಷಣತೆ, ವಾಕ್ಯಬಂಧದಲ್ಲಿ ಶಿಥಿಲತೆಗಳು ತಲೆ ಹಾಕಿ ಭಾಷಾಂತರಗಳ ರಸೋ 
ತ್ಪಾದನ ಶಕ್ತಿ ಕಡಿಮೆಯಾಗಿದೆ. ಜೊತೆಗೆ ಶುದ್ದ ವಿದೇಶೀ ವಾತಾವರಣದಲ್ಲಿ ಭಾರತೀಯ 
ಹೆಸರು , ಹಬ್ಬ ಮುಂತಾದವುಗಳ ಸಂದರ್ಭ-ಸೂಚನೆಗಳು ಬರುವುದು ದುರದೃಷ್ಟಕರ . 
' ಕಿಂಗ್ ಲಿಯರ್ ' ನಾಟಕದ ಒಂದು ಹಾಡಿನಲ್ಲಿ ( Child Rowland' ನ ಪ್ರಸ್ತಾಪ 
ಬರುತ್ತದೆ. ಆ ಚೈಲ್ಡ್ ರೌಲೆಂಡ್ (ಶ್ರೀನಿವಾಸರ ಭಾಷಾಂತರದಲ್ಲಿ ಬಾಲ 
ಅಭಿಮನ್ಯು ' ವಾಗಿ ಬಿಟ್ಟಿದ್ದಾನೆ. ತನ್ನ ಹೆಸರನ್ನೇ ಉಳಿಸಿಕೊಂಡು, ಬ್ರಿಟನ್ನಿನ ರಾಜ 
ನಾಗಿಯೇ ಕಾಣಿಸಿಕೊಳ್ಳುವ ಲಿಯರ್ ದೊರೆ (ಕಂಚಿಯ ಪಂಡಿತನ (ಮಲದ 
“ ದಿ ಲರ್ನೆಡ್ ಥೀಬನ್ ) ಪ್ರಸ್ತಾಪ ಮಾಡುತ್ತಾನೆ. ' ಕಿಂಗ್ ಹೆನ್ರಿ ದಿ ಫೋರ್ಥ್ ' ನ 

135 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ JA 
ಎರಡನೆ ಭಾಗದ ಸೈಲೆನ್ಸ್ ಮೂಲದ ' 

ಪ್ರೊವ್ ಟೈಡ್' ನ ಬದಲು ಬಲಿಪಾಡ್ಯಮಿ ' 
ಯನ್ನು ಕುರಿತು ಹಾಡುತ್ತಾನೆ. ಶ್ರೀನಿವಾಸರು ತಾವು ಭಾಷಾಂತರಿಸಿದ ನಾಟಕಗಳ 
ಒಳಮರ್ಮವನ್ನು ಸೂಕ್ಷ್ಮವಾಗಿ ಗ್ರಹಿಸಿದ್ದಾರೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಅದನ್ನು 
ಹೊರಗೆಡಹುವುದರಲ್ಲಿ ಅವರು ಸದಾ ಯಶಸ್ವಿಯಾಗಿದ್ದಾರೆಂದು ಹೇಳಬರುವುದಿಲ್ಲ. 

ಕರ್ನಾಟಕ ರಂಗಭೂಮಿಯ ಮೇಲೆ ಷೇಕ್ಸ್ಪಿಯರನ ನಾಟಕಗಳ ಪ್ರದರ್ಶನ 
ನನ್ನು ಕುರಿತು ಹೇಳಿಕೊಳ್ಳುವಂತಹದೇನೂ ಹೆಚ್ಚಿಗೆ ಇಲ್ಲ . 'ರಾಮವರ್ಮ -ಲೀಲಾ 
ವತಿ' ಯ ಜನಪ್ರಿಯತೆಗೆ ನಮ್ಮ ನಟಶ್ರೇಷ್ಠ ಎ. ವಿ. ವರದಾಚಾರರ ಪ್ರತಿಭೆ ಕೊಂಚ 
ಮಟ್ಟಿಗೆ ಕಾರಣ. ನಮ್ಮ ರಂಗಭೂಮಿಯನ್ನು ಷೇಕ್ಸ್ಪಿಯರನ ಬೇರೆ ಯಾವ 
ಒಂದು ನಾಟಕವೂ ಅದರಷ್ಟು ದೀರ್ಘಕಾಲ ಆಳಿಲ್ಲ. ಬಳ್ಳಾರಿ ರಾಘವಾಚಾರರನ್ನು 
ಪ್ರಮುಖ ನಟರನ್ನಾಗಿ ಪಡೆದಿದ್ದ ಅಮೆಚೂರ್‌ ಡ ಮಾಟಿಕ್ ಅಸೋಸಿಯೇಷನ್ 
'ಹ್ಯಾಟ್', 'ರೋಮಿಯೊ ಅಂಡ್ ಜೂಲಿಯೆಟ್', ' ಮೆಕ್‌ಬೆತ್‌ ' ಮುಂತಾದ 
ನಾಟಕಗಳನ್ನು ಪ್ರತಿಷ್ಟಿತ ಪ್ರೇಕ್ಷಕವೃಂದಗಳ ಮುಂದೆ ಅನೇಕ ಬಾರಿ ಮೂಲ ಇಂಗ್ಲಿಷಿ 
ನಲ್ಲಿಯೇ ಆಡಿತೋರಿಸಿದೆ. ಆದರೆ ವ್ಯವಸಾಯಿ ರಂಗಭೂಮಿಯ ಮೇಲೆ ಶ್ರೀ ವರದಾ 
ಚಾತ್ಯರ ಕಾಲದ ನಂತರ ಷೇಕ್ಸ್ಪಿಯರ್ ನಾಟಕಗಳ ಪುನರುಜ್ಜಿವನವಾದಂತಿಲ್ಲ. 

ನಮ್ಮ ಸಾಹಿತ್ಯದ ಮೇಲೆ ಷೇಕ್ಸ್ಪಿಯರನ ಪ್ರಭಾವ ಎಷ್ಟಾಗಿದೆಯೆಂಬುದನ್ನು 
ಅಳೆಯುವಾಗ, ಆಗಿರುವ ಭಾಷಾಂತರ-ರೂಪಾಂತರಗಳಿಗಿಂತ ಮಿಗಿಲಾಗಿ ಕವಿಯ 
ಪ್ರತಿಭೆ ಕನ್ನಡದಲ್ಲಿ ಯಾವ ಬೆಳಕನ್ನು ಹೊತ್ತಿಸಿದೆಯೆಂಬುದನ್ನು ನಾವು ಗಮನಿಸಬೇಕು. 
ಷೇಕ್ಸ್ಪಿಯರನ ಚೇತನ ಎಂದು ನಾವು ಯಾವುದನ್ನು ಕರೆಯುವೆವೊ ಮಾನವ 
ವ್ಯವಹಾರಗಳಲ್ಲಿನ ಜಟಿಲತೆಯನ್ನು ಕಾಣುವ ಅವನ ದೃಷ್ಟಿ , ಮನುಷ್ಯ ಜೀವನದಲ್ಲಿ 
ಅವನಿಗಿರುವ ದುರಂತತೆಯ ಪ್ರಜ್ಞೆ , ಇತ್ಯಾದಿ - ಅದು ಕರ್ನಾಟಕದಲ್ಲಿ ನಮ್ಮ ಸ್ವಂತ 
ಪ್ರತಿಭೆಯಿಂದ ಪುನರ್‌ ಸೃಷ್ಟಿ ಪಡೆದಿದೆಯೆ ? ನಮ್ಮ ಹಿರಿಯ ಸಾಹಿತಿಗಳಲ್ಲಿ ಯಾರ 
ದಾದರೂ ಕೃತಿ “ ಅಹ! ಷೇಕ್ಸ್ಪಿಯರನ ಉತ್ತರದಾಯಿ ಇವರು ” ಎಂದು ನಾವು 
ಉದ್ದಾರವೆತ್ತುವ ಹಾಗೆ ಮಾಡುವಂತಿದೆಯೆ ? ಸೈರನನ್ನು ' ಕವಿಯ ಕವಿ' ಎನ್ನುವ 
ಅರ್ಥದಲ್ಲಿ ನಮ್ಮ ಕವಿಗಳಲ್ಲಿ ಯಾರಿಗಾದರೂ ಷೇಕ್ಸ್ಪಿಯರ್ ಕವಿಯಾಗಿದ್ದಾನೆ ಎನ್ನ 
ಬಹುದೆ ? ಈ ಪ್ರಶ್ನೆಗಳಿಗೆಲ್ಲ ನಕಾರವೇ ಉತ್ತರ. ಹೀಗನ್ನು ವುದು ನಮ್ಮ ಕವಿಗಳಿಗೆ 
ಅಪಚಾರ ಬಗೆದಂತಲ್ಲ. ಅವರ ಮೇಲೆ ಗಾಢವಾದ, ಧಾತುರೂಪವಾದ ಪ್ರಭಾವ ಬೀರಿ 
ದವನು ಷೇಕ್ಸ್ಪಿಯರ್ ಅಲ್ಲ ಎಂದಷ್ಟೆ ಅದರ ಅರ್ಥ. 

ಆಧುನಿಕ ಕನ್ನಡ ಕಾವ್ಯದಲ್ಲಿ ಅಲ್ಲಲ್ಲಿ ಷೇಕ್ಸ್ಪಿಯರನ ಪ್ರತಿಧ್ವನಿ ಕೇಳಿಬರುತ್ತ 
ದೆಂಬುದು ನಿಜ. ಇನ್ನು ಕೆಲವು ಕಾವ್ಯಭಾಗಗಳು ಷೇಕ್ಸ್ಪಿಯರನನ್ನು ನೆನಪಿಗೆ ತರು 
ವಂತಿದ್ದರೂ ಅವು ಅವನಿಂದ ಪ್ರಾಪ್ತವಾದುವಲ್ಲ . ಉದಾಹರಣೆಗೆ ಅವನ ಆಲ್ ದಿ 
ವರ್ಿಸ್ ಎ ಸ್ಟೇಜ್” (ಇಡಿಯ ಜಗತ್ತೊಂದು ರಂಗಭೂಮಿ) ಅನ್ನು ನೆನಪಿಗೆ ತರುವ 
ಕಾವ್ಯಭಾಗಗಳು ಕನ್ನಡದಲ್ಲಿವೆ. ಆದರೆ ಜೀವನವೊಂದು ನಾಟಕ ( ಮತ್ತು ದೇವರು 
ವಿಶ್ವದ ಮಹಾ ಸೂತ್ರಧಾರ) ಎಂಬ ವಿಚಾರಧಾರೆ ಎರಡು ಸಹಸ್ರ ವರ್ಷಗಳಿಗೂ 
ಹೆಚ್ಚು ಕಾಲದಿಂದ ನಮ್ಮಲ್ಲಿ ನಡೆದು ಬಂದಿದೆ. 

136 


Sh ಷೇಕ್ಸ್ಪಿಯರ್ ಮತ್ತು ಕರ್ನಾಟಕ ವಿ 
ಷೇಕ್ಸ್ಪಿಯರನ ಕಾವ್ಯ ಇಲ್ಲವೇ ನಾಟಕಗಳ ಪುನರ್ನಿಮರ್ಾಣಕ್ಕೆ ಅಗತ್ಯವಾದ 
ಪ್ರತಿಕ್ರಿಯಾತ್ಮಕ ಕಲ್ಪನಾಶಕ್ತಿ - ಅದು ಸೃಷ್ಟಾತ್ಮಕ ಕಲ್ಪನಾಶಕ್ತಿಯಿಂದ ಭಿನ್ನ 
ವಾದ ಇನ್ನೊಂದು ಬಗೆಯದೆಂದು ಪರಿಗಣಿಸಬಹುದಾದರೆ ನಮ್ಮ ಕವಿಗಳಲ್ಲಿ ಅನೇಕರಿಗೆ 
ಇರಲಿಲ್ಲ . ಷೇಕ್ಸ್ಪಿಯರನ ಮಾದರಿಯ ಸಾನೆಟ್ಟುಗಳು ನಮ್ಮ ಲೇಖಕರಲ್ಲಿ ಅನೇಕರ 
ಮೇಲೆ ಪ್ರಭಾವ ಬೀರಿದ್ದರೂ ಸ್ವತಃ ಷೇಕ್ಸ್ಪಿಯರನ ಸಾನೆಟ್ಟುಗಳು ಕನ್ನಡಕ್ಕೆ 
ಭಾಷಾಂತರವಾದುದನ್ನು ನಾನು ಕಾಣೆ.1 ಕುವೆಂಪು, ಬೇಂದ್ರೆ , ಪುತಿನ ತಮ್ಮ ತಮ್ಮ 
ಬಗೆಯಲ್ಲಿ ದೊಡ್ಡ ಕವಿಗಳೇ . ಆದರೆ ಅವರಿಗೆ ಅರಿವು ಮಾಡಿಕೊಡಲು ತಮ್ಮ ಸ್ವಂತದ 
ದರ್ಶನವೇ ಬೇಕಾದಷ್ಟಿರುವ ಕಾರಣ ಅವರು ಷೇಕ್ಸ್ಪಿಯರನಿಂದ ಭಾಷಾಂತರ, 
ರೂಪಾಂತರ , ಪುನರಚನೆಗಳ ಕಡೆಗೆ ಗಮನ ಕೊಡಲಾಗಿಲ್ಲ. ಬಿ. ಎಂ . ಶ್ರೀ . ಒಬ್ಬರಿಗೆ 
ಮೇಲೆ ಹೇಳಿದ ಪ್ರತಿಕ್ರಿಯಾತ್ಮಕ ರೀತಿಯ ಕಲ್ಪನಾಶಕ್ತಿಯಿತ್ತು . ಅವರು ಷೇಕ್ 
ಸ್ಪಿಯರನನ್ನು ಇದು ಮೂರ್ತಿಪೂಜೆಯೋ ಎನ್ನುವ ಮಟ್ಟಿಗೆ ಪ್ರೀತಿಸುತ್ತಿದ್ದರು. 
ಆದರೆ ಅವರು ಬರೆಯಲು ಕುಳಿತಾಗ ಇಸ್ಕೊಲಸ್ ಮತ್ತು ಸಾಫೊಸರು ಅವರನ್ನು 
ಷೇಕ್ಸ್ಪಿಯರನಿಂದ ಸೆಳೆದುಕೊಂಡರು . ಪ್ರಾಯಶಃ ಸತ್ಯ ಇದೇನೋ : ಆಧ್ಯಾತ್ಮಿಕ 
ವಾಗಿ ಇಂಗ್ಲಿಷರಿಗಿಂತ ಗ್ರೀಕರಿಗೆ ನಾವು ಹೆಚ್ಚು ಹೊಂದಿಕೊಂಡಿದ್ದೇವೆ. ನಮ್ಮಲ್ಲಿ 
ಗ್ರೀಕರಿಗಿರುವಂತೆಯೇ ವಿಶ್ವರೂಪವಾದ ಶ್ರೀಮಂತ ಪುರಾಣಸಂಪತ್ತಿದೆ. ಈ ಮಹಾ 
ಪುರಾಣ ಕಥೆಗಳು ನಮ್ಮನ್ನು ಕಟ್ಟಿ ಹಾಕಿವೆ . ಅವುಗಳಲ್ಲಿ ನಾವು ಕಾಣುವ ಸೂಕ್ಷ್ಮವಾದ 
ಅರ್ಥ ಹಾಗೂ ಅವು ವಿಧಿಸುವ ಜೀವನ - ವಿಧಿಗಳು ಜೀವನದ ಜಟಿಲತೆಯ ಚಿತ್ರಣಕ್ಕಿಂತ 
ಹೆಚ್ಚಾಗಿ ನಮ್ಮ ಕಲ್ಪನೆಯನ್ನು ಬೆಳಗಿಸುತ್ತವೆ. ಆದರೆ ಈ ಮಾತು 'ರೊಮಾಂಟಿಕ್ ' 
ಸಂಪ್ರದಾಯದ ವಿರುದ್ಧ ಬಂಡಾಯವೆದ್ದ ' ನವ್ಯ ಕವಿತೆ' ಯ ಪಂಥಕ್ಕೆ ಅನ್ವಯಿಸು 
ವುದಿಲ್ಲ. 

ಈ ಶತಮಾನದ ಎರಡು ಮತ್ತು ಮೂರನೆ ದಶಕಗಳಲ್ಲಿ ತುಂಬು ಬಿರುಸಿನಿಂದ 
ಬೀಸಿ ಬಂದ ಕನ್ನಡ ಕಾವ್ಯಪ್ರಪಂಚದಲ್ಲಿನ ಮೊದಲ ಬಂಡಾಯ ಎಲಿಜಬೆತ್ ಯುಗದ 
ಕವಿಗಳಿಗಿಂತ ಹೆಚ್ಚಾಗಿ ಇಂಗ್ಲಿಷ್ ರೊಮಾಂಟಿಕ್ ' ಸಂಪ್ರದಾಯದವರಿಗೆ ಋಣಿ 
ಯಾಗಿತ್ತು . ಅನೇಕ ವೇಳೆ ನಾವು ಈ ಋಣವನ್ನು ಸಹ ಅತಿ ಮಾಡುತ್ತೇವೆ. 
' ರಾಮಾಯಣ', ' ಭಾರತ' ಮುಂತಾದ ಪುರಾತನ ಮಹಾಕಾವ್ಯಗಳ ವಸ್ತು ಮತ್ತು 
ಅವುಗಳಲ್ಲಿ ಬರುವ ಮಹಾವ್ಯಕ್ತಿಗಳು - ಇವುಗಳ ಮೇಲೆ ನೆಟ್ಟಿದ್ದ ನಮ್ಮ ಗಮನವನ್ನು 
ಬೇರೆಡೆಗೆ ತಿರುಗಿಸಿದುದು , ಪ್ರಕೃತಿ ಮತ್ತು ಅದರ ಶಬ್ದ - ದೃಶ್ಯಗಳ ಹೊಸದೊಂದು 
ಅದ್ಭುತ ಜಗತ್ತಿಗೆ ಕಣ್ಣು ತೆರೆಸಿದುದು, ಭಾವಗೀತೆಯ ಛಂದಸ್ಸಿನಲ್ಲಿ ಪ್ರಯೋಗಕ್ಕೆ 
ದಾರಿ ಮಾಡಿಕೊಟ್ಟು ದು , ಎಲ್ಲಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಜೀವನದಲ್ಲಿ 
ನಮ್ಮ ಆಸಕ್ತಿಯನ್ನು ಕೆರಳಿಸಿದುದು ಇಂಗ್ಲಿಷ್ ಸಾಹಿತ್ಯದ ಪ್ರಭಾವವೇ ಎಂಬುದರಲ್ಲಿ 
ಸಂದೇಹವೇ ಇಲ್ಲ. ಆದರೆ ಮೊದಲಿನ ಕೆಲ ವರ್ಷಗಳ ನಂತರ ಪಾಶ್ಚಾತ್ಯ ಪ್ರಭಾವ 


1 ಪ್ರಾಯಶಃ ಮೊಟ್ಟಮೊದಲ ಬಾರಿಗೆ, ಬೇರೆ ಬೇರೆ ಕವಿಗಳು ಮಾಡಿದ ಷೇಕ್ಸ್ಪಿಯರನ ಹದಿನಾರು 
ಸಾನೆಟ್ಟುಗಳ ಭಾಷಾಂತರ ಈ ಸಂಪುಟದಲ್ಲಿ ಪ್ರಕಟವಾಗಿದೆ. ಸಂ . . 


137 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಸ್ವಲ್ಪ ಕ್ಷೀಣಿಸಿತು . 'ರಾಮಾಯಣ', ' ಮಹಾಭಾರತ' ಗಳ ಚೇತನ ಸಮುದ್ರೆ 
ಪಾದಿಯ ಮಾರ್ಪಾಡು ಹೊ೦ದಿ ಮತ್ತೆ ಕಾಣಿಸಿಕೊಂಡಿತು. ಉಪನಿಷತ್ತುಗಳ, 
ರಾಮಕೃಷ್ಣ ಪರಮಹಂಸರ , ಅರವಿಂದರ ಅನುಭಾವಗಳು ನಮ್ಮ ಹಿರಿಯ ಕವಿಗಳ 
ಕಾಣೆಯ ಮೇಲೆ ಪ್ರಭಾವ ಬೀರಿದವು. 
- ಕಾವ್ಯ ಮತ್ತು ನಾಟಕಗಳಲ್ಲಿ ಹೊಸಪ್ರಯೋಗಗಳಾದುದು ಒಂದೇ ಹೊತ್ತಿನಲ್ಲಿ, 
1920ರ ವೇಳೆಗೆ, ಮಹಾಕಾವ್ಯ -ಸಂಪ್ರದಾಯದ ವಿರುದ್ದ ಎರಡೂ ಪ್ರಕಾರಗಳಲ್ಲಿ 
ಒಂದೇ ಬಗೆಯ ಕಾ೦ತಿಯಾಯಿತು. ಆದರೆ ನಾಟಕರಂಗದಲ್ಲಿ ಕೈಲಾಸಂರ ಮುಂದಾ 
ಛನದಲ್ಲಿ ಉಂಟಾದ ಕ್ರಾಂತಿ ಮಾತ್ರ ಉಗ್ರ ವಾಸ್ತವಿಕ ಸ್ವರೂಪದ್ದು. ಅಲ್ಲಿಂದೀಚೆಗೆ 
ಅದರಲ್ಲಿ ಯಾವ ಸಾರ್ಥಕವಾದ ಬದಲಾವಣೆಯೂ ಆಗಿಲ್ಲ. ವಸ್ತು ಹಾಗೂ ಭಾವದಲ್ಲಿ 
ಭಾರತೀಯವಾದ ಪದ್ಯನಾಟಕಗಳ ರಚನೆಯಾಗಿದೆ. ಆದರೆ ನಡೆ ಹೆಚ್ಚಾಗಿ ವಾಸ್ತವಿಕ 
ಗದ್ಯನಾಟಕಗಳ ಕಡೆಯೇ . ಹಿಂದಿನ ಕಾವ್ಯ , ಪುರಾಣ, ರಮ್ಯ ಕಥೆಗಳು ಒಮ್ಮೊಮ್ಮೆ 
ಸರಸವಾದ, ಇನ್ನೊ ಮೊಮ್ಮೆ ಕಟುವಾದ ಹಾಸ್ಯ - ವಿಡಂಬನೆಗಳಿಗೆ ಎಡೆಗೊಟ್ಟಿವೆ. 
ಸಾರ್ವಕಾಲಿಕ ಸಮಸ್ಯೆಗಳ ಸ್ಥಳವನ್ನು ಸಮಕಾಲೀನ ಸಾಮಾಜಿಕ ಹಾಗೂ ರಾಜಕೀಯ 
ಸಮಸ್ಯೆಗಳು ಆಕ್ರಮಿಸಿವೆ. ಒಬ್ಬಿಬ್ಬರು ನಾಟಕಕಾರರಲ್ಲಿ ಷೇಕ್ಸ್ಪಿಯರನಲ್ಲಿ ನಮಗೆ 
ಪರಿಚಿತವಾಗಿರುವ ಮಿಂಚಿನ ವೇಗದ ಭಾವಪರಿವರ್ತನೆಯನ್ನು ಕಾಣುತ್ತೇವೆ 
ಹಾಸ್ಯಾತ್ಮಕವಾದುದು ಥಟ್ಟನೆ ಕರುಣೆಯಾಗಿ ಮಾರ್ಪಡುತ್ತದೆ; ಸ್ಥಾನಿಕ ಹಾಗೂ 
ತಾತ್ಕಾಲಿಕ ಸನ್ನಿವೇಶದ ಕಂಡಿಯಿಂದ ಸಾರ್ವತ್ರಿಕ ಹಾಗೂ ಸಾರ್ವಕಾಲಿಕವಾದುದು 
ಇಣಿಕಿ ಹಾಕುತ್ತದೆ. ಆದರೆ ಇಂಥ ನಿದರ್ಶನಗಳು ಅಪರೂಪ. ಒಟ್ಟಾರೆ ಆಧುನಿಕ 
ನಾಟಕ ಷೇಕ್ಸ್ಪಿಯರನ ಬಗೆಗೆ ಹೊಂದಿಕೊಂಡುದಲ್ಲ . 

ನಾವು ಕನ್ನಡಿಗರು ಷೇಕ್ಸ್ಪಿ ಯರನಿಗೆ ಗಾಢವಾಗಿ ಒಲಿದಿದ್ದೇವೆ. ಆದರೆ ಸರಳ 
ರಗಳೆಯ ಮೇಲೆ ಆಗಿರುವ ವಿಶಿಷ್ಟ ಹಾಗೂ ಸಾರ್ಥಕವಾದ ಪ್ರಭಾವವೊಂದನ್ನು ಬಿಟ್ಟರೆ 
ನಮ್ಮ ಸಾಹಿತ್ಯದ ಮೇಲಿನ ಅವನ ಪ್ರಭಾವ ಬಲುಮಟ್ಟಿಗೆ ಪರೋಕ್ಷವಾದುದು. 
ಯಾವೊಬ್ಬ ಕರ್ತೃ ಅಥವಾ ಯಾವೊಂದು ಕೃತಿಯ ಮೇಲೂ ಬೆರಳಿಟ್ಟು ಗುರುತಿಸಬಹು 
ದಾದಂತಹದಲ್ಲ . ಅವನ ಒಂದೆರಡು ನಾಟಕಗಳ ವಸ್ತುಗಳು ಕನ್ನಡ ನಾಡಿಗೆ ಷೇಕ್ 
ಸ್ಪಿಯರನ ಪರಿಚಯವಾಗುವುದಕ್ಕೆ ಎಷ್ಟೋ ಹಿಂದಿನಿಂದಲೇ ನಮ್ಮಲ್ಲಿ ಪ್ರಚಾರದಲ್ಲಿ 
ದ್ದವು. ಷೇಕ್ಸ್ಪಿಯರನ ಹೆಸರನ್ನು ಕೇಳಿಯೂ ಇರದ ನಮ್ಮ ಅಜ್ಜಿ ಯರ ಬಾಯಿಂದ 
ದೇಶಭ್ರಷ್ಟಳಾದ ರಾಜಕುಮಾರಿಯ ( ಷೇಕ್ಸ್ಪಿಯರನ 'ಕಿಂಗ್ ಲಿಯರ್ ' ನಲ್ಲಿಯಂತೆ 
ಅವಳು ರಾಜನ ಮೂರನೆ ಮಗಳಲ್ಲ, ಏಳನೆಯವಳು) ಕಥೆಯನ್ನು ನಮ್ಮಲ್ಲಿ ಅನೇಕರು 
ಕೇಳಿ ತಿಳಿದಿದ್ದೇವೆ. ( ಆಲ್ಫ್ ವೆಲ್ ದಟ್ ಎಂಡ್ ವೆಲ್ ' ನ ಮುಖ್ಯ ಕಥಾಸರಣಿ 
ಷೇಕ್ಸ್ಪಿಯರ್ ಕಂಡು ಕೇಳದ ಕಥಾಸರಿತ್ಸಾಗರ' ದಲ್ಲಿ ಕಾಣಸಿಗುತ್ತದೆಯೆಂಬುದನ್ನು 
ನಾವು ಇಲ್ಲಿ ನೆನೆಯಬಹುದು. ಈ ಕಥೆಗಳು ನಮ್ಮ ಜಾನಪದ ಸಾಹಿತ್ಯದಲ್ಲಿ ಷೇಕ್‌ - 
ಸ್ಪಿಯರ್‌ ಮಾದರಿಯ ವಿನ್ಯಾಸ ಪಡೆದಿವೆಯೆಂದಾಗಲಿ ಅವನ ಪ್ರತಿಭಾಶಕ್ತಿಯ ಕಿಂಚಿ 
ತ್ತಾದರೂ ಅವುಗಳಲ್ಲಿವೆಯೆಂದಾಗಲಿ ನಾವು ಅಂದುಕೊಂಡರೆ ಅದು ಮೂರ್ಖತನ. 
ಆದರೆ ಈ ಹೋಲಿಕೆಗಳು , ಅವು ಕೆಲವೇ ಆದರೂ ಮೇಯಿನದೇ ಆದರೂ , ಅವ 

138 


ಎc ಷೇಕ್ಸ್ಪಿಯರ್ ಮತ್ತು ಕರ್ನಾಟಕ 
ನೊಡನೆ ನನಗೊಂದು ಬಗೆಯ ನಂಟತನದ ಭಾವನೆಯನ್ನು ತಂದುಕೊಡುತ್ತವೆ. ಅವನ 
ಹಿರಿಯ ರುದ್ರನಾಟಕಗಳನ್ನೂ ಕೊನೆಗಾಲದ ನಾಟಕಗಳನ್ನೂ ನೋಡಿದಾಗ ಈ 
ನಂಟತನದ ಭಾವನೆ ಇದ್ದಿದ್ದ ಹೆಚ್ಚಾಗುತ್ತದೆ. ಇಲ್ಲಿ ಸಹ ನಾಟಕಗಳಲ್ಲಿನ ಕಾವ್ಯ 
ಶೈಲಿ ಹಾಗೂ ಸೂಕ್ಷ್ಮತರ ಪಾತ್ರ ಸಂವಿಧಾನ ನಮಗೆ ಹೊಸತೂ ನಮ್ಮ ಮನಸೆಳೆಯು 
ವಂತಹುದೂ ಆದರೂ ಅವುಗಳ ಬಗ್ಗೆ ನಮಗೆ ಹೊಸತಲ್ಲ. ಮಾನವ ವ್ಯವಹಾರಗಳಲ್ಲಿ 
ದುರಂತಪ್ರಜ್ಞೆ , ಕೇಡಿನ ವಿನಾಶಾತ್ಮಕ ಶಕ್ತಿ , ಅಂತಿಮದಲ್ಲಿ ಅದು ಅನುಭವಿಸುವ 
ವಿಫಲತೆ, ವಿಪತ್ತಿನ ಎದುರು ಮನುಷ್ಯ ಸೆಟೆದು ನಿಂತಾಗ ವ್ಯಕ್ತವಾಗುವ ಅವನ ಮಹಾ 
ವ್ಯಕ್ತಿತ್ವ , ಕೇಡಿನ ನಿರ್ನಾಮವಾದ ಮೇಲೆ ಮುಂದುವರಿಕೆಗೆ ಅನುವಾಗುವ ಹೊಸ 
ಹುಟ್ಟು , ಬದುಕಿನ ತೊರೆ ಎಡರುತೊಡರುಗಳನ್ನು ಲೆಕ್ಕಿಸದೆ ನಿರಂತರವಾಗಿ ಹರಿದೇ ತೀರು 
ವುದೆಂಬ ಆಕಾಂಕ್ಷೆ , ಜೀವನರಹಸ್ಯವನ್ನು ಕುರಿತ ಚಿಂತನೆ - ಇವೆಲ್ಲವೂ ವಾಲ್ಮೀಕಿ, 
ವ್ಯಾಸ, ಕಾಳಿದಾಸ, ಭವಭೂತಿಯರನ್ನು ಓದಿದವರಿಗೆ ಆಶ್ಚರ್ಯವೆನಿಸುವಷ್ಟು ನವೀನ 
ವೇನಲ್ಲ. ಹೀಗಂದ ಮಾತ್ರಕ್ಕೆ ಷೇಕ್ಸ್ಪಿಯರನ ಹಿರಿಮೆಯನ್ನು ಅಲ್ಲಗಳೆದಂತಲ್ಲ. ಬದಲು 
ಅವನ ಪ್ರತಿಭೆಯ ಸರ್ವತ್ರ ಗುಣವನ್ನು ಪ್ರಶಂಸಿಸಿದಂತೆ, ಮಾನವ ಚೇತನದ ಮೂಲ 
ಭೂತವಾದ ಏಕತೆಯನ್ನು ಒತ್ತಿ ಹೇಳಿದಂತೆ. ಇದು ಷೇಕ್ಸ್ಪಿಯರನ ಕಾವ್ಯ , ಕಲೆಗಳ 
ಅಪ್ರತಿಮ ಗುಣವನ್ನಾಗಲೀ ಅವುಗಳ ಅನನ್ಯತೆಯನ್ನಾಗಲಿ ನಿರಾಕರಿಸುವುದಲ್ಲ. ಷೇಕ್ 
ಸ್ಪಿಯರನನ್ನು ಅಭ್ಯಸಿಸುವುದರಿಂದ ವಾಲ್ಮೀಕಿ, ವ್ಯಾಸ, ಕಾಳಿದಾಸ , ಭವಭೂತಿಯರ 
ಬಗೆಗಿನ ನಮ್ಮ ತಿಳಿವು ಹೆಚ್ಚಿದೆಯೆಂದೇ ನಾವು ಒಪ್ಪಿಕೊಳ್ಳಬೇಕು. ನಾವು ಗಮನಿಸದೆ 
ಬಿಟ್ಟ ನನಗೆ ಪರಿಚಿತವಾದೊಂದು ಜೀವನದರ್ಶನ ಷೇಕ್ಸ್ಪಿಯರನ ಮೂಲಕ ಹೊಸ 
ಆವಿಷ್ಕಾರದ ಹುಮ್ಮಸ್ಸಿನಿಂದ ನಮ್ಮ ಕಣ್ಣೆದುರು ನಿಂತಾಗ ನಾವು ಅವನಿಗೆ ಋಣಿ 
ಗಳೆಂಬುದನ್ನು ಒಪ್ಪಿಕೊಳ್ಳ ಬೇಕು. ಅಂತೆಯೇ ಈ ದರ್ಶನದ, ಪೂರ್ತಿಯಲ್ಲವಾದರೂ 
ಬಹ್ವಂಶದ, ಆದಿಮೂಲನಮ್ಮ ಪ್ರಾಚೀನ ಸಾಹಿತ್ಯದಲ್ಲೇ ಇದೆ , ನಮ್ಮ ಜೀವನದರ್ಶನದ 
ಸಂಮಿಶ್ರಣದಲ್ಲಿ ಇತರ ಅಂಶಗಳೂ ಸೇರಿಕೊಂಡಿವೆ ಎಂಬುದರ ಅರಿವೂ ನಮಗಿದೆ. 


ಸಾಹಿತ್ಯ ಅಕಾಡೆಮಿಯ ಮುಖಪತವಾದ ಇಂಡಿಯನ್ ಲಿಟರೇಚರ್ ' ನ 
ಷೇಕ್ಸ್ಪಿಯರ್ ವಿಶೇಷ ಸಂಚಿಕೆಯಲ್ಲಿ (1964 ) ಪ್ರಕಟವಾದ ಇಂಗ್ಲಿಷ್ 
ಲೇಖನದ ಅನುವಾದ ಇದು. ಸಾಹಿತ್ಯ ಅಕಾಡೆಮಿಯ ಸೌಜನ್ಯ ಪೂರ್ಣ 
ಅನುಮತಿಯಿಂದ ಇಲ್ಲಿ ಕೊಡಲಾಗಿದೆ . ಅನುವಾದ ಸಂಪಾದಕರದ್ದು . 


1 


\M |( VA ) 


ಕನ್ನಡ ದಲ್ಲಿ ಷೇಕ್ಸ್ಪಿಯರನ ನಾಟಕಗಳು 


CL 


ಡ 


ದ 


3 


ತ, ಸು . ಶಾಮರಾಯ 


ಹತ್ತೊಂಬತ್ತನೆಯ ಶತಮಾನದ ಕಡೆಯ ಘಟ್ಟವನ್ನು ಮುಟ್ಟುವವರೆಗೆ ಕನ್ನಡ 
ರಂಗಭೂಮಿಯ ಇತಿಹಾಸವೆಂಬುದು ಬರಿಯ ಒಂದು ಮರುಭೂಮಿ. ಅದರಲ್ಲಿ ಕಾಣ 
ಬರುವ ಏಕೈಕ ಮರುವನವೆಂದರೆ ಹದಿನೇಳನೆಯ ಶತಮಾನದಲ್ಲಿ ಹುಟ್ಟಿ ಕೊಂಡಿರುವ 
' ಮಿತ್ರವಿಂದಾ ಗೋವಿಂದ', ಸಂಸ್ಕೃತ 'ರತ್ನಾವಳಿ' ಯ ಭಾಷಾಂತರರೂಪದ ಈ 
ರೂಪಕ ಕನ್ನಡದಲ್ಲಿ ಉಪಲಬ್ಧವಾಗಿರುವ ಮೊಟ್ಟ ಮೊದಲ ನಾಟಕವೆಂಬುದೆಷ್ಟೋ 
ಅಷ್ಟೆ ಅದರ ಹಿರಿತನ . ಕನ್ನಡದಲ್ಲಿ ನಾಟಕಗಳ ಪರಂಪರೆಯನ್ನು ಕಾಣಬೇಕಾದರೆ 
ನಾವು ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧಕ್ಕೆ ಬರಬೇಕು. ಈ ಪರಂಪರೆ 
ಯನ್ನು ಪ್ರಚೋದಿಸಿದುದು ' ಬಾಲಿವಾಲ' ಎಂಬ ಪಾರ್ಸಿ ನಾಟಕಸಂಸ್ಥೆಯೊಂದೆಂದು 
ಹೇಳುತ್ತಾರೆ. ಸುಮಾರು 1880ರ ಹಿಂಚೆಮುಂಚೆಯಲ್ಲಿ ಈ ಸಂಸ್ಥೆ ಬೆಂಗಳೂರಿಗೆ 
ಬಂದಿತ್ತಂತೆ . ಅದರ ರಂಗಪರಿಕರಗಳ ಥಾಳಥಳವೂ ಪಾತ್ರಗಳ ನಟನಚಾತುರವೂ 
ನಮ್ಮ ಜನರ ಮನಸ್ಸನ್ನು ಸೂರೆಗೊಂಡು, ನಾಟಕ ಕಲಾಭಿರುಚಿಯನ್ನು ಕೆರಳಿಸಿದ 
ವೇನೋ ! ಅಂದು ಮೈಸೂರಿನ ಶ್ರೀಮನ್ಮಹಾರಾಜರಾಗಿದ್ದ ಚಾಮರಾಜ ಒಡೆಯ 
ಬಹದ್ದೂರರು ಈ ಕಲೆಗೆ ಪ್ರೋತ್ಸಾಹ ನೀಡಿ ಪೋಷಕರಾಗಲು ಮುಂದೆ ಬಂದರು . 
ಅವರ ಉತ್ಸಾಹ ಪೊತ್ಸಾಹಗಳ ಸುಮಧುರ ಫಲವೇ ' ಶ್ರೀ ಚಾಮರಾಜೇಂದ್ರ 
ಕರ್ನಾಟಕ ನಾಟಕ ಸಭಾ'. 1881ರಲ್ಲಿ ಜನ್ಮ ತಾಳಿದ ಈ ಸಂಸ್ಥೆಯನ್ನು ಅರಮನೆಯ 
ನಾಟಕ ಕಂಪನಿ' ಎಂದೇ ಕರೆಯುವ ರೂಢಿಯಿತ್ತು . ಅಂದಿನ ಕಾಲದ ರಾಜರೇ ಆಸಕ್ತಿ 
ವಹಿಸಿದ ಮೇಲೆಕೇಳಬೇಕೆ ? ಕಾವ್ಯಶಕ್ತಿ ಇದ್ದವರೆಲ್ಲರೂ ನಾಟಕರಚನೆಗೆ ಕೈ ಹಾಕಿದರು. 
ರಾಜಾಸ್ಥಾನದ ಕವಿಗಳು ಸಂಸ್ಕೃತ ನಾಟಕಗಳನ್ನು ಭಾಷಾಂತರಿಸಿದರು, ಅಥವಾ 
ಅವುಗಳನ್ನು ಮಾದರಿಯಾಗಿಟ್ಟುಕೊಂಡು ಪೌರಾಣಿಕ ನಾಟಕಗಳನ್ನು ರಚಿಸಿದರು. 
ಇಂಗ್ಲಿಷ್ ಭಾಷಾ ಸಾಹಿತ್ಯಗಳಿಗೆ ಅಮಿತವಾದ, ಅಪರಿಮಿತವಾದ ಗೌರವವಿದ್ದ 
ಕಾಲವದು ; ಅವುಗಳಲ್ಲಿ ತಜ್ಞರಾಗಿದ್ದವರು ಇಂಗ್ಲಿಷಿನಿಂದಲೂ ನಾಟಕಗಳನ್ನು ಎತ್ತಿ 


2 ಕನ್ನಡದಲ್ಲಿ ಷೇಕ್ಸ್ಪಿ ಯರನ ನಾಟಕಗಳು ಎa 
ತಂದು ಕನ್ನಡ ನೆಲದಲ್ಲಿ ನಾಟಲು ಯತ್ನಿಸಿದರು. ಇದರ ಫಲವಾಗಿ, ಮರುಭೂಮಿ 
ಯಾಗಿದ್ದ ನಮ್ಮ ನಾಟಕ ಜಗತ್ತು ಇದ್ದಕ್ಕಿದ್ದಂತೆಯೇ ಹಚ್ಚ ಹಸುರಾಗಿ ಹೋಯಿತು. 

ಪರಭಾಷೆಯಿಂದ ನಮ್ಮ ಭಾಷೆಗೆ ತಂದುಕೊಳ್ಳುವಾಗ ಅಲ್ಲಿನ ಅತ್ಯುತ್ತಮ 
ವಾದುದನ್ನು ತಾನೇ ನಾವು ಆಯ್ದುಕೊಳ್ಳ ಬೇಕು ? ಸಂಸ್ಕೃತ ನಾಟಕಕಾರರಲ್ಲಿ 
ಕಾಳಿದಾಸನು ಅಗ್ರಗಣ್ಯನಾದರೆ ಇಂಗ್ಲಿಷ್ ನಾಟಕಕಾರರಲ್ಲಿ ಷೇಕ್ಸ್ಪಿಯರನು ನಾಯಕ 
ಮಣಿಯೆಂದು ಜಗತ್ರಸಿದ್ಧನಾಗಿದ್ದಾನೆ. ಈ ಇಬ್ಬರನ್ನೂ ಕನ್ನಡಕ್ಕೆ ತಂದುಕೊಳ್ಳುವ 
ಪ್ರಯತ್ನ ಏಕಕಾಲದಲ್ಲಿಯೇ ನಡೆಯಿತು. ಸಂಸ್ಕೃತ, ಇಂಗ್ಲಿಷಿನ ಹಾಗೆ, ನಮಗೆ 
ಪರಭಾಷೆ ಅಲ್ಲ. ಸಂಸ್ಕೃತ ಪ್ರಕೃತಿಗೆ ಕನ್ನಡ ಪ್ರತ್ಯಯವನ್ನು ಹಚ್ಚಿದರೆ ಅದು ಕನ್ನಡ 
ಪದವಾಗುತ್ತದೆ. ವಾಕ್ಯ ಬಂಧ, ಕಾವ್ಯಬಂಧಗಳಲ್ಲಿ ನಾವು ಸಂಸ್ಕೃತವನ್ನು ಅನುಕರಿ 
ಸುತ್ತಾ ಬಂದಿದ್ದೇವೆ. ಸಂಸ್ಕೃತದಲ್ಲಿ ವರ್ಣಿತವಾಗಿರುವ ಚಾರಿತ್ರಿಕ ಮತ್ತು 
ಭೌಗೋಳಿಕ ವಿಷಯಗಳೂ ಪುರಾಣ, ಇತಿಹಾಸ, ಆಚಾರ , ವ್ಯವಹಾರಗಳೂ ನಮಗೆ 
ಚಿರಪರಿಚಿತವಾದವು. ಕನ್ನಡದ ಕಾವ್ಯ ತಟಾಕಕ್ಕೆ ಜೀವನವನ್ನು ಒದಗಿಸಿರುವುದೇ 
ಸಂಸ್ಕೃತ ಜಲಧಿ. ಆದ್ದರಿಂದ ಕಾಳಿದಾಸನನ್ನು ಕನ್ನಡಕ್ಕೆ ತಂದುಕೊಳ್ಳುವುದು ನಮಗೆ 
ಅಷ್ಟೆನೂ ಕೈಶಕರವಾಗುವುದಿಲ್ಲ. ಆದರೆ ಇದೇ ಧೈರವನ್ನು ಷೇಕ್ಸ್ಪಿಯರ್ 
ವಿಚಾರದಲ್ಲಿ ನಾವು ವಹಿಸುವಂತೆ ಇಲ್ಲ. ಸಂಸ್ಕೃತದಂತೆ ಇಂಗ್ಲಿಷ್ ಪದಗಳನ್ನು ಎತ್ತಿ 
ಕೊಂಡು ಕನ್ನಡದಲ್ಲಿ ಬಳಸುವುದಕ್ಕೆ ಸಾಧ್ಯವೆ? ಅಲ್ಲದೆ ಇಂಗ್ಲಿಷ್ ಸಾಹಿತ್ಯದಲ್ಲಿ 
ವರ್ಣಿತವಾಗಿರುವ ರೀತಿನೀತಿಗಳೂ ಜೀವನ ವಿಧಾನ ಮತ್ತು ಸಂಪ್ರದಾಯಗಳೂ 
ನಮಗೆ ಅಪರಿಚಿತವಾದವು. ಪರಕಾಯಪ್ರವೇಶ ಮಾಡಿದಂತೆ ಇಂಗ್ಲಿಷ್ ಕಾವ್ಯಗಳ ಅಂತ 
ರಂಗವನ್ನು ಗ್ರಹಿಸಿ, ಮೂಲದ ರಸನಿರೂಪಣೆ ಭಾಷಾಂತರದಲ್ಲಿ ಮೈದೋರುವಂತೆ 
ಮಾಡುವ ಕಾರ ಥೇಮ್ಸ್ ನದಿಯ ನೀರನ್ನು ಮೈಸೂರಿನ ಕುಕ್ಕರಹಳ್ಳಿ ಕೆರೆಗೆ 
ತರುವಷ್ಟೇ ಕಷ್ಟಕರವಾದುದು. 

ಇಂಗ್ಲಿಷಿನಲ್ಲಿ ಉದ್ಯಾನ ಕವಿಯೆಂದು ಪ್ರಸಿದ್ಧನಾಗಿರುವ ಷೇಕ್ಸ್ಪಿಯರನ 
ಉನ್ನತ ಭಾವಗಳನ್ನು ಕನ್ನಡದಲ್ಲಿ ಹೊರಹೊಮ್ಮಿಸುವುದು ಸುಲಭಸಾಧ್ಯವೇನೂ ಅಲ್ಲ. 
ಆದರೆ ಆತನ ನಾಟಕಗಳಲ್ಲಿ ಕಾಣಬರುವ ವಸ್ತು ಸಂವಿಧಾನದ ಅಂಗಗಳಿಗೂ 
ಭಾರತೀಯ ನಾಟ್ಯಶಾಸ್ತ್ರದ ಸಂಧ್ಯಂಗಗಳಿಗೂ ನಿಕಟವಾದ ಹೋಲಿಕೆ ಇದೆಯೆಂಬು 
ದನ್ನು ವಿಲ್ಸನ್ ಎಂಬ ಆಂಗ್ಲ ವಿದ್ವಾಂಸನು ' ಸೆಲೆಕ್ಟ್ ಸ್ಪೆಸಿಮನ್ಸ್ ಅಫ್ ದಿ ಥಿಯೇ 
ಟರ್‌ ಅಫ್ ದಿ ಹಿಂದೂಸ್” ಎಂಬ ತನ್ನ ಗ್ರಂಥದಲ್ಲಿ 'ರೋಮಿಯೊ ಅಂಡ್ ಜೂಲಿಯೆಟ್ ' 
ನಾಟಕದ ಉದಾಹರಣೆಯೊಡನೆ ವಿವರಿಸಿದ್ದಾನೆ. 1 ಷೇಕ್ಸ್ಪಿಯರನ ನಾಟಕಗಳೆಲ್ಲವೂ 
ನಮ್ಮ ಮುಖಸಂಧಿ, ಪ್ರತಿಮುಖಸಂಧಿ ಇತ್ಯಾದಿ ಐದು ಅವಸ್ಥೆಯ ವ್ಯವಸ್ಥೆಗೆ ಒಳಪಡು 
ಇವೆಯೆಂದು ಆತನ ಧೋರಣೆ . ಹೀಗೆ ವಸ್ತು ಸಂವಿಧಾನದಲ್ಲಿ ಷೇಕ್ಸ್ಪಿಯರನ ನಾಟಕ 
ಗಳಿಗೂ ಭಾರತೀಯ ನಾಟಕಗಳಿಗೂ ಸಾಮೂ ಕಂಡುಬರುವುದರಿಂದ ಆತನ ನಾಟಕಗಳು 
ನಮ್ಮ ರಂಗಭೂಮಿಗೆ ಸುಲಭವಾಗಿ ಅಳವಡುತ್ತವೆ. ಆದ್ದರಿಂದಲೇ ಆತನ ನಾಟಕಗಳು 
1 ಸಂಪುಟ 1, ಪುಟ xl. 


141 


• ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಭಾರತದ ಎಲ್ಲ ಭಾಷೆಗಳಿಗೂ ಭಾಷಾಂತರವಾಗಿವೆ ; ನಮ್ಮಲ್ಲಿಯೂ ಕಾಣಿಸಿಕೊಂಡಿವೆ 
ಎಂದು ಹೇಳಿದರೂ ತಪ್ಪಾಗಲಾರದೇನೋ ! ಆದರೂ ಮೊದಮೊದಲು ಅವುಗಳನ್ನು 
ಭಾಷಾಂತರ ಮಾಡಹೊರಟವರು ಷೇಕ್ಸ್ಪಿಯರನಲ್ಲಿ ಎಷ್ಟೊಂದು ಭಯಭಕ್ತಿಗಳ 
ನ್ನಿಟ್ಟು ಕೊಂಡಿದ್ದರೆಂಬುದನ್ನು ನೋಡಿದರೆ ರೋಮಾಂಚನವಾಗುತ್ತದೆ. ಎಂ . ಎಲ್. 
ಶ್ರೀಕಂಠೇಶಗೌಡರು ( 1895) ತಮ್ಮ 'ಪ್ರತಾಪರುದ್ರದೇವ' (' ಮೆಕ್ ಬೆತ್ ) ನಾಟಕದ 
ಮುನ್ನುಡಿಯಲ್ಲಿ “ ಭರತಖಂಡದ ಸಾಮ್ರಾಜ್ಯಕ್ಕಿಂತಲೂ ಅತಿಶಯವಾದ , ಆ ಕವಿಸಾರ್ವ 
ಭೌಮನಾದ ಷೇಕ್ಸ್ಪಿಯರ್, ಇಂಥ ಇಂಗ್ಲಿಷ್ ಭಾಷೆಯ ( ಅದರ ಶಬ್ದ ಸಂಪತ್ತನ್ನು 
ಹಿಂದಿನ ವಾಕ್ಯವೃಂದದಲ್ಲಿ ಮುಕ್ತಕಂಠರಾಗಿ ಹೊಗಳಿದ್ದಾರೆ.) ಅನುಕೂಲಗಳು 
ಸಾಲದೆ, ಇದ್ದ ನಿರ್ಬಂಧಗಳನ್ನೆಲ್ಲಾ ಉಲ್ಲಂಘಿಸಿ ಮನಸ್ವಿ ಬರೆದದ್ದು ಛಂದಸ್ಸಿಗೂ 
ವ್ಯಾಕರಣಕ್ಕೂ ಶಬ್ದಾರ್ಥಕ್ಕೂ ವಿರುದ್ಧ ವಾಗಿರುವುದೆಂದು ಹೇಳಲು ಪಂಡಿತರಿಗೆ ಶಕ್ತಿ 
ಸಾಲದೆ, ಅವನು ಬರೆದದ್ದೇ ಛಂದಸ್ಸು , ಅವನು ಬರೆದದ್ದೇ ವ್ಯಾಕರಣ , ಅವನು ಕೊಟ್ಟ 
ಅರ್ಥವೇ ಶಬ್ಯಾರ್ಥವೆಂದು ಷೇಕ್ಸ್ಪಿಯರ್ ಛಂದಸ್ಸು , ಷೇಕ್ಸ್ಪಿಯರ್ ವ್ಯಾಕರಣ, 
ಷೇಕ್ಸ್ಪಿಯರ್ ನಿಘಂಟುಗಳಿಗೆ ಅವಕಾಶವನ್ನುಂಟುಮಾಡಿ - ಹುಟ್ಟಿರುವ ಅವನ 
ಕಾವ್ಯಗಳಲ್ಲೂ ವಿಜಾತೀಯವಾದ ಗಂಭೀರತೆಯೂ ಕಾವ್ಯರಸವೂ ಉಳ್ಳ ಉತ್ತಮ 
ಕಾವ್ಯವನ್ನು ಭಾಷಾಂತರಿಸಲು ಈ ಬಡ ಕನ್ನಡದ ಪ್ರಾಸ, ಗಣ, ಮಾತ್ರ , ಛಂದಸ್ಸಿನ 
ಕತ್ರರಿಗೆ ಸಿಕ್ಕಿ ಒದ್ದಾಡಲೇ ಬೇಕಾದ ಕನ್ನಡ ಸುಂಡಗಳು ಪ್ರಯತ್ನಿ ಸುವ ಸಂದರ್ಭದಲ್ಲಿ 
ಆ ವಿಸವಿಯಸ್ ಪರ್ವತವು ತನ್ನ ಜ್ವಾಲಾವದನದಲ್ಲಿ Translators are murderers 
ಎಂಬ ಸಾಮತಿಯನ್ನು ಘರ್ಜನಂಗೈಯುತ್ತಿರುವುದು ” ಎನ್ನುತ್ತಾರೆ. ಗೌಡರಿಗೆ 
ಷೇಕ್ಸ್ಪಿಯರನಲ್ಲಿ ಇದ್ದ ಈ ಪೂಜ್ಯಭಾವ ಅಂದಿನ ಎಲ್ಲ ನಾಟಕಕಾರರಿಗೂ ಸರ್ವ 
ಸಾಮಾನ್ಯವಾಗಿತ್ತು . 

ಶ್ರೀಕಂಠೇಶಗೌಡರು ಷೇಕ್ಸ್ಪಿಯರನ ' ಮೆಕ್‌ಬೆತ್‌ ' ಮತ್ತು ' ಎ ಮಿಡ್ 
ಸಮ್ಮರ್‌- ನೈಟ್ಸ್ ಡ್ರಮ್' ನಾಟಕಗಳನ್ನು ಪ್ರತಾಪರುದ್ರದೇವ', ' ಪ್ರಮೀಳಾರ್ಜು 
ನೀಯ ' ಎಂಬ ಹೆಸರುಗಳಿಂದ ಕನ್ನಡಕ್ಕೆ ತಂದುಕೊಂಡಿದ್ದಾರೆ. ಈ ಎರಡು ನಾಟಕ 
ಗಳನ್ನು ಸ್ವಲ್ಪ ವಿಸ್ತಾರವಾಗಿ ಪರಿಶೀಲಿಸಿದರೆ ಅಂದಿನ ಭಾಷಾಂತರಗಳ ಸ್ವರೂಪ 
ವನ್ನು ಬಹುಮಟ್ಟಿಗೆ ದಿಗ್ದರ್ಶಿಸಿದಂತಾಗುತ್ತದೆ. ಶ್ರೀಕಂಠೇಶಗೌಡರು ಮೂಲವನ್ನು 
ಕನ್ನಡಕ್ಕೆ ಭಾಷಾಂತರಿಸ ಹೊರಟಿರುವರಾದರೂ ಪಾತ್ರಗಳ ಹೆಸರುಗಳನ್ನೆಲ್ಲಾ ನಮ್ಮವ 
ನ್ನಾಗಿ ಬದಲಾಯಿಸಿದ್ದಾರೆ. ನಾಟಕಗಳನ್ನು ಬರೆಯುತ್ತಿರುವುದು ರಂಗಸ್ಥಳಕ್ಕಾಗಿ; 
ಅಲ್ಲಿನ ಪ್ರೇಕ್ಷಕರು ಇಂಗ್ಲಿಷ್ ಬರದವರು ; ಅಪರಿಚಿತವಾದ ಹೆಸರುಗಳು ಬಂದರೆ ಅವರ 
ರಸಾಸ್ವಾದನೆ ತೊಡಕು. ಆದ್ದರಿಂದ ಅಪರಿಚಿತವಾದ ಇಂಗ್ಲಿಷ್ ಹೆಸರುಗಳಿಗೆ ಬದಲಾಗಿ 
ಪರಿಚಿತವಾದ ನಮ್ಮ ಹೆಸರುಗಳಿಂದ ಪಾತ್ರಗಳಿಗೆ ಹೊಸ ನಾಮಕರಣ ಮಾಡಿದುದೇನೊ 
ಒಂದು ದೃಷ್ಟಿ ಯಿಂದ ಸರಿ . ಆದರೆ ಮೂಲದ ಭಾವಗಳಾವುವನ್ನೂ ಬದಲಾಯಿಸದೆ ಹೆಸರು 
ಗಳನ್ನು ಮಾತ್ರ ಬದಲಾಯಿಸಿದುದರಿಂದ ನಾಟಕದಲ್ಲಿ ಕೆಲವುದೋಷಗಳೂ ಅಸ್ವಾಭಾವಿಕ 
ಘಟನೆಗಳೂ ತಲೆದೋರಿದಂತಾಗಿದೆ. ಷೇಕ್ಸ್ಪಿಯರ್‌ ಸೃಷ್ಟಿ ಯ ಜಗತ್ತನ್ನು ಕನ್ನಡ 
ವಾತಾವರಣದಲ್ಲಿ ತದ್ವತ್ತಾಗಿ ಒಡಮೂಡಿಸುವುದು ಹೇಗೆ ಸಾಧ್ಯ ? ಡಂಕನ್ ದೊರೆ 

142 


> ಕನ್ನಡದಲ್ಲಿ ಷೇಕ್ಸ್ಪಿ ಯರನ ನಾಟಕಗಳು 
ಯನ್ನು ಮೆಕ್‌ಬೆತನಿಗೆ ಬದಲಾಗಿ ಲೇಡಿ ಮೆಕ್‌ಬೆತ್ ಎದುರುಗೊಂಡು, ಪ್ರತ್ಯುತ್ಥಾನ 
ಮಾಡಿ, ಕೈಹಿಡಿದು ಮನೆಗೆ ಕರೆತರುವುದು ಪಾಶ್ಚಾತ್ಯ ಪ್ರಪಂಚದ ಸದಾಚಾರಕ್ಕೆ ಉಚಿತ 
ವಾಗಿದೆ. ಆದರೆ ಓಢದೇಶದ ಮಹಾರಾಜನಾದ ವಿಜಯಧ್ವಜನನ್ನು ವೀರಸೇನನಿಗೆ 
ಬದಲಾಗಿ ಅವನ ಮಡದಿ ಕೈಹಿಡಿದು ಕರೆದೊಯ್ದಳೆಂಬುದು ಚಾರಿತ್ರಕ ಭಾರತಕ್ಕೆ 
ಇರಲಿ, ಆಧುನಿಕ ಭಾರತಕ್ಕೆ ಕೂಡ ಅಸಂಭವ. ನಾಟಕದ ಮೂರನೆಯ ಅ೦ಕದಲ್ಲಿ 
ಬರುವ ಪಾನಸಹಿತವಾದ ಔತಣವೂ ನಮ್ಮ ಸಂಸ್ಕೃತಿಯಿಂದ ಬಹಿಷ್ಯ ತವಾದುದು. 
ಇಂತಹ ಅನೌಚಿತ್ಯಗಳು ಅಂದಿನ ಈ ಜಾತಿಯ ನಾಟಕಗಳಲ್ಲೆಲ್ಲಾ ಸರ್ವಸಾಧಾರಣ. 
- ಷೇಕ್ಸ್ಪಿಯರನ ರುದ್ರನಾಟಕಗಳಲ್ಲಿ ಅತ್ಯುತ್ತಮವೆಂದು ಪರಿಗಣಿತವಾಗಿರು 
ನವುಗಳಲ್ಲಿ ' ಮೆಕ್‌ಬೆತ್‌ ' ಒಂದು. ಅದೃಷ್ಟದ ದುರದೃಷ್ಟ ದಕಿಂಕರರಂತಿರುವ 
ಯಕ್ಷಿಣಿಯರು ಮೆಕ್‌ಬೆತನ ಮನಸ್ಸಿನಲ್ಲಿರುವ ಆಶೆಯನ್ನು ಕೆರಳಿಸಿ ಪಾಪಪ್ರೇರಣೆಯನ್ನು 
ಪ್ರಚೋದಿಸಿದರು. ದುಷ್ಟ ಮಾರ್ಗದಲ್ಲಿ ಕಾಲಿಟ್ಟ ಮೆಕ್‌ಬೆತ್‌ ಅಧೋಗತಿಗೆ ಇಳಿದು 
ಪ್ರಪಾತಕ್ಕೆ ಬಿದ್ದು ಹೋದನು. ಇದರ ನಿವಾರಣೆ ಹೇಗೆಂಬ ತತ್ವಸಿದ್ಧಾಂತಕ್ಕೆ ಕವಿ 
ಕೈ ಹಾಕಿಲ್ಲ. ಜೀವನರಹಸ್ಯವನ್ನು ಪ್ರದರ್ಶಿಸುವುದಷ್ಟೆ ಆತನ ಕೆಲಸ. ಮೆಕ್‌ಬೆತನ 
ದುರಂತ ಚಿತ್ರ ಪ್ರೇಕ್ಷಕರ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ನಿಲ್ಲುತ್ತದೆ. ದೈವದ 
ದುರ್ನಿನಾರತೆಯ ಅದರ ಮುಂದೆ ಮಾನವನ ಅಲ್ಪತೆಯೂ ನಮ್ಮ ಮನಸ್ಸನ್ನು 
ಆವರಿಸುತ್ತವೆ. ರುದ್ರನಾಟಕಗಳ ಪ್ರದರ್ಶನದಿಂದ ಪ್ರೇಕ್ಷಕರು ಭಯಗೊಂಡು, ಆ 
ಭಯದಿಂದಲೆ ಭಕ್ತಿಭರಿತರಾಗುವರೆಂದು ಗ್ರೀಕ್ ರುದ್ರನಾಟಕಕಾರರು ಭಾವಿಸಿದ್ದರೆಂದು 
ತೋರುತ್ತದೆ. ಷೇಕ್ಸ್ಪಿಯರನಿಗೆ ಈ ಉದ್ದೇಶ ಇತ್ತೊ ಇಲ್ಲವೊ ! ಆದರೆ ರುದ್ರ . 
ನಾಟಕದಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮದ ಗಾಢತೆ ಆತನಿಗೆ ಮನವರಿಕೆ 
ಯಾಗಿತ್ತೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಭಾರತ ಸಾಹಿತ್ಯದಲ್ಲಿ ಇಲ್ಲವೇ 
ಇಲ್ಲವೆಂದು ಹೇಳಬಹುದಾದ ( ಭಾಸನ 'ಊರುಭಂಗ' ವೊಂದನ್ನು ಬಿಟ್ಟು ) ಈ ರುದ್ರ 
ನಾಟಕಗಳು ಕನ್ನಡಕ್ಕೆ ಮೊಟ್ಟ ಮೊದಲು ಪರಿಚಿತವಾದುದು ಷೇಕ್ಸ್ಪಿಯರನ 
ನಾಟಕಗಳಿಂದ. ಈ ನಾಟಕಗಳ ಸಾಲಿನಲ್ಲಿ 'ಪ್ರತಾಪರುದ್ರದೇವನಿಗೆ ಒಂದು 
ಪ್ರಮುಖ ಸ್ಥಾನವಿದೆ. 
- ಶ್ರೀಕಂಠೇಶಗೌಡರಿಗೆ ಕವಿಹೃದಯವಿದೆ. ಆದರೆ ತಾವು ಅನುಭವಿಸಿದ ಭಾವ 
ಗಳನ್ನು ಭಾಷಾಂತರಿಸುವಷ್ಟು ಕನ್ನಡ ಪಾಂಡಿತ್ಯವಿಲ್ಲ. ಭಾವಕ್ಕೆ ತಕ್ಕ ಭಾಷೆಯನ್ನು 
ಆತ ಅಳವಡಿಸಲಾರರು . ಮೂಲದ ಸ್ವಾರಸ್ಯವನ್ನು ಕನ್ನಡದಲ್ಲಿ ಕಾಣಬೇಕೆಂದರೆ 
ಡಿ. ವಿ . ಜಿ. ಅವರ ' ಮೇಕ್‌ಬೆತ್‌ ' ಅನ್ನು ಓದಬೇಕು. ನಾಟಕದ ಆದಿಯಲ್ಲಿ ಬರುವ 
ಯಕ್ಷಿಣಿಯರ ಈ ಸಂಭಾಷಣೆಯನ್ನು ನೋಡಿ: 


First Witch . When shall we three meet again 

In thunder , lightning, or in rain ? 
- ಡಿ. ವಿ . ಜಿ. ಆವಾಗ ಸೇರೈನಾ೦ ಮೂವರುಂ ಮಗುಳೆ, 

- ಸಿಡಿಲಿನೊಳೆ, ಮಿಂಚಿನೊಳೆ, ಮಳೆಯ ಹೊಡೆತದೊಳೆ? 
ಎಂ . ಎಲ್. ಶ್ರೀ , ತಿರಗ ನಾವು ಸೇರತಕ್ಕದ್ದು ಯಾವಾಗ ? 


143 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 


Second Witch . When the hurlyburly 's done , 

When the battle's lost and won . 
ಡಿ. ವಿ . ಜಿ . ಸಡಗರವೆಲ್ಲವು ಮುಗಿದಂದು, 

- ಕದನದಿ ಸೋಲುಂ ಗೆಲಿದಂದು. 
ಎಂ . ಎಲ್ . ಶ್ರೀ . ಗಡಿಬಿಡಿಯಾದಾಗ ! ಯುದ್ಧವನ್ನು ಗೆದ್ದಾಗ, ಸೋತಾಗ, 


Third Witch . That will be ere the set of sun . 
ಡಿ. ವಿ . ಜಿ , ಅದು ಸೂರನು ಮುಳುಗುವ ಮುಂದು . 
ಎಂ . ಎಲ್ . ಶ್ರೀ . ( ಇದನ್ನು ಬಿಟ್ಟಿದಾರೆ.) 


First Witch. Where the place ? 
ಡಿ. ವಿ . ಜಿ. ಅದಕೆಡೆಯೆತ್ತಿ ? 
ಎಂ . ಎಲ್ . ಶ್ರೀ . ಪ್ರದೇಶವೆಲ್ಲಿ ? 


Second Witch . Upon the heath . 
ಡಿ. ವಿ . ಜಿ. ಪಾಡತ್ತಲ್ . 
ಎಂ . ಎಲ್. ಶ್ರೀ . ಕಾವಲು. 


Third Witch . There to meet with Macbeth . 
ಡಿ . ವಿ . ಜಿ . ಮಾಕ್‌ಬೆತನನು ನಾ೦ ಕಾಣುವೆವಲ್‌. 
ಎಂ . ಎಲ್. ಶ್ರೀ . ನೀರಸೇನನ ಕಾಣುವದಕ್ಕೋ ? 


First Witch . I come, Graymalkin ! 
ಡಿ. ವಿ . ಜಿ , ಬಂದೆನು ನಾನೆಲೆ ಬೂದು ಬಿಡಾಲಿ . 
ಎಂ . ಎಲ್ . ಶ್ರೀ . ಬಂದೆ ಬಂದೆ ಮಾರ್ಜಾಲ. 


Second Witch. Paddock calls. 
ಡಿ. ವಿ. ಜಿ. ಮರಿಬೇಕಿನಿ ಕರೆವಳು ಬೇಗದಲಿ . 
ಎಂ . ಎಲ್ . ಶ್ರೀ . ನಡಿ ನಡಿ ನಾಳಬೆಕ್ಕು ಕೂಗಿತು. 


Third Witch . Anon ! 
ಡಿ . ವಿ . ಜಿ . ಇದೊ ನಾಂ ಬಂದೆನ್ . 
ಎಂ . ಎಲ್ . ಶ್ರೀ , ಬಂದೆ ಬಂದೆ ! 


All . Fair is foul, and foul is fair ; 

Hover through the fog and filthy air . 
ಡಿ . ವಿ . ಜಿ . ಸೊಗಸೇ ಹೊಲಸು, ಹೊಲಸೇ ಸೊಗಸು , 

ಸುಳಿವಂ ಮಂಜೋಳುಕೊಳೆ ಗಾಳಿಯೊಳು. 


144 


ಎ ಕನ್ನಡದಲ್ಲಿ ಷೇಕ್ಸ್ಪಿಯರನ ನಾಟಕಗಳು 
ಎಂ . ಎಲ್. ಶ್ರೀ . ಬಿಟ್ಟಿದ್ದ ಬಿಟ್ಟ೦ತೆ ತೊಟ್ಟಿದ್ದ ತೊಟ್ಟಂತೆ 

ಒಟ್ಟಾಗಿ ಸೇರುತ್ತ ಚಟ್ಟ ವನ್ನೇರುತ್ತ 
ಪಟ್ಟಾದ ಗಾಳೀಲಿ ಮುಟ್ಟುವೆವು ಮುಗಿಲನ್ನು 

ಬಿಟ್ಟಿದ್ದ ಬಿಟ್ಟಂತೆ , ತೊಟ್ಟಿದ್ದ ತೊಟ್ಟಂತೆ. 
* ಮೇಲಿನ ಉದಾಹರಣೆಯಿಂದ ಇಷ್ಟು ಸ್ಪಷ್ಟವಾಗುತ್ತದೆ. ಶ್ರೀಕಂಠೇಶ 
ಗೌಡರು ಮೂಲದ ಭಾವಗಳನ್ನು ಭಾಷಾಂತರಿಸಲಾರದೆ ಭಾವಾನುವಾದ ಮಾಡುತ್ತಾರೆ; 
ಕೆಲವು ಕಡೆ ಕೈ ಬಿಡುತ್ತಾರೆ. ಡಿ . ವಿ. ಜಿ. ಅವರು ಮೂಲವನ್ನು ಕೈ ಬಿಡುವುದಿಲ್ಲವಷ್ಟೇ 
ಅಲ್ಲ ;ಮೂಲದ ಪದ್ಯವನ್ನು ಪದ್ಯರೂಪದಲ್ಲಿಯೂ , ಗದ್ಯವನ್ನು ಗದ್ಯರೂಪದಲ್ಲಿಯೂ 
ಭಾಷಾಂತರಿಸುತ್ತಾರೆ. ಅವರ ರಚನೆಯಲ್ಲಿರುವ ಬಿಗಿಯಾಗಲಿ, ಬರವಣಿಗೆಯಲ್ಲಿರುವ 
ವೈದುಷ್ಯನಾಗಲಿ ಶ್ರೀಕಂಠೇಶಗೌಡರಲ್ಲಿ ಇಲ್ಲ. ಗೌಡರು ಬರೆಯುತ್ತಿರುವುದು ರಂಗಸ್ಥಳ 
ಕ್ಯಾಗಿ, ಭಾಷೆ ಪ್ರೌಢವಾದರೆ ಅದನ್ನು ನಟಿಸುವ ನಟನಾರು ? ನೋಡಿಸಂತೋಷಿಸಬಲ್ಲ 
ಪ್ರೇಕ್ಷಕರೆಲ್ಲಿ ? ಅದೂ ಈಗ ಎಪ್ಪತ್ತು ವರ್ಷಗಳ ಕೆಳಗೆ ? 

ಶ್ರೀಕಂಠೇಶಗೌಡರ ಎರಡನೆಯ ನಾಟಕವಾದ 'ಪ್ರಮೀಳಾರ್ಜುನೀಯ ' 
' ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರಮ್' ನ ರೂಪಾಂತರ. ಮೂಲದ ಕಥಾತಂತುವಿನಲ್ಲಿ 
ಯಾವ ಬದಲಾವಣೆಯನ್ನೂ ಮಾಡಿಕೊಂಡಿಲ್ಲವಾದರೂ ಇದು ಶ್ರೀಕಂಠೇಶಗೌಡರ 
ಸ್ವಂತ ಸೃಷ್ಟಿ ಯೆಂಬಷ್ಟು ಹೊಸತನವನ್ನು ಪಡೆದಿದೆ. ಇಲ್ಲಿನ ಪಾತ್ರಗಳ ಹೆಸರುಗಳೂ 
ಸಂಭಾಷಣೆಯ ರೂಪಾಂತರಕಾರರನೇ . ಅಥೆನ್ಸಿನ ದೊರೆ ಥೀಸೂಸನಿಗೂ , ಸ್ತ್ರೀ 
ರಾಜ್ಯದ ರಾಣಿ ಹಿಪಾಲಿಟಳಿಗೂ ವಿವಾಹವಾಗುವ ಸನ್ನಿವೇಶ ಇಲ್ಲಿ ಅರ್ಜುನ ಪ್ರಮೀಳೆ 
ಯರ ವಿವಾಹದ ಸನ್ನಿವೇಶವಾಗಿದೆ. ಆ ವಿವಾಹಸಮಯದಲ್ಲಿ ಮೇನವನೆಂಬ ಮಲೆಯಾಳಿ 
ತನ್ನ ಮಗಳಾದ ಕೈರವೆಯನ್ನು ತಾನು ಜಯಂತನಿಗೆ ಕೊಡಬೇಕೆಂದಿರುವಾಗ ಅವಳು 
ವಸಂತನೆಂಬುವನನ್ನು ಮೋಹಿಸುತ್ತಿರುವಳೆ೦ದು ರಾಣಿಯಲ್ಲಿ ದೂರು ಹೇಳುತ್ತಾನೆ. 
ಆಕೆ ಕೈರನೆಯನ್ನು ಕರೆಸಿ , ತಾನು ಪೂರ್ಣಚಂದ್ರೋದಯದ ದಿನ ಅರ್ಜುನನನ್ನು 
ವಿವಾಹವಾಗುವುದಾಗಿಯೂ ಅಷ್ಟರಲ್ಲಿ ಕೈರವೆ ತಂದೆಯ ಅಪ್ಪಣೆಯಂತೆ ನಡೆಯದೇ 
ಹೋದರೆ ಶಿಕ್ಷಿಸುವುದಾಗಿಯೂ ಅಪ್ಪಣೆಮಾಡುತ್ತಾಳೆ. ಆಗ ಜಯಂತ ಕೈರನೆಯನ್ನು 
ಕರೆದುಕೊಂಡು ಅಲ್ಲಿಗೆ ಎರಡು ಗಾವುದ ದೂರದಲ್ಲಿದ್ದ ತನ್ನ ಚಿಕ್ಕಮ್ಮನ ಮನೆಗೆ 
ಪ್ರಯಾಣ ಹೊರಡುತ್ತಾನೆ. ಇದನ್ನು ಅರಿತ ವಸಂತ, ಮಾರ್ಗಮಧ್ಯದಲ್ಲಿಯೇ ಜಯಂತ 
ನನ್ನು ಕೊಂದು ಕೈರವೆಯನ್ನು ಸಂಗ್ರಹಿಸಬೇಕೆಂದು ಅವರ ಬೆನ್ನಟ್ಟುತ್ತಾನೆ. 
ವಸಂತನನ್ನು ಮೋಹಿಸಿದ್ದ ಪದ್ಮನಿ ಅವನ ಬೆನ್ನಟ್ಟು ತಾಳೆ. ಅಷ್ಟರಲ್ಲಿ ಮನ್ಮಥ 
ರತಿಯರು ಪರಸ್ಪರ ಜಗಳವಾಡಿ, ಮನ್ಮಥನು ತನ್ನ ಸಾರಥಿಯಾದ ಆಶುಗನೊಡನೆಯ 
ರತಿಯು ಮಾಲತಿಯೇ ಮೊದಲಾದ ತನ್ನ ನಾಲ್ವರು ಗೆಳತಿಯರೊಡನೆಯೂ ಕಾಡಿನಲ್ಲಿ 
ಅಲೆಯುತ್ತಾ ಇರುತ್ತಾರೆ; ಮನ್ಮಥನು ತನ್ನ ಹೆಂಡತಿಯ ಸೊಕ್ಕು ಮುರಿಯಲೆಂದು 
ಹಿಮಾಲಯದಿಂದ ನೀಲೋನ್ಮತದಹೂವನ್ನು ತರಿಸಿ, ಅದರ ರಸವನ್ನು ಆಯಾಸದಿಂದ 
ಮಲಗಿದ್ದ ರತಿಯ ಕಣ್ಣಿಗೆ ಹಚ್ಚಿದ. ಇದರ ಫಲವಾಗಿ , ನಿದ್ದೆಯಿಂದ ಎದ್ದೊಡನೆ ಕಣ್ಣಿಗೆ 
ಬಿದ್ದವರನ್ನು ಮೋಹಿಸುವಂತಹ ಮರುಳು ಮುಸುಕುತ್ತದೆ. ರತಿಯ ಕಣ್ಣಿಗೆ ರಸ ಹಚ್ಚಿದ 

145 


ನಿಂ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಮೇಲೆ, ವಸಂತನನ್ನು ಕಾಮಿಸಿ ಅವನ ಹಿಂದೆ ಓಡುತ್ತಿದ್ದ ಪದ್ವಿನಿ ಮನ್ಮಥನ ಕಣ್ಣಿಗೆ 
ಬಿದ್ದಳು. ಅವಳ ಮೇಲಿನ ಕರುಣೆಯಿಂದ ಆತ ವಸಂತನ ಕಣ್ಣಿಗೆ ಆ ರಸ ಹಚ್ಚುವಂತೆ 
ತನ್ನ ಸಾರಥಿಗೆ ಹೇಳಿದ. ಅವನು ತಿಳಿಯದೆ ಅದನ್ನು ಜಯಂತನ ಕಣ್ಣಿಗೆ ಹಚ್ಚಿದ. 
ಅವನು ಎದ್ದವನೆ ಪದ್ಯೋನಿಯನ್ನು ಕಂಡು ಅವಳಲ್ಲಿ ಮರುಳಾದ. ಆಗ ಜಯಂತ 
ಪದ್ಮನಿಯ ಹಿಂದೆ, ಪಮ್ಮಿನಿ ವಸಂತನ ಹಿಂದೆ, ವಸಂತ ಕೈರನೆಯ ಹಿಂದೆ, ಕೈರನೆ 
ಜಯಂತನ ಹಿಂದೆ ಮರುಳಾಗಿ ಅಡವಿಯೆಲ್ಲಾ ಅಲೆಯುತ್ತಾರೆ. ಅತ್ತ ರಾಜ-ರಾಣಿಯರ 
ವಿವಾಹದ ದಿನ ನಾಟಕಪ್ರದರ್ಶನಕ್ಕಾಗಿ ಅಭ್ಯಾಸದಲ್ಲಿ ತೊಡಗಿದ್ದ ವಾಜರ 
ಮಾಯಾಚಾರಿ, ಮಡಿವಾಳ ಮಾಚಯ್ಯ , ನೆನೆಬಾರದ ನಾಗಪ್ಪ , ಕುಲಾಲ ಕುಂಟಶೆಟ್ಟಿ , 
ದರ್ಜಿ ಸಂತೂರಾಂ ವಿಠೋಬ ಇವರು ಮನ್ಮಥದೂತನಾದ ಆಶುಗನ ಕಣ್ಣಿಗೆ ಬಿದ್ದರು. 
ಅವನು ಮಡಿವಾಳ ಮಾಚಯ್ಯನಿಗೆ ರಂಗಪರಿಕರದಲ್ಲಿದ್ದ ಒಂದು ಕತ್ತೆಯ ತಲೆಯನ್ನು 
ತಗಲಿಸಿ, ಉಳಿದ ನಟರನ್ನೆಲ್ಲಾ ಹೆದರಿಸಿ ಓಡಿಸಿ, ರತಿಯು ನಿದ್ದೆಯಿಂದ ಏಳುವ ಹೊತ್ತಿಗೆ 
ಸರಿಯಾಗಿ ಅವನನ್ನು ಅವಳ ಮುಂದೆ ನಿಲ್ಲಿಸಿದ. ಆಕೆ ಅವನಲ್ಲಿ ಅನುರಕ್ತಳಾಗಿ 
ಅವನನ್ನು ಉಪಚರಿಸತೊಡಗುತ್ತಾಳೆ. ಹೀಗೆ ಸ್ವಲ್ಪ ಹೊತ್ತು ಅವಳನ್ನು ಗೋಳು 
ಹೊಯ್ದುಕೊಂಡ ಮೇಲೆ ಮನ್ಮಥನು ಅವಳ ಹುಚ್ಚನ್ನು ಹೋಗಲಾಡಿಸುತ್ತಾನೆ. ಅಲ್ಲದೆ 
ಜಯಂತನೇ ಮೊದಲಾದವರ ಪ್ರೇಮಜೀವನವನ್ನೂ ನೇರ್ಪುಗೊಳಿಸುತ್ತಾನೆ. ರಾಜ 
ರಾಣಿಯರ ವಿವಾಹದ ಜೊತೆಯಲ್ಲಿ ಜಯಂತ-ಕೈರವೆ ಮತ್ತು ವಸಂತ- ಪದ್ಮನಿ ಇವರ 
ವಿವಾಹವೂ ನಡೆಯುತ್ತದೆ. ಸ್ಕೂಲವಾಗಿ ಇದು ಪ್ರಮೀಳಾರ್ಜುನೀಯ ' ದ ಕಥೆ. 

ಶ್ರೀಕಂಠೇಶಗೌಡರು ಮೂಲದ ಕಥಾತಂತ್ರವನ್ನು ಮಾತ್ರ ಬಳಸಿಕೊಂಡು, ಅದನ್ನು 
ತಮ್ಮ ಸ್ವಂತ ಮಾತುಗಳಲ್ಲಿ ಕನ್ನಡ ಜಗತ್ತಿನಲ್ಲಿ ನಡೆದ ಕಥೆಯೊಂದನ್ನಾಗಿ ಸೃಷ್ಟಿಸಿ 
ದ್ದಾರೆ. ಮಲದಂತೆ ರೂಪಾಂತರದಲ್ಲಿಯೂ ನಾಟಕದ ಜೀವಾಳ ಅದರ ಹಾಸ್ಯ . 
ಷೇಕ್ಸ್ಪಿಯರ್ ' ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರಮ್' ಬರೆದಾಗ 31 -32 ವರ್ಷಗಳ 
ತರುಣನಾಗಿದ್ದನಂತೆ ! ಆತನು ಈ ನಾಟಕದಲ್ಲಿ ಆಳವಾದ ಜೀವನಸಮಸ್ಯೆಯ 
ವಿಮರ್ಶೆಗೆ ತೊಡಗದೆ, ನಗೆಬಗೆಯ ಚೆಲ್ಲಾಟದಲ್ಲಿ ತೊಡಗಿರುವನೆಂದು ತೋರುತ್ತದೆ. 
ಇಂಗ್ಲಂಡಿನಂತಹ ಚಳಿ ದೇಶದಲ್ಲಿ ವಸಂತಮಾಸವೆಂಬುದು ಭಗವಂತನ ಒಂದು ವರ. 
ಆದ್ದರಿಂದ ನಡುಬೇಸಗೆಯ ಇರುಳ ನಸಿನ ಸವಿಯನ್ನು ಕಲ್ಪನಾಪ್ರಪಂಚದಲ್ಲಿ ಚಪ್ಪರಿಸ 
ಹೊರಟಿರುವುದು ಸಹಜವೇ . ಇದಕ್ಕೆ ಬರಿಯ ಮಾನವಲೋಕ ಸಾಲದೆಂದು ಗಂಧರ್ವ 
ಲೋಕವನ್ನೂ ಕವಿ ಎಳೆತಂದಿದ್ದಾನೆ. ಇದರ ಜೊತೆಗೆ ತನ್ನ ನಾಟಕದ ಮಧ್ಯದಲ್ಲಿ 
ಇನ್ನೊಂದು ನಾಟಕವನ್ನು ತಂದು ಹಾಕಿ, ತನ್ನ ಕಾಲದ ನಟರ ಮತ್ತು ನಾಟಕಗಳ 
ಆಭಾಸಗಳನ್ನೂ ಕವಿಯು ವಿಡಂಬನೆಗೆ ಒಳಗುಮಾಡಿರುವಂತೆ ತೋರುತ್ತದೆ. ಈ 
ಕಾರವನ್ನು 'ಪ್ರಮೀಳಾರ್ಜುನೀಯ ' ದ ಕರ್ತರೂ ಮನೋಹರವಾಗಿ ನಿರ್ವಹಿಸಿದ್ದಾರೆ. 
ನಾಟಕದೊಳಗಿನ ನಾಟಕ ' ರಾಮವರ್ಮ-ಲೀಲಾವತಿ' ಯ ನಟರುಗಳನ್ನು ನೋಡಿದರೆ 
ಸಾಕು, ' ಹಲವು ಸಮೇಗಾರರು ಸೇರಿ ತೊಗಲು ಹದಗೆಡಿಸಿದರು' ಎಂಬ ಗಾದೆ ಜ್ಞಾಪಕಕ್ಕೆ 
ಬರುತ್ತದೆ. ಆಗ ತಾನೆ ಪ್ರದರ್ಶಿತವಾಗಲು ಪ್ರಾರಂಭಿಸಿದ್ದ ಆ ನಾಟಕದ ಆಭಾಸಗಳನ್ನೆಲ್ಲಾ 
ಶ್ರೀಕಂಠೇಶಗೌಡರು ಕಣ್ಣಾರೆ ಕಂಡಿದ್ದರೋ ಏನೋ ! ಹಾಸ್ಯದ ಹೊಳೆಯನ್ನೆ ಹರಿಸಿದ್ದಾರೆ, 

146 


“ ದಿ ಟು ಜೆಂಟಲ್‌ಮನ್ ಅಫ್ ವೆರೋನ' ದಲ್ಲಿ ವ್ಯಾಲೆಂಟೈನ್ ಸಿಲಿಯಾಳಲ್ಲಿ ತನಗಿರುವ 
ಪ್ರೇಮವನ್ನು ತೋಡಿಕೊಳ್ಳುತ್ತಿದ್ದಾನೆ, ಗೆಳೆಯ ಪ್ರೊಟಯಸ್ಸಿನೊಂದಿಗೆ. 
“ ಮರಳು ಮುತ್ತಿನ ರಾಶಿ , ನೀರು ಅಮೃತದ ಧಾರೆ, 
ಕಲ್ಲ ಬಂಡೆಗಳೆಲ್ಲ ಹೊಳೆವ ಹೊನ್ನಿನ ಗಟ್ಟಿ 
ಈ ಸೀರತ್ನ ಸಿಲ್ವಿಯಳಿಗೊಲಿದು ನಾನಾದೆ . 
ಅ೦ಥದಿಪ್ಪತ್ತು ಸಾಗರದೆಡೆತನಕೆ ಸಾಟಿ. ” – ವ್ಯಾಲೆಂಟೈನ್ . 


ಈ ಭಾಗದಲ್ಲಿ , ರಾಮವರ್ಮ ಲೀಲಾವತಿಯನ್ನು ಕಂಡದ್ದು ಬೆಳುದಿಂಗಳಲ್ಲಿ. ಆಟದ ದಿನ 
ಬೆಳುದಿಂಗಳಿದೆಯೋ ಎಂಬುದು ಚರ್ಚೆ (ರಾಜರಾಣಿಯರ ಮದುವೆ ಪೂರ್ಣಿಮೆ ದಿನ !) : 

ಕುಂಟ ಶೆಟ್ಟಿ , ಪೂರ್ಣಿಮೆಯ ದಿನ ಬೆಳುದಿಂಗಳಿದೆಯೆ ? 
ನಾಗಪ್ಪ , ಎಲ್ಲೊ ಕುಂಬಾರ. 
ಮಾಚಯ್ಯ , ಅವನು ಕುಂಬಾರ, ನೀನು ಹಜಾಮ ; ಪೂರ್ಣಿಮೆ ದಿವಸ ಬೆಳುದಿಂಗಳು ಇದೆಯೇನೊ ? 
ನಾಗಪ್ಪ , ಪೂರ್ಣಿಮೆ ದಿವಸವಲ್ಲದೆ ಬೆಳುದಿಂಗಳು ಅಮಾವಾಸ್ಯೆ ದಿವಸವಿರುತ್ತೆಯೇನೊ ? 
ಮಾಯಾಚಾರಿ , ನಿನ್ನ ತಲೆ, ಪೂರ್ಣಿಮೆಯ ದಿವಸ ಬೆಳುದಿಂಗಳೆಲ್ಲಿ ಬಂತು ? ಹುಣ್ಣಿಮೆಯ ದಿವಸ 

ನಲ್ಲವೇನೊ ಬೆಳುದಿಂಗಳಿರುವುದು ? 


147 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಕುಂಟಶೆಟ್ಟಿ , ಅದೇಕೆ, ಪಂಚಾಂಗ ನೋಡಿ, ಗೊತ್ತಾಗುತ್ತೆ , 
ಮಾಯಾಚಾರಿ, ಪಂಚಾಂಗ ತಕೊಳ್ಳಿ, ಪಂಚಾಂಗ ತಕೊಳ್ಳಿ. 
ನಾಚಯ್ಯ , ಇಗೊ ಇಲ್ಲಿ ಸಿಕ್ಕಿತು. [ ಹುಣ್ಣಿಮೆ - ಪೂರ್ಣಿಮೆ - ಹುಣ್ಣಿಮೆ ಎನ್ನು ತ್ಯ ಪಂಚಾಂಗದ 

ಹಾಳೆಗಳನ್ನು ತಿರಿವಿ ಹಾಕಿ] ಈ ಪಂಚಾಂಗವೇ ಸರಿಯಾಗಿಲ್ಲ. ಇನ್ನೊಂದು ತೆಕೊಳ್ಳಿ. 
ಮಾಯಾಚಾರಿ, ಪಂಚಾಂಗವೇನಾಗಿದೆ ? 
ಮಾಚಯ್ಯ . ಇದರಲ್ಲೆಲ್ಲಾ ಬರಿ ಪೂರ್ಣಿಮೆಗಳಿವೆಯೇ ಹೊರತು ಹುಣ್ಣಿಮೆ ಒಂದೂ ಇಲ್ಲ. 
ನಾಗಪ್ಪ , ನಿಮ್ಮ ಪ್ರನ ಕಾಲದಿಂದ ನೀನು ಪಂಚಾಂಗನೋಡಿದ್ದರಲ್ಲವೆ ? ಎಲ್ಲಿ ಇಲ್ಲಿ ಕೊಡು. ನಾವು 

ಆಡುವ ದಿವಸ ಬೆಳುದಿಂಗಳಿದೆಯೇ ಇಲ್ಲವೆ ನೋಡದೆ ಹುಣ್ಣಿಮೆ ಹುಡುಕುತ್ತಾನೆ! 
( ಪಂಚಾಂಗ ತೆಗೆದುಕೊಂಡು) ವಾಜರ ಮಾಯಾ ಚಾರೆ , ನಾವಾಡುವುದು ಮದುವೆ 

ಯಾಗುವ ದಿವಸವೇ ಅಲ್ಲವೆ ? 
ಮಾಯಾಚಾರಿ. ಹೌದು. 

ನಾಗಪ್ಪ ಪುಸ್ತಕವನ್ನು ತಿರಿವಿ ಹಾಕಿ, ಪ್ರಮೀಳೆಯ ಮದುವೆ ಪಂಚಾಂಗದಲ್ಲಿ 
ಇಲ್ಲವೆಂದು ಅದನ್ನು ಅತ್ತ ಒಗೆಯುತ್ತಾನೆ. ಅಲ್ಲಿಂದ ಮುಂದೆ ನಾಟಕದ ಸಿದ್ಧತೆ 
ಕಂದೀಲನ್ನು ತಲೆಯ ಮೇಲಿಟ್ಟುಕೊಂಡ ಚಂದ್ರನ ಪಾತ್ರ , ಮೂವರು ಪರಸ್ಪರ 
ಕೈ ಹಿಡಿದುಕೊಂಡು ಗೋಡೆಯಾಗುವುದು , ತಲೆಯ ಮೇಲೆ ಕೈ ಇಟ್ಟು ಕೊಂಡು ಕಿಟಕಿ 
ಯಾಗುವುದು , ಇತ್ಯಾದಿ, ಇತ್ಯಾದಿ. ಹಾಸ್ಯರಸದ ಹುಚ್ಚು ಹೊಳೆಯೇ ಇಲ್ಲಿ 
ಹರಿಯುತ್ತಿದೆ. ಇನ್ನು ಮುಖ್ಯ ನಾಟಕದಲ್ಲಿ ಕತ್ತೆಯ ತಲೆಯನ್ನು ಇಟ್ಟು ಕೊಂಡು 
ಬಂದ ಅಗಸನನ್ನು ರತಿದೇವಿ ಸಪ್ರೇಮತೃಷಿತಳಾಗಿ ಹಂಬಲಿಸುತ್ತಾ ಹಿಂಬಾಲಿಸುವುದು 
ಪ್ರೇಕ್ಷಕರನ್ನು ನಗುವಿನ ಕಡಲಿನಲ್ಲಿ ಅದ್ದುತ್ತದೆ. ಒಟ್ಟಿನಲ್ಲಿ ಪ್ರಮೀಳಾರ್ಜುನೀಯ ' ವು 
ನವಿರಲ್ಲದಿದ್ದರೂ ನಿರ್ದುಷ್ಟವಾದ ಹಾಸ್ಯದ ಹೊಳೆ. 

' ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರಮ್' ಅನ್ನು ಕೆರೂರು ವಾಸುದೇವಾಚಾರರು 
“ ವಸಂತಯಾಮಿನೀ ಸ್ವಪ್ನ ಚಮತ್ಕಾರ' ವೆಂಬ ಹೆಸರಿನಿಂದ ಕನ್ನಡಕ್ಕೆ ತಂದುಕೊಟ್ಟಿ 
ದಾರೆ. ಪಾತ್ರಗಳ ಹೆಸರನ್ನು ಬಿಟ್ಟು ಉಳಿದುದೆಲ್ಲವೂ ಭಾಷಾಂತರ, ಮನೋಹರ 
ವಾದ ಭಾಷಾಂತರ. ಇಪ್ಪತ್ತನೆಯ ಶತಮಾನದ ಆದಿಭಾಗದಲ್ಲಿಯೇ ಬಂದಿರುವ ಈ 
ನಾಟಕ ಈ ಜಾತಿಯ ನಾಟಕಗಳಲ್ಲಿ ಬಹು ಶ್ರೇಷ್ಠವಾದುದೆಂದು ಹೇಳಬೇಕು. ಕೆರೂರರ 
ಬರವಣಿಗೆ ಬಹು ಶ್ರೀಮಂತವಾದುದು, ಸುಸಂಸ್ಕೃತವಾದುದು, ಮೂಲದ ಹಾಸ್ಯ 
ಶೃಂಗಾರಗಳು ಸ್ವಲ್ಪವೂ ಕಳೆಗೆಡದೆ ಇವರ ಬರವಣಿಗೆಯಲ್ಲಿ ಹೊರದೋರಿವೆ . ಷೇಕ್ 
ಸ್ಪಿಯರ್ ಕವಿಯ ಭಾವಗಳು ಭಾಷಾಂತರಕಾರನಿಗೆ ಸವಾಲುಗಳಂತಿರುತ್ತವೆ. 

I swear to thee by Cupid 's strongest bow 
By his best arrow with the golden head , 
By the simplicity of Venus ' doves, 

By that which knitteth souls and prospers loves ?, 
ಎಂಬುದನ್ನು 

ಮದನನ ಹೂಬಿಲ್ಲ ಹೂಬಾಣಗಳನ್ನು ಸ್ಮರಿಸಿ ಹೇಳಿದರೆ ಆಗುವದಷ್ಟೆ ? ರತಿ ದೇವಿಯ ಮಂಜೀರದ 


1 I. i. 169- 72. 


148 


, 


ನೀ ಕನ್ನಡದಲ್ಲಿ ಷೇಕ್ಸ್ಪಿ ಯರನ ನಾಟಕಗಳು ವಿ 
ಝಣತಾರವನ್ನು ಸ್ಮರಿಸಿ ಹೇಳಲೇನು? ಮದನದೂತಿಯಾದಕೋಗಿಲೆಯ ಕೊರಳಾಣೆ ಮಾಡು 
ನೆನು, ತೃಪ್ತಿಯೆ ? 


ಎಂದು ಭಾಷಾಂತರಿಸಿರುವುದು ಮೂಲದ ಸಂಪೂರ್ಣಾರ್ಥವೆಂದು ಹೇಳಲಾಗದಿದ್ದರೂ 
ಅದು ಮನೋಹರವಾಗಿದೆಯೆಂದು ಹೇಳುವುದಕ್ಕೆ ಅಡ್ಡಿಯಿಲ್ಲ. ಕೆರೂರರಿಗೆ ಕವಿ 
ಹೃದಯವಿದೆ, ಮೂಲದ ಭಾವವನ್ನು ಗ್ರಹಿಸಿ ಭಾಷಾಂತರಿಸಬಲ್ಲರು. 

ಷೇಕ್ಸ್ಪಿಯರನ ಭಾಷಾಂತರಗಳಲ್ಲೆಲ್ಲಾ ಅತ್ಯಂತ ಪ್ರಾಚೀನವಾದುದು 
ವೆಂಕಟೇಶ ಭೀಮರಾವ್ ಭಂಡಿವಾಡರ 'ಕಮಲಾಕ್ಷ ಪದ್ಮಗಂಧಿಯರ ಕಥೆ' ( 1881 ) 
ಎಂದು ಕಾಣುತ್ತದೆ. ಇದು 'ರೋಮಿಯೊ ಅಂಡ್ ಜೂಲಿಯೆಟ್ ' ನ ಭಾಷಾಂತರ. ಷೇಕ್ - 
ಸ್ಪಿಯರನ ನಾಟಕಗಳಲ್ಲೆಲ್ಲಾ ಇದು ನಮ್ಮವರಿಗೆ ಅತ್ಯಂತ ಪ್ರಿಯವಾಗಿತ್ತೆಂದು ತೋರು 
ತದೆ. ಇದನ್ನು 'ರಾಮವರ್ಮ -ಲೀಲಾವತಿ ' ಎಂಬ ಹೆಸರಿನಿಂದ ಎ . ಆನಂದರಾಯರೂ 
ಜಯರಾಯಾಚಾರರೂ ಕನ್ನಡಕ್ಕೆ ತಂದುಕೊಂಡಿದ್ದಾರೆ. ಇತ್ತೀಚೆಗೆ ( 1952 ) 
ವೈ . ಎಂ . ಷಣ್ಮುಖಯ್ಯನವರು 'ರೋಮಿಯೋ ಜೂಲಿಯೆಟ್' ಎ೦ಬ ಮೂಲದ 
ಹೆಸರನ್ನು ಹಾಗೆಯೇ ಇಟ್ಟುಕೊಂಡು ಇದನ್ನು ಬರೆದಿದ್ದಾರೆ. ಈ ನಾಲ್ಕರಲ್ಲಿ 
ಆನಂದರಾಯರ ನಾಟಕವು ರಂಗಸ್ಥಳದಲ್ಲಿ ಅಪಾರವಾದ ಕೀರ್ತಿಯನ್ನು ಗಳಿಸಿದುದಾಗಿ 
ಪ್ರಖ್ಯಾತವಾಗಿದೆ. ವರದಾಚಾರರ ರತ್ನಾವಳಿ ನಾಟಕ ಸಭೆಯವರು ಈ ನಾಟಕವನ್ನು 
ಅತ್ಯಂತ ಮನೋಜ್ಞವಾಗಿ ಅಭಿನಯಿಸುತ್ತಿದ್ದುದನ್ನು ಜನ ನೋಡಿಸಂತೋಷದಿಂದ 
ಮೈ ಮರೆತು ನಲಿದಿದ್ದುಂಟು. ಆದರೆ ಅದರ ಕೀರ್ತಿ ನಟರಿಗೆ ಸಲ್ಲಬೇಕಾದುದೇ ಹೊರತು 
ನಾಟಕಕ್ಕೆ ಅಲ್ಲವೆಂದು ತೋರುತ್ತದೆ. ' ರಾಮವರ್ಮ- ಲೀಲಾವತಿ' ಯಲ್ಲಿ ಮೂಲದ 
ಪ್ರತಿಭೆಯನ್ನಾಗಲಿ ಕಾವ್ಯ ರಮಣೀಯತೆಯನ್ನಾಗಲಿ ನಾವು ಕಾಣುವುದಿಲ್ಲ . ಮೂಲದ 
ಸಂದರ್ಭಗಳು ನಮ್ಮ ಜನಜೀವನಕ್ಕೆ ಹೊಂದುವುದಾದರೂ ಬಹು ಕಷ್ಟ . ಪ್ರೌಢವಯಸ್ಸಿನ 
ಲೀಲಾವತಿ ಕನ್ಯಾವಸ್ಥೆಯಲ್ಲಿದ್ದುಕೊಂಡು , ಮುಖಪರದೆಯೊಡನೆ ರಾಮವರ್ಮನೊಡನೆ 
ಕುಣಿದಾಡುವುದೂ , ದೇವಾಲಯಕ್ಕೆ ಹೋಗಿ ಅವನೊಡನೆ ಸಂಕೇತವಿವಾಹ ಮಾಡಿ 
ಕೊಳ್ಳುವುದೂ ನಮ್ಮ ಸಂಪ್ರದಾಯವಲ್ಲ . ಇಲ್ಲಿನ ಪಾತ್ರಗಳ ಹೆಸರುಗಳಂತೂ ಭಯಂಕರ. 
ಮೂಲಶಬ್ದಗಳ ಉಚ್ಚಾರಣಾಸಾಮ್ಯವನ್ನು ತರಹೊರಟು , ಪೇಶಲಾಂಗ ( ಪ್ಯಾರಿಸ್ ) , 
ಸಂತ (ಸಾ೦ಸ್ಸನ್ ) , ಗ್ರೆನೇಯಕ ( ಗ್ರೆಗರಿ), ಪೀವರಾಂಗ ( ಪೀಟರ್‌ ) , ಏಕಪಿಂಗ 
( ಏಬ್ರಹ೦) ಇತ್ಯಾದಿಯಾದ ಹೆಸರುಗಳು ವಿಕೃತವಾಗಿವೆ. ಈ ವಿಕೃತಗಳನ್ನೆಲ್ಲಾ 
ಮೀರಿಸಿದ ವಿಕೃತಿಯೆಂದರೆ ಭಾಷಾಂತರಕಾರರ ಸ್ವಕಪೋಲಕಲ್ಪಿತವಾದ ಕಡೆಯ 
ದೃಶ್ಯ , ಈ ದೃಶ್ಯದಲ್ಲಿ ಪೂಜ್ಯಪಾದ ಯೋಗೀಶ್ವರ(ಫಿಯರ್‌ ಲಾರೆನ್ಸ್ ) ನ ಪ್ರಾರ್ಥನೆಗೆ 
ಪ್ರತ್ಯಕ್ಷನಾದ ಮಹಾವಿಷ್ಣು ರಾಮವರ್ಮನ ಅನುರಾಗಕ್ಕೂ ಲೀಲಾವತಿಯ ಪಾತಿ 
ವ್ರತ್ಯಕ್ಕೂ ಮೆಚ್ಚಿ ಸತ್ತಿದ್ದ ಆ ದಂಪತಿಗಳನ್ನು ಬದುಕಿಸಿ ಅಂತರ್ಧಾನನಾಗುತ್ತಾನೆ. 
ಹೀಗೆ ರಾಮವರ್ಮ-ಲೀಲಾವತಿಯರನ್ನು ಬದುಕಿಸ ಹೊರಟ ಭಾಷಾಂತರಕಾರರು 
ಷೇಕ್ಸ್ಪಿಯರ್ ಮಹಾಕವಿಯ ಕಗೊಲೆಯನ್ನು ಮಾಡಿದ್ದಾರೆ. 
* 'ರೋಮಿಯೊ ಅಂಡ್ ಜೂಲಿಯೆಟ್ ' ನಂತೆ ' ಹ್ಯಾಮೈಟ್' ನಾಟಕವೂ ನಮ್ಮವರಿಗೆ 
ಅತ್ಯಂತ ಪ್ರಿಯವಾದ ನಾಟಕವಾಗಿತ್ತೆಂದು ತೋರುತ್ತದೆ. ರಾಮವರ್ಮ-ಲೀಲಾವತಿ ' 

149 


• ಷೇಕ್ಸ್ಪಿಯರಿಗೆ ನಮಸ್ಕಾರ 
ಯನ್ನು ಬರೆದ ಆನಂದರಾಯರೇ 'ಹಾಮೈಟ್' ನಾಟಕವನ್ನೂ ಬರೆದಿದ್ಯಾರೆ. 
ನಾಯಕನ ಹೆಸರನ್ನು ಬಿಟ್ಟರೆ ಉಳಿದುವೆಲ್ಲ ಕುಲಗೆಟ್ಟ ಕನ್ನಡ ಹೆಸರುಗಳೆ. ಇವು 
ಹಾಗಿರಲಿ, ಮೇಲೆಯೇ ಎದ್ದು ಕಾಣುವ ಅನೌಚಿತ್ಯಗಳು ಭಾಷಾಂತರಕಾರರ ಕಣ್ಣಿಗೆ 
ಕಾಣಬರದಿದ್ದುದು ಆಶ್ಚಯ್ಯ , ದೇಶಗಳ ಮತ್ತು ಊರುಗಳ ಹೆಸರುಗಳನ್ನು ಮೂಲದಲ್ಲಿ 
ಇದ್ದಂತೆಯೇ ಇಟ್ಟುಕೊಂಡು ಪಾತ್ರಗಳ ಹೆಸರುಗಳನ್ನು ಮಾತ್ರ ಬದಲಾಯಿಸಿದರೆ 
ಹೇಗೆ ? ಅಣ್ಣನ ಹೆಂಡತಿಯನ್ನು ತಮ್ಮ ಮದುವೆ ಮಾಡಿಕೊಳ್ಳುವ ಆಚಾರವಾಗಲಿ , 
ತಾಯಿ ಚಿಕ್ಕಪ್ಪನ ಹೆಂಡತಿಯಾದುದನ್ನು ಕಂಡು ಸಹಿಸುವ ಮಗನ ತಾಳ್ಮೆಯಾಗಲಿ 
ನಮ್ಮ ಸಮಾಜದಲ್ಲಿ ಊಹಾತೀತ. ಇದೇ ನಾಟಕವನ್ನು ಅಮೃತಾಚಾರಿಯವರು 
“ ಸಂತಾಪಕ ' ಎಂಬ ಹೆಸರಿನಿಂದ ಕನ್ನ ಡಿಸಿದ್ದಾರೆ. ಈ ನಾಟಕವೂ ' ರಾಮವರ್ಮ 
ಲೀಲಾವತಿ' ಯಂತೆ ರಂಗಸ್ಥಳದಲ್ಲಿ ಯಶಸ್ಸು ಗಳಿಸಿತ್ತೆಂದು ಹೇಳುತ್ತಾರೆ. ಈಚೆಗೆ 
ವೈ . ಎಂ . ಷಣ್ಮುಖಯ್ಯನವರೂ ಮಾಸ್ತಿ ವೆಂಕಟೇಶ ಅಯ್ಯಂಗಾರರೂ ಈ ನಾಟಕವನ್ನು 
ಕನ್ನಡಕ್ಕೆ ತಂದುಕೊಂಡಿದ್ದಾರೆ. ಇವೆರಡೂ ಮೂಲದ ಗೌರವಕ್ಕೆ ಅಪೋಹ ಬರದಂತೆ 
ಕನ್ನಡದಲ್ಲಿ ಕಾಣಿಸಿಕೊಂಡಿವೆ . ಮಾಸ್ತಿಯವರ ಭಾಷಾಂತರ ಬಹುಮಟ್ಟಿಗೆ ನಿರ್ದುಷ್ಟ 
ವಾಗಿದೆ. ಕವಿಹೃದಯವುಳ್ಳ ಭಾಷಾಂತರಕಾರರು ಮೂಲದ ಭಾವವನ್ನು ಸಂಪೂರ್ಣವಾಗಿ 
ಗ್ರಹಿಸಿ , ಅದನ್ನು ಕನ್ನಡದಲ್ಲಿ ಕಂಡರಿಸುವುದಕ್ಕೆ ಪ್ರಯತ್ನಿಸಿದ್ದಾರೆ. ಅವರು ಬಳಸಿರುವ 
ಛಂದಸ್ಸು - ಸರಳ ರಗಳೆ ಸಾಕಷ್ಟು ವೈವಿಧ್ಯಮಯವಾಗಿದೆ. ಸರಳತೆಯೇ ಮನೆ 
ದೇವರಂತಿರುವ ಅವರ ಬಂಧದಲ್ಲಿ ಅಲ್ಲಲ್ಲಿ ಶಿಥಿಲತೆ ಕಾಣಬರಬಹುದಾದರೂ 
ನಿರರ್ಗಳವಾದ ಓಟವಿದೆ. ಈ ಮಾತು 'ಹಾಮೈಟ್ ' ನಂತೆ ಅವರ ' ಕಿಂಗ್ ಲಿಯರ್', 
* ದಿ ಟೆಂಪೆಸ್ಟ್ ', ಟೈಲ್ಸ್ ನೈಟ್ ' ಗಳ ಭಾಷಾಂತರಗಳಿಗೂ ಅನ್ವಯಿಸುತ್ತದೆ. ಪ್ರತಿಭಾ 
ಶಾಲಿಗಳಾದ ಮಾಸ್ತಿಯಂತಹರು ಮೈಯೆಲ್ಲ ಕಣ್ಣಾಗಿ ಭಾಷಾಂತರಕಾರವನ್ನು 
ನಿರ್ವಹಿಸುತ್ತಿದ್ದರೂ ಒಮ್ಮೊಮ್ಮೆ ಮೈದುಂಬಿ, ಮೈಮರೆತು ತಪ್ಪು ಮಾಡುವುದೂ ಉಂಟು . 
ಅವರ ' ಲಿಯರ್ ಮಹಾರಾಜ' ' ಕಿಂಗ್ ಲಿಯರ್ ' ನ ಹದಿನಾರಾಣೆ ಭಾಷಾಂತರ . 
ಇದರಲ್ಲಿ ಬರುವ ಲಿಯರ್ ದೊರೆ ಕಂಚಿಯ ಪಂಡಿತನ (ಮೂಲದ ' ಲರ್ನೆಡ್ 
ಥೀಬನಿಗೆ ಬದಲಾಗಿ) ವಿಚಾರವಾಗಿ ಮಾತನಾಡುವುದು ಹೇಗೆ ಸಾಧ್ಯ ? ಇಂತಹ 
ಸಣ್ಣ ತಪ್ಪುಗಳು ಕ್ವಚಿತ್ತಾಗಿ ಕಾಣಿಸಿಕೊಳ್ಳುವುದನ್ನು ಬಿಟ್ಟರೆ ಅವರ ಭಾಷಾಂತರ 
ಕಾರ ಚೊಕ್ಕವಾಗಿ ಮುದ್ದಾಗಿದೆಯೆಂದು ಹೇಳಬಹುದು. 
- ಕ್ರಿ . ಶ. 1885ರಲ್ಲಿ ಧಾರವಾಡದ ಮುದಾಕರಶಾಲೆಯೊಂದರಿಂದ ಹೊರಬಿದ್ದಿರುವ 
ರಾಘವೇಂದ್ರರಾವ್ ನಾಟಕ' ವು ಷೇಕ್ಸ್ಪಿಯರನ ( ಅಥೆಲ್ಲೊ ' ನಾಟಕದ ಭಾಷಾಂತರ. 
ಗುಂಡೊ ಕೃಷ್ಣ ಚುರಮುರಿಯವರು ರಚಿಸಿದ ಈ ನಾಟಕ ತನ್ನ ಅಣ್ಣ ತಮ್ಮಂದಿರಂತೆ 
ಇರುವ ಅ೦ದಿನ ಇತರ ನಾಟಕಗಳಂತೆ ಕಥೆ ಭಾಷಾಂತರ , ಹೆಸರು ರೂಪಾಂತರ. ಕೃತ 
ಪುರದ ರಾಘವೇಂದ್ರರಾಯನನ್ನು ವೆಂಕೂಬಾಯಿ ತಂದೆಯ ಇಷ್ಟಕ್ಕೆ ವಿರೋಧವಾಗಿ 
ವರಿಸಿದಳು. ನರಸಿಂಗರಾಯನೆಂಬ ಕಿಡಿಗೇಡಿ ಆ ಗಂಡಹೆಂಡಿರಲ್ಲಿ ವೈಮನಸ್ಯ 
ಒಡ್ಡಿದ. ಸುಬ್ಬರಾಯನೆಂಬೊಬ್ಬ ನೀಚನಲ್ಲಿ ಅವಳು ವ್ಯಭಿಚಾರಿಣಿಯಾಗಿದ್ದಾಳೆಂದು 
ಭ್ರಮಿಸಿ, ರಾಘವೇಂದ್ರರಾಯ ಅವಳನ್ನು ಕೊಂದುಹಾಕಿದ. ಮೂಲದ ನೀಗೊ 

150 


ವಿ ಕನ್ನಡದಲ್ಲಿ ಷೇಕ್ಸ್ಪಿಯರನ ನಾಟಕಗಳು 
ಅಥಿನಪರಾಕ್ರಮಕ್ಕೆ ತನ್ನ ಪ್ರೇಮವನ್ನು ಕಾಣಿಕೆಯಾಗಿ ಅರ್ಪಿಸಿದ ಡೆಸ್ಕ್ ಮೋನಳ 
ಪ್ರೇಮೌನ್ನತ್ಯವನ್ನು ರಾಘವೇಂದ್ರರಾಯನನ್ನು ಕೈಹಿಡಿದ ವೆಂಕೂಬಾಯಿಯಲ್ಲಿ ಕಾಣ 
ಹೊರಡುವುದು ಶುದ್ಧ ಅವಿವೇಕವಾದೀತು. ಷೇಕ್ಸ್ಪಿಯರ್ ಮಹಾಕವಿಯ ದಿವ್ಯ 
ಪ್ರತಿಭೆಯನ್ನಾಗಲಿ, ಗಗನಚುಂಬಿಯಾದ ಕಲ್ಪನೆಯನ್ನಾಗಲಿ ' ರಾಘವೇಂದ್ರರಾವ್ 
ನಾಟಕ ' ದಲ್ಲಿ ಹುಡುಕುವುದು ಕಲ್ಲುಮೊರಡಿಯಲ್ಲಿ ಮಾದಲದ ಹಣ್ಣನ್ನು ಅರಸಿದಂತೆ. 
ಇದೇ ನಾಟಕವನ್ನು ಆಸ್ಥಾನಕವಿಗಳಾಗಿದ್ದ ಬಸವಪ್ಪ ಶಾಸ್ತ್ರಿಗಳು 'ಶೂರಸೇನ ಚರಿತ್ರೆ ' 
ಎಂಬ ಹೆಸರಿನಿಂದ ಭಾಷಾಂತರಿಸಿದ್ದಾರೆ. ಆದರೆ ಅದು ಮೂಲದ ರಸರಹಿತ ಛಾಯೆ 
ಯಾಗಿ ಪರಿಣಮಿಸಿದೆ. ಶಾಸ್ತ್ರಿಗಳು ಬಹು ದೊಡ್ಡ ಕವಿಗಳಾದರೂ ಅವರಿಗೆ ಇಂಗ್ಲಿಷ್ 
ಬರದು. ಸಿ. ಸುಬ್ಬರಾಯರು ಇಂಗ್ಲಿಷ್ ನಾಟಕವನ್ನು ಓದಿ ಅರ್ಥ ಹೇಳಬೇಕು; 
ಶಾಸ್ತ್ರಿಗಳು ಅದನ್ನು ಸಾಹಿತ್ಯ ರೂಪಕ್ಕೆ ತಿರುಗಿಸುತ್ತಾ ಹೋಗಬೇಕು. ಸುಬ್ಬರಾಯರಿಗೆ 
ಕವಿತಾಶಕ್ತಿ ಇಲ್ಲ, ಶಾಸ್ತ್ರಿಗಳಿಗೆ ಭಾಷಾಪರಿಚಯವಿಲ್ಲ ; ಇಬ್ಬರೂ ಒಟ್ಟಿಗೆ ಸೇರಿ 
'ಶೂರಸೇನ ಚರಿತ್ರೆ ' ಹೊರತಂದರು. ಮೂಲದ ಜೀವಾಳವನ್ನು ಸಂಪೂರ್ಣವಾಗಿ 
ಗ್ರಹಿಸುವ ಶಕ್ತಿ ಸ್ವಕೀಯವಾಗಿ ಇಲ್ಲದಿರುವಾಗ, ಅದರಿಂದ ಭಾಷಾಂತರಿತವಾದ ಕಾವ್ಯ 
ಎಷ್ಟು ಜೀವಪೂರ್ಣವಾದೀತು ? ಅಲ್ಲದೆ , ಮೂಲಕಾವ್ಯವು ಭಾರತದ ವಾತಾವರಣಕ್ಕೆ 
ಹೊಂದಿಕೊಳ್ಳುವುದೂ ಸ್ವಲ್ಪ ಕಷ್ಟವೇ . ಶೂರಸೇನನಾಗಲಿ, ರಾಘವೇಂದ್ರರಾಯ 
ನಾಗಲಿ ತಮ್ಮ ಮಡದಿಯರನ್ನು ಎಲ್ಲರೆದುರಿಗೆ ಚುಂಬಿಸುವುದಾಗಲಿ, ಚುಂಬಿಸುವಂತೆ 
ಪತ್ನಿ ಯರನ್ನು ಕೇಳುವುದಾಗಲಿ, ಆ ಪತ್ನಿ ಯರು ಡೆಸ್ಥೆ ನಳಂತೆ ಸಲಿಗೆಯಿಂದ ವ್ಯವ 
ಹಾರಮಾಡುವುದಾಗಲಿ ನಮ್ಮ ನಾಗರಿಕತೆಗೆ ಹೊರತು . 

ಷೇಕ್ಸ್ಪಿಯರನ ' ದಿ ಟೀಮಿಂಗ್ ಅಫ್ ದಿ ಷ ' ಅತ್ಯಂತ ರಸಭರಿತವಾದ 
ಪ್ರಹಸನ ; ಅದು ಕನ್ನಡಿಗರಿಗೆ ಅತ್ಯಂತ ಪ್ರಿಯವಾದುದೆಂದೂ ಹೇಳಬೇಕು. ಐದು ಜನ 
ಬೇರೆ ಬೇರೆ ನಾಟಕಕಾರರು ಅದನ್ನು ಭಾಷಾಂತರಿಸಿದ್ದಾರೆ. ಅವುಗಳಲ್ಲಿ ಸೋಮನಾಥಯ್ಯ 
ನವರ ' ಗಾಳಿಯನ್ನು ಸಾಧುಮಾಡುವಿಕೆ ಅತ್ಯಂತ ಪ್ರಾಚೀನವಾದುದು (1897) . 
ಅದೇ ಅದರ ಹಿರಿತನ, ಕೆ. ಲಕ್ಷ್ಮಣರಾಯರೂ ಗೋಡಪಲ್ಲಿ ರಾಮಶಾಸ್ತ್ರಿಗಳೂ ಇದನ್ನು 
( ಚಂಡೀಮದಮರ್ದನ' ಎಂದೂ , ಗದಿಗೆಯ್ಯ ಹುಚ್ಚಯ್ಯನವರು ' ತ್ರಾಟಿಕಾ ನಾಟಕ' 
ಎಂದೂ ನಾಮಕರಣ ಮಾಡಿದ್ದಾರೆ. ಲಕ್ಷ್ಮಣರಾಯರ ಭಾಷಾಂತರ ನೇರವಾಗಿ 
ಮೂಲದಿಂದಲೇ ಬಂದಿದ್ದರೆ ಗದಿಗಯ್ಯನವರದು ಮರಾಠಿಯಿಂದ ಭಾಷಾಂತರವಾಗಿದೆ. 
ಪ್ರೊ | ಕೇತ್ಕರರವರು ಮರಾಠಿ ನಾಟಕದ ಪಾತ್ರಗಳನ್ನು ಮಾಂಸಾಹಾರಿಗಳಾದ ಮರಾಠ 
ರಿಂದ ಆಯ್ದುಕೊಂಡಿದ್ದರೆ ಗದಿಗಯ್ಯನವರು ಶಾಕಾಹಾರಿಗಳಾದ ಬ್ರಾಹ್ಮಣರಿಂದ 
ಅವರನ್ನು ಆಯ್ದು ಕೊಂಡಿದ್ದಾರೆ. ಮೂಲದ ಮರಾಠಿ ಹೆಸರುಗಳಿಗೆ ಬದಲಾಗಿ ವೆಂಕಣ್ಣ 
ನಾಯಕ, ರಂಗರಾವ ಇತ್ಯಾದಿ ಧಾರವಾಡದ ಹೆಸರುಗಳನ್ನು ಗದಿಗಯ್ಯನವರು ಬಳಸಿ 
ದ್ದಾರೆ. ಎರಡೂ ಗದ್ಯನಾಟಕಗಳು. ಈ ಎಲ್ಲರ ನಾಟಕಗಳೂ ರಮ್ಯವಾಗಿವೆಯಾದರೂ 
ಲಕ್ಷ್ಮಣರಾಯರ ( ಚಂಡೀಮದಮರ್ದನ' ಅತ್ಯಂತ ರಸವತ್ತಾಗಿದೆ. ಸದ್ಯಾನಗರದ 
ಚಂಡಿ ಕಮಲಿನಿ, ಆ ಕಂತೆಗೆ ತಕ್ಕ ಬೊಂತೆ ಕಮಲಾಕ್ಷ , ಪಟಮರಾಕ್ಷಸಿಯಾಗಿದ್ದ 
ಕಮಲಿನಿಯನ್ನು ಪರಮಸಾಧಿಯಾಗಿ ಪರಿವರ್ತಿಸಿದುದೇ ಈ ನಾಟಕದ ತಿರುಳು. ಆ 

151 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಚಂಡಿಯ ತಂಗಿ ಕುಮುದಿನಿಗಾಗಿ ಕಲಹಂಸ ರಜತಾಂಗರು ಬಾಯಿ ಬಾಯಿ ಬಿಡುತ್ತಿರು 
ನಾಗ ಚಂದ್ರವರ್ಮನು ಅವಳ - ಉಪಾಧ್ಯಾಯನಾಗಿ ಸೇರಿಕೊಂಡು ಅವಳನ್ನು 
ಸಂಗ್ರಹಿಸುತ್ತಾನೆ. ಆ ಗುರು-ಶಿಷರ ವ್ಯಾಸಂಗ ಹಾಸ್ಯಭರಿತವಾಗಿದೆ. ಈ ಭಾಗದಲ್ಲಿ 
ಲಕ್ಷಣರಾಯರು ಉಳಿದೆಲ್ಲ ನಾಟಕಕಾರರನ್ನು ಮೀರಿಸಿದ್ದಾರೆ. ಗುರು ಹೇಳಿಕೊಡು 
ತಿರುವ ಪಾಠ ಇದು : 

ಸತ್ಯಂ ಮಾತಾ - ನಾನು ಮೊದಲು ಹೇಳಿದಂತೆ, ಸಿತಾಜಾ ನಂ - ಮಹಾನಿಧಿಯ ಪುತ್ರನಾದ , 
ಧರ್ಮೋ ಭ್ರಾತಾ - ಚಂದ್ರವರ್ಮನು ನಾನೇ ; ದಯಾ ಸಖಾ - ನಿನ್ನನ್ನು ಮೋಹಿಸಿ, ಶಾಂತಿಃ 
ಪತ್ರೀವೇಷ ಪಲ್ಲಟಸಿ ಬಂದಿದ್ದೇನೆ, ಕ್ಷಮಾಪುತ್ರಃ ಇಲ್ಲಿ ಬರುವ ಚಂದ್ರವರ್ಮನು, 
ಷಡೇತೇ ನನ್ನ ಸೇವಕ ಮದನ ; ನವ - ರಜತಾಂಗನನ್ನು ಮೋಸಗೊಳಿಸಲು, ಬಾಂಧವಾಃ| 

- ನನ್ನ ವೇಷವನ್ನು ಧರಿಸಿದನು . 
ಈ ಪಾಠವನ್ನು ಶಿಷ್ಯಳು ಗುರುವಿಗೆ ಒಪ್ಪಿಸುತ್ತಾಳೆ : 

ಸತ್ಯಂ ಮಾತಾ - ನೀವು ಯಾರೆಂಬುದು, ಪಿತಾಜಾ ನಂ - ನನಗೆ ಗೊತ್ತಿಲ್ಲ; ಧರ್ಮೋಭಾತಾ 
ನಿಮ್ಮ ಮಾತುಗಳನ್ನು , ದಯಾ ಸಖಾ - ನಾನು ನಂಬಲಾರೆ ; ಶಾಂತಿಃ ಪ - ನಿಮ್ಮ ಈ ಅರ್ಥ 
ವನ್ನು , ಕ್ಷಮಾಪುತ್ರಃ ಅವನು ಕೇಳದಂತೆ, ಷಡೇತೇ - ಜಾಗ್ರತೆಯಿಂದಿರಿ; ಮನು ಬಾಂಧವಾಃ 
- ನಿರಾಶರಾಗಬೇಡಿ. 

ಷೇಕ್ಸ್ಪಿಯರನ ಲ್ಯಾಟಿನ್ ಮತ್ತು ಇಂಗ್ಲಿಷ್‌ಗಳ ಸ್ಥಾನದಲ್ಲಿ ಸಂಸ್ಕೃತ ಮತ್ತು 
ಕನ್ನ ಡಗಳು ಬಂದಿವೆ . ಇತ್ತೀಚೆಗೆ ಪರ್ವತವಾಣಿಯವರು ' ದಿ ಟೀಮಿಂಗ್ ಅಫ್ ದಿ ಸೂ ? 
ಕಥಾವಸ್ತುವನ್ನು ಬಳಸಿಕೊಂಡು ' ಬಹದ್ದೂರ್ ಗಂಡ' ಎಂಬ ನಾಟಕವನ್ನು ಬರೆದಿದ್ದಾರೆ. 
ಅವರ ಈ ನಾಟಕವೇ ಆಗಲಿ, ' ದಿ ಕಾಮಿಡಿ ಅಫ್ ಎರರ್ ' ನ ಮೂಲತತ್ವಗಳನ್ನಿಟ್ಟು 
ಕೊಂಡು ಬರೆದಿರುವ ' ವಿಪರ್ಯಾಸವೇ ಆಗಲಿ, ಸ್ವತಂತ್ರ ನಾಟಕಗಳೆಂದು ಹೇಳುವಷ್ಟು 
ಸ್ವಾಭಾವಿಕವಾಗಿವೆ . ಮೂಲದ ಕವಿತಾವಿಲಾಸವನ್ನು ನಾವು ಇಲ್ಲಿ ಕಾಣಲಾರೆವು. 
ಇಲ್ಲಿನ ಸನ್ನಿವೇಶಗಳು ಮೂಲದಿಂದ ಭಿನ್ನವಾಗಿವೆ ; ಆದರೂ ಮನೋಹರವಾಗಿವೆ. 
ಮೂಲದಂತೆ ಇಲ್ಲಿಯೂ ಹಾಸ್ಯರಸ ಹೊಳೆಯಾಗಿ ಹರಿಯುತ್ತದೆ. ' ದಿ ಕಾಮಿಡಿ ಅಫ್ 
ಎರರ್ ' ನಾಟಕವನ್ನು ಬಿ . ವೆಂಕಟಾಚಾರರು “ ಭ್ರಾಂತಿವಿಲಾಸ' ಎಂಬ ಹೆಸರಿನಿಂದ 
ಗದ್ಯರೂಪಕ್ಕೆ ಅನುವಾದ ಮಾಡಿದ್ದಾರೆ. ಅವರ ದೃಷ್ಟಿ ನಾಟಕಕ್ಕಿಂತಲೂ ಕಥೆಯ 
ಮೇಲೆ ಹೆಚ್ಚು . ಹಾಸ್ಯರಸವೇ ಹೆಗ್ಗುರಿಯಾದ “ ಭ್ರಾಂತಿವಿಲಾಸ' ಕೃತಕೃತ್ಯತೆಯನ್ನು 
ಪಡೆದಿದೆ. 
- ಬೆಳ್ಳಾವೆ ಸೋಮನಾಥಯ್ಯನವರು ' ಸತೀಮಣಿ ವಿಜಯ ' ವೆಂಬ ಹೆಸರಿನಿಂದ 
ಕನ್ನ ಡಿಸಿರುವ ' ಆಲ್ಟ್ ವೆಲ್ ದಟ್ ಎಂಡ್ ವೆಲ್ ' ನಾಟಕವೂ ' ಕುಸುಮಾಕರ' 
ಎಂಬ ಹೆಸರಿನಿಂದ ಅಣ್ಣಾಜಿರಾಯರು ಕನ್ನ ಡಿಸಿರುವ ' ದಿ ಟು ಜೆಂಟಲ್‌ಮೆನ್ ಅಫ್ 
ವೆರೋನ' ನಾಟಕವೂ ' ಮಂಜುಘೋಷ' ಎಂಬ ಹೆಸರಿನಿಂದ ಮುದಲ್ ರಂಗಾಚಾರರು 
ಕನ್ನ ಡಿಸಿರುವ ' ದಿ ವಿಂಟರ್ ಟೇಲ್ ' ನಾಟಕವೂ ' ಜಯಸಿಂಹರಾಜ ಚರಿತ್ರ (ಿ ) ' 
ಎಂಬ ಹೆಸರುಗಳಿಂದ ಸಿ. ಎಂ . ನಂಜಪ್ಪನವರೂ ಎಂ . ಎಸ್ ಪುಟ್ಟಣ್ಣನವರೂ 
ಕನ್ನ ಡಿಸಿರುವ ' ಸಿಂಬೆಲೈನ್ ' ನಾಟಕವೂ ಪ್ರಾರಂಭದೆಸೆಯಲ್ಲಿ ಕನ್ನಡಕ್ಕೆ 
ತಂದುಕೊಂಡ ಈ ಜಾತಿಯ ಇತರ ನಾಟಕಗಳಂತೆ ವಿಕೃತರೂಪವನ್ನೆ ತಾಳಿವೆ. 

152 


ನೀ ಕನ್ನಡದಲ್ಲಿ ಷೇಕ್ಸ್ಪಿ ಯರನ ನಾಟಕಗಳು 
ಕೆ. ಮಲ್ಲರಾಜೇ ಅರಸರು ಷೇಕ್ಸ್ಪಿಯರನ ಹಲವು ನಾಟಕಗಳನ್ನು ಕನ್ನಡಕ್ಕೆ 
ಪರಿವರ್ತಿಸಿದ್ದಾರೆ. ಅಪ್ರಕಟವಾದ ಆ ನಾಟಕಗಳಲ್ಲಿ ' ಆ೦ಟೊನಿ ಮತ್ತು ಕ್ಲಿಯೋಪಾತ್ರ ' 
ಗಮನಾರ್ಹವಾದುದು. ಉಳಿದ ಅವರ ನಾಟಕಗಳೆಲ್ಲಾ ಭಾವಾನುವಾದವಾಗಿದ್ದು , 
ಇದೊಂದು ಮಾತ್ರ ಭಾಷಾಂತರ. ಗದ್ಯಶೈಲಿಯಲ್ಲಿರುವ ಈ ಭಾಷಾಂತರ ಮೂಲದ 
ಪ್ರತಿಕೃತಿಯಂತಿದೆ ; ಕಾವ್ಯಗುಣ ಮಾತ್ರ ಇಲ್ಲ. ಷೇಕ್ಸ್ಪಿಯರನರೋಮನ್ ನಾಟಕ 
ಗಳು ಕನ್ನಡಕ್ಕೆ ಬಂದಿಲ್ಲವೆಂಬ ಕೊರತೆಯನ್ನು ಇದು ಹೋಗಲಾಡಿಸಿದೆ. ಇದರ 
ಜೊತೆಗೆ ತಿರುಮಲೆ ತಾತಾಚಾರಶರ್ಮರು ಕನ್ನ ಡಿಸಿರುವ 'ಜೂಲಿಯಸ್ ಸೀಸರ್ ' 
ನಾಟಕವನ್ನೂ ಸೇರಿಸಿಕೊಂಡು ಷೇಕ್ಸ್ಪಿಯರ್ ಕವಿಯ ಎಲ್ಲ ಬಗೆಯ ನಾಟಕಗಳೂ 
ಕನ್ನಡಕ್ಕೆ ಬಂದಿದೆಯೆಂದು ಸಂತೋಷಪಟ್ಟು ಕೊಳ್ಳ ಬಹುದು. 

ಕನ್ನಡಿಗರಿಗೆ ಅತ್ಯಂತ ಪ್ರಿಯವಾಗಿರುವ ಷೇಕ್ಸ್ಪಿಯರ್ ನಾಟಕಗಳಲ್ಲಿ 
“ ದಿ ಮರ್ಚೆಂಟ್ ಆಫ್ ವೆನಿಸ್ ' ಮತ್ತೊಂದು. ಇದರ ಭಾಷಾಂತರಗಳಲ್ಲಿ ಎ . ಆನಂದ 
ರಾಯರ ' ಪಾಂಚಾಲಿ ಪರಿಣಯಂ', ಕೆರೂರು ವಾಸುದೇವಾಚಾರರ ' ಸುರತನಗರದ 
ಶ್ರೇಷ್ಠಿ ' ಹಿಂದಿನ ಶತಮಾನದ ಕಡೆಯ ಭಾಗದಲ್ಲಿ ಬಂದವುಗಳು ; ಹನುಮಂತಗೌಡರು 
ಬರೆದ 'ವೇಣುಪುರಿಯವರ್ತಕ', ಬಿ. ವೆಂಕಟಾಚಾರರು ಬರೆದ ' ವೆನಿಸು ನಗರದ ವಣಿಕ 
1920ರಿಂದ ಈಚಿನವು; ಜಿ . ಗುಂಡಣ್ಣನವರು ಬರೆದ ' ವೆನಿಸಿನ ವ್ಯಾಪಾರಿ' ಕೇವಲ 
ಇತ್ತೀಚಿನದು. ಗುಂಡಣ್ಣನವರ ನಾಟಕ ಮೂಲದ ಕಾವ್ಯಗುಣಗಳನ್ನು ಬಹುಮಟ್ಟಿಗೆ 
ಪಡೆದಿರುವುದಲ್ಲದೆ ಸರಳ ರಗಳೆಯಲ್ಲಿದೆ. ಶ್ರೀಯುತರ ರಚನೆಯಲ್ಲಿ ಪದಲಾಲಿತ್ಯ ಅಷ್ಟಾಗಿ 
ಕಂಡುಬರದಿದ್ದರೂ ನಿರ್ದುಷ್ಟವಾದ ಬಂಧವಿದೆ. 

ಆಧುನಿಕ ಕನ್ನಡದ ಕವಿಶ್ರೇಷ್ಟರಾದ ಕುವೆಂಪುರವರ ' ರಕ್ತಾಕ್ಷಿ' ಷೇಕ್ಸ್ಪಿಯರನ 
' ಹ್ಯಾಮೈಟ್' ನಾಟಕದಿಂದ ಪ್ರೇರಿತವಾದುದು. ಬಿದನೂರು ನಾಯಕನ ಮರಣಾ 
ನಂತರ ಆತನ ರಾಣಿ ದುರ್ನಡತೆಗೆ ಬೀಳಲು, ಹೈದರನು ಆ ರಾಜ್ಯವನ್ನು ನುಂಗಿ 
ನೀರು ಕುಡಿದ ಇತಿಹಾಸದ ಆಧಾರದ ಮೇಲೆ ಈ ನಾಟಕ ನಿರ್ಮಾಣವಾಗಿದೆ. ಮೂಲ 
ನೆನ್ನಿಸಿಕೊಳ್ಳಬಹುದಾದ ಮೇಲಿನ ಸಾಮಗ್ರಿಗಳೆರಡೂ ಕವಿಪ್ರತಿಭೆಯ ಕಾವಿನಲ್ಲಿ ಕರಗಿ , 
ಕಲ್ಪನೆಯ ಅಚ್ಚಿನಲ್ಲಿ ಚಿರನೂತನವಾದ ರೂಪವನ್ನು ತಳೆದಿವೆ . ' ಹ್ಯಾಮೈಟ್' 
ನಾಟಕದಲ್ಲಿ ಹಾಮೈಟನಿಗೆ ತನ್ನ ತಂದೆಯ ಮರಣ ಸ್ವಾಭಾವಿಕವಲ್ಲವೆಂಬ ಸಂದೇಹ 
ಮನಸ್ಸಿನಲ್ಲಿ ಮೂಡುತ್ತದೆ. ಆ ಸಂದೇಹವನ್ನು ಸತ್ತ ತಂದೆಯ ಪ್ರೇತ ನಿವಾರಿಸುತ್ತದೆ. 
ಸ್ವಾರಸ್ಯಕರವಾದ ಈ ಸಂವಿಧಾನಕೌಶಲವನ್ನು ಕುವೆಂಪುರವರು ತಮ್ಮ ' ರಕ್ತಾಕ್ಷಿ 
ಯಲ್ಲಿ ಸ್ವೀಕರಿಸಿದ್ದಾರೆ. ಬಸವಯ್ಯ ಮಂತ್ರಿಯ ಮಗಳಾದ ರುದ್ರಾಂಬೆಯೊಡನೆ ತನ್ನ 
ಪಿತೃ ಪ್ರೇತ ತನಗೆ ವಿಧಿಸಿದ ' ವಂಶವನು ಕಿಡಿಸಿದಾ ಕುಲಗೇಡಿಯನ್ನು ಅವಳ ನಿಂಬಯ್ಯ 
ನೊಡಗೂಡಿ ಜೀವದಿಂ ಸುಡಿಸಲಾರೆಯಾ, ಬೆಂಕಿಯಲ್ಲಿ ಅದ್ದಿ' ಎಂಬ ಅಪ್ಪಣೆಯನ್ನು 
ವಿವರಿಸುತ್ತಾನೆ. ಆ ಪ್ರೇತದ ಪ್ರವೇಶ, ಅದರ ವ್ಯವಹಾರ ' ರಕ್ತಾಕ್ಷಿಯಲ್ಲಿ ಕಾಣಿಸಿ 
ಕೊಳ್ಳುವುದು ' ಹ್ಯಾಮ್ ಟ್ ' ನಾಟಕದ ಪ್ರಭಾವದಿಂದ. ಮಂತ್ರಿಯ ಮಗಳಾದ ರುದ್ರಾಂಬೆ 
ಬಸವಯ್ಯನನ್ನು ಮೋಹಿಸುವುದು , ಆಶಾಭಂಗದಿಂದ ಅವಳಿಗೆ ಹುಚ್ಚು ಹಿಡಿಯುವುದು 
' ಹ್ಯಾಮ್ಮೆ ಟ್ ' ನಾಟಕದ ಅಫೀಲಿಯಳನ್ನು ಬಹುಮಟ್ಟಿಗೆ ಹೋಲುತ್ತದೆ. ವಿವರಣೆ 

153 


“ ದಿ ಟೆಂಪೆಸ್ಟ್ ' ನಲ್ಲಿ ನಕಲಿ ಟ್ರಂಕುಲೊ ಮತ್ತು ಅಡಿಗೆ ಭಟ್ಟ ಸ್ಟಿಫ್ಯಾನೊ ರಾಕ್ಷಸ ಕ್ಯಾಲಿಬಾನನಿಗೆ 
ಕಳ್ಳಿನ ರುಚಿ ತೋರಿಸುತ್ತಿದ್ದಾರೆ. 
“ ನಿನ್ನ ದಾಸನು ನಾನು : ನೀನಿತ್ತ ಆ ಮರ್ದ್ದು ಬರ್ದಿಲರ ಮರ್ದೆ ದಿಟಂ !?” 


ಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಅಫೀಲಿಯಾಳಿಗೆ ಹುಚ್ಚು ಹಿಡಿಯುವುದು ತಂದೆಯ 
ಮರಣಕ್ಕಾಗಿ, ಹಾಮೈಟನಿಗೆ ಅವಳಲ್ಲಿರುವ ಪ್ರೇಮ ತಂದೆಯ ಪ್ರೇತವನ್ನು 
ಕಂಡಮೇಲೆ ಕರಗಿಹೋಗುತ್ತದೆ. ರಕ್ತಾಕ್ಷಿ'ಯಲ್ಲಾದರೂ ರುದ್ರಾಂಬೆಗೂ ಬಸವಯ್ಯ 
ನಿಗೂ ಇರುವ ಪ್ರೇಮ ಅನಂತವಾದುದು. ಬಸವಯ್ಯನಿಗಾಗಿಯೇ ರುದ್ರಾಂಬೆ 
ಹುಚ್ಚಳಾಗುವಳು . ಅಫೀಲಿಯಾ ಕೇವಲ ಮೃದುಸ್ವಭಾವದವಳು , ಅವಳಿಗೆ ವ್ಯಕ್ತಿತ್ವವೇ 
ಇಲ್ಲವೇನೋ ಎನ್ನಿಸುತ್ತದೆ. ರುದ್ರಾ೦ಬೆ ಜೀವಂತವಾದ ಪ್ರತೀಕಾರಶಕ್ತಿ , ರಕ್ತ 
ದಾಹದಿಂದ ವಿಜೃ೦ಭಿಸುವ ಮಹಾಕಾಳಿಯಂತೆ ಅವಳು ವ್ಯವಹರಿಸುತ್ತಾಳೆ. ನಾರಿ 
ಮುನಿದರೆ ಎಂತಹ ಹೆಮಾರಿಯೆಂಬುದನ್ನು ನಾವು ಅವಳಲ್ಲಿ ಕಾಣುತ್ತೇವೆ. ಹೀಗೆ 
ಅವಳ ಪಾತ್ರ ಅಫಿಲಿಯಾ ಪಾತ್ರದಿಂದ ಭಿನ್ನವಾಗಿದ್ದರೂ , ಪ್ರಣಯದ ಪ್ರಸಂಗದಲ್ಲಿ 
ಮೂಲದ ಪ್ರಭಾವವಿದೆ. 


154 


ಕನ್ನಡದಲ್ಲಿ ಷೇಕ್ಸ್ಪಿಯರನ ನಾಟಕಗಳು ವಿ 
ಕನ್ನಡದಲ್ಲಿ ಷೇಕ್ಸ್ಪಿಯರ್ ಕವಿಯ ನಾಟಕಗಳನ್ನು ವಿವೇಚಿಸುವಾಗ ಕುವೆಂಪು 
ರವರ ' ಬಿರುಗಾಳಿ ' ಅತ್ಯಂತ ಗಮನಾರ್ಹ. ಇದು ಷೇಕ್ಸ್ಪಿಯರ್ ಕವಿಯ ' ದಿ ಟೆಂಪೆಸ್ಟ್ ' 
ನಾಟಕದ ಭಾಷಾಂತರ . ಆದರೂ ಎಂತಹ ಭಾಷಾಂತರ ! ನಾಟಕದ ಆರಂಭದಲ್ಲಿ ಅಲ್ಪ 
ಸ್ವಲ್ಪ ಬದಲಾವಣೆಗಳನ್ನೆನೊ ಮಾಡಿಕೊಂಡಿದೆ; ಮೂಲದ ಮೊದಲ ದೃಶ್ಯದಲ್ಲಿರುವ 
ಸಮುದ್ರದಲ್ಲಿನ ಹಡಗು ಮುಳುಗಿ ಹೋಗುತ್ತಿರುವುದು , ಆಗ ಹಡಗಿನ ಯಜಮಾನ 
ಮತ್ತು ಅವನ ಸಂಗಡಿಗರು ದಿಕ್ಕು ತೋಚದೆ ಅದನ್ನು ಉಳಿಸುವುದಕ್ಕಾಗಿ ಪೇಚಾಡು 
ತಿರುವುದು - ಈ ಭಾಗ ಭಾಷಾಂತರದಲ್ಲಿ ಇಲ್ಲ. ಅದಕ್ಕೆ ಬದಲಾಗಿ ಎರಡನೆಯ 
ಅಂಕದ ಎರಡನೆಯ ದೃಶ್ಯದಲ್ಲಿ ಬರುವ ಕೆಲವು ಭಾಗಗಳನ್ನು ಅಳವಡಿಸಿಕೊಂಡು 
ಮೊದಲ ದೃಶ್ಯವನ್ನು ಸೃಷ್ಟಿಸಲಾಗಿದೆ. ಎರಡನೆಯ ದೃಶ್ಯದಿಂದ ಮುಂದಕ್ಕೆ ನಾವು 
ಬಹುಮಟ್ಟಿಗೆ ಭಾಷಾಂತರವನ್ನೇ ಕಾಣುತ್ತೇವೆ. ಕುವೆಂಪುರವರು ಬರಿಯ ಭಾಷಾಂತರ 
ಕಾರರಲ್ಲ ; ಅದ್ಭುತ ಕವಿತಾಶಕ್ತಿಯುಳ್ಳವರು. ಆದ್ದರಿಂದ ಷೇಕ್ಸ್ಪಿಯರನ 
ಕಾವ್ಯಗಂಗೆ ಇವರ ಪ್ರತಿಭೆಯಲ್ಲಿ ಕಾದು ನೋಡವಾಗಿ ಚಿರನೂತನ ಸೃಷ್ಟಿಯ ಒ೦ದು 
ವೃಷ್ಟಿಯಾಗಿದೆ. 
- ಷೇಕ್ಸ್ಪಿಯರ್ ಮಹಾಕವಿಯ ಲಲಿತನಾಟಕಗಳಲ್ಲೆಲ್ಲಾ ' ದಿ ಟೆಂಪೆಸ್ಟ್ ' 
ಅತ್ಯಂತಶ್ರೇಷ್ಠವಾದ್ದು , ಅದರಲ್ಲಿ ಬರುವ ಕ್ಯಾಲಿಬಾನನ ಪಾತ್ರ ಒಂದು ಮಹತ್ತರವಾದ 
ಸೃಷ್ಟಿ ( profound conception ), ಜೀವಜಗತ್ತೆಲ್ಲ ಅದರಲ್ಲಿ ಪ್ರತಿಮಾ ವಿಧಾನದಿಂದ 
ಪ್ರದರ್ಶಿತವಾಗುತ್ತಿರುವಂತೆ ಧ್ವನಿತವಾಗುತ್ತದೆ. ಇದು ಕವಿ ಬರೆದ ಕಡೆಯ ನಾಟಕ 
ವೆಂದು ವಿದ್ವಾಂಸರ ಊಹೆ. ಇಲ್ಲಿ ಬರುವ ಸೂಚನೆ, ಧ್ವನಿ, ಕಾಕುಗಳು ಮನೋಹರ 
ವಾಗಿರುವಷ್ಟೆ ತತ್ವಗರ್ಭಿತವಾದುವು. ಇದನ್ನು ರಂಗಸ್ಥಳದಲ್ಲಿ ಪ್ರದರ್ಶಿಸುವುದು 
ಕಷ್ಟವೆಂದು ಹೇಳುತ್ತಾರೆ. ಮೇಲೆ ಹೇಳಿದ ವಿಮರ್ಶೆಯೆಲ್ಲ ಬಿರುಗಾಳಿ' ಗೂ ಅನ್ವಯಿಸು 
ವುದಾದರೂ ರಂಗಸ್ಥಳದಲ್ಲಿ ಯಶಸ್ವಿಯಾಗುವುದಿಲ್ಲವೆಂಬ ಮಾತು ಇದಕ್ಕೆ ಅನ್ಯ 
ಯಿಸಬಾರದೇನೋ ! ಮಹಾರಾಜಾ ಕಾಲೇಜಿನ ವಿದ್ಯಾರ್ಥಿ ಕಲಾವಿದರು ' ಬಿರುಗಾಳಿ ' 
ಯನ್ನು ಅತ್ಯಂತ ಮನೋಹರವಾಗಿ ಪ್ರದರ್ಶಿಸಿ, ಪ್ರೇಕ್ಷಕರನ್ನೆಲ್ಲಾ ಆನಂದಗೊಳಿಸಿದು 
ದನ್ನು ನಮ್ಮಲ್ಲಿ ಅನೇಕರು ಕಣ್ಣಾರೆ ಕಂಡಿದ್ದೇವೆ. 

ಕುವೆಂಪುರವರ ಭಾಷಾಂತರಾರೂಪದ ಐಂದ್ರಜಾಲಿಕಶಕ್ತಿಗೆ ಒಂದು ಸಣ್ಣ 
ಉದಾಹರಣೆ : ಮೂಲದಲ್ಲಿ ಏರಿಯಲ್ ಹಾಡುವ ಹಾಡು ಇದು : 


Where the bee sucks, there suck I. 
In a cowslip 's bell I lie ; 
There I couch when owls do cry . 
On the bat's back I do fly 

After summer merrily . . . 
Merrily , merrily shall I live now , 
Under the blossom that hangs on the bough . 1 


1 V . i. 88 - 94 , 


155 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕನ್ನಡದಲ್ಲಿ ಇದು ಮೈವೆತ್ತ ರೀತಿ ಹೀಗಿದೆ : 

ದುಂಬಿಯು ಬಂಡನು ಹೀರುವ ಎಡೆಯೊಳು 
- ನಾ ಮಧುಪಾನವ ಮಾಡುವೆನು. 
ತೇಲುವ ತಾವರೆ ಹೂವಿನ ಹೊಡೆಯೊಳು 

ಪವಡಿಸೆ ಸಜೆಯ ಹೂಡುವೆನು . 
ನೇಸರು ಮುಳುಗಲು ಮಲಗುವೆನಲ್ಲಿ ! 
ಗೂಬೆಯು ಕೂಗಲು ಹುದುಗುವೆನಲ್ಲಿ ! 
ಕತಲು ಮುತಲು ಪವಡಿಸೆನಲ್ಲಿ ; 
ಕೌಮುದಿ ರಂಜಿಸೆ ನಲಿಯುವೆನಲ್ಲಿ ! 
ಮಳೆ ಬಿಲರಿಗಳ ರೆಕ್ಕೆಯ ತಳೆದಿಹ| 
- ಮೇಘ ವಿಮಾನವನೇರಿ , 
ಗಾಳಿಯ ಬಟ್ಟೆಯೊಳಲೆಯುವೆ, ನಲಿಯುವೆ , 

ಮುಕ್ತಿಯ ಸೊದೆಯನು ಹೀರಿ ! 
ಇದನ್ನು ಬರಿಯ ಭಾಷಾಂತರವೆಂದು ಕರೆಯಲಾದೀತೆ ? ರಾಗರಸರಂಜಿತವಾದ ಸಂದರ್ಭ 
ಗಳಲ್ಲೆಲ್ಲಾ ಕವಿ ಕುವೆಂಪು - ಷೇಕ್ಸ್ಪಿಯರ್ ಕವಿಗಳ ಪ್ರತಿಭಾಪ್ರವಾಹಗಳ ಸಂಗಮ 
ವನ್ನು ನಾವು ಕಾಣುತ್ತೇವೆ. ಕಥೆ ಸಾಗುವೆಡೆಯಲ್ಲೆಲ್ಲಾ ಬಹುಮಟ್ಟಿಗೆ ಮೂಲದ 
ಭಾವಗಳನ್ನು ಕನ್ನಡಕ್ಕೆ ತಂದುಕೊಳ್ಳಲಾಗಿದೆ. 
- ಕನ್ನಡಿಗರಿಗೆ ಷೇಕ್ಸ್ಪಿ ಯರನಲ್ಲಿ ಅಪಾರವಾದ ಅಭಿಮಾನವಿದೆ. ಆತನ ನಾಟಕ 
ಗಳಲ್ಲಿ ಸಾಕಷ್ಟನ್ನು ನಾವು ಕನ್ನಡಕ್ಕೆ ತಂದುಕೊಂಡಿದ್ದೇವೆ. ಈಗ ಪ್ರಕಟಿತವಾಗಿರುವ 
ನಾಟಕಗಳಷ್ಟೇ ಅಲ್ಲದೆ ಅಪ್ರಕಟಿತವಾದ ನಾಟಕಗಳೂ ನಮ್ಮಲ್ಲಿ ಸಾಕಷ್ಟು ಇವೆ . 
ರಂಗಸ್ಥಳಕ್ಕಾಗಿ ಬರೆದ ನಾಟಕಗಳಿಗಿಂತಲೂ , ಓದಲೆಂದು ಬರೆದ ನಾಟಕಗಳು ಹೆಚ್ಚು 
ಪ್ರಮಾಣವಾಗಿವೆ. ಹಲವು ರಂಗಸ್ಥಳದಲ್ಲಿಯೂ ಜನಾದರಣೆಯನ್ನು ಪಡೆದಿವೆ. 


NNN 


ಷೇಕ್ಸ್ಪಿಯರ್- ನಟ ಬಳ್ಳಾರಿ ರಾಘವಾ ಚಾ ಲ್ಯರು 

ಎಂ . ಎಲ್ . ಶ್ರೀನಿವಾಸಶಾಸ್ತ್ರಿ 


If Shakespeare wrote , you have acted ” - ಜಗತ್ತಿನ ಯಾವ ನಟನಾದರೂ 
ಪ್ರಶಂಸೆಯ ತುತ್ತತುದಿಯೆಂದುಕೊಳ್ಳಬಹುದಾದಂತಹ ಮೆಚ್ಚಿಕೆಯ ಮಾತಿದು. ಇದು 
ಬಂದದ್ದು ಷೇಕ್ಸ್ಪಿಯರನಂತಹ ಅಪೂರ್ವ ಪ್ರತಿಭೆಯನ್ನೇ ಜರೆಯುವ ದಿಟ್ಟ ತನವಿದ್ದ 
ಕಟು ವಿಮರ್ಶಕ, ಇಂಗ್ಲಿಷ್ ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಷಾ ಅವರ 
ಬಾಯಿಂದ ! ಇದಕ್ಕೆ ಪಾತ್ರರಾದ ವ್ಯಕ್ತಿ ಇಂಗ್ಲಿಷ್ ಮಾತೃಭಾಷೆಯಲ್ಲದ, ನಟನೆ 
ವೃತ್ತಿಯಲ್ಲದ ಕನ್ನಡನಾಡಿನ ಒಬ್ಬ ಅಮೆಚೂರ್ ನಟರು ! ಅವರೆಂದರೆ ದಿ|| ಬಳ್ಳಾರಿ 
ರಾಘವಾಚಾರರು. 
- ಸುಮಾರು ಒಂದೂವರೆ ಶತಮಾನಗಳ ಇಂಗ್ಲಿಷಿನ ಸಂಪರ್ಕದಲ್ಲಿ ಕನ್ನಡ ನಾಡು 
ಆ ಭಾಷಾಸಾಹಿತ್ಯಗಳ ಅತ್ಯಂತ ಸುಂದರ ಪುಷ್ಪ ' ವೆನಿಸಿದ ಷೇಕ್ಸ್ಪಿಯರನನ್ನು 
ಹಲವಾರು ಬಗೆಯಲ್ಲಿ ತನ್ನದಾಗಿಸಿಕೊಂಡು ಗೌರವಿಸಿದೆ. ಅವನ ನಾಟಕಗಳನ್ನು 
ಶಾಲಾಕಾಲೇಜುಗಳಲ್ಲಿ ಕಲಿಸಿದೆ. ಅವನ್ನು ಭಾಷಾಂತರ, ರೂಪಾಂತರ , ಪುನರಚನೆ 
ಗಳ ಮೂಲಕ ಕನ್ನಡಕ್ಕೆ ತಂದುಕೊಂಡಿದೆ. ರಂಗದ ಮೇಲೆ ಆಡಿ ಆನಂದಿಸಿದೆ. 
ಕೆಲವರೇ ಆದರೂ ಅಗ್ರ ಪಂಕ್ತಿಯ ಷೇಕ್ಸ್ಪಿ ಯರ್‌ - ನಟರಿಗೆ ಜನ್ಮವಿತ್ತಿದೆ. ಅವರಲ್ಲಿ 
ನೆನಪು ನಂದದೆ ಉಳಿದಿರುವವರೆಂದರೆ ಒಬ್ಬರು 'ರಾಮವರ್ಮ-ಲೀಲಾವತಿ' ಖ್ಯಾತಿಯ 
ಎ. ವಿ. ವರದಾಚಾರರು ; ಇನ್ನೊಬ್ಬರು ಬಳ್ಳಾರಿ ರಾಘವಾಚಾರರು. 
- ರಾಘವರು – ಬಳ್ಳಾರಿ ರಾಘವಾಚಾರರಿಗೆ ಅವರ ಪ್ರತಿಭಾಪ್ರೇಮಿಗಳು 
ಕೊಟ್ಟಿದ್ದ ಪ್ರೀತಿಯ ಹೆಸರು ಇದು – ಜನಿಸಿದ್ದು 1882ರಲ್ಲಿ ; ಅನಂತಪುರ ಜಿಲ್ಲೆಯ 
ತಾಡಪತ್ರಿಯಲ್ಲಿ. ಹುಟ್ಟಿದ ಮನೆತನ ಕಲೆಯ ತವರು. ಆ೦ಧ್ರನಾಟಕ ಪಿತಾಮಹ 
ರೆನಿಸಿದ್ದ ಬಳ್ಳಾರಿ ಕೃಷ್ಣಮಾಚಾರ್ಲು ಅವರು ರಾಘವರ ಸೋದರಮಾವಂದಿರು. 
ಮನೆತನದ ಉಚ್ಚ ಸಂಪ್ರದಾಯವನ್ನನುಸರಿಸಿ ರಾಘವರು ಮದರಾಸು ವಿಶ್ವವಿದ್ಯಾ 
ಲಯದಲ್ಲಿ ಪ್ರೌಢ ಶಿಕ್ಷಣ ಪಡೆದು , ಬಿ . ಎ . ಬಿ. ಎಲ್ . ಪದವಿಗಳನ್ನು ಸಂಪಾದಿಸಿ , 


ಷೇಕ್ಸ್ಪಿಯರಿಗೆ ನಮಸ್ಕಾರ ಎಲ್ಲ 
ಬಳ್ಳಾರಿಯಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸಿದರು . ಕಾಲಾಂತರದಲ್ಲಿ ಅಲ್ಲಿನ ಗಣ್ಯ 
ವಕೀಲರಲ್ಲೊಬ್ಬರೆಂದೂ ಹೆಸರು ಪಡೆದರು. ಆದರೆ ಅವರಿಗೆ ಇನ್ನೂ ಹೆಚ್ಚಿನ, ನಿಜವಾದ 
ಕೀರ್ತಿ ಕಾದಿದ್ದುದು ಬೇರೊಂದು ಕ್ಷೇತ್ರದಲ್ಲಿ. 

- ರಾಘವರಿಗೆ ನಾಟಕಕಲೆಯ ಮೇಲಿನ ಒಲವು ವಂಶಪಾರಂಪರವಾಗಿ ಬಂದಿತ್ತು . 
ಜೊತೆಗೆಸೋದರಮಾವಂದಿರು ನಾಟಕ ಪಿತಾಮಹರೆಂದ ಮೇಲೆ ಕೇಳಬೇಕೆ, ಬಾಲ್ಯ , 
ಬೆಳವಣಿಗೆಗಳಿಗೆ ಸಿಕ್ಕ ಪರಿಸರವೂ ಕಲೆಯಿಂದಲೇ ತುಂಬಿತ್ತು . ಚಿಕ್ಕಂದಿನಲ್ಲಿಯೇ 
ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಿಸಲು ಆರಂಭಿಸಿದರು . ದೊಡ್ಡವರ ಮೆಚ್ಚಿಗೆ 
ಗಿಟ್ಟಿತು. ರಂಗಭೂಮಿಯ ರುಚಿ ತಟ್ಟಿತು. ಮುಂದೆ ವ್ಯಾಸಂಗಕಾಲದಲ್ಲಿ ಕಾಲೇಜಿನ 
ಸಂಘಸಂಸ್ಥೆಗಳಲ್ಲಿ ಅವರು ಏಕಪಾತ್ರಾಭಿನಯಗಳನ್ನು ಮಾಡಿ ಕೈಪಳಗಿಸಿಕೊಂಡರು. 
ಬರಬರುತ್ತಾ ಒಬ್ಬರೇ ಸಂಪೂರ್ಣ ನಾಟಕಗಳನ್ನು ಆಡಿ ತೋರಿಸಿದುದೂ ಉಂಟು. 
ವಕೀಲಿ ವೃತ್ತಿ ಹಿಡಿದು ಬಳ್ಳಾರಿಯಲ್ಲಿ ನೆಲಸಿದ ಮೇಲೆ ಅವರ ಪ್ರತಿಭೆಗೆ, ಅವರ 
ಮಹತ್ವಾಕಾಂಕ್ಷೆಗೆ ಆ ಊರು ಸ್ವಾಭಾವಿಕವಾಗಿ ಕಿರಿದೆನಿಸಿತು. ತಮಗೆ ಸರಿಗಟ್ಟುವ 
ದೊಡ್ಡ ನಗರ , ದೊಡ್ಡ ಸಂಖ್ಯೆಗಳನ್ನು ಆರಿಸಿಕೊಳ್ಳುವುದು ಅನಿವಾರ್ಯವಾಯಿತು. 
ಮದರಾಸಿನ ' ಸುಗುಣ ವಿಲಾಸ ಸಭಾ', ಬೆಂಗಳೂರಿನ ( ಅಮೆಚೂರ್ ಡ್ರಮಾಟಿಕ್ 
ಅಸೋಸಿಯೇಷನ್ ' ಗಳು ಅವರ ಗಮನವನ್ನು ಸೆಳೆದವು. ಇವುಗಳಲ್ಲಿ ಅಮೆಚೂರ್ 
ಡಮಾಟಿಕ್ ಅಸೋಸಿಯೇಷನ್ನೆ ( ಅಂಕಿತ : ಎ ಡಿ ಎ ) ಅವರನ್ನು ಹೆಚ್ಚು ಒಲಿಸಿ 
ಕೊಂಡಿತು. ಮುಂದೆ ಜೀವನಪೂರ್ತಿ ' ಎ ಡಿ ಎ ' ರಾಘವರ ಕಾರ ಕ್ಷೇತ್ರವಾಯಿತು. 
ಅಲ್ಲಿ ನಾಟಕಗಳನ್ನು ಆಡಿ, ಆಡಿಸಿ , ಅದರ ಏಳಿಗೆಗಾಗಿ ದುಡಿದರು. ಅವರು ಮದರಾಸು 
ಬಿಟ್ಟು ಬೆಂಗಳೂರಿಗೆ ಒಲಿದದ್ದು ಕನ್ನಡ ರಂಗಭೂಮಿಯ ಪುಣ್ಯ ; ಕನ್ನಡಿಗರ ಪುಣ್ಯ , 

( ಎ ಡಿ ಎ ' ಬೆಂಗಳೂರಿನ ಸುಸಂಸ್ಕೃತ, ವಿದ್ಯಾವಂತ ಕಲಾಭಿಮಾನಿಗಳಿಂದಲೂ 
ಕಾಲೇಜು ವಿದ್ಯಾರ್ಥಿಗಳಿಂದಲೂ ಈ ಶತಮಾನದ ಎರಡನೆ ದಶಕದಲ್ಲಿ ಸ್ಥಾಪಿತವಾದ 
ಕಲಾವಿಲಾಸೀ ಸಂಸ್ಥೆ . ಅಲ್ಲಿಯವರೆಗೆ ಬೆಂಗಳೂರಿನಲ್ಲಿ ಗಣ್ಯತೆ ಪಡೆದಿದ್ದ ನಾಟಕ 
ವ್ಯವಸಾಯಿ ಸಂಸ್ಥೆಗಳಿದ್ದವೇ ಹೊರತು ಕಲಾವಿಲಾಸೀ ಸಂಘಗಳು ಯಾವುವೂ 
ಇರಲಿಲ್ಲ. ನಾಟಕಗಳನ್ನು ನೋಡುವುದೇ ಅಗೌರವ , ಅಸಭ್ಯಕರವೆಂಬ ಭಾವನೆ 
ಸಮಾಜದಲ್ಲಿ ಪ್ರಚಂಡ ತಾಂಡವವಾಡುತ್ತಿದ್ದ ಅಪ್ರಬುದ್ದ ಕಾಲ ಅದು. ಅಂದ ಮೇಲೆ 
ನಾಟಕಗಳ ಅಭಿನಯ , ಪ್ರಯೋಗ, ಪ್ರದರ್ಶನಗಳಿಗೆ ಇನ್ನು ಯಾವ ಬೆಲೆಯಿತ್ತೆಂದು 
ಊಹಿಸಬಹುದು. ಆದರೆ ಅದೃಷ್ಟವಶಾತ್ ಇಂಗ್ಲಿಷ್ ನಾಟಕಗಳಿಗೆ ಈ ಬಗೆಯ 
ಮೈಲಿಗೆ, ಸೋಂಕು ಅಂಟಿರಲಿಲ್ಲ. ಎ ಡಿ ಎ ' ರಾಘವರ ನೇತೃತ್ವದಲ್ಲಿ ಸಮಾಜದ 
ಭಾವನೆಯನ್ನು ಕೆರಳಿಸದಂತೆ ಇಂಗ್ಲಿಷ್ ನಾಟಕಗಳ ಪ್ರದರ್ಶನಗಳಿಂದಲೇ ತನ್ನ ಕೆಲಸ 
ಆರಂಭಿಸಿ, ಕ್ರಮೇಣ ನೆಲ ಹದಗೊಂಡಂತೆಲ್ಲ ಕನ್ನಡ, ತೆಲುಗು, ಹಿಂದಿ ನಾಟಕಗಳ 
ಪ್ರಯೋಗಕ್ಕೂ ಕೈ ಹಾಕಿ ನಾಟಕಕಲೆಯ ಬಗ್ಗೆ ಜನರಿಗಿದ್ದ ಜರಿಕೆಯನ್ನು ತೊಲಗಿಸಿ, 
ಸಾರ್ವಜನಿಕ ಅಭಿಪ್ರಾಯವನ್ನು ಬದಲಿಸಿತು. ಸುಮಾರು ಇಪ್ಪತ್ತೈದು ವರ್ಷಗಳ 
ಕಾಲ ಒಂದೇ ಸಮನೆ ನಾಟಕಗಳನ್ನು ಪ್ರಯೋಗಿಸಿ ಪ್ರಸಿದ್ಧಿ ಪಡೆಯಿತು. ಹೊಸ 
ಹೊಸ ನಾಟಕಗಳನ್ನು ಬರೆಸಿ ಆಡಿಸಿತು. ಇದರಿಂದಾಗಿ ಕನ್ನಡದ ಕೇಂದ್ರವಾದ 

158 


ವಿ ಷೇಕ್ಸ್ಪಿಯರ್- ನಟ ಬಳ್ಳಾರಿ ರಾಘವಾಚಾರರು 
ಬೆಂಗಳೂರಿನಲ್ಲಿ ನಾಟಕ ಕಲಾಭಿರುಚಿ ಭದ್ರವಾಗಿ ನೆಲೆಯೂರಲು ಅವಕಾಶವಾಯಿತು. 
ಸಂಸ್ಥೆ ಬೆಳೆಯಿತು. ಬೆಳೆದಂತೆಲ್ಲ ಮಾನ್ಯರ ಮನ್ನಣೆ ಪಡೆಯಿತು. ರಾಜಮಹಾ 
ರಾಜರು ಸಹ ಅದರ ಪೋಷಕವರ್ಗಕ್ಕೆ ಸೇರುವುದು ತಮಗೆ ಮರ್ಯಾದೆಯ ಸಂಗತಿ 
ಯೆಂದುಕೊಳ್ಳುವ ಕಾಲ ಬಂದಿತು. ಸಂಘದ ಆಶ್ರಯದಲ್ಲಿ ನಾಟ್ಯಮಹೋತ್ಸವ 
ಗಳಾದುವು, ಕಲಾಪ್ರದರ್ಶನಗಳಾದುವು. ರವೀಂದ್ರನಾಥ ಠಾಕೂರ್, ಸರೋಜಿನಿ 
ನಾಯುರವರಂತಹ ರಾಷ್ಟಮಣಿಗಳು ಬಂದು ಈ ಉತ್ಸವಗಳಲ್ಲಿ ಭಾಗವಹಿಸಿದರು . 
ಸಂಘ ದೇಶದ ಬೇರೆ ಬೇರೆ ಕಡೆಗಳಲ್ಲಲ್ಲದೆ ರಂಗೂನಿನಂತಹ ಹೊರ ದೇಶಗಳಲ್ಲೂ 
ಪ್ರವಾಸ ಮಾಡಿ ಇಂಗ್ಲಿಷಿನಲ್ಲಿ ನಾಟಕಗಳನ್ನು ಪ್ರದರ್ಶಿಸಿ, ಜಯಭೇರಿ ಹೊಡೆದು 
ಬಂದಿತು. ಈ ಪ್ರದರ್ಶನಗಳಲ್ಲಿ ಷೇಕ್ಸ್ಪಿ ಯರನ ನಾಟಕಗಳಿದ್ದವು. ಇತರ ಭಾಷೆ 
ಗಳಿಂದ ಮಾಡಿದ ಅನುವಾದಗಳಿದ್ದವು. ಈ ಎಲ್ಲ ಸಾಧನೆ , ಯಶಸ್ಸುಗಳು ' ಎ ಡಿ ಎ ' ಗೆ 
ಸಾಧ್ಯವಾದದ್ದು ಅದರ ಸಾರಥ್ಯ ವಹಿಸಿದ್ದ ರಾಘವರಂತಹ ಪ್ರತಿಭಾಶಾಲಿ ನಟರ ದುಡಿಮೆ 
ಯಿಂದಾಗಿ , ಧೈರ್ಯ ಸಾಹಸಗಳಿಂದಾಗಿ, 
- ರಾಘವರು ಅದ್ಭುತ ನಟರಾಗಿದ್ದರು. ನಟನಚಾತುರದ ಜೊತೆಗೆ ಅದರ ಪೂರ್ಣ 
ಸಾಧನೆಗೆ ಅನುವಾಗುವ ಅನೇಕ ಸ್ವಾಭಾವಿಕ ವರಗಳು ಅವರಿಗೆ ಪ್ರಕೃತಿದತ್ತವಾಗಿ 
ಬಂದಿದ್ದವು. ರಾಘವರದು ಎತ್ತರವಾದ ದೇಹ, ಪುಷ್ಟವಾದ ಮೈ ಕಟ್ಟು , ಗ್ರೀಕ್ 
ವಿಗ್ರಹಗಳನ್ನು ನೆನಪಿಗೆ ತರುವ, ಯಾವ ಪಾತ್ರಕ್ಕೆಂದರೆ ಅದಕ್ಕೆ ಮಾಡಿಟ್ಟಂತೆ ಒಪ್ಪುವ, 
ಯಾವ ಭಾವವನ್ನಾದರೂ ಹೊರಗೆಡಹುವ ಮಾಟವಾದ ಮುಖ, ನೀಳವಾದ ಮಗು. 
ಅಗಲವಾದ ಹಣೆ, ವಿಶಾಲವಾದ ಬಟ್ಟಗಣ್ಣುಗಳು , ನೇರವಾದ ನೋಟ. ಕಣ್ಣಿಗೂ 
ನೋಟಕ್ಕೂ ಕಳೆ ಕೊಟ್ಟಿದ್ದ ಭೂ ಚಾಪ. ಠೀವಿಯ ನಡೆ . ಇನ್ನು ನುಡಿಯೊ : ಅದರ 
ಸೊಗಸೇ ಸೊಗಸು. ಏರು- ತಗ್ಗು , ಗಡಸು - ಮೆದುಗಳ ಸೀಮೆಯಲ್ಲಿ ಲೀಲಾಜಾಲವಾಗಿ 
ಹರಿದಾಡುತ್ತಾ , ಭಾವಕ್ಕೆ ತಕ್ಕಂತೆ ಬದಲಾಗುವ ಅಪಾರ ವಿನ್ಯಾಸಸಾಮರ್ಥ್ಯ 
ಪಡೆದಿದ್ದ ಕಂಚಿನ ಕಂಠ ಅವರದ್ದು . ಧ್ವನಿವರ್ಧಕಗಳಿನ್ನೂ ಇರದಿದ್ದ ಆ ಕಾಲದಲ್ಲಿ 
ಅವರ ಮೆಲ್ಲನೆಯ ಪಿಸುಮಾತು ಸಹ ಸಭಾಂಗಣದ ಯಾವ ಮೂಲೆಗಾದರೂ 
ಕೇಳಿಸುತ್ತಿತ್ತು. ಅಂಥ ಧ್ವನಿಶಕ್ತಿ ಅವರ ಕಂಠದ್ದು , ತೊರೆಯ ಮೊರೆಯೆ , 
ಗುಡುಗಿನ ಘರ್ಜನೆಯೆ - ಯಾವುದಕ್ಕೂ ಅದು ಸೈ . 

ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ , ಭಯಾನಕ ಯಾವ ರಸವನ್ನಾ 
ಗಲೀ ಸಮರ್ಥವಾಗಿ ಪೋಷಿಸಬಲ್ಲ ಶಕ್ತಿಯಿತ್ತು ರಾಘವರಿಗೆ, ಭಾವವ್ಯತ್ಯಯಕ್ಕೆ 
ತಕ್ಕಂತೆ ಮುಖಭಂಗಿಯನ್ನು ಬದಲಿಸುವುದರಲ್ಲಿ ಅವರು ಗಟ್ಟಿಗರಾಗಿದ್ದರು. ಬಟ್ಟೆ , 
ಬಣ್ಣಗಳಿಗೆ ಅವರು ಸಾಕಷ್ಟು ಗಮನಕೊಡುತ್ತಿದ್ದರಾದರೂ ಮೊದಲನೆಯ ಸ್ಥಾನ 
ಅಭಿನಯಕ್ಕೇ . ಅದೇ ನಾಟಕ, ಅದೇ ಪಾತ್ರ - ಆದರೆ ಒಮ್ಮೆ ನಟಿಸಿದಂತೆ ಇನ್ನೊಮ್ಮೆ 
ನಟಿಸಿ, ಹಳಸಿನ, ಪಡಿಯಚ್ಚಿನ ಭಾವನೆ ತರಿಸುತ್ತಿರಲಿಲ್ಲ. ನಟನೆಯ ವೈಖರಿ ದಿನವೂ 
ಬೇರೆಯೆ , ದಿನವೂ ಹೊಸದೆ. 

ಷೇಕ್ಸ್ಪಿಯರನ ನಾಟಕಗಳಲ್ಲಿ 'ಹಾಮೈಟ್”, ' ಅಥೆಲ್ಲೊ ', ' ಕಿಂಗ್ ಲಿಯರ್ ' 
ಮತ್ತು ' ದಿ ಮರ್ಚೆಂಟ್ ಅಫ್ ವೆನಿಸ್ ' ಗಳು ಅವರಿಗೆ ಅಚ್ಚುಮೆಚ್ಚು . ಇವುಗಳ 

159 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ಮುಖ್ಯ ಪಾತ್ರಗಳನ್ನು ಅವರು ಚೆನ್ನಾಗಿ ಪಳಗಿಸಿಕೊಂಡಿದ್ದರು. ಅವರ ನಟನಕೌಶಲಕ್ಕೆ 
ನಿದರ್ಶನವಾಗಿ ಈ ಒಂದೊಂದು ನಾಟಕದಿಂದಲೂ ಒಂದೊಂದು ಸನ್ನಿವೇಶವನ್ನು 
ಉದಾಹರಿಸಬಹುದು. ಇವೆಲ್ಲವೂ ಮೂಲದಲ್ಲಿ ಮಿಂಚಿನ ಸನ್ನಿವೇಶಗಳೇ . ರಾಘವರು 
ಅವನ್ನು ಅಷ್ಟೇ ಉಜ್ವಲ ರೀತಿಯಲ್ಲಿ ಅಭಿನಯಿಸಿ, ಪ್ರೇಕ್ಷಕರಲ್ಲಿ ರೋಮಾಂಚ 
ವನ್ನುಂಟು ಮಾಡುತ್ತಿದ್ದರು . 
- ' ಹ್ಯಾಮ್ ಟ್ ' ನಾಟಕದಲ್ಲಿ ಹ್ಯಾಮ್ಲಟನ ಸತ್ತ ತಂದೆ ಪ್ರೇತವಾಗಿ ಬಂದು ಮಗನ 
ಮುಂದೆ ಕಾಣಿಸಿಕೊಂಡಿದ್ದಾನೆ. ಪ್ರೇತಕ್ಕೆ ಹಾಮೈಟನೊಬ್ಬನಿಗೇ ಏನನ್ನೂ 
ಗುಟ್ಟಾಗಿ ಹೇಳುವುದಿದೆ. ಅದು ಅವನನ್ನು ಕೈಮಾಡಿ ಕರೆಯುತ್ತಿದೆ. ಹೊರೇಷಿಯೊ 
ಮತ್ತು ಮಾರ್ಸೆಲಸರು ಹೆದರಿ, ಹ್ಯಾಮೈ ಟನನ್ನು ಹೋರಗೊಡದೆ ಇಬ್ಬದಿಗಳಲ್ಲಿ 
ನಿಂತು ಅವನನ್ನು ಹಿಂದೆಳೆಯುತ್ತಿದ್ದಾರೆ. ಎಂತಹ ಗಂಡೆದೆಯನ್ನಾದರೂ ಝಲ್ಲೆನಿಸುವ 
ಈ ಸನ್ನಿವೇಶದಲ್ಲಿ ಹ್ಯಾಮ್ ಟಿ ಪಾತ್ರದ ರಾಘವರು ರೆಪ್ಪೆ ಮುಚ್ಚದೆಪ್ರೇತದ ಕಡೆಯೇ 
ನೋಡುತ್ತಿದ್ದು , ಅದರ ಕರೆ ತೀವ್ರವಾದಷ್ಟೂ ತಾವೂ ಉದ್ವೇಗಗೊಂಡು, ಜತೆಯವರ 
ಹಿಡಿತದಿಂದ ಬಿಡಿಸಿಕೊಳ್ಳಲು “unhand me, gentlement ” ಎಂದು ಎರಡೂ ಬಾಹು 
ಗಳನ್ನು ಎತ್ತಿ ಕೊಡವಿ ಪ್ರೇತದ ಕಡೆ ನುಗ್ಗಿ ಹೋಗುತ್ತಿದ್ದರು. ಅಲ್ಲಿಯವರೆಗೆ 
ಮಧ್ಯಮ ಸ್ಥಾನದಲ್ಲಿಯೇ ಇದ್ದ ಅವರ ಧ್ವನಿ “unhand me, gentlemen ” ಎನ್ನು 
ನಾಗ ಥಟ್ಟನೆ ಏರಿ, ಕಂಚಿನ ನಾದವಾಗಿ ಹರಿದು, ಪ್ರೇಕ್ಷಕರಲ್ಲಿ ತಾವೂ ಕುಳಿತ ಸ್ಥಳದಿಂದ 
ಎಗರಿ ಪ್ರೇತದ ಹಿಂದೆ ಹೊರಟೆವೋ ಎಂಬ ಭ್ರಮೆ ಮೂಡಿಸುತ್ತಿತ್ತು. 

ಮತ್ತೆ ಮುಂದೆ , ಆಟದವರ ಗುಂಪು ಬಂದು ತಮ್ಮ ಕಲೆಯ ಮಾದರಿಯಾಗಿ 
ಅವರಲ್ಲೊಬ್ಬ ಗ್ರೀಕರ ಸಿರಸನು ಟಾಮ್‌ನ ದೊರೆ ಪ್ರಿಯಾಮನನ್ನು ಕೊಲ್ಲುವ 
ಸನ್ನಿವೇಶಕ್ಕೆ ಸಂಬಂಧಿಸಿದ ಒಂದು ಸಂಭಾಷಣೆಯನ್ನು ಏಕಪಾತ್ರಾಭಿನಯ ಮಾಡಿ 
ತೋರಿಸಿ ಹೋದಮೇಲೆ, ಹ್ಯಾ ಮೈ ಟ್ ಅವನ ನಟನೆಗೆ ತನ್ನ ಚರ್ಯೆಯನ್ನು ಹೋಲಿಸಿ 
ಕೊಳ್ಳುತ್ತ 

0 , what a rogue and peasant slave am I ! 2 
ಎಂದು ಸ್ವಗತಕ್ಕೆ ಆರಂಭಿಸಿ 

Yet I, 
A dull and muddy -mettl'd rascal , peak , 

Like John -a -dreams, unpregnant of my cause 3, 
ಎಂದು ತನ್ನ ಸ್ನೇ ಹಳಿದುಕೊಂಡು ಮುಂದರಿದು 

The play 's the thing 
Waerein I' ll catch the conscience of the King. 4 
ಎ೦ಬ ಎರಡು ಸಾಲನ್ನು ಮಾತ್ರ ಗಟ್ಟಿಯಾಗಿ ಪಿಸುಗುಟ್ಟುತ್ತಿದ್ದುದು ( loud whisper) 
ರಾಘವರ ನಟನಕೌಶಲಕ್ಕೆ ಇನ್ನೊಂದು ನಿದರ್ಶನ. ಇದು ಮನಸ್ಸಿನ ವಿವಿಧ ಭಾವ 
ಗಳನ್ನು ಪ್ರತಿಬಿಂಬಿಸುವ ಅರವತ್ತು ಸಾಲುಗಳಷ್ಟು ದೀರ್ಘವಾದ ಸ್ವಗತ ಭಾಷಣ. 
ಇದನ್ನಾಗಲೀ ಷೇಕ್ಸ್ಪಿಯರನ ಇತರ ಸ್ವಗತಗಳನ್ನಾಗಲೀ ನಟಿಸಿ ತೋರಿಸುವಾಗ 
11. iv . 84. 2 II. ii . 543 , 3 ibid., 560 -2. 4 ibid ., 600-1, 


2 


160 


ನಿಜ ಷೇಕ್ಸ್ಪಿಯರ್- ನಟ ಬಳ್ಳಾರಿ ರಾಘವಾಚಾರರು 2 
ರಾಘವರು ಅಂತಹ ಸಂದರ್ಭಗಳಲ್ಲಿ ಸಾಧಾರಣವಾಗಿ ಬಂದೇ ತೀರುವ ಏಕನಾದಕ್ಕೆ 
( monotony) ಅವಕಾಶ ಕೊಡದೆ, ಆ ಸ್ವಗತಗಳ ದೀರ್ಘತೆಯ ಹೊರೆ ಪ್ರೇಕ್ಷಕರ 
ಗೋಚರಕ್ಕೆ ಬರದಂತೆ ಮೈಮರೆಸುತ್ತಿದ್ದರು . ಅತ್ಯಂತ ಶ್ರೇಷ್ಠ ನಟರಿಗೆ ಮಾತ್ರ 
ಸಾಧ್ಯವಾದ ಈ ಚಮತ್ಕಾರಿಕವಾದ ಸಾಮರ್ಥ್ಯ ರಾಘವರಿಗೆ ಸಿದ್ಧಿಸಿತ್ತು . 

' ಅಥೆಲ್ಲೊ ' ನಾಟಕದಲ್ಲಿ ಅಥೆಲ್ಲೊ ಡೆಸ್ಕ್ ಮೋನಳನ್ನು ಕೊಲ್ಲುವ ಶಿಖರದೃಶ್ಯ . 
“ Have you pray ' d tonight , Desdemona ? ” ಎಂದು ಆರಂಭಿಸಿ, ತಾನು ಮಾಡು 
ತಿರುವುದೊಂದು ಅಸಹ್ಯ , ಪಾಪಕರ ಕೃತ್ಯವೆಂಬುದನ್ನು ಅರಿತು, ಅದನ್ನು ಬೇಗ 
ಮಾಡಿ ಮುಗಿಸುವ ಎ೦ಬ ಆತುರವನ್ನು ಮುಖಭಂಗಿಯಿಂದ , ಮಾತಿನ ಆವೇಗ 
ಉದ್ವೇಗಗಳಿಂದ ತೋರ್ಪಡಿಸಿ ಅವಳನ್ನು ಮೇಲುಹೊದಿಕೆಯಲ್ಲಿ ಸುತ್ತಿ ಕತ್ತು ಹಿಸುಕಿ 
ಕೊಲ್ಲುವುದು ; ಮುಂದೆ ಕೊಲೆಯ ನಂತರ , ಕೊನೆಯಲ್ಲಿ ರಾಜ್ಯದ ಅಧಿಕಾರಿಗಳು 
ಅವನನ್ನು ಕೈದು ಮಾಡಲು ಬಂದಾಗ ಅವರಿಗೆ ಸೆರೆಯಾಗಬಾರದೆಂದು ಸಂಕಲ್ಪಿಸಿ, 
ಕುದುರೆಯಂತೆ ಮೈ ಝಾಡಿಸಿ ಎದ್ದು , ಯಾವುದೋ ಹಳೆಯ ಘಟನೆಯೊಂದನ್ನು 
ನೆನಪುಮಾಡಿಕೊಡುವವನಂತೆ 

. . . that in Aleppo once , 


I took by the throat the circumcised dog 

And smote him , thus. 2 
ಎಂದು ಕಠಾರಿಯಿಂದ ಎದೆ ತಿವಿದುಕೊಳ್ಳುತ್ತಿದ್ದುದು ರೋಮಾಂಚಕಾರಿ ದೃಶ್ಯಗಳು . 
ತಲ್ಲೀನರಾದ ಪ್ರೇಕ್ಷಕರಿಗೆ ಘಟನೆಗಳು ಮಿಂಚಿದ ಮೇಲೆಯೇ ಎಚ್ಚರ! 
- ಹೀಗೆಯೇ ' ದಿ ಮರ್ಚೆಂಟ್ ಅಫ್ ವೆನಿಸ್ ' ನಾಟಕದ ವಿಚಾರಣೆಯ ದೃಶ್ಯ 
ಸಹ . ಹೈ ಲಾಕ್ ಆಂಟೋನಿಯೊನ ಎದೆಯ ಭಾಗದಿಂದ ಒಂದು ಪೌಂಡು ಮಾಂಸ 
ಕೊಯ್ದುಕೊಳ್ಳಲೆಂದು ಕತ್ತಿ ಮಸೆಯುತ್ತ , ಸೇಡು ತೀರಿಸಿಕೊಳ್ಳುವ ಅವಕಾಶ 
ದೊರೆತುದಕ್ಕೆ ಉಬ್ಬಿ ಮುನ್ನುಗ್ಗಿ ದಾಗ, ಪೋರ್ಷಿಯಾ ತಡೆದು : 

. .. take thou thy pound of flesh ; 
But in the cutting it , if thou dost shed 

One drop of Christian blood . . . 3 
ಎಂದು ಕರಾರನ್ನು ಒಡ್ಡಲು, ಒಮ್ಮೆಲೇ ಸಿಡಿಲು ಬಡಿದವನಂತಾಗಿ , ಉಬ್ಸಿಳಿದು , 
ಉತ್ಸಾಹ ಉಡುಗಿ, ಕತ್ತಿಯನ್ನು ಸೊಂಟಕ್ಕೆ ಸಿಕ್ಕಿಸಿ ಗೊಣಗುತ್ತ ಹೊರಗೆ ಹೋಗು 
ವಾಗ ರಾಘವರು ತೋರುತ್ತಿದ್ದ ಆ ಮುಖಭಾವ - ಅಂತರಿಕ್ಷದಲ್ಲಿ ಹಾರಾಡುತ್ತಿದ್ದ 
ಹಕ್ಕಿ ಗರಿ ಮುರಿದು ದೊಪ್ಪನೆ ಭೂಮಿಗೆ ಕುಸಿದ ಕಲ್ಪನೆಯನ್ನುಂಟುಮಾಡುತ್ತಿದ್ದ 
ಆ ಭಾವ - ಅನ್ಯಾದೃಶ. ಪೈಲಾಕನ ಕೀಳುತನವನ್ನು ಮರೆಸಿ “ ಅಯೊ , ಎಂಥ 
ಅಪಚಾರವಾಯಿತು ಅವನಿಗೆ ! ” ಎಂದು ಯಾರಾದರೂ ಉದ್ಯಾರನೆಬ್ಬಿಸುತ್ತಿತ್ತು 
ಅದು. ಅಷ್ಟು ಪರಿಣಾಮಕಾರಿ ರಾಘವರ ಹೈ ಲಾಕ್ ! 
- ಇನ್ನು ಲಿಯರ್ '. ಮೊದಲಿಂದ ಕೊನೆಯವರೆಗೆ ಅದು ರುದ್ರ , ಘೋರರುದ್ರ . 
1v. ii , 25, 2 ibid., 355, 358-9 , 3 IV . i. 303 -5. 


161 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ರಾಘವರು ಜೀವಂತ ಲಿಯರನನ್ನೆ ನನ್ನ ಕಣ್ಣ ಮುಂದೆ ಕಡೆದು ನಿಲ್ಲಿಸುತ್ತಿದ್ದರು. 
ಅದರಲ್ಲೂ ಬಿರುಗಾಳಿಯ ದೃಶ್ಯದಲ್ಲಿ ಗಾಳಿಗೆ ನಡುಗುತ್ತ , ಮಳೆಯಲ್ಲಿ ತೊಯ್ಯುತ್ತ 
ತನ್ನ ಕಣ್ಣಿರೂ ಮಳೆಗರೆದಂತೆಯೇ ಸುರಿಯುತ್ತಿದೆಯೆಂದು ತೋರುತ್ತಿದ್ದ ದೃಶ್ಯ , 
ಕಾರ್ಡಿಲಿಯಾಳ ಮೃತದೇಹವನ್ನು ಎರಡೂ ಕೈಗಳಿಂದಲೂ ಎತ್ತಿ ತರುವಾಗಿನ ದೃಶ್ಯ 
ಪ್ರೇಕ್ಷಕರಿಗೆ ಚಿರಸ್ಮರಣೀಯ ಅನುಭವ . 

ರಾಘವರು ಆ೦ಧ ಮನೆತನದವರಾದರೂ ಕನ್ನಡ ನೆಲಕ್ಕೆ ಒಲಿದರು , ಕನ್ನಡ 
ಜನಕ್ಕೆ ಒಲಿದರು. ಹೆಚ್ಚಾಗಿ ಬೆಂಗಳೂರಿನ ' ಎ ಡಿ ಎ ' ಆಶ್ರಯದಲ್ಲಿ ಪ್ರದರ್ಶಿತವಾಗು 
ತಿದ್ದ ಕನ್ನಡ, ತೆಲುಗು, ಇಂಗ್ಲಿಷ್ ನಾಟಕಗಳಲ್ಲೇ ಕಾಣಿಸಿಕೊಳ್ಳುತ್ತಿದ್ದುದರಿಂದ 
ಕನ್ನಡ ನಾಡಿನ ನೆಚ್ಚಿನ ನಟರಾದರು. ಕನ್ನಡ ರಂಗಭೂಮಿಯನ್ನು ತಮ್ಮದಾಗಿಸಿ 
ಕೊಂಡು ಆ ಮೂಲಕ ತಮ್ಮ ಪ್ರತಿಭೆಯನ್ನು ಬೆಳಗಿದರು . ಆದರೂ ಅವರ ಷೇಕ್‌ - 
ಸ್ಪಿಯರ್ ನಾಟಕಾಭಿನಯದ ರುಚಿ ಕನ್ನಡಿಗರಿಗಷ್ಟೇ ಮೀಸಲಾಗಿರಲಿಲ್ಲ. ರಾಘವರು 
ನಾಡಿನ ಹೊರಗೆ ಭಾರತದ ಇತರ ಪ್ರದೇಶಗಳಲ್ಲಿ ಹಾಗೂ ಬರ್ಮಾ, ಸಿಲೋನ್, 
ಯೂರೋಪ್ ದೇಶಗಳಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿಯ ರಸಿಕರಿಗೂ ತಮ್ಮ ಕಲೆಯ 
ದರ್ಶನ ಮಾಡಿಸಿದರು . 1937ರಲ್ಲಿ ಅವರು ಲಂಡನಿನಲ್ಲಿ ತೋರಿಸಿದ ಷೇಕ್ಸ್ಪಿಯರ್ 
ನಾಟಕಾಭಿನಯವನ್ನು ನೋಡಿಯೇ ಬರ್ನಾರ್ಡ್ ಷಾ ಮೇಲೆ ಹೇಳಿದ ಪ್ರಶಂಸೆ 
ಕೊಟ್ಟಿದ್ದು , ಆ ಪ್ರದರ್ಶನದಲ್ಲಿ ಸರ್ ಜಾನ್ ಫೋರ್ಟ್ಸ್ ರಾಬರ್ಟ್‌ಸನ್ , ಮಿಸೆಸ್ 
ವಿಲೋಲಿ ಮುಂತಾದ ಪ್ರತಿಭಾನ್ವಿತ ಕಲಾವಿದರೂ ಇದ್ದರು. ಅವರು ಕಾಲಾಧೀನರಾಗಿ 
( 1946) ಸುಮಾರು ಇಪ್ಪತ್ತು ವರ್ಷಗಳಾದರೂ ಬದುಕಿದ್ದಾಗ ಅವರ ಅಭಿನಯವನ್ನು 
ಕಂಡಿದ್ದವರ ಹೃದಯಪಟಲದಲ್ಲಿ ಇಂದಿಗೂ ಹಸಿರಾಗಿ ನಿಂತಿದೆ, ರಾಘವರ ಷೇಕ್‌ - 
ಸ್ಪಿಯರ್ ನಾಟಕಪಾತ್ರಾಭಿನಯದ ಹಿರಿಮೆ . 


ಸೇ ಈ ಸ್ಪಿಯರಿಗೆ ನಮಸ್ಕಾರ 

ಭಾಷಾಂತರಗಳು 


ಸಾನೆಟ್ ಮತ್ತು ಇತರ ಕವನಗಳು 


ಹಾಗೂ ಗೀ ತೆ ಗಳು 


aaaaaaaaaaaaa 
[' ಪಡುವ ಕಡಲ ಹೊನ್ನ ಹೆಣ್ಣಿನತೊಡಿಗೆಯನ್ನು ನಮ್ಮ ಹೆಣ್ಣು ಕನ್ನಡ ನುಡಿ' ಗೆ ಇಟ್ಟು ಹಾಡ ಬಯ 
ಸಿದ ಕಾವ್ಯರಸಿಕರಲ್ಲಿ ' ಶ್ರೀ ' ಅವರಿಗೆ ಅಗ್ರ ಸ್ಥಾನ ಸಲ್ಲುತ್ತದೆ. ಅವರಿಗೂ ಹಿಂದೆ ಕನ್ನಡ ಕಾವ್ಯ ಕ್ಷೇತ್ರ 
ದಲ್ಲಿ ಈ ಬಗೆಯ ಅನುವಾದಕಾರವನ್ನು ಒಬ್ಬಿಬ್ಬರು ಮಾಡಿದರೂ ಅದು ವಿಧಿವತ್ತಾಗಿ ನಡೆದದು , 
ಅದರಿಂದ ಹೊಸ ಯುಗದ ಹೆಬ್ಬಾಗಿಲು ತೆರೆದದ್ದು ' ಶ್ರೀ ' ಅವರಿಂದಲೇ ಅವರ ' ಇಂಗ್ಲಿಷ್ ಗೀತಗಳು ' 
ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಮೈಲಿಗಲ್ಲು. ಷೇಕ್ಸ್ಪಿಯರನ ಪರಮಪ್ರೇಮಿಯಾಗಿದ್ದ ' ಶ್ರೀ ' 
ಅವರು ಅದರಲ್ಲಿ ಅವನ ಎರಡು ತುಣುಕುಗಳನ್ನು ಅನುವಾದಿಸಿಕೊಟ್ಟಿದ್ದಾರೆ. ಒಂದು ಕವನ; 
ಇನ್ನೊಂದು ಗೀತ, ಕವನ ಕೆಳಗಿದೆ; ಗೀತವನ್ನು ಮುಂದೆ ಉಳಿದ ಗೀತಗಳ ಜೊತೆಯಲ್ಲಿಕೊಡಲಾಗಿದೆ. 
ಕವನ ' ದಿ ಪ್ಯಾಷನೇಟ್ ಪಿಲ್ಗ್ರಿ ಮ್ ” ಸಂಗ್ರಹದಲ್ಲಿ ಬರುವ ' Crabbed age and youth' ಎಂಬ 
ಸುಪ್ರಸಿದ್ಧ ಕವನದ ಭಾಷಾಂತರ. ಆ ಸಂಗ್ರಹದ ಮೊದಲ ಸಂಸ್ಕರಣದಲ್ಲಿ ಅದರ ಕರ್ತೃ ಷೇಕ್ಸ್ಪಿಯರ್ 
ಎಂದು ಮುದ್ರಿಸಲಾಗಿದ್ದರೂ ಅದರ ಎಲ್ಲ ಕವನಗಳೂ ಷೇಕ್ಸ್ಪಿಯರನವಲ್ಲವೆಂದು ಪಂಡಿತರ ಮತ.] 
ಮುಪ್ಪು ಯವನ 

ನರೆನುಸ್ಸು ಯೌವನಕೆ . 
ಒಲ್ಲದೊಡನಾಟ ; 
ಯೌವನವು ಸುಮ್ಮಾನ, 
ಮುಪ್ಪು ಮಿಡುಕಾಟ. 
ಯೌವನವು ಸಿರಿ ಸುಗ್ಗಿ 
ಮುಪ್ಪು ಬರಿ ಮಾಗಿ ; 
ಯೌವನವು ಶೃಂಗಾರಿ , 
ಮುಪ್ಪು ತಲೆದೂಗಿ, 
ಯೌವನಕೆ ಚೆಲ್ಲಾಟ, 
ಮುಪ್ಪಿಗುಸಿರೆಳೆದಾಟ, 


sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹುಲ್ಲನೆಗೆ ಯೌವನವು, ಹೆಳವು ಮುಪ್ಪು ; 
ಯೌವನದ ರಕ್ತ ಬಿಸಿ, 
ಮುಪ್ಪೆಲ್ಲ ಕುಳ್ಳು ಕುಸಿ, 
ಎದೆಗೆಚ್ಚು ಯೌವನವು, ಪೆಚ್ಚು ಮುಪ್ಪು . 
ಎಲೆ ಮುಪ್ಪೆ ಸಾರು , 
ಯೌವನವೆ ಬಾರಿ , 
ಬರುವಳದೆ ಚಿಕ್ಕವಳು ನನ್ನ ಚೆಲುವೆ ; 
ಮುಪ್ಪೆ , ನಡೆ, ನಡೆ, ಒಲೆ , 
ಮುದಿಕುರುಬ, ನಿಲ್ಲಲ್ಲೆ, 
ಬಂದಳದೊ ಚಿಕ್ಕವಳು ನನ್ನ ಚೆಲುವೆ. 

- ' ಶ್ರೀ ' 
ಮೂಲ: ' ದಿ ಫ್ಯಾಷನೇಟ್ ಪಿಲ್ಗ್ರಿಮ್' , 12, 
( ಇಂಗ್ಲಿಷ್ ಗೀತಗಳು' ಸಂಗ್ರಹದಿಂದ 


[ ಷೇಕ್ಸ್ಪಿಯರ್ ಬರೆದ 154 ಸಾನೆಟ್ಟು ಗಳನ್ನು ಅವುಗಳ ಮುಖ್ಯವಸ್ತುವಿನ ಆಧಾರದ ಮೇಲೆ ಎರಡು 
ಪಂಗಡಗಳಾಗಿ ವಿಂಗಡಿಸುವುದು ವಾಡಿಕೆ. ಮೊದಲಿನ 126 ಸಾನೆಟ್ಟು ಗಳು ಒಬ್ಬ ಯುವಕನನ್ನು 
ಕುರಿತು ಬರೆದವು. ಆ ಯುವಕ , ಕವಿಯ ಆಶ್ರಯದಾತ ; ಅವನಿಗಿಂತ ವಯಸ್ಸಿನಲ್ಲಿ ಚಿಕ್ಕ ನ ; ತುಂಬ 
ಚೆಲುವ. ಅವನದು ಗಂಡುಚೆಲುವಲ್ಲ, ಚೆಲುವೆಯರ ಚೆಲುವು, ಚೆಲುವೆಯರನ್ನೂ ಮೀರಿಸುವ ಚೆಲುವು. 
ಇಲ್ಲಿ ಅನುವಾದಿತವಾಗಿರುವ ಹದಿನಾರು ಸಾನೆಟ್ಟು ಗಳಲ್ಲಿ ಈ ಮೊದಲ ಪಂಗಡಕ್ಕೆ ಸೇರಿದವು ಹದಿಮೂರಿವೆ. 
ಮೂಲದ ಸಂಖ್ಯಾನುಕ್ರಮದಲ್ಲಿಯೇ ಅವನ್ನು ಮುದ್ರಿಸಲಾಗಿದೆ.] 
ಒಂಟಿ ಬಾಳೇತಕ್ಕೆ ? 

ಚೆನ್ನಿ ಗ ಮದುವೆಗೆ ಒಪ್ಪುತ್ತಿಲ್ಲ. ಮದುವೆಯಾಗೆಂದು ಕವಿ ಅವನಿಗೆ ಗೋಗರೆಯುತ್ತಾನೆ. 
ಚೆನ್ನಿಗನ ರೂಪವಳಿಯುವ ಮುನ್ನ ಅದು ಸಂತಾನರೂಪದಲ್ಲಿ ಪುನರ್ಜನ್ಮ ಪಡೆದು ಅದರ 

ಫಲ ಲೋಕಕ್ಕೆ ದೊರೆಯಲೆಂದು ಕವಿಯ ಹಾರೈಕೆ. 
ಒಬ್ಬ ವಿಧವೆಯ ಕಣ್ಣು ಹನಿಗೂಡದಿರಲೆಂದು 
ಒ೦ಟ ಬಾಳಿಗೆ ನೀನು ಮೊರೆಹೋದೆಯೋ ಏನು ! 
ಮಕ್ಕಳಿಲ್ಲದೆ ಸತ್ತು ಹೋಗಲೆಂದಿರೆ ನೀನು 
ಜಗವೆ ಜತೆಯಿರದ ಸತಿಯಂತೆ ಗೋಗರೆಯುವುದು ! 
ಇನ್ನುಳಿದ ವಿಧವೆಯರು ತಮ್ಮ ಮಕ್ಕಳ ಮೊಗದ 
ಕಣ್ಣ ಕಾಸಾರದಲಿ ಪತಿಯ ಪ್ರತಿಬಿಂಬವನು 
ಕಂಡು ಸಾಂತ್ವನ ಪಡೆಯುವನಿತು ನೆಮ್ಮದಿಯಿಲ್ಲ 
ತನಗೆಂದು, ಈ ನಿನ್ನ ವಿಧವೆ - ಜಗ ಹಲಬುವುದು ! 


166 


3 


ಸಾನೆಟ್ ಮತ್ತು ಇತರ ಕವನಗಳು ಹಾಗೂ ಗೀತಗಳು Sk 


ತನ್ನ ನಿಧಿಯನ್ನೆಲ್ಲ ಸೂರೆಗೊಳಿಸಿದನೊಬ್ಬ 
ಅಗಲಿ ಹೋದರು ಜಗವು ಅವನ ಸ್ಮತಿಸವಿಯುವುದು ; 
ಜೀವನದ ಸೌಂದರ್ಯ ವಿನಿಯೋಗವಾಗದಿರೆ 
ಅದನು ಬಳಸುವ ಕೈಯೊಳೇ ಅದರ ಕೊನೆಯಹುದು ! 

ತನ್ನ ತನವನ್ನಿ೦ತು ಹಾಳೆ ಡಿಸಿ ಹೊರಟವನ 
ಹೃದಯದೊಳುಮೂಡುವುದೆ ಲೋಕದೊಲವಿನ ಕವನ ! ( ಸಾನೆಟ್ 9 ) 

ಬಿ. ಎ . ಸನದಿ 


ತನ್ನೊಲುಮೆಗೆ 

ಕಾವ್ಯಕ್ಕೆ ಸಾವಿಲ್ಲ . ಅಂತೆಯೇ ಕಾವ್ಯದಲ್ಲಿ ಘನಿಸಿದ ಚೆನ್ನಿ ಗನ ಚೆಲುವಿಗೆ ಸಹ. 
ಬೇಸಗೆಯ ಹಗಲಿಗೆ ನಿನ್ನ ನಾನು ಹೋಲಿಸೆನೆ ? 
ನಿನ್ನ ಲಾವಣವೇ ಸೌಮ್ಯತೆಯೆ ಮಿಗಿಲು ಅದಕೆ : 
ಮೇ ಮುದ್ದು ಮೊಗ್ಗೆಗಳ ನಡುಗಿಪುದು ಬಿರುಗಾಳಿ ; 
ಕಿರಿದರಲೆ ಮುಗಿಯುವುದು ಬೇಸಿಗೆಯ ದೋಣಿ. 
ಕೆಲವೊಮ್ಮೆ ಬಾನಕಣೆ ಕಡು ಸುಟ್ಟು ಬೆಳಗುವನು ; 
ಹಲ ವೇಳೆ ಮಸುಕಹುದು ಅವನ ಹೊಂಬೆಳಕು . 
ಚೆಲುವಾದುದೊಂದೊಂದು ಚೆಲುವಿಂದ ಇಳಿವುದೊಮೊಮ್ಮೆ , 
ಯೋಗದಿಂದಲೊ ಪ್ರಕೃತಿ ಮಾರ್ಪಡಿ , ನೇರಗೊಳದೆ, 
ಮುಗಿವಿರದ ನಿನ್ನ ಬೇಸಗೆ ಬಾಡದುಳಿಯುವುದು , 
ನಿನ್ನ ದಿಹ ಚೆಲುವನದು ನೀಗಿಕೊಳದು. 
ಸಾವು ಗರ್ವಿಸದಿರಲಿ ನೀನವನ ಛಾಯೆಯಲಿ ಅಲೆವೆಯೆಂದು, 
ಕಾಲದೆಡೆಗೀ ನಿತ್ಯ ಪಂಕ್ತಿಯಲಿ ನೀ ಬೆಳೆಯುವಂದು. 

ನರರು ಉಸಿರಾಡಬಲ್ಲನಕ , ಕಣೆ ಕಾಣುವನಕ, 
ಬದುಕಿ ತಾನೂ , ನಿನಗೆ ಈವುದಿದು ಬದುಕ. ( ಸಾನೆಟ್ 18) 

- ಕೆ . ಎಸ್ . ನರಸಿಂಹಸ್ವಾಮಿ 


167 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ 
ಮುಕ್ಕಿಮೊಗೆಯುವ ಕಾಲ 

ಒಂದಲ್ಲ ಒಂದು ದಿನ ಎಲ್ಲವೂ ಕಾಲಾಸುರನ ದವಡೆಗೆ ತುತ್ತಾಗಿ ನಶಿಸಲೇ ಬೇಕು. ಕವಿ 
ಒಲಿದ ಚೆನ್ನಿ ಗನ ಚೆಲುವಿಗೂ ಇದೇ ಪಾಡು. ಆದರೂ ಅ೦ತಾಗದಿರಲೆಂದು ಕವಿ 
ಆಶಿಸುತ್ತಾನೆ. ಕೊನೆಗೆ ಆ ಚೆಲುವನ್ನು ಕಾವ್ಯದಲ್ಲಾದರೂ ಚಿರಂಜೀವಿಯನ್ನಾಗಿ 

ಮಾಡುವೆನೆಂದುಕೊಂಡು ತೃಪ್ತಿ ಪಡೆಯುತ್ತಾನೆ. 
ಮುಕ್ತಿಮೊಗೆಯುವ ಕಾಲ! ಮೊಂಡಗೊಳಿಸುವ ಸಿ೦ಹ 
ಪಂಜಗಳ, ನಿನ್ನಿಂದ ತನ್ನ ಮಕ್ಕಳ ತಾನೆ 
ನುಂಗುತಿಹುದೀ ಭೂಮಿ, ಉಗ್ರವ್ಯಾಘ್ರನ ಹರಿತ 
ಹಲ್ಲು ಕಿತ್ತೆಸೆವೆ , ಪುರಾತನ ಪಕ್ಷಿ ಫೀನಿಕ್ಸ್ 
ತನ್ನ ರಕ್ತದಿ ಬೂದಿ. ನಿನ್ನ ಪುಟಗಾಲಿನಲಿ 
ಹರ್ಷ - ದುಃಖದ ಋತು. ನೀನೊ , ನಿನ್ನಿ ಜಗವೊ 
ಬೇಕಾದ್ದು ಮಾಡು, ಬಾಡುವುದೆಲ್ಲ ಮಾಧುರ . 
ಆದರೊಂದು ಮಾತ್ರ ಮಾಡದಿರು , ನಿನಗಾಣೆ 
ಚಣದ ಚಾಣಗಳಿಂದ ಕೆಡಿಸದಿರು ಕುಡಿಹುಬ್ಬು , 
ಹಳೆಯ ಲೇಖನಿ ಗೆರೆಯ ಹಣೆಗೆ ಮೂಡಿಸಬೇಡ 
ಬಿಟ್ಟು ಬಿಡು ಎನಿತು ಕೊಂಕಿಸದಂತೆ ಇನಿಯನನು 
ಮುಂಬರುವ ಜನರಿದೇ ಚೆಲುವು ಮಾದರಿಯಾಗಿ , 

ನಿನ್ನ ಕೈ ತೋರಿಸದೆ ಬಿಡುವೆಯ ಮುದಿಯ , ಇರಲಿ ; 
ನನ್ನ ಕವಿತೆಯೊಳಾತ ಚಿರಯುವಕ , ನೆನಪಿರಲಿ, ( ಸಾನೆಟ್ 19) 

- ಚೆನ್ನವೀರ ಕಣವಿ 


ನನ್ನ ನೇತ್ರವು ನಿನ್ನ ಚಿತ್ರಕಾರ 

ಚೆನ್ನಿ ಗನ ಕಣ್ಣುಗಳು ಕವಿಯ ಬದುಕಿಗೆ ಬೆಳಕನ್ನಿತಿವೆ. ಕವಿಯ ಕಣ್ಣುಗಳು ಚೆನ್ನಿಗ 
ನನ್ನು ಚಿತ್ರಿಸಿವೆ. ಆದರೆ ಕಣ್ಣಿನದು ಹೊರನೋಟ, ಅಷ್ಟೆ . ಅದು ಎದೆಯಾಳದ 

ಒಲುಮೆಯನ್ನೆಂತು ಎಟುಕೀತು ? ಎಂತು ಚಿತ್ರಿಸೀತು ? 
ನನ್ನ ನೇತ್ರವು ಚಿತ್ರಕಾರನಂದದಿ ನಿನ್ನ 
ರೂಪವನು ರೇಖಿಸಿದೆ ಎದೆಯ ಪತ್ರದ ಮೇಲೆ 
ಎಸೆವ ತಸಬೀರಿಗಿದೆ ನನ್ನ ದೇಹವೆ ಹೊನ್ನ 
ಚೌಕಟ್ಟು ; ಕಲೆ ಕಲಾವಿದನ ದೃಷ್ಟಿ ಯ ಲೀಲೆ. 
ಈ ಚಿತ್ರಶಿಲ್ಪಿ ಚಿತ್ರದಲ್ಲಿ ಪಡೆದಿಹ ಪುಣ್ಯ 
ನಿನ್ನ ರೂಪಿಸುವ ನೈಪುಣ್ಯ , ಅದನೇ ಕಾಂಬೆ 


168 


a 


ಸಾನೆಟ್ ಮತ್ತು ಇತರ ಕವನಗಳು ಹಾಗೂ ಗೀತಗಳು - 


ನನ್ನ ಚಿನ್ಮಂದಿರದ ಭಿತ್ತಿಯಲಿ ಓ ಚಿನ್ನ 
ಕಣ್ಣು ಕಣ್ಣಿಗೆಸೂಸುವೈಸಿರಿಯನೇನೆಂಬೆ ! 
ನನ್ನೆದೆಯ ಅರಮನೆಯ ಕಿಟಕಿ ಕಿಟಕಿಯ ಗಾಜು 
ನಿನ್ನ ನಯನಂಗಳಿ೦ದೋಜೆನಡೆದಿವೆ ನೋಡು. 
ನಿನ್ನ ಕಣ್ ನನ್ನೆ ದೆಯ ಜಾಲಂದ್ರವಾಗಿರಲು 
ರವಿ ತಾನು ರಶ್ಮಿಗಳ ಬಲೆ ಹೆಣೆದು ನಲಿಯುವನು. 

ಕಲೆಗೆ ಕಳೆ ಕಟ್ಟಬಹುದಿಂತು ಕಂಗಳ ಜಾಣ್ಮ 
ಆದರೇ೦ ? ಹೊರ ಹೊಳಪಿನಾಚೆಗಿದೆ ಎದೆಯೊಲುಮೆ . ( ಸಾನೆಟ್ 24 ) 

- - ಡಿ. ಎಸ್ . ಕರ್ಕಿ 


ರುದ್ರ ರಾತ್ರಿಯಲಿ ಹೊಳೆವ ವಜ್ರ 

ಚೆನ್ನಿಗನಿಂದಾಗಿ ಕವಿಗೆ ಬಿಡುವೇ ಇಲ್ಲ. ಹಗಲು ಅವನ ಸೇನೆಯಲ್ಲಿ ದೇಹ ದುಡಿಯು 

ತದೆ. ರಾತ್ರಿ ಅವನ ಕಲ್ಪನೆಯಲ್ಲಿ ಮನಸ್ಸು ದಣಿಯುತ್ತದೆ. 
ದಿನವಿಡೀ ತಿರುಗಾಟದಲಿ ದಣಿದು 
ಸೋತಮೈಯನು ಹೊತ್ತು ಮನೆಗೆ ಬಂದು 
ಧಾವಿಸುವೆ ಹಾಸುಗೆಗೆ ಪ್ರಿಯ ವಿರಾಮದ ನೆಲೆಗೆ 
ಇರುಳಿನೊಳಗೆ. 
ಮಲಗಿದೆನೋ , ಸರಿ, ಮತ್ತೆ ಶುರುವಾಗುವುದು 
ಇನ್ನೊಂದು ಸಂಚಾರ ತಲೆಯ ಒಳಗೆ ! 
ಮೈ ಸೋತು ಬಿದ್ದಿರಲು ಈಗ ಬುದ್ದಿಗೆ ಕೆಲಸ 
ಮನಸಿನೊಳಗೆ. 
ನನ್ನೆಲ್ಲ ಭಾವಗಳು ಉತ್ಸಾಹದುತ್ಸವಕೆ 
ಹೊರಟುನಿಲ್ಲುವುದೆಲ್ಲ ನೀನಿರುವ ನೆಲೆಗೆ ! 
ಸೋತ ರೆಪ್ಪೆಯನೆತ್ತಿ ಬಟ್ಟ ಗಣ್ಣನು ತೆರೆದು 
ದಿಟ್ಟ ಸುವೆ ಕುರುಡನ ಹಾಗೆ 
ಇರುಳ ಕಡೆಗೆ.. 
ಆಗ ಕಾಣುವುದೊಂದೆ ನಿನ್ನ ಛಾಯಾರೂಪ 
ನನ್ನ ಕಲ್ಪನೆಯಲ್ಲಿ ತೇಲಿ ಬಂದು 
ರುದ್ರ ರಾತ್ರಿಯ ನಡುವೆ ಹೊಳೆವ ವಜದ ಹಾಗೆ, 
ಹಳೆಯ ಕಾರಿರುಳಿಗೂ ಚೆಲುವ ತಂದು ! 

ಇಗೊ , ಹೀಗೆಯೇ ದಿನವೆಲ್ಲ 
ಹಗಲು ಅವಯವಗಳಿಗೆ, ಇರುಳು ಈ ತಲೆಯೊಳಗೆ 


169 


ಎc ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ನಿನಗಾಗಿ ಹಾತೊರೆದು , ನಿನಗೂ ನನಗು 
ಬಿಡುವೆ೦ಬುದೇ ಇಲ್ಲ . 

( ಸಾನೆಟ್ 27 ) 
- ಜಿ . ಎಸ್ . ಶಿವರುದ್ರಪ್ಪ 


ನಿನ್ನತಶಿಲೆಯಲ್ಲ 

ಕವಿಗೆ ತನ್ನ ಕವಿತೆಯಲ್ಲಿ, ಅದರ ಚಿರಂತನತೆಯಲ್ಲಿ ದೃಢ ವಿಶ್ವಾಸ. ಚೆನ್ನಿಗನ ಚೆಲುವಿಗೆ, 
ಕವಿಯ ಒಲವಿಗೆ ಅದಕ್ಕಿಂತ ಯೋಗ್ಯವಾದ ಸ್ಮಾರಕ ಯಾವುದು ? ಕಾಲದ ಪೆಟ್ಟಿಗೆ ಸಿಕ್ಕಿ 
ಶಿಲಾಪ್ರತಿಮೆಗಳು ಒಡೆಯಬಹುದು, ಹೊನ್ನಲೇಪದ ಸ್ಮಾರಕಗಳು ಉರುಳಬಹುದು. 

ಆದರೆ ಕಾವ್ಯ ಮಾತ್ರ ಅದನ್ನು ರೂಪಿಸುವ ಅಕ್ಷರದಂತೆಯೇ ಅಕ್ಷರ. 
ಅಮೃತಶಿಲೆಯಲ್ಲ, ಅರಸರಟ್ಟ ಹಾಸದ ಸ್ವರ್ಣ 
ಸ್ಮಾರಕವಲ್ಲ. ಈ ಕವನ ಭವನದ ಎದುರು. 
ದಿನದಿನಕೆ ಮಾಸಿ ಬುರುಸುಗಟ್ಟುವದು ಕಲ್ಲಿನ 
ಪ್ರತಿಮೆ , ನುಡಿಯೊಳಗೊ ಮತ್ತಿನಿತು ಹೊಳೆದು ಹೊಡಕರಿಸಿ 
ನಿಲ್ಲುವೆ ನೀನು. ಕಾಳಗದಲೆಲ್ಲ ವಿಗ್ರಹ ಹಾಳು , 
ಗಲಭೆಯಲ್ಲಿ ಭಾರಿ ಕಟ್ಟಡವೆನಿತೊ ಬುಡಮೇಲು. 
ರಣಚಂಡಿ ಕತ್ತಿ ಕಡಿಯದು, ಯುದ್ದ ಸುಡಲರಿದು 
ನಿನ್ನ ನೆನಪಿನ ಕವನ ಜೀವಂತ ದಾಖಲೆಯ . 
ಮೃತ್ಯುವನು, ಮಹಾವಿಸ್ಕೃತಿಯನೂ ದಾಟಿರುವೆ , 
ನಿನ್ನ ಸ್ತುತಿಗಿಂಬುಂಟು ಇನ್ನೂ , ಮುಂದಿನೆಲ್ಲ 
ತಲೆಮಾರುಗಳ ಜನದ ಕಣ್ಣಿನಲಿ, ಜಗವೆಲ್ಲ 
ಜೀರ್ಣವಾಗುತಕೊನೆಯ ಗತಿಯ ಮುಟ್ಟುವವರೆಗು . 

ಮತ್ತುದಿಸಿ ದೇವನೆಡೆ ಕೊನೆಯ ತೀರ್ಪಿನವರೆಗು 
ಇಲ್ಲಿ ಬದುಕಿರುವೆ, ಪ್ರಣಯಿಗಳ ಕಣ್ಣ ಬೆಳಕು. 

( ಸಾನೆಟ್ 5 ) 
- ಚೆನ್ನವೀರ ಕಣವಿ 


ಈ ಇ೦ಥ ಕಾಲವನು ನನ್ನಲ್ಲಿ ಕಂಡೀಯೆ 

ಮುಪ್ಪು , ಸಾವು ತಪ್ಪಿದ್ದಲ್ಲ. ಅವು ಬಂದು ಮುಂಬಾಗಿಲು ತಟ್ಟಿದಾಗ ಒಲವು ವಿದಾಯ 
ಹೇಳಿ ಹಿ೦ಬಾಗಿಲಿನಿಂದ ಓಡುವುದು ಸ್ವಾಭಾವಿಕ. ಹಾಗಾಗುವ ಬದಲು ಆ ಮುಪ್ಪು 

ಸಾವುಗಳ ಮೇಲೆಯೇ ಒಲವು ಬೆಳೆಯಲಿ, ಬಲಿಯಲಿ ಎಂದು ಕವಿಹೃದಯದ ಹಾರೈಕೆ. 
ಮೊನ್ನೆ ಮೊನ್ನೆ ಯೆ ಪಕ್ಷಿಗಾನ ಮಂದಿರವಿದ್ದ 
ಟೊಂಗೆ, ಭಣಭಣ ಈಗ, ತುಂಬ ಹಣ್ಣೆಲೆಜೋತ, 

170 . 


: 


as ಸಾನೆಟ್ ಮತ್ತು ಇತರ ಕವನಗಳು ಹಾಗೂ ಗೀತಗಳು 


ಅಥವ ಎಲೆಯೇ ಇರದ, ಅಥವ ಒ೦ದೊ೦ದಿದ್ದ 
ಕಾಲವಿದು. ಚಳಿ ಸೋ೦ಕಿದರೆ ನಡುಕ. ಈ ಇಂಥ 
ಕಾಲವನು ನನ್ನಲ್ಲಿ ಕಂಡೀಯೆ. ಗುಟ್ಟಿನಲೆ 
ಎಲ್ಲ ಗಪ್ಪಾಗಿಸುವ ಸಾವು - ಕಪ್ಪನೆ ರಾತ್ರಿ 
ಬೆಳಕ ನುಂಗಲು, ಪಡುವಣಕ್ಕೆ ಕಾಣುವ ಮಂಜು 
ಸಂಜೆ- ಮಬ್ಬನು ನೀನು ಕಂಡೀಯೆ. ಇಷ್ಟು ದಿನ 
ಉರಿಗೆ ಬದುಕನ್ನಿತ್ತು ಈಗ ಸಾಯುತ್ತಿರುವ 
ಯೌವನದ ಮೈ ಮೇಲೆ ಉಳಿದ ಬೆಂಕಿಯ ಕಿಡಿಯ 
ಬೆಳಕ ನನ್ನಲ್ಲಿ ನೀ ಕಂಡೀಯೆ . ಇದನೆಲ್ಲ 
ಕಂಡೆ ಕಾಣುವಿ ನೀನು. ಇದರಿಂದ, ಯಾವುದನು 

ತೊರೆದು ಬಿಡುವೆಯೊ , ಅದರ ಬಗ್ಗೆ ನಿನ್ನೆ ದೆಯೊಲುಮೆ 
ಮತ್ತಷ್ಟು ಹೆಚ್ಚುವುದು , ಚೆನ್ನಾಗಿ ಬಲಿಯುವುದು. ( ಸಾನೆಟ 73 ) 

- ಚಂದ್ರಶೇಖರ ಪಾಟೀಲ 


ಏಕಿಷ್ಟು ಬರಡು ನಾ ಬರೆವ ಕಾವ್ಯ ? 

ಹೊಸ ತಂತ್ರ , ಹೊಸರೂಪಗಳನ್ನು ಅಳವಡಿಸಿಕೊಳ್ಳಲಾರದೇ ಹೋಗಿ ತನ್ನ ಕಾವ್ಯ 
ಹಳಸಿತೇನೋ ಎಂಬ ಕವಿಸಹಜವಾದ ಶಂಕೆ ಕನಿಯಲ್ಲಿ ಮೂಡಿದೆ. ಕಾವ್ಯ ಚೆನ್ನಿಗ 
ನಿಗೂ ಅವನ ಒಲವಿಗೂ ಮೀಸಲಾಗಿದ್ದು ವಿಷಯವೈವಿಧ್ಯವಿಲ್ಲವಾದುದೇ ಅಲ್ಲವೇ ಇದಕ್ಕೆ 

ಕಾರಣ. ಈ ಕಾರಣದಲ್ಲಿಯೇ ಕವಿಯ ಸಮಾಧಾನವೂ ಅಡಗಿದೆ. 
ಏಕಿಷ್ಟು ಬರಡು ಹೊಸ ಗೆಲುವ ಬೆಳಗದ ಕಾವ್ಯ 
ಬಿಟ್ಟು ಕೊಟ್ಟಂತೆ ಮಿಂಚನ್ನು , ವೈವಿಧ್ಯವನ್ನು ? 
ದಿನವುರುಳಿದಂತೇಕೆ ಹೊರಳುವುದಿಲ್ಲ ನವ್ಯ 
ತಂತ್ರಗಳ ಕಡೆ ನವ್ಯ ಪಾಕಗಳ ಕಡೆ ಕಣ್ಣು ? 
ಎಂದೂ ಬರೆದಿದ್ದೆ ಇಂದಿಗು ಕೂಡ; ಪಡಿಯಚ್ಚು 
ಮಾತು ; ಕಲ್ಪನೆ ಬಂದಿ ರಾಜವಸ್ತ್ರದ ಒಳಗೆ. 
ಹಿಡಿದೆತ್ತಿದಂತೆ ಹುಟ್ಟಿದ ನೆಲ, ಜೊತೆಗೆ ಗೊತ್ತು 
ಗುರಿಯನ್ನು ; ಸಹಿ ಮಾಡಿದಂತೆ ಮಾತಿನ ಕೆಳಗೆ. 
ಒಲವೆ , ನೀನೇ ತಾನೆ ನನ್ನ ಕಾವ್ಯದ ವಸ್ತು , 
ನೀನು, ಜೊತೆಗೊಲವಷ್ಟೆ ಅದರೊಳಗಿರುವ ಚರ್ಚೆ ? 
ಹಳೆ ನುಡಿಗೆ ಹೊಸ ಉಡಿಗೆ ತೊಡಿಸುವುದು ; ಸಂಪತ್ತು 
ವೆಚ್ಚ ಮಾಡಿದ್ದನ್ನು ವೆಚ್ಚ ಮಾಡುವುದಷ್ಟೆ . 


171 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ ಎa 
ಬೆಳಗಾಗ ಬರುವ ರವಿ ಹಳಬನಾದರು ಹೊಸಬ . 
ಅ೦ತೆ ನನ್ನೊಲವು ; ನುಡಿ ಮರುಕಳಿಸುವುದೆ ಕಸುಬು. ( ಸಾನೆಟ್ 76) 

- ರಾಮಚಂದ್ರ ಶರ್ಮ 


ಎದುರಾಳಿ - ಕವಿ 

ಈವರೆಗೆ ಸಾನೆಟ್ಟಿನ ಕಣದಲ್ಲಿದ್ದ ಪಾತ್ರಗಳೆಂದರೆ ಇಬ್ಬರೇ : ಕವಿ ಮತ್ತು ಚೆನ್ನಿ ಗ. ಈಗ 
ಮೂರನೆಯವನೊಬ್ಬ ತಲೆ ಹಾಕಿ, ಘರ್ಷಣೆಗೆ ಎಡೆಮಾಡಿಕೊಡುತ್ತಾ ನೆ. ಅವನೂ ಒಬ್ಬ 
ಕವಿಯೇ . ಈ ಎದುರಾಳಿ ಬಲು ಗಟ್ಟ ಗ , ಅವನಿಗೆ ಚೆನ್ನಿಗನ ಒಲವು ಆಸರೆಗಳು ದೊರೆತು 

ಕವಿಯನ್ನು ಕೇಳುವವರಿಲ್ಲವಾಗಿದೆ. ಅವನ ಲೇಖನಿಯೂ ಮೂಕವಾಗಿದೆ. 
ಬಲು ಬೆಲೆಯ ಬಹುಮಾನ ನೀನು. ನಿನ್ನನು ಗೆಲ್ಲಿ 
ಬಳಿಹಾಯ್ದ ಅವನ ಮದಿಸಿದ ಕಾವ್ಯವೈಭವದ 
ತುಂಬುಹಾಯಿಯೆ, ನನ್ನ ಭಾವಗಳನೊಳಗೊ 
ಎದೆಬಸಿರಲೇ ಅವಕೆ ಗೋರಿಯನು ಕಟ್ಟಿದ್ದು ? 
ದುಷ್ಟ ಶಕ್ತಿಗಳಿಂದ ನರರಿಗೆಟುಕದ ಕಾವ್ಯ 
ಕಲೆ ಕಲಿತವನ ಚೇತನವೆ ನನ್ನ ಕೊಂದದ್ದು ? 
ಅಲ್ಲ, ನನ್ನ ಕವಿತೆಗೆ ಗರ ಬಡಿದುದವನಲ್ಲ , 
ಅವಗೆ ಬೆಂಬಲವೀವ ಇರುಳಕೆಳೆಗಳು ಅಲ್ಲ. 
ನನ್ನ ಮೌನದ ವಿಜಯ ತನ್ನದೆಂಬೋಣ ಹೆಮ್ಮೆ 
ಸಲ್ಲದು ಅವಗೆ , ಇರುಳವಗೆ ಜಾಣ್ಮು೦ಬಿ ಮಂಕು 
ಬಡಿಸುವಾ ನಗೆಮೊಗದ ಪಳಕೆಯ ಪಿಶಾಚಕ್ಕೆ . 
ಅವರಾವ ಬೆದರಿಕೆಗು ನಾನು ಎದೆಗೆಡಲಿಲ್ಲ. 

ಅವನ ಕಾವ್ಯವು ನಿನ್ನ ಚೆಲೊಗವ ಸೂರೆಗೊಳೆ 
ಉಳಿಯಿತೇನೆನಗೆ ? ನಾನಾದೆ ನಿಶ್ಚಿತನ. ( ಸಾನೆಟ್ 86 ) 

- ಶಾ . ಬಾಲುರಾವ್ 


ಕುಸುನು ಕಳೆಯೊಡನೆ ಕೂಡಿದರೆ . . . 

ಹೂವಿಗೆ ಹುಳು ಹತ್ತಿತೆ? ಚೆನ್ನಿ ಗ ದಾರಿ ತಪ್ಪಿದನೆ ? ಅವನ ವರ್ತನೆಯನ್ನು ಕಂಡು 
ಕನಿಗೆ ಸಂದೇಹ ಉಂಟಾದಂತಿದೆ. ದೈವದೊಲುಮೆ ಬೇಕೆನ್ನುವವರು ಲೋಕವನ್ನು 

ಕರಗಿಸಿಯೂ ಕಲ್ಲಾಗಿ ಉಳಿಯಬೇಕೆಂದು ಉಪದೇಶಿಸುತ್ತಾನೆ ಕವಿ. 
ನೋಯಿಸುವ ಬಲವಿದ್ದು ಅಂತೆಸಗದಿದವರು 
ಮಾಡಿದೊಲುತೋರಿದರು ಮಾಡದೆಯೆ ಇದ್ದವರು 


172, 


ಒ ಸಾನೆಟ್ ಮತ್ತು ಇತರ ಕವನಗಳು ಹಾಗೂ ಗೀತಗಳು ಎa 


ಜಗದ ಮನ ಕರಗಿಸುವ ಒಲವಿದ್ದು , ಕಲ್ಲಿನೊಲು 
ಅಲ್ಲಾಡದೆಯೆ ನಿಂದು ಆಮಿಷವ ಗೆದ್ದವರು 
ಸ್ವರ್ಗಿಯ ಸಮಾನವನು ಸಹಜ ಪಡೆಯುವರು ! 
ಪ್ರಕೃತಿಯ್ಕೆಸಿರಿ ಹಾಳೆ ಡಿಸದೆಯೆ ಕಾಯ್ದವರು 
ತಮ್ಮ ಮುಖ- ಭಾವಗಳ ಯಜಮಾನರೇ ದಿಟವು; 
ಇತರ ಜನಕವರ ಗುಣ- ಪಾರುಪತ್ಯದ ಪುಟವು ! 
ಬೇಸಿಗೆಯ ಹೂಗಂಪ ಸವಿಯುವುದು ಬಿಸಿಗಾಳಿ 
ತನ್ನಷ್ಟಕೆ ತಾನು ಹೂವರಳಿ ಉರುಳಿದರು ! 
ಆದರದೆ ಕುಸುಮ ಕೆಳತರಗತಿಯ ಕಳೆಯೊಡನೆ 
ಕೂಡಿದರೆ ಕಳೆಯ ಗುಣ ಮೇಲೆದ್ದು ಮೆರೆಯುವುದು ! 

ತನ್ನ ಕೃತಿಯಿಂದಿಂತು ಸವಿಯೆಂಬುದೂ ಹುಳಿಯು ! 
ಕಸಕಿಂತ ಕಡೆಯಾಗಿ ನಾರುವುದು ನೈದಿಲೆಯು ! 


( ಸಾನೆಟ್ 94 ) 
- ಬಿ. ಎ . ಸನದಿ 


ಎಲ್ಲಿರುವೆ ಏ ನಾಣಿ ? 

ನಡುವೆ ಕೆಲವೊಂದು ದಿನ ಕವಿಯ ಮನಸ್ಸು ತನ್ನ ಆರಾಧ್ಯ ದೇವತೆಯಿಂದ ದೂರವಾಗಿ 
ಬೇರೆ ವಿಷಯಗಳ ಕಡೆ ಹರಿದಿದೆ. ಈ ಮಧ್ಯೆ ಕಾಲದ ಹೊಡೆತದಿಂದಾಗಿ ಚೆನ್ನಿ ಗನ 
ಚೆಲುವೂ ಕೊಂಚ ಮಾಸಿದೆ, ಮರೆವು ತಿಳಿದು ಎಚ್ಚರಗೊಂಡಾಗ ಕವಿಗೆ ವ್ಯಥೆಯಾಗು 

ತದೆ. ತಪ್ಪನ್ನು ತಿದ್ದಿಕೊಳ್ಳೆಂದು ತನ್ನ ಕವಿತೆಗೆ ಆಗ್ರಹಿಸುತ್ತಾನೆ. 
ಎಲ್ಲಿರುವೆ ಏ ವಾಣಿ ನಿನಗೆಲ್ಲ ಬಲನೀವು 
ದನು ನೀನು ಬಣ್ಣಿಸುವುದೀಸು ದಿನ ಮರೆತೆಯ ? 
ಹಾಳು ಹಾಡಿಗೆ ಕಳೆಯುವಿಯ ನಿನ್ನ ಕಿಡಿಕಾವು 
ಕೀಳು ವಿಷಯವ ಬೆಳಗಿ ಕರೆತಂದು ಕತ್ತಲೆಯ ? 
ನರಗೂಳಿ ವಾಣಿಯೇ ಮರಳಿ ಬಾ ಮಿದುವಾಗಿ 
ಮೈಗಳ್ಳತನದ ತಪ್ಪನು ಈಗ ತಿದ್ದಿಕೊಳು. 
ನಿನ್ನ ನುಡಿ ಮನ್ನಿ ಸುವ ಕಿವಿಯೊಳಗೆ ಕಲೆ ಮಾಗಿ 
ಹಾಡು ನೀ ಲೆಕ್ಕಣಿಯ ಮುಳುಗಿಸುತ ಜಾಣಿನೊಳು. 
ಏಳು ಒರಗಿದ ವಾಣಿ ಪ್ರಿಯತಮನ ಸವಿಯೋಗದಿ 
ಕಾಲವೇನಾದರೂ ಕೊರೆದ ನಿರಿಗೆಯ ನೋಡು. 
ಸೊರಗು ಕೊರಗಿನ ಕತೆಯ ಕೊರಚಾಡಿ ಅಣಕದಿ 
ಎಲ್ಲೆಲ್ಲು ಹೀಗಳೆದು ಕಾಲನ ಸುಲಿಗೆ -ಸೂಡು. 


173 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಕಾಲನಿಂದಲು ಬೇಗ ನನ್ನೊಲವ ಪಸರಿಸು 
ಅವನ ಕೊಯ್ಯವ ತಡೆದು ನೀ ಮಾತ್ರ ಹಸುರಿಸು ! ( ಸಾನೆಟ್ 100 ) 

– ರಂ . ಶ್ರೀ . ಮುಗಳಿ 


ನಿಜವಾದ ಒಲವು 

ನಿಜವಾದ ಒಲವು ಯಾವುದು ? ಅದು ಹೇಗಿರಬೇಕು ? ಅದರ ಗೊತ್ತು ಗುರಿಗಳೇನು ? 

- ಈ ಸುಪ್ರಸಿದ್ದ ಸಾನೆಟ್ಟಿನಲ್ಲಿ ಕವಿ ಅದರ ವ್ಯಾಖ್ಯೆ ಮಾಡಿದ್ದಾನೆ. 
ಒಲಿದು ಕದಲದ ಮನಸ್ಸುಗಳ ಸಂಲಗ್ನಕ್ಕೆ 
ವಿಘ್ನ ಗಳ ಬರಗೊಡೆನು. ಒಲವು ಒಲವೇ ಅಲ್ಲ. 
ಮಾರ್ಪಾಡು ಹೊಂದಲದು ಮಾರ್ಪಡಲು ಅನು ದೊರಕೆ , 
ಒಯ್ಯಬಂದವನೊಡನೆ ಮಣಿದು ದೂರಕೆ ಸರಿಯೆ , ಅಲ್ಲ : 
ಅಲ್ಲವೇ ಅಲ್ಲ ! ಬಿರುಗಾಳಿಗಳ ಎದುರಿನಲಿ 
ಎಂದಿಗೂ ಅಲುಗದದು, ನಿತ್ಯನಿಶ್ಚಲ ಚಿಹ್ನ ; 
ಕಡಲಲೆನ ಎಲ್ಲ ನೌಕೆಗು ತಾರೆ , ಅಳೆದಿರಲಿ 
ಅದರ ಉನ್ನತಿ, ಅರಿವೆನೇನದರ ಬಲವನ್ನ ? 
ಒಲವು ಕಾಲನು ನಗುವ ಮಂಕಲ್ಲ, ಕೆಂಪು ತುಟ 
ಕೆನ್ನೆ ಗಳು ಅವನ ಕುಡುಗೋಲಕುಯ್ಲಿಗೆ ಬಲಿ; 
ಒಲವು ಮಾರ್ಪಡದವನ ಲಘು ಗಂಟೆವಾರಗಳು ಮುಟ್ಟಿ , 
ನಾಶದಂಚನು ಸೋಕಿಯೂ ಸ್ಥಿರವು ತಾನಲ್ಲಿ : 

ತಪ್ಪಾದರಿದು, ಅಂತು ತೋರಿಸಿದರೆನಗೆಲ್ಲ , 
ನನ್ನ ನುಡಿ ಸಲ್ಲ ; ಒಲಿದಾತನಾರೂ ಇಲ್ಲ. ( ಸಾನೆಟ್ 116) 

– ಮೈವಂಸೀ ರಾಘವ 


ಮುರಿದ ಒಲವಿನ ಮನೆಯ ಬಿಚ್ಚಿ ಕಟ್ಟಲು , , , 

ಕವಿ ಪ್ರೇಮದ ' ಹುಚ್ಚು ಜ್ವರ' ದಲ್ಲಿದ್ದಾನೆ. ಆಸೆ ಕಟ್ಟಿಕೊಂಡು ಎಲ್ಲೆಲ್ಲೋ ಅಲೆದಾಡಿ 
ದವನು ಹತಾಶನಾಗಿ ಹಿಂದಿರುಗುತ್ತಾನೆ. ಆ ಹತಾಶೆ ಅವನನ್ನು ಮತ್ತೆ ಚೆನ್ನಿ ಗನಲ್ಲಿಗೇ 

ಎಳೆಯುತ್ತದೆ. 
ಒಡಲ ನರಕದ ಭಾಂಡ ಕುದಿಸಿ ಭಟ್ಟ ಯ ತೆಗೆದ 
ಮೋಹಿನಿಯ ಕಣ್ಣೀರ ಗುಟುಕನೆಷ್ಟೋ ಕುಡಿದೆ. 


174 


3 ಸಾನೆಟ್ ಮತ್ತು ಇತರ ಕವನಗಳು ಹಾಗೂ ಗೀತಗಳು - 
ಭರವಸೆಗೆ ಅಂಜಿಕೆಯ , ಶಂಕೆಗಾಸೆಯ ಸವರಿ, 
ಕಳಕೊಂಡೆ ಗೆದ್ದೆನೆನ್ನು ತ ಕೈಗೆ ಬಂದುದನು. 
ನಾ ಸುದೈವಿಯು ಎಂದು ಹಿಗ್ಗಿ ಹಾರೈಸಿರಲು 
ಯಾವ ಅಪರಾಧಕೀ ಶಿಕ್ಷೆ ? ಎಂಥ ಹತಭಾಗ್ಯ ! 
ಇರುವ ಕಣ್ಣನು ಕಿತ್ತು ಹತ್ತಿಸಿದಂತೆ ಮತ್ತೆ 
ಈ ಜ್ವರದ ಸನ್ನಿ ಪಾತದ ಹುಚ್ಚು ದಿಗ್ಧ ಮಣೆ. 
ಅನಿಷ್ಟ ದುಪಕಾರವೀಗ ಹೊಳೆಯಿತು ಸ್ಪಷ್ಟ , 
ಕೇಡಿನಿಂದೊಳಿತು ಮತ್ತಿನಿತು ಲೇಸೆನಿಸುವದು 
ಮುರಿದ ಒಲವಿನ ಮನೆಯ ಬಿಚ್ಚಿ ಕಟ್ಟಲು ಹೊಸತು 
ಮೊದಲಿಗಿಂತಲು ಚೆಂದ, ಗಟ್ಟಿ , ಗೌರವ, ಘನತೆ. 

ಆಕ್ಷೇಪಣೆಯ ಹೊತ್ತು ಮರಳಿದೆನು ಸಾಕಷ್ಟು 
ಕಾಯಿಲೆಯ ನಷ್ಟ ಕೊದಗಿದ ಲಾಭ ಮೂರುಪಟ್ಟು , ( ಸಾನೆಟ್ 119) 

- ಚೆನ್ನವೀರ ಕಣವಿ 


( ಸಾನೆಟ್ಟುಗಳಲ್ಲಿ ಒಂದರಿಂದ 126 ರವರೆಗಿನವು ಕವಿ - ಚೆನ್ನಿಗರ ಸಂಬಂಧವನ್ನು ಕುರಿತಿದ್ದು ಒಂದು 
ಮಾಲೆಯಾದರೆ 127ರಿಂದ ಮುಂದಿನವು ಇನ್ನೊಂದು ಮಾಲೆಗೆ ಸೇರುತ್ತವೆ. ಈ ಎರಡನೆಯ ಮಾಲೆಯ 
ಸೂತ್ರವೆಂದರೆ ಒಬ್ಬ ಕಪ್ಪು ಹೆಣ್ಣು , ಕವಿಯ ಪ್ರೇಯಸಿ. ಆಕೆ ಚಪಲೆ, ವಿಷಯಾಸಕ್ಕೆ , ಅವಳಿಂದಾಗಿ 
ಕವಿಗೆ ಮಾನಸಿಕವಾಗಿ ತುಂಬ ಘಾಸಿಯಾಗುತ್ತದೆ. ಆದರೂ ಅವನು ಅವಳನ್ನು ಬಿಡಲಾರ. ಎಳೆತ 
ಬಿಡುತೆಗಳ ನಡುವೆ ತೊಯ್ದಾಡುತ್ತ ಬಳಲುತ್ತಾನೆ. ಅವಳ ಸಂಬಂಧದಲ್ಲಿ ಕವಿ ಪಡುವ ಪಾಡಿನ 
ಸುಳಿವು ಈ ಸಾನೆಟ್ಟು ಗಳಲ್ಲಿ ಸಿಗುತ್ತದೆ.] 
ವಲ್ಲಭೆಯ ಕಂಗಳು 

ಈ ಮೊದಲಿನದರಲ್ಲಿ ಕವಿ ತನ್ನ ವಳ ಸಾಧಾರಣ ಸೌಂದರ್ಯದ ' ಅಪರೂಪತೆ' ಯನ್ನು 

ಬಣ್ಣಿಸುತ್ತ ತನ್ನ ಕಾಲದ ವರ್ಣನೆಯ ಸಂಪ್ರದಾಯವನ್ನು ಅಣಕವಾಡಿದ್ದಾನೆ. 
ನನ್ನ ವಲ್ಲಭೆಯ ಕಂಗಳು ಸೂರನಂತಿಲ್ಲ ; 
ಅವಳ ತುಟಿಗೆಂಪಿಗಿಂತಲು ಕೆಂಪು ಕೆಂಬವಳ ; 
ಹಿಮ ಬಿಳುಪು, ಬೂದುಮಾಸಲು ಅವಳ ಕುಚವೆಲ್ಲ ; 
ಕುರುಳು ತಂತಿಯೆನೆ, ಕರಿತಂತಿ ತಲೆಬೆಳಸವಳ. 
ನೋಡಿಹೆನು ರೇಷ್ಮೆ ನುಣುಪಿನ ಕೆಂಪು ಬಿಳಿ ಗುಲಾಬಿಗಳ, 
ಕಾಣೆನಂತಹ ಗುಲಾಬಿಯನವಳ ಕೆನ್ನೆ ಯಲಿ ; 
ನನ್ನ ಪ್ರಾಣೇಶ್ವರಿಯ ಉಸಿರಿಗಿಂತಲು ಬಹಳ 
ಮಿಗಿಲಿನಾನಂದವಿದೆ ಕೆಲವು ಪರಿಮಳಗಳಲಿ ; 


175 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಅವಳ ನುಡಿ ಕೇಳಲೆನಗಿಷ್ಟ , ಆದರೆ ನಾನು 
ಬಲ್ಲೆ, ಸಂಗೀತಕಿದೆ ಮಿಗಿಲಾದ ಇಂಪು ದನಿ ; 
ನಡೆತಂದ ದೇವತೆಯ ನಾ ಕಾಣೆ, ಒಪ್ಪುವೆನು ! 
ನಡೆವಾಗ , ನೆಲದ ಮೇಲೆಯೆ ನಡೆವಳೆನ್ನ ರಾಣಿ : 

ಆದರೂ , ನನ್ನಿ ನಿಯೆ ಬಹು ವಿರಳ, ದೇವರಾಣೆ ; 
ಹುಸಿಹೋಲಿಕೆಗಳ ಹುಸಿಗೈದಳಿಗೆ ಎಣೆಯ ಕಾಣೆ. ( ಸಾನೆಟ್ 130) 

- ಮೈನೆಂಸೀ ರಾಘವ 


ಭರವಸೆಯ ಭಾಸ 

ಇನ್ನೊಂದು ಮುಖ : ಕಪ್ಪು ಹೆಣ್ಣು ಕೊನೆಗೂ ಕವಿಗೆ ಒಲಿದಿದ್ದಾಳೆ. ಇಬ್ಬರೂ ಒಬ್ಬರ 
ನ್ನೊಬ್ಬರು ನಂಬಿಸುವ ಆಟ ಹೂಡಿದ್ದಾರೆ. ಆ ಹತ್ತು ಹಲವರ ಹೆಣ್ಣು ತಾನು ವಿಶ್ವಾಸಾರ್ಹ 
ಳೆಂದು ತೋರಿಸಿಕೊಳ್ಳಬೇಕು ; ಈ ಹರೆಯ ಕಳೆದ ಕವಿ ತಾನು ಅವಳಿಗೆ ತಕ್ಕವನೆಂದು 

ಕಾಣಿಸಿಕೊಳ್ಳಬೇಕು. ಈ ಬಗೆಯ ತೋರ್ಕೆ- ನಂಬಿಕೆಗಳೇ ಪ್ರೇಮದ ಜಾಯಮಾನವಂತೆ ! 
ಅವಳು ಸಟೆ ನುಡಿವುದನು ಕಂಡರಿತರೂ ಕೂಡ 
ಸತ್ಯವತಿಯೆಂದಾಣೆಯಿಮ್ಮೊಡನೆ ನಂಬುವೆನು ; 
ಲೋಕಮೆಚ್ಚುವ ಕುಶಲ ತಂತ್ರಗಳನರಿಯದವ , 
ಕಲಿಯದವನೀ ಯುವಕನೆಂದುಕೊಂಡಾಳೆಂದು ! 
ನನ್ನ ಹರಯದ ಏರುಗಾಲವಿಳಿದಿಹುದೆಂದು 
ಅರಿತರೂ ನಾ ಹರಯದವನೆಂದೆ ನಂಬಿಹಳು ! 
ನಾನು ಸುಮ್ಮನೆ ಅವಳ ಸುಳ್ಳು ನುಡಿ ಮನ್ನಿ ಸುವೆ ; 
ಉಭಯ ಪಕ್ಷದಿ ದಿಟವು ಅಡಗಿರುವುದರಿತಿರುವೆ ! 
ಆದರೆಲ್ಲಿಯ ತನಕ ಅವಳು ಸಟೆಯಾಡುವಳು ? 
ನಾನು ಎಲ್ಲಿಯ ತನಕ ಯುವಕನೊಲು ನಡೆದೇನು! 
ಭರವಸೆಯ ಈ ಬಗೆಯ ಭಾಸದೊಳೆ ಸಂತೃಪ್ತಿ 
ಪಡೆವುದನ್ನೇ ಕಾಲಮಿತಿಯನರಿಯದ ಪ್ರೀತಿ! 

ಅಂತೆಯೇ , ನಾವಿಬ್ಬರೆದುರು ಸಟೆಯಾಡುವುದು ; 
ಮುಖಸ್ತುತಿಯ ತಪ್ಪಿನೊಳೆ ತೃಪ್ತಿಯನ್ನು ಪಡೆಯುವುದು ! ( ಸಾನೆಟ್ 138) 

- ಬಿ. ಎ . ಸನದಿ 


176 


ಸಾನೆಟ್ ಮತ್ತು ಇತರ ಕವನಗಳು ಹಾಗೂ ಗೀತಗಳು - 


ಸಾವೆ ಸತ್ತರೆ ಒಮ್ಮೆ• • • 

ಇದೊಂದು ಅಪರೂಪದ ಸಾನೆಟ್ , ಇದರ ಧಾಟ ಇತರ ಸಾನೆಟ್ಟು ಗಳದ್ದಕ್ಕಿಂತ ತುಂಬ 
ಬೇರೆಯಾಗಿದೆ : ಇದು ಹದಿನಾರಾಣೆ ಆಧಾ ತಿಕ. ದೇಹದ ನಶ್ವರತೆಯನ್ನು ಎತ್ತಿ 

ತೋರುವ ಇಲ್ಲಿನ ವೇದಾಂತಿಕ ದೃಷ್ಟಿ ಕಪ್ಪು ಹೆಣ್ಣಿನ ಸಂಗದಲ್ಲಿ ಕವಿ ಕಲಿತ ಪಾಠವೇನೋ ! 
ಬಡ ಆತ್ಮನೇ , ನನ್ನ ಪಾಪಭೂಮಿಯ ಕೇಂದ್ರ 
ನೀನು, ಈ ಪುಂಡುಪಡೆಗಳ ಗಸ್ತು ನೆಲಸುತ್ತುವ. 
ಹೊರಗೋಡೆಗಳಿಗಷ್ಟು ಹರ್ಷವರ್ಣ ದುಬಾರಿ 
ಬಳಿದು, ಒಳಗೇ ಕ್ಷಯಿಸಿ ಕಾಮನವೆಯುವೆಯೇಕೆ? 
ಅಡವು ಪಡೆದದ್ದು ನಾಲ್ಕು ದಿನಕೆ , ಇದು ಮೊಟ್ಟ 
ಕರಗುವರಗಿನ ಮಹಲಿ ವೆಚ್ಚ ಬಲು ತುಟ್ಟಿ , 
ಈ ಹೆಚ್ಚಳಕ್ಕೆ ವಾರಸುದಾರ ಹುಳುಗಳಿವೆ 
ಅವು ತಿನ್ನನ್ನು ನೆಯ , ದೇಹದಂತ್ಯವುಹೀಗೆ? 
ಅಲ್ಲ. ಚಾಕರನ ನಷ್ಟದ ಮೇಲೆ ನೀ ಬದುಕು . 
ಅದು ಕ್ಷಯಿಸಿ ವರ್ಧಿಸಲಿ ನಿನ್ನ ಬೊಕ್ಕಸ ಸರಕು. 
ಉಗ್ರಾಣ ತುಂಬಿರಲಿ. ಜಗುಲಿ ಶ್ರೀಮಂತಿಕೆಯ 
ಕೊನೆಗೊಳಿಸು, ಬಾಳ್ ಕಿಲುಬು ಮಾರಿ ದಿವ್ಯವಕೊಳು . 

ಜೀವಮೇಯುವ ಮೃತ್ಯುವನ್ನು ೦ಡು ನೀ ಬಾಳು 
ಸಾನೆ ಸತ್ತರೆ ಒಮ್ಮೆ ಮರದು ಮರಣ ಮನೆಹಾಳು. ( ಸಾನೆಟ್ 146) 

- ಕೆ. ವಿ . ಸುಬ್ಬಣ್ಣ 


ಗೀತಗಳು 


ಅಡವಿನರದಡಿಯಲ್ಲಿ 

ತಮ್ಮನಿಂದ ದೇಶಭ್ರಷ್ಟನಾದ ರಾಜ್ಯದ ಹಿರಿಯ ಡ್ಯೂಕ್ ಆರ್ಡೆನ್ ಬನ ಸೇರಿ, ಪ್ರಕೃತಿಯ 
ಮಡಿಲಿನಲ್ಲಿ ಹೊಸ ಸುಖ ಕಂಡುಕೊಂಡಿದ್ದಾನೆ. ಅಲ್ಲಿ ಅವನ ಸಂಗಡಿಗರಲ್ಲೊಬ್ಬನಾದ 

ಏಮಿಯನ್ ಹಾಡುವ ಗೀತಗಳಿವು. 
ಅಡವಿಮರದಡಿಯಲ್ಲಿ 
ನನ್ನೊಡನೆ ಕೆಡೆದಲ್ಲಿ, 
ಇನಿಯ ಹಕ್ಕಿಯ ಕೊರಲ 


177 


ವಿಹಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ತನ್ನ ಕೊರಲಲಿ ತಂದು ನಲಿವನಾರೈ 
ಇತ್ತ ಬಾ , ಇತ್ತ ಬಾ , ಇತ್ಯಬಾರೆ , 
ಎತ್ತ ನೋಡಿದ್ದೆಲ್ಲ 
ಮತ್ತೆ ಹಗೆಯೊ೦ದಿಲ್ಲ 
ಕೊರೆವ ಚಳಿ ಬಿರುಗಾಳಿಯಲ್ಲದಿಲ್ಲ . 


ಆಸೆಬಲೆಯನು ತೊಲಗಿ , 
ಬಿಸಿಲ ಕಾಯುತ ಮಲಗಿ, 
ಉಣ್ಣು ನೂಟವ ಕಂಡು, 
ತಣ್ಣನೆಯೆ ತಣಿದುಂಡು ನಲಿವನಾರೈ 
ಇತ್ತ ಬಾ , ಇತ್ತ ಬಾ , ಇತ್ತ ಬಾರೆ , 
ಎತ್ತ ನೋಡಿಲೆಲ್ಲ, 
ಮತ್ತೆ ಹಗೆಯೊಂದಿಲ್ಲ, 
ಕೊರೆವ ಚಳಿ ಬಿರುಗಾಳಿಯಲ್ಲದಿಲ್ಫ್ . 

- “ ಶ್ರೀ ? 
ಮೂಲ : “ Under the greenwood tree '. 
( ಅಸ್ ಯು ಲೈಕ್ ಇಟ್ , II . v 1-8 ; 36-43. 
( ಇಂಗ್ಲಿಷ್ ಗೀತಗಳು ' ಸಂಗ್ರಹದಿಂದ. 


ಬೀಸು ಬೀಸೆಲೆ ತಳಿಯ ಗಾಳಿ 

ಬೀಸು ಬೀಸೆಲೆ ಚಳಿಯ ಗಾಳಿ , 
ಪಡೆದ ನೆರವನು ಮರೆವನಳತೆಗೆ 

ಮರುಕವಳಿದವನಲ್ಲ ನೀ . 
ನಿನ್ನ ಹಲ್ಲಿಗೆ ಇಲ್ಲವಾ ಮೊನೆ 
ಇಲ್ಲ ನಿನ್ನನು ಕಾಂಬ ಯಾತನೆ 
- ನಿನ್ನು ಸಿರು ಗಡುಸಾದರೂ . 
ಹೈ ಹೊ – ಹಾಡಿರಿ , ಹೈ ಹೊ ಎನ್ನುತ 
ಹಸುರು ಬೇಲಿಯ ಹೊದರಿಗೆ . 
ಬಹಳ ಮಟ್ಟಿಗೆ ನಟನೆ ನೇಹ 
ಒಲುಮೆ ಬಲು ಸಲ ಬರಿಯ ದ್ರೋಹ 

ಇರಲಿ , ಎತ್ತಿರಿ ದನಿಯ “ ಹೈ ಹೊ ?” 
ಹಸುರು ಬೇಲಿಯ ಹೊದರಿಗೆ – ಈ 
ಬದುಕೆ ಸರಿ ಬಲು ಹಿಗ್ಗಿಗೆ. 

178 | 


= > ಸಾನೆಟ್ ಮತ್ತು ಇತರ ಕವನಗಳು ಹಾಗೂ ಗೀತಗಳು 


ಘನಿಸು ಘನಿಸೆಲೆ ಕಹಿಯ ಬಾನೇ , 
ಉಪಕೃತಿಯ ವಿಸ್ಮರಣೆಯಳತೆಗೆ 

ಕಚ್ಚಿ ಘಾತಿಸಲರಿಯೆ ನೀ . 
ನೀರುಗಳ ಕಿವಿಚಿದರು ನೀನು 
ನಿನ್ನಿ ರಿತ ಸಮನಪ್ಪುದೇನು 
- ಮರೆವ ನೇಹಿಗನಿರಿತಕೆ ? 
ಹೈ ಹೊ - ಹಾಡಿರಿ, ಹೈ ಹೊ ಎನ್ನು ತ 
ಹಸುರು ಬೇಲಿಯ ಹೊದರಿಗೆ. 
ಬಹಳ ಮಟ್ಟಿಗೆ ನಟನೆ ನೇಹ 
ಒಲುಮೆ ಬಲು ಸಲ ಬರಿಯ ದ್ರೋಹ 

ಇರಲಿ, ಎತ್ತಿರಿ ದನಿಯ “ ಹೈ ಹೊ ? 
ಹಸುರು ಬೇಲಿಯ ಹೊದರಿಗೆ – ಈ 
ಬದುಕೆ ಸೈ ಬಲು ಹಿಗಿಗೆ. 

- ಪು ತಿ ನ 
BOSO : ' Blow , blow , thou winter wind '. 
( ಆ್ಯಸ್ ಯು ಲೈಕ್ ಇಟ ', II , vii. 174 -193 . 


ವಸಂತ ಶಿಶಿರ 

ನೆರೆಯ ನವರೆ ದೇಶಕ್ಕೆ ಅತಿಥಿಯಾಗಿ ಬಂದ ಫ್ರಾನ್ಸಿನ ರಾಜಕುಮಾರಿಯ ಗೌರವಾರ್ಥ 

ವಾಗಿ ಅಲ್ಲಿನ ಪ್ರಜೆಗಳು ಆಡಿತೋರಿಸುವ ಪ್ರಸಂಗವೊಂದರ ಕೊನೆಯ ಗೀತಗಳಿವು. 
ವಸಂತ : ರಂಗುರಂಗಿನ ಡೈಸಿಗಳು 

ನೀಲಿಯ ವಯಲೆಟ್ಟು 
ಬೆಳ್ಳಗೆ ಬೆಳಗುವ ಲೇಡಿ ಸ್ನಾಕ್ಸ್ 
ಹಳದಿಯ ಬಣ್ಣದ ಕಕ್ಕೂ ಬಡ್ಸ್ 
ಹಿಗ್ಗನು ಬಳಿದಿರೆ ಹೊಲಹೋಲಕೆ 
ಮರಕೂ ಮರಕೂ ಕೋಗಿಲೆ ಕುಳಿತು 
ಗಂಡಂದಿರ ವಾಕರಿಸುವುದು - 
ಏಕೆನೆ , ಇಂತಲ್ಲವೆ ಅದು ಕೂಗುವುದು ಕ ” 


179 


ನೀ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
“ ಹೆಂಡಿರು ಮಿಂಡರಿಗಾದರು , ಮರುಳೇ 
ಕಕೂ ಕಕೂ ” - ಎದೆ ನಡುಗುವ ಸರ 
ಗಂಡರ ಕಿವಿಗಿದು ಬಲು ಘೋರ. 1 . 


ಕುರುಬರೂದೆ ಜವೆ ಹುಲ್ಲಿನ ಸೀಪಿ 
ಉಳುವವಗಾಗಲು ಗೆಲು ಲಾರ್ಕ ಗಂಟೆ 
ಅಡಿಯಿಡಲಾಮೆ ಕಾಗೆ ಕರಿ ಚಿಕ್ಕ 
ಕನೆ ಮಡಿಮಾಡೆ ಬೇಸಗೆಯುಡುಪ 
ಕೋಗಿಲೆ ಆ ಸಮಯದಿ ಮರಮರದಿ 
ಮದುವೆಯಾದವರ ವಾಕರಿಸುವುದು . 
ಇಂತಲ್ಲನೆ ಅದು ಸರ ತೆಗೆಯುವುದು - ಕಕೂ ” 
“ಹೋದರು ಹೆಂಡಿರು ಮಿಂಡರ ಜತೆಗೆ 
ಕಕೂ ಕಕೂ ” – ಭೀಕರ ನುಡಿಯೇ , 
ಗಂಡಂದಿರಿಗಿದು ಕಚ್ಚು ಕಹಿ . 


ಶಿಶಿರ : 


ಮಂಜಿನ ಹರಳು ಗೋಡೆಗೆ ನೇಲೆ 
ಕುರುಬ ಡಿಕ್ಕು ತನ್ನು ಗುರುಗಳೂದೆ 
ಅಂಗಳಕೊಯ್ಯಲು ಟಾಂ ಸೌದೆಗಳ 
ಗಡ್ಡೆಯ ಕಟ್ಟಲು ಕಂಚೋಳು ಹಾಲು 
ನೆತ್ತರಿಗಾಗಲು ಚಿವುಟಿನ ನೋವು 
ದಾರಿಗಳೆಲ್ಲವು ಬಲು ಹೊಲಸಾಗೆ 
ಆಗಿರುಳೊಳು ಬಿರುಕಂಗಳ ಗೂಬೆ 
ಸರವೆತ್ತುವುದು - “ ಟು ಫೈಟ್ 
ಟುಹೂ ” – ಗೆಲುವಿನ ಮಟ್ಟು 
ಬಟ್ಟಿಯ ಸೋದಿಸೆ ಮಣಕಿನ ಜೋನ್. 


ಊಳುತೆತ್ತಲೂ ಬೀಸಲು ಗಾಳಿ 
ಕೆಮ್ಮಿಳದ್ದಲು ಪಾದ್ರಿಯ ಪಾಠ 


1 ಕಕೂ ' ಶಬ ದ್ವಂದ್ವಾರ್ಥಸೂಚಕ . 'ಕೋಗಿಲೆ', ' 

ಕೋಗಿಲೆಯ ಕೂಗು' ಎಂದಲ್ಲದೆ “ ಹಾದರ 
ಗಿತಿ ಯ ಗಂಡ' ( cuckold , from Fr . Cucuault - cucu, Cuckoo) ಎಂಬ ಅರ್ಥವೂ ಅದಕ್ಕಿದೆ. 
ಕವಿ ಆ ಶೇಷೆಯ ಉಪಯೋಗ ಪಡೆದು ಕೋಗಿಲೆ ಕೂಗಿದಾಗ ಅದು ಮನುಷ್ಕನನ್ನು “ ಮಿಂಡನ 
ಬೆನ್ನು ಹತ್ತಿದ ಹೆಂಡತಿಯ ಗಂಡ ನೀನು ” ಎಂದು ಅಣಕವಾಡುತ್ತಿದೆಯೆಂದು ಕಲ್ಪಿಸಿದ್ದಾನೆ. - ಸಂ . 


180 


ಸಾನೆಟ್ ಮತ್ತು ಇತರ ಕವನಗಳು ಹಾಗೂ ಗೀತಗಳು ಏe 


ಮಂಜೊಳು ಕುಳಿತಿರೆ ಬಿಮ್ಮನೆ ಹಕ್ಕಿ 
ಕೆಂಪೇರಲು ಮರಿಯಾನಳ ಮೂಗು 
ಸುಟ್ಟ ನಳ್ಳಿ ಬೋಗುಣಿಯೊಳು ಹಿಸ್ಸೆನೆ 
ಆಗಿರುಳೊಳು ಬಿರುದಿಟ್ಟ ಯ ಗೂಬೆ 
ಸರ ತೆಗೆಯುವುದು - ಟು ಫೈಟ್ 
ಟುಹೂ ” – ಗೆಲುವಿನ ಮಟ್ಟು 
ಬಟ್ಟಿ ಯನಿಳಿಸಲು ಮಣಕಿನ ಜೋನ್, 

- ಪು ತಿ ನ 
ಮೂಲ : Spring - Winter. 
( ಲವ್ ಲೇಬರ್ ಲಾಸ್ಟ್ ', V . ii. 881 -916, 


ತೆಗೆ, ಓ , ತೆಗೆ 

ಮದುವೆಯಾಗುವೆನೆಂದು ನಂಬಿಸಿ ಕೈ ಕೊಟ್ಟ ನಲ್ಲ ಏಂಜೆಲೋನಿಂದ ವಂಚಿತಳಾದ 
ಮರಿಯಾನ ಈ ಗೀತದಲ್ಲಿ ತನ್ನ ಬಯಕೆಯ ನೆನಪನ್ನು , ಅದು ತಂದ ನೋವನ್ನು 

ತೋಡಿಕೊಂಡಿದ್ದಾಳೆ. 
ತೆಗೆ , ಓ , ತೆಗೆ , ನಿನ್ನಾ ತುಟಿಗಳನು 

ಕಡು ಸವಿ ಹುಸಿಯಾಣೆಯನಿಟ್ಟವನು 
ಆ ಕಂಗಳ -ಮೂಡಣ ಮುಂಬೆಳಕನು 
ಹಗಲನೆ ಬಳಿಗೆಡಿಸುವ ದೀವಿಗಳ. 


ಆದೊಡೆ ತಾರೆನ್ನಾ ಮುದ್ದು ಗಳ , ತಾ ತಾ ಮುರಳಿ 
ಒಲುಮೆಯ ಮುದ್ರೆಗಳ 

ಆದೊಡೆ ಬರಿದೆಯೆ ಒತ್ತಿದವ 
ಬರಿದೆಯೆ ಒತ್ತಿದವ . 

- ಪು ತಿ ನ 
ಮೂಲ : “ Take, O , take those lips away”. 
( ಮುಷರ್ ಫರ್ ಮೆಷರ್ ' , IV . i. 1- 6, 


ಅಂಜದಿರು 

ಸಂಮೋಹನ - ದ್ರವ ವೊಂದನ್ನು ಸೇವಿಸಿ ಮೂರ್ಛಹೋದಇನೊಜೆನಳ ಮುಖ ಮರಣದ 
ಛಾಯೆಯನ್ನು ತಳೆದಿದೆ. ಅವಳ ತಮ್ಮಂದಿರಾದ ಗಿಡೇರಿಯಸ್ ಮತ್ತು ಎರ್ವಿರೇಗಸರು 

ಅಕ್ಕ ಸತ್ತಳೆಂದು ಭಾವಿಸಿ ಅವಳ 'ಮೃತದೇಹ' ದ ಮುಂದೆ ಈ ಗೀತವನ್ನು ಹಾಡುತ್ತಾರೆ. 
ಇನ್ನು ಮೇಲಂಜದಿರು ಬಿಸಿಲ ಬೇಗೆಗೆ ನೀನು 
ಬೆನ್ನೆಲುಬು ಕೊರೆವಂಥ ಚಳಿಗಾಳಿಗೆ. 


181 


» ಷೇಕ್ಸ್ಪಿಯರಿಗೆ ನಮಸ್ಕಾರ 


ದಿನದಿನದ ದುಡಿಮೆಯನು ದುಡಿದು ಮುಗಿಸಿಹೆ ನೀನು 
ಕೊನೆಯಾಸರವ ಸೇರುವೀ ವೇಳೆಗೆ. 
ಇದ್ದವರು ಇಲ್ಲದರು ಮನೆಗೆ ಮರಳುವರಯ್ಯ 
ಸಲ್ಲಬೇಕಾದ ದಿನಗೂಲಿ ಸಂದು 
ಬಂಗಾರದಂಥ ಹುಡಿಗೆಯರು ಹುಡುಗರು ತಾವು 
ನುಸರೆಯವರಂತಾಗಿ ಮಣ್ಣಿನೊಡನೊಂದು. 


ಉಳ್ಳವರ ಉರಿಮೋರೆಗಂಜದಿರು ನೀನಿನ್ನು 
ಉಗ್ರದಂಡವ ದಾಟಿದಗ್ರಗಣಿ ನೀನು. 
ಅನ್ನ ವಸ್ತ್ರದ ಚಿಂತೆಯಾವರಣ ನಿನಗೇಕೆ ? 
ಬತ್ತಲೇನದು ನಿನಗೆ ಮುತ್ತಲೇನು ? 
ಕಾಲ ಬಂದಿರಲಹುದು ರಾಜದಂಡವು ಮಣ್ಣು , 
ಅತುಲ ವಿದ್ಯೆಯು ಮಣ್ಣು ವೈದ್ಯ ಮಣ್ಣು 
ಓ ! ನಿಯತಿನಿಯಮವಿದ ಮೀರಿದವರೇ ಇಲ್ಲ 
ಮಣ್ಣು ಮುಕ್ಕಿದರೆಲ್ಲರೂ ಮುಚ್ಚಿ ಕಣ್ಣು . 


ನಿಯಾ ವಜ್ರ ನಿರ್ಘೋಷಕಂಜದಿರಿನ್ನು 
ಅಂಜದಿರು ಕಾರ್ಗಾಲ ಕೋಲ್ಮಂಚಿಗೆ 
ಪಿಸುಣರಾಪಾದನೆಗೆ ನಿಂದಕರ ನಿಂದನೆಗೆ. 
ಗೆರೆಯೆಳೆದೆ ಸುಖದುಃಖಗಳ ಹೊ೦ಚಿಗೆ. 
ತರುಣ ಕಾದಲರೆಲ್ಲ ಓ ಸಕಲ ಪ್ರೇಮಿಗಳು 
ಸಹಿಯಿಕ್ಕುವರು ಮಣ್ಣಿಗಾಗಿ ಭರತಿ 
ಮಣ್ಣಿನಾ ಮಾಂಡಲಿಕರಾಗಿ ನಿನ್ನೊಲು ಬೀಡು 
ಬಿಡದೆ ಗತಿಯೇ ಇಲ್ಲ ಬರಲು ಸರತಿ. 

- ವಿನಾಯಕ 
B o : ' Fear no more the heat o ' th ' sun '. 
( ಸಿಂಬೆಲೈನ್', IV .ii, 258- 275 . 


ನಾ ಟ ಕ ಗಳಿ೦ದ ಆರಿಸಿದ 


ಭಾಗಗಳು 


( ಪ್ರಾಯಶ : “ ಶ್ರೀ ” ಅವರಿಗೂ ಸ್ವಲ್ಪ ಹಿಂದೆಯೋ ಅಥವಾ ಅವರ ಸರಿಸುಮಾರಿಗೆ ಇಂಗ್ಲಿಷ್ ಕಾವ್ಯ 
ಸಾಹಿತ್ಯದ ಮುತ್ತು ರತ್ನಗಳನ್ನು ಹೊಸಗನ್ನಡ ಸಾಹಿತ್ಯಕ್ಕೆ ಪರಿಚಯ ಮಾಡಿಕೊಟ್ಟ ಇನ್ನೊಬ್ಬ 
ಪ್ರಮುಖರೆಂದರೆ ದಿ || ಹಟ್ಟಿಯಂಗಡಿ ನಾರಾಯಣರಾಯರು ( 1863 - 1921 ), ಅವರ “ ಆ೦ಗ ಕವಿತಾ 
ಸಾರ' ಗ್ರಂಥದಲ್ಲಿ ಇಂಗ್ಲಿಷ್ ಕಾವ್ಯ ಕೃತಿಗಳಿಂದ ಆಯ್ದು ಮಾಡಿದ ಅನುವಾದಗಳಿವೆ. ಅದರಲ್ಲಿ ಷೇಕ್ 
ಸ್ಪಿಯರನ ನಾಟಕಗಳಿಂದ ಹನ್ನೊಂದು ಕವಿತಾಖಂಡಗಳನ್ನು ಆರಿಸಿ ಇಪ್ಪತ್ತೈದು ಪದಗಳಲ್ಲಿ 
' ಸುಭಾಷಿತ ಕಲಾಪ' ಎಂಬ ಶೀರ್ಷಿಕೆಯಲ್ಲಿ ಅನುವಾದಿಸಿ ಪ್ರಕಟಿಸಿದ್ದಾರೆ. ಈ ಗ್ರಂಥ ದುರ್ಲಭ. ದೊರೆತ 
ಕೆಲವು ಪದ್ಯಗಳನ್ನು ಇಲ್ಲಿ ಕೊಡಲಾಗಿದೆ. “ ಸುರಪತಿ ಸಿಡಿಲಿನಿಂದ . . . . ” ಎಂಬ ಸಾಲಿನಿಂದ ಮೊದ 
ಲಾಗುವ ಪದವನ್ನು ಶ್ರೀ ಎಸ್ . ಅನಂತನಾರಾಯಣ ಅವರ ' ಹೊಸಗನ್ನಡ ಕವಿತೆಯ ಮೇಲೆ 
ಇಂಗ್ಲಿಷ್ ಕಾವ್ಯದ ಪ್ರಭಾವ' ಗ್ರಂಥದಿಂದ ಎತ್ತಿಕೊಂಡಿದೆ. ಉಳಿದೆಲ್ಲವೂ ಮತ್ತು ಈ ಟಿಪ್ಪಣಿಗೆ 
ಸಾಮಗ್ರಿ ಸಹ ಶ್ರೀ ತೀ . ನಂ .ಶ್ರೀಕಂಠಯ್ಯ ಅವರ ಅನುಗ್ರಹದಿಂದ ದೊರೆತದ್ದು . - ಸಂ .] 
ಸುಭಾಷಿತ ಕಲಾಪ | 
ಮರುಳನೋಪನು ಸುಕವಿ ಕಲ್ಪನೆಯ ಮೂರ್ತಿಗಳು 

ಇರದಮಿತ ಛಾಯೆಗಳು ಹುಚ್ಚಗಿಹವು; 
ಗರವಟಿಗೆಯೋಪನಿಗೆ ಬೇಡತಿಯ ಮೊರೆಯಲಿ 
ಸುರರನಿಕ್ಕುಳಿಗೊಳುವ ರತಿಯ ಚಲುವು. 


ಕವಿಯ ಕಂಣಂದದಾ ವೇಶದಿಂದುರುಳಾಡಿ 

ದಿನದೊಳಗು ಬುವಿಯೊಳಗು ತಿರುಗುತಿಹುದು, 
ಅವಿಷಯವ ಕಲ್ಪನೆಯು ರೂಪಿಸಲು ಲೇಖಣಿಕೆ 
ನವನಾಮಧಾನಗಳನೊದಗಿಸುವುದು . 

- ಎ ಮಿಡ್ಸಮ್ಮರ್ ನೈಟ್ಸ್ ಡ್ರಮ್' , V .i. 7- 17 . 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಕರುಣ ರಸ ಹಿಂಡಿ ತೆಗೆಯುವುದಲ್ಲ. ದಿನದಿಂದ 

ಸುರಿವ ಶೀಕರದ ಸ್ವಭಾವಿ ಅಹುದು ; 
ಹರಸಿ ಹದುಳಿನಲಿರಿಸಿ ನೀಡುವನ ಪಡೆಯುವನ, 
ಎರಡು ಗುಣದಿಂದ ಸುಕೃತಾರ್ಥವಹುದು. 


ಹಿರಿಯರಲ್ಲಿ ಹಿರಿದು, ಗದ್ದುಗೆ ಮುಕುಟಗಳಿಗಿಂತ 

ಅರಸನಲಿ ಮಿಗಿಲೆನಿಸಿ ಒಪ್ಪುತಿಹುದು ; 
ನರಪತಿಯ ದಂಡ ಲೌಕಿಕ ವಿಭವ ಲಾಂಛನವು, 
ಗರಿನ ಸಾಧನಗಳಿಗೆ ಪೀಠವಹುದು. 


ಕರುಣವೀ ದಂಡಾ೦ಕಿತ ಪ್ರಭುತ್ವಕೆ ಮೇಲು 

ಧರಣಿಪರ ಹೃದಯದಲಿ ಪಟ್ಟ ವದಕೆ ; 
ಕರುಣದಿಂದವರ ಬಲ ನೀತಿಯನು ತಂಪಿಸಲು 
ಪರಮೇಶನೀಶತೆಯ ಸಾಮ್ಮವದಕೆ . 

- - ( ದಿ ಮರ್ಚೆಂಟ್ ಅಫ್ ವೆನಿಸ್ ) , IV . i. 181- 94, 


ಜಾತಿಮತ ಬೇರಾದರೇತಕ್ಕೆ ಶತ್ರುತ್ವ ? 

ನೂತನ ಪ್ರತನ ಮಾರ್ಗಸ್ಥರಾರು ? 
ಆತನಿಗು ಕಣ್ಣು ಕೈ , ಈತನಿಗು ನೇತ್ರ ಕರ , 
ಚೇತನೇಂದ್ರಿಯ ಗುಣಗಳಿರದರಾರು ? 


ಕಾಯಪೋಷಣದಲ್ಲಿ ನೋಯಿಸುವ ರುಜೆಯಲ್ಲಿ 

ಮಾಯಿಸುವ ತೆರದಲಿತರ ಎಲ್ಲಿ ? 
ಗಾಯಮಾಡಲು ರಕುತ, ಕಟ್ಟಾಡಿಸಿದರೆ ನಗೆ 
ಸಾಯರೇ ವಿಷದಿಂದ, ಭೇದವೆಲ್ಲಿ ? 

- ಅದೇ , III . i . 54 - 61. 


ಅರಿತವಗೆ ಸಂಕಷ್ಟ ಸುಖಲಾಭದವಕಾಶ | 

ದೊರೆಯುವುದು ಮಣಿಫಣಿಯ ಶಿರಸಿನಲ್ಲಿ ; 
ಮರಗಳಲಿ ಮಾತನನಿಗುಪಲಗಳ ಉಪದೇಶ 
ಒರತೆಗಳಲೋದುಶುಭ ನೋಡಿದಲ್ಲಿ . 

- ( ಆ ಸ್ ಯು ಲೈಕ್ ಇಟ್ ”, II , i. 12 -17, 


184 


= > ನಾಟಕಗಳಿಂದ ಆರಿಸಿದ ಭಾಗಗಳು 


ನರಲೋಕವೆಲ್ಲ ನಾಟಕಶಾಲೆಯಂತಿರುತ 

ಪುರುಷನನಿತೆಯರು ಬರಿಯಾಟದವರು . 
ಮೆರೆದವರು ನಿಷ್ಠಮಿಸಿ ಹೆರರು ಪ್ರವೇಶಿಸುತ 
ಪರಿಪರಿಯ ವೇಷಗಳ ನಟಿಸುತಿಹರು. 

- ಅದೇ , II, vii, 139 -142 . 
ದೀವಟಿಗೆಗಳ ಪರರ ಹಿತಕೆ ಹೊತ್ತಿಸಿದಂತೆ . 

ದೇವರು ಮನುಷ್ಯನನು ಯೋಜಿಸುವನು , 
ಸೇವೆಯಿಂದುತ್ಕಷ್ಟ ಕಾರ್ಯಗಳ ಸಾಧನಕೆ 

ಜೀವಗುತ್ತಮ ಶಕ್ತಿ ಪಾಲಿಸುವನು . 


ಲೋಭಿಪ್ರಕೃತಿದೇವಿ, ಸರ್ವಶಕ್ತಿ ಪ್ರದಳು ; 

ಲಾಭವೆಣಿಸದೆ ಒಂದು ಕಾಸ ಕೊಡಳು . 
ಆ ಭರತಿವೃದ್ಧಿ ಯೊಡನವಳ ಸಾಲವ ತೆರಲು 
- ಶೋಭಿಸುವ ವರಗಳನು ನೀಡುತಿಹಳು. 

- ಮೆಷರ್ ಫರ್ ಮೆಷರ್' , I . i. 33 -41, 


ಸುರಪತಿ ಸಿಡಿಲಿನಿಂದ ಹೆಮ್ಮರಗಳನು ಸೀಳಿ 

ಕಿರಿಯ ಗಿಡಗಳನುಳಿಸಿ ಕರುಣಿಸುವನು. 
ನರನಲ್ಪ ಪದವಿಯಲಿ ಮಂಡಿಸಲು ಹೆಕ್ಕಳಿಸಿ 
ಸುರರೆದುರೆ ಮಂಗಾಟವಾಡುತಿಹನು. 

- ಅದೇ , III , ii. 114 -121 . 1 
- ಹಟ್ಟಿಯಂಗಡಿ ನಾರಾಯಣರಾವ್. 
“ ಆ೦ಗ್ಲ ಕವಿತಾಸಾರ' ದಿಂದ. 


1 ಈ ಸಂದರ್ಭಸೂಚನೆಗಳು ಅನುವಾದಕರು ನಿರ್ದೆಶಿರುವವಲ್ಲ . ಮೂಲಪಾಠದೊಡನೆ ಅರ್ಥದ 
ತಾಳೆ ಹೊಂದಿಸಿ, ಅನುಮಾನದ ಮೇಲೆ ಅವನ್ನು ಕೊಡಲಾಗಿದೆ. - ಸಂ . 


185 


ಎರಡನೆಯ ರಿಚರ್ಡ್ : ಪದಚ್ಯುತಿಯ ದೃಶ್ಯ 
ಗೌಸೆಸ್ಟರನನ್ನು ಕೊಂದನೆಂಬ ಸುಳ್ಳು ಆರೋಪದ ಮೇಲೆ ಎರಡನೆಯ ರಿಚರ್ಡ್ 
ದೊರೆಯಿಂದ ಆರು ವರ್ಷಗಳ ಕಾಲ ದೇಶಭ್ರಷ್ಟನಾಗಿದ್ದ ಅವನ ದಾಯಾದಿಬೋಲಿಂಗ್ 
ಬೈಕ್ ಏಕಾಏಕಿ ಹಿಂದಿರುಗಿ ಬಂದು , ರಿಚರ್ಡ್ ರಾಜಧಾನಿಯಲ್ಲಿಲ್ಲದ ಹೊತ್ತಿನಲ್ಲಿ 
ದಂಗೆಯೆದ್ದು ರಾಜ್ಯವನ್ನು ಆಕ್ರಮಿಸಿಕೊಳ್ಳುತ್ತಾನೆ. ರಿಚರ್ಡನ ಕೈಸೆರೆಯಾಗುತ್ತದೆ. 
ಕೊಲೆಯ ವಿಚಾರಣೆಯಿಂದ ಮೊದಲಾಗುವ ಈ ದೃಶ್ಯದಲ್ಲಿ ಬೋಲಿಂಗ್ಬೋಕ್ ರಿಚರ್ಡ 
ನನ್ನು ಪದಚ್ಯುತಗೊಳಿಸಿ ಅವನ ದಂಡಮುಕುಟಗಳನ್ನು ಕಸಿದುಕೊಳ್ಳುವ ಚಿತ್ರಣವಿದೆ. 
ಒಂದು ದೃಷ್ಟಿಯಲ್ಲಿ ಈ ದೃಶ್ಯ ಸಾಂಕೇತಿಕ, ಎಲ್ಲ ಕಾಲಗಳ, ಎಲ್ಲ ದೇಶಗಳ ರಾಜಕೀಯ 

ಚರಿತ್ರೆಯ ಜೀವಾಳವೇ ಇದರಲ್ಲಿ ಅಡಗಿದೆ. 
ಸ್ಥಾನ : ವೆಸ್ಟ್ ಮಿನಿಸ್ಟರ್ ಹಜಾರ. 
ಪ್ರವೇಶ : ಬೋಲಿಂಗ್‌ ಬೊಕ್, ಆನುರ್ಲಿ, ನಾರ್ದಂಬರ್‌ಲ್ಯಾಂಡ್ , ಪರ್ಸಿ , ಫಿಟ್ಸ್‌ವಾಟರ್‌ , ಸರಿ , 
ಪಾದ್ರಿ ಕಾರ್ಲಿಸ್ಥಿ , ಅಧಿಪಾದ್ರಿ ವೆಸ್ಟ್ ಮಿನಿಸ್ಟರ್ , ಒಬ್ಬ ಪ್ರಭು, ದೂತ, ಅಧಿಕಾರಿಗಳು ಮತ್ತು ಬೇಗಟ್ . 
ಬೋಲಿಂಗ್ಬೋಕ್, ಯಾರಯ್ಯ ಯಾರಲ್ಲಿ ? ಕರೆ ಬೇಗಟನನಿತ್ಯ . 

ಅಳುಕದುಸಿರೆಳವಗೆಯನೀಗ, ಬೇಗಮ್ , ಬೇಗ – 
ಧೀರ ಸೆಕ್ಟರನ ಸಾವಿನೊಳಮೆಯು ಗೊತ್ತೆ ? 
ರಾಜಕೈಂಕರದಿಂದೊಡರಿಸಿದನದನಾವನ್ ? 

ಅವನಕಾಲಿಕ ನಿಧನವನ್ನೊ ಡರಿಸಿದರಾರು ? 
ಬೇಗಟ್ 

ಹಾಗಾದರಾಮುರ್ಲಿ ಪ್ರಭುವ ಕಡೆ ಕರೆಸು . 
ಬೋಲಿಂಗ್ಬೋಕ್, ಬಂದು ನಿಲ್ಲಿವನೆದುರು ತಮ್ಮ ಅನುರ್ಲಿ ನೀನ್. 
ಬೇಗಟ್ . ಒಮ್ಮೆ ಉಸಿರಿದುದನಂತಲ್ಲವೆಂಬುದ ನಿನ್ನ 

ವೀರ ನಾಲಗೆ ಧಿಕ್ಕರಿಸದಿರದು ಬಲ್ಲೆ ನಾ . 

ಸೆಕ್ಟರನ ಕೋಲುವ ಸಂಚು ನಡೆಯುತ್ತಿದ್ದ 
ಭೀಕರಾವಧಿಯಲ್ಲಿ ಆಂಗ್ಲ ರಾಜಾಸ್ಥಾನ 


186 


ಎ ನಾಟಕಗಳಿಂದ ಆರಿಸಿದ ಭಾಗಗಳು 
ದಿಂದ ಕೆರೆ ಪಟ್ಟಣದ ಗಡಿಯವರೆಗಿನ ನೆಲವನ್ 
ಅಳೆದೆನ್ನ ನೀಳ್ಮೆ ಪಿತೃ ವ್ಯತಿರ ಮುಟ್ಟುವುದೆ ?? 
ಎಂದು ನೀನೊರೆದುದನು ಕೇಳಿದ್ದೆ ನಾನ್ ; ಅಲ್ಲ 
ದಿತರ ಮಾತುಗಳನೆಷ್ಟೋ ಹೇಳಿ ನೀನಂದು - 
“ ಲಕ್ಷವರಹಗಳ ಮೆಚ್ಚನುಕೊಡಲು ಬಂದರೂ 
ಅದರಾಸೆಗಾಗಿ ಬೋಲಿಂಗ್ಬೋಕನೀಯಾಂಗ್ಲ 
ರಾಜ್ಯಕ್ಕೆ ದೊರೆಯಾಗಿ ಬರುವುದನ್ನು ಸಂವತಿಸೆನ್ ' 
ಎಂದು ನೀನೆಂದುದನ್ನೂ ನಾನು ಕೇಳಿದ್ದೆ. 
ನನ್ನ ದಾಯಾದ ಸೋದರ ಸರೀ ನಾಡ 
ದೆಷ್ಟು ಧನ್ಯತೆಯ ಪಡೆದೀತೆಂದು ಕೂಡನೀನ್ 

ಆಡಿದ್ದೆ. 
ಆವುರ್ಲಿ 

ರಾಜಪುತ್ರರೆ, ಘನಸ್ಥರೆ, ನಾನು 
ದೇನೆಂದು ಈ ನೀಚಗುತ್ತರವ ಕೊಡಬಹುದು ? 
ದಂಡಿಸಲು ಸರಿದೊರೆಯೆ ನನಗವನು ? ನಾನೀಗ 
ದಂಡಿಸಲೆ ಬೇಕಾಯ್ತು . ಇಲ್ಲದೊಡೆ ನನಗಿರುವ 
ಮರಾದೆ ಮಸುಳಿಸುವುದಪವಾದದೀ ಜಿ . 
ಮಾಡಿದಪಲಾಪಫಲದಿಂದ ನೋಡಿದೆ ನನ್ನ 
ಶಪಥ, ಮರಣದ ಗಂಡು ಮುದ್ರೆ , ನಿನ್ನ ೩ ಗ 
ನರಕಾರ್ಹನೆಂದು ತೆಗೆದಿಟ್ಟಿದೆ. ನರಾಧನಾ, 
ಸುಳ್ಳು ಹೇಳುವೆ ನೀನು; ನೀನು ಹೇಳಿದ್ದೆಲ್ಲ 
ಸುಳ್ಳೆಂದು ಸಾಧಿಸುವೆ . ನನ್ನ ವೀರಕೃಪಾಣ– 
ದಲಗು ನಿನ್ನೆ ದೆಯ ತೀರಾ ಹೇಸು ನೆತ್ತರನು 

ಮುಟ್ಟಿ ಹೊಲಸಾದೀತು - ಹುಸಿದ ಹೊಲೆಯದರೊಳಿರೆ. 
ಬೋಲಿಂಗ್ಬೋಕ್, ಸಹಿಸು, ಬೇಗಟ್ , ಸಹಿಸು ; ಆ ವಿಷಯವೆತ್ತದಿರು . 
ಆವುರ್ಲಿ ಒಬ್ಬನಿಲ್ಲದೆ ಹೋದರಿಲ್ಲಿಷ್ಟು ಜನರೆದುರು 

ನನ್ನ ಕೆರಳಿಸಿದವನ ನಾ ಬಿಡುತ್ತಿರಲಿಲ್ಲ. 
ಫಿಟ್ಸ್ ವಾಟರ್ . ನಿನ್ನಳವು ಕರುಣೆಯನ್ನಾಧರಿಸಿ ಸೈರಿಸಿದೆ 

ಎನ್ನುವೆಯ ? ಹಾಗಾದರೆ ನಿನ್ನ ಶಪಥಕ್ಕೆ 
ಪ್ರತಿಶಪಥ ನನ್ನ ದಿ - ನೀನಲ್ಲಿ ನಿಂತಿಹುದ 
ತೋರಿಸುವ ಈ ರಮ್ಯ ರವಿಯಾಣೆಯಾಗಿಯೂ 
ನೀನಂತು ಹೇಳಿದ್ದ ಕೇಳಿದ್ದೆ ನಾನಾಗ ; 
ಘನವಂತನಾದ ಗೌಸೆಸ್ಟರನ ಮರಣಕ್ಕೆ 
“ ನಾನೆ ಕಾರಣನ್ ' ಎಂದು ನೀ ಜಂಭ ಕೊಚ್ಚಿದ್ದೆ. 
ಇಪ್ಪತ್ತು ಸಲ ನೀನು ಹೇಳಿಲ್ಲವೆಂದರೂ 

187 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ ಎಲ್ಲ 
ನಿನ್ನ ಹೇಳಿಕೆಯೆಲ್ಲ ಹುಸಿಯೆ ಸರಿ ; ಈ ನನ್ನ 
ಕರವಾಳ ಮೊನೆಯಿಂದ ಅನ್ಸತಕ್ಕೆ ತವರಾದ 

ನಿನ್ನೆದೆಯ ಕಡೆಗೆ ನಾ ತಿವಿದದನ್ನಟ್ಟುವೆನು. 
ಆನುರ್ಲಿ, ಆ ದಿನವ ನೋಡಲೆಂದೂ ಉಳಿಯಲಾರೆ ನೀನ್ ; 

ಎಲ್ಲಿ ನಿನಗಾ ಧೈರ ? ಹೆಂಬೇಡಿ, ತೊಲಗಾಚೆ ! 
ಫಿಟ್ಸ್ ವಾಟರ್ ನನ್ನಾ ತ್ಮದಾಣೆ - ಇದೆ ಆಗದೇನಾ ಗಳಿಗೆ ? 
ಆನುರ್ಲಿ ಫಿಟ್ಸ್ ವಾಟರನೆ , ನಿನಗೆ ನರಕ ಕಟ್ಟಿಟ್ಟದ್ದು 

ಈ ಮಾತನಾಡಿದ್ದಕೆಲವೊ ಬಾಯುಚ್ಚು , ನಡೆ. 
ಪರ್ಸಿ, 

ಆಮುರ್ಲಿ, ಹುಸಿವೆ ನೀನೀ ಪ್ರಕರಣದಲ್ಲವನು 
ಎಷ್ಟು ಸತ್ಯಾತ್ಮನೋ ನೀನಷ್ಟ ಸತ್ಯಾತ್ಮ . 
ನೀನಷ್ರವನೆಂದು ಸಿದ್ಧ ಮಾಡಲು ನಾನು 
ಪ್ರಾಣಪಣವಿಟ್ಟಿರುವೆ ; ಧೈರವಿದ್ದರೆ ನೀನು 

ಸ್ವೀಕರಿಸು ನಾನೀಯುವೀ ರಣಾಹ್ವಾನವನು ! 
ಆನುರ್ಲಿ ನಾನು ಸ್ವೀಕರಿಸದಿರೆ ಕೊಳೆತುಹೋಗಲಿ ನನ್ನ 

ಕೈಗಳಿನ್ನೆ೦ದಿಗೂ ನನ್ನ ಹಗೆ ಹೊತ್ತಿರುವ | 
ಚಮಕಿಪ ಶಿರಸ್ಕಾಣದೆದುರೀ ಪ್ರತೀಕಾರ 

ನಿಷ್ಠ ಖಡ್ಗವ ಝಳಪಿಸಲು ಸಾಧ್ಯವಿರದಂತೆ! 
ಮತ್ತೊಬ್ಬ ಪ್ರಭು. ಹಾಗೆ ಮಾಡಲು ಕೊಡುವೆನಾಣತಿಯ ಭೂಮಿಗೇ - 

ಬದ ಪ್ರತಿಜ್ಞನಾದಾನುರ್ಲಿ, ದಿನವಿಡೀ 
ನಿನ್ನ ವಿದ್ರೋಹಿಕರ್ಣಗಳಲ್ಲಿ ಪಡಿನುಡಿವ , 
ಹಾಗೆ ಗರ್ಜಿಸಿ ತುಂಬಿಸುವೆನು ಸುಳ್ಳುಗಳನ್ನು 
ಎಷ್ಟು ಬೇಕಾದರೂ ಛಲಿಸಿ ನಿನ್ನನು; ಇಕೋ 
ಪಣವಿಡುವೆನೆನ್ನ ಮಾನವನಿದಕೆ, ಧೈರವಿರೆ 

ಒರೆಗೆ ಹಚ್ಚಲು ಹೊರಡದನ್ನು ಮುಟ್ಟಾಳನೇ ! 
ಆವುರ್ಲಿ, ಇನ್ನಾರು ಜಿದ್ದು ಕಟ್ಟು ವರೆನ್ನ ಮೇಲೀಗ ? 

ಯಾರೇ ಬರಲಿ ಅವರ ಬಡಿದಪ್ಪಳಿಸುವೆನಿದೆ 
ದೇವರಾಣೆಯ ಮಾಳೊ - ನಿಮ್ಮಂಥ ಇಪ್ಪತ್ತು 
ಸಾವಿರ ಮನುಷ್ಯರೆದುರಾದರೂ ಎದುರಿಸಲು 
ಸಾವಿರಾಳುಗಳ ಬಲವಿದೆ ನೋಡಿನನ್ನೆ ದೆಗೆ. 
ಘನವಂತ ಫಿಟ್ಸ್‌ವಾಟರ್‌, ಎನಗೆ ನೆನಪಿದೆ ಸ್ಪಷ್ಟ - 
ವಾಗಿ ಆ ಮುರ್ಲಿ ಮೇಣ ನೀನು ಮಾತಾಡಿದ್ದು 

ಯಾವ ಹೊತ್ತಿನೊಳೆಂದು, ನಾ ಮರೆಯಲಿಲ್ಲವದ. 
ಫಿಟ್ಸ್ ವಾಟರ್ . ನಿಜ ನೀನು ಹೇಳಿದ್ದು , ನೀನಾಗ ಅಲ್ಲಿದ್ದೆ ; 

ಇದರ ಸತ್ಯತೆಯ ನೀನೆನ್ನೊ ಡನೆಯೇ ನೋಳ್ಳೆ. 


ಸರಿ . 


188 


ನಾಟಕಗಳಿಂದ ಆರಿಸಿದ ಭಾಗಗಳು 


ಫಿಟ್ಸ್ ವಾಟರ್‌. 


ಸರಿ . 


ಸರಿ . 

ದೇವರಿರುವುದು ಎಷ್ಟು ಸತ್ಯವೋ ನಿನ್ನ ನುಡಿ 
ಅಷ್ಟೆ ಅಸತ್ಯ - ಕುಲದೇವರಾಣೆಯಿದಕ್ಕೆ . 
ಸುಳ್ಳು ಹೇಳುವೆ ಸರಿ . 

ಮರಾದೆಗೇಡಿಯೇ , 
ನೀ ನುಡಿದ ಸುಳ್ಳ ಹೊರೆ ನನ್ನ ಖಡ್ಗ ಕ್ಕೆಷ್ಟು 
ಭಾರವೆನ್ನಿಸಿತೆಂದರದು ಸುಳ್ಳು ಗಾರನಾ 
ಗಿರುವ ನಿನ್ನೊಡನೆ ನಿಮ್ಮಪ್ಪನಾ ತಲೆಚಿಪ್ಪು 
ಮಣ್ಣನೊರಗಿರುವ ನೆಲದಲ್ಲಿ ಮಲಗುವವರೆಗೆ 
ಸೇಡುತೀರಿಸಿಕೊಳ್ಳಲೆದ್ದಿಹುದು ; ನನ್ನ ಮಾ 
ನವಿದಕ್ಕೆ ಪಣವಾಗಿ ಸಾಕ್ಷಿಗೊಡುತಿದೆ ನೋಡು 

ಧೈರವಿದ್ದರೆ ಒರೆಗೆ ಹಚ್ಚು ದುರ್ವಾದಿಯೇ ! 
ಫಿಟ್ಸ್‌ವಾಟರ್‌, ಮುನ್ನುಗ್ಗು ನಶ್ವವನ್ನೆಷ್ಟು ಮರುನದಿಂದ 

ಬೆನ್ನು ಚಪ್ಪರಿಸುವೆ ! ಇದೋ ನೋಡು ನಾನಿಲ್ಲಿ 
ತಿನ್ನು ವುದು, ಉಣ್ಣು ವುದು , ಉಸಿರಾಡಿಸುವುದು ಮೇಣ್ 
ಬದುಕುವುದು ನಿಜವಿದ್ದರೆಲೆಲೆ, ಏ ಸರಿ , ನೀ 
ಹುಸಿವೆ , ನೀ ಹುಸಿವೆ, ನೀ ಹುಸಿವೆ '- ಎಂದೆನ್ನು ತ್ಯ 
ಮುಖದ ಮೇಲುಗುಳುವೆನು ನಿರ್ಜನ ಸ್ಥಳದಲ್ಲಿ 
ಕಂಡರೂ , ನಾನು ಸರಿಯೆಂದುದಕೆ ಬಲವಾಗಿ 
ನಿನ್ನನ್ನು ಕಟ್ಟುವುದು ನನ್ನ ಧರ್ಮ, ನವೀನ 
ವಾದ ಈ ಜಗದಲ್ಲಿ ವರ್ಧಿಸುವ ಬಯಕೆಯಿಹ 
ನನ್ನ ಪ್ರಾಮಾಣಿಕ ಪ್ರಾರ್ಥನೆಯ ಮನ್ನಿ ಸದ 
ಪಾಪಕ್ಕೆ ಆಮುರ್ಲಿ ಪಕ್ಕಾ ದನಿಂದು ಮೇಣ್ 
ಘನ ಡೂಕನನ್ನು ಕೊಲ್ಲಲೆಂದು ಕೆಲೆಯಲ್ಲಿ ನೀನ್ 
ಆನುರ್ಲಿ, ನಿನ್ನಿ ಬೈರಾಳುಗಳ ಕಳಿಸಿದುದ 

ಗಡಿಪಾರಿಗೀಡಾದ ನಾರ್‌ಫೋಕ ತಿಳಿಸಿಹನು. 
ಆವುರ್ಲಿ, ನಾರ್‌ಫೋಕ ಹುಸಿದಿರುವನೆಂಬೆನ್ನ ಮಾತನ್ನು 

ಶಪಥ ಮೂಲಕ ಹೇಳುತಿರುವೆನಿದ ನಿಮ್ಮಲ್ಲಿ 
ನಿಜವಾದಕ್ರಿಯರಾರಾದರೂ ಇದ್ದ 
ರವರು ನಂಬಲಿ - ಇಕೋ ನಾರ್‌ಘೋಕನಿಗೆ ನಾನು 
ಕೊಟ್ಟಿ ಕಾಳೆಗದ ಕರೆಯನ್ನು ; ಅವನಿಗೆ ತನ್ನ 
ಮಾನವನ್ನು ಳಿಸಿಕೊಳಲವಕಾಶ ದೊರಕಿದರೆ 

ಬರಲಿ. 
ಬೋಲಿಂಗ್ಬೋಕ್, ನಾರ್ ಫೋಕ ತಾ ನಾಡೊಳಗೆ ಬರುವಂತೆ 

ಗಡಿಪಾರಿನಾಜ್ಞೆಯನು ಹಿಂತೆಗೆದುಕೊಳುವರೆ 


189 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ಗೀ ಭಿನ್ನ ಮತಗಳೆಲ್ಲಾ ಶಪಥಬಂಧದ 
ಲ್ಲಿರಲಿ. ನಾರ್‌ಫೋಕ ಬಿಡುಗಡೆ ಹೊಂದುವುದು ಖಚಿತ . 
ನನ್ನ ಹಗೆಯವನು ದಿಟ – ಆದರೂ ಅವನೆಲ್ಲ ; 
ಭೂಮಿಕಾಣಿಗಳನ್ನು , ಬಿರುದುಬಾವಲಿಗಳನು 
ಮತ್ತೆ ಕೊಡಿಸುವೆನನಗೆ. ಅವನು ಮರಳಿದ ಬಳಿಕ 

ಆಮುರ್ಲಿಗೆದುರಾಗಿ ತನಿಖೆ ನಡೆಸುವೆನವನ. 
ಕಾರ್ಲಿಸ್ಥಿ . ಅಂಥ ಗೌರವದ ದಿನ ಬರಲಾರದಿನ್ನು ; ಗಡಿ - 

ಪಾರಿಗೊಳಗಾದ ನಾರ್‌ಫೋಕ ಯೇಸುವಿಗಾಗಿ 
ಕೀರ್ತಿಕರ ಕ್ರಿಸ್ತೀಯ ರಂಗದಲಿ ಹಲವು ಸಲ 
ಕಾಳ ದಸ್ಯುಗಳೊಡನೆ , ತುರಕ - ಸಾರ್ಸೆನರೊಡನೆ 
ಕೂಜೆ ಹಿಡಿದೆತ್ತಿ ಹೋರಾಡಿದನು ; ಸಮರದಲಿ 
ತೊಳಲಿದನು -ಕೊನೆಗೆ ಇಟಲಿಗೆ ಹೋಗಿ ವಿಶ್ರಮಿಸಿ 
ವೆನಿಸು ನಗರದ ನೆಲಕೆ ದೇಹವನ್ನು ಮುಡಿಪಿಟ್ಟ : 
ಕ್ರಿಸ್ತಧ್ವಜವ ಹಿಡಿದು ಮರಣಪರಂತವೂ 
ಹೋರಾಡಿ ಸವೆದಂಥ ತನ್ನ ಶುದ್ಧಾತ್ಮವನು 

ಕ್ರಿಸ್ತನಾಯಕನಿಗರ್ಪಿಸಿದ. 
ಬೋಲಿಂಗ್ಬೊಕ್. 

ನಾರ್‌ಫೋಕ ಗುರು 
ಸತ್ತು ಹೋದನೆ ? 
ಕಾರ್ಲಿ . 

ನಾನು ಬದುಕಿದಷ್ಟೇ ಸತ್ಯ 

ಆತ ಸತ್ತದ್ದು . 
ಬೋಲಿಂಗ್ಬೊಕ್. - ಆ ಅಬ್ರಹಾಮನ ತೊಡೆಯನ್ 

ಏರಿಸಲಿ ಅವನ ಮಧುರಾತ್ಮವನು ಮಾಧುರ . 
ಮಯ ಶಾ೦ತಿ ; ದೂರುಗಳ ಕೊಟ್ಟಿರುವ ಪ್ರಭುಗಳೇ 
ತನಿಖೆ ನಡೆಸುವ ದಿನವ ಗೊತ್ತು ಮಾಡುವವರೆಗೆ 
ನಿಮ್ಮ ಮತಭೇದಗಳು ಶಪಥದಲ್ಲೇ ಇರಲಿ. 

[ ಯಾರ್ಕನ ಸಪರಿವಾರ ಪ್ರವೇಶ. 
ಯಾರ್ಕ್ 

ಲ್ಯಾಂಕಾಸ್ಟರಿನ ಡ್ಯೂಕ್ ಮಹಾಶಯನೆ ನಿನ್ನೆಡೆಗೆ 
ಬ೦ದೆ ತೇಜೋಭಂಗ ಹೊಂದಿದ ರಿಚರ್ಡ್ ನೃಪತಿ 
ಯೆಡೆಯಿಂದ. ನಿನ್ನ ನ್ನು ತನ್ನು ತರಾಧಿಕಾ 
ರಕ್ಕೆಂದು ತೆಗೆದುಕೊಂಡಿರುವನವ ಮನವೊಲಿದು ; 
ಅವನೆತ್ತರದ ರಾಜದಂಡ ನಿನ್ನಿ ರಾಜ 
ಹಸ್ತಕ್ಕೆ ವಶ ; ನೀನೇರವನ ಪೀಳಿಗೆಯ 
ಸಿಂಹಾಸನವ - ನಾಲ್ಕನೆಯ ಹೆನ್ರಿಯೆಂದೆನಿಸಿ 
ಬಾಳಯ್ಯ ಬಹುಕಾಲ - ಭದ್ರ ವಾಗಲಿ ನಿನಗೆ ? 

190 | 


೧ ನಾಟಕಗಳಿಂದ ಆರಿಸಿದ ಭಾಗಗಳು : 
ಬೋಲಿಂಗ್ಬೋಕ್, ದೇವರಂಕಿತದೆ ಸಿಂಹಾಸನವನೇರುವೆನು. 
ಕಾರ್ಲಿಸ್ತಿ , ಆಯಿತಬ್ರಹ್ಮಣ್ಯ ; ದೇವ ನಿಲ್ಲಿಸಲಿದನು. 

ರಾಜಶಕ್ತಿಗೆ ದುರ್ವಚಸ್ಸೆಂದು ಕಂಡರೂ 
ಸತ್ಯ ಹೇಳುವುದೀಗಶ್ರೇಷ್ಠ ವೆನ್ನಿ ಸುತಿಹುದು 
ಘನ ರಿಚರ್ಡನ ಬೆಲೆಯ ಕಟ್ಟ ಬಲ್ಲಷ್ಟ್ರಲ್ಲಿ 
ಘನವಂತಿಕೆಯ ದಾರಿಗಿದೆ ? ದೇವರೇ ಸಾಕ್ಷಿ ! 
ಅಂಥ ದುಷ್ಕಾರಕ್ಕೆ ಕೈಹಾಕದಿರುವಂತೆ | 
ನಿಜವಾದ ಘನತೆ ಕೈಯಡ್ಡ ಮಾಡೀತಮ್ಮ , 
ಯಾವ ಪ್ರಜೆ ದಂಡ ವಿಧಿಸುವನು ಸ್ವಕೃಪಾಲನಿಗೆ ? 
ಯಾವನಿಲ್ಲಿಹ ರಿಚರ್ಡನಿಗೆ ಪ್ರಜೆಯಲ್ಲದವ ? 
ಕಳ್ಳರನ್ನೂ ಅವರ ಹೇಳಿಕೆಯ ಕೇಳದೆಯೆ 
ಶಿಕ್ಷಿಸನದಾವನೂ ಆಪಾದನೆಯ ನಂಬಿ. 
ಇಂತಿರಲು ರೂಢಿ, ದೈವಿಕ ಮಹಾಗಾಂಭೀರ 
ಸಂಕೇತನಾಗಿ , ಆತನ ಕಡೆಯ ನಾಯಕೋ 
ತಮನಾಗಿ, ಯಜಮಾನನಾಗಿ, ಪ್ರತಿನಿಧಿಯಾಗಿ 
ಅಭಿಷಿಕ್ತನಾದ , ಮಕುಟವ ಹೊತ್ತು ಬಹುಕಾಲ 
ರಾಜ್ಯವಾಳಿದ ರಿಚರ್ಡನನವನಿಗಿಂತ ಕೀ 
ಳಾದ ಯಾವನು ಅವನ ಗೈರುಹಾಜರಿಯಲ್ಲಿ 
ತಪ್ಪಿತಸ್ಥನೋ ಅಲ್ಲವೋ ಎಂದು ಹೇಳುವವ ? 
ದೇವರಿದ ತಪ್ಪಿಸಲಿ ;ಕ್ರಿಯ ಜಗದಲ್ಲಿ 
ಇಂಥ ಹೀನ ಕರಾಳ ಕಾಳ ಕಜ್ಜನ ಮಾಡ. 
ಲೀ ಸುಧಾರಿಸಿದ ಜನರಿಳಿಯುವುದೆ ! ನಾನೀಗ 
ಒಬ್ಬ ಪ್ರಜೆಯಾಗಿ ಇತರ ಪ್ರಜೆಗಳಿಗೆ ನುಡಿವೆ 
ನನ್ನ ದೊರೆಗಾಗಿ ದಿವ್ಯ ಶೋಭೆಯಿಂದೆದ್ದು : 
ನೀವು ದೊರೆಯೆಂದು ಕರೆವೀ ಹಿಯರ್‌ ಫರ್ಡ ತಾ 
ದುಷ್ಟ ವಿದ್ರೋಹಿ ಹೆಮ್ಮೆಯ ಹಿಯರ್‌ ಫರ್ಡ್-ದೊರೆಗೆ. 
ಇವನಿಗಭಿಷೇಕ ಮಾಡಿದರೆ - ನುಡಿವೆ ಭವಿಷ್ಯ 
ಆಂಗ್ಲ ರಕ್ತವು ನೆಲಕ್ಕಭಿಷೇಕ ಮಾಡೀತು; 
ಈ ಕುಕೃತ್ಯಕ್ಕಾಗಿ ಭಾವಿಯುಗದವರೆಲ್ಲ 
ಮರುಗದಿರರ್ ! ಎಯಿತು ಶಾ೦ತಿದೇವತೆ ತುರು 
ಸ್ಮರ ಕಡೆಗೆ, ಮಿಕ್ಕ ಧರ್ಮಿಯರೆಡೆ ನಿದ್ರಿಸಲು ! 
ಶಾಂತಿಪದವಾದಿಲ್ಲಿ ಪ್ರಕುಬ್ದ ಯುದ್ಧಗಳು 
ನಡೆದಾವು;ಸೋದರರ, ನೆಂಟರಿಷ್ಟರ ನಡುವೆ 
ಘನಘೋರ ಘರ್ಷಣಗಳುಂಟಾಗಿ ಎಲ್ಲೆಲ್ಲು 

191 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ತುಂಬಿಹೋದೀತು ನರಕಧ್ಯಾನ! ರಣಗಾನ, 
ಭಯ , ದಿಗ್ಭ್ರಮೆ , ನಿಮರ್ದದಲ್ಲೋಲಕಲ್ಲೋಲ, 
ದಂಗೆ ದಾಳಿಗಳಿಲ್ಲಿ ನಡೆದಾವು ! ಈ ನೆಲವ 
ಸತ್ತವರ ತಲೆಬುರುಡೆಗಳ ನಾಡು, ಗೊಲ್ಗೊಥ 
ಎಂದು ಕರೆದಾರು ! ಈ ರಾಜಮನೆತನವನ್ನು 
ಇದರೆದುರು ಎತ್ತಿ ಕಟ್ಟಿ ದರೆ ಈ ದುರ್ಧರೆಯು 
ಈವರೆಗೆ ಕಾಣದಿಹ ದುಃಖಕರ ವಿಭಜನೆಯ 
ಕಂಡೀತು - ತಡೆಯಿರಿದನಿಲ್ಲಿ ನಿಲ್ಲಿಸಿರೀ ಅ 
ನರ್ಥ ಸಂಭವಿಸದಿರಲಯ್ಯ - ಸಂಭವಿಸಿದರೆ 
ಪುತ್ರಪೌತ್ರರು ನಿಮಗೆ ನರಕ ತಪ್ಪದೆ ಇರಲಿ' 

ಎಂದು ರೋದಿಸಿ ಬರೆದು ಮೊರೆದು ಶಪಿಸದೆ ಬಿಡರು ! 
ನಾರ್ದಂಬರ್‌ಲ್ಯಾಂಡ್ , ನಾದವನು ಸರಿಯಾಗಿ ಮಾಡಿದಿರಿ , ಪೂಜ್ಯರೇ , 

ತಮ್ಮ ಶ್ರಮಕಾಗಿ ರಾಜದ್ರೋಹವನು ಹೊರಿಸಿ 
ತಮ್ಮನ್ನು ಬಂಧಿಸಿಹೆವಿಲ್ಲಿ ನಾವೀಗ, ಓ 
ವೆಸ್ಟ್ ಮಿನಿಸ್ಟರ್ ಪ್ರಭುವೆ , ಇವನ ತನಿಖೆಯ ಕಾಲ 
ಬರುವವರೆಗಿವನನ್ನು ಕಾದುಕೊಂಡಿರಬೇಕು. 
ರಾಜಾಧಿಕಾರಿಗಳೆ, ಸಾರ್ವಜನಿಕರ ದಾವೆ 

ಗವಕಾಶವನ್ನು ಕೊಡಬೇಕೆಂದು ಬೇಡುವೆನು. 
ಬೋಲಿಂಗ್ಬೋಕ್, ಕರೆತನ್ನಿ ರಾ ರಿಚರ್ಡನನಿಲ್ಲಿ : ನಿಮ್ಮೆಲ್ಲ 

ರೆದುರಾತ ನಮಗೆ ತನ್ನೆಲ್ಲವನ್ನೊಪ್ಪಿಸಲಿ : 

ನಮ್ಮ ನಡೆ ಸಂದೇಹರಹಿತವಾಗಲಿ ಜನಕೆ . 
ಯಾರ್ಕ್, ನಾನವನ ಕರೆತರುವೆ. 

[ ಯಾರ್ಕ್ ನಿಷ್ಠ ಮಿಸುತ್ತಾನೆ. 
ಬೋಲಿಂಗ್ಬೊಕ್. 

ನೆರೆದಿರುವ ಪ್ರಭುಗಳೇ , 
ನೀವೆಲ್ಲ ನಮ್ಮ ಬಂಧನದೊಳಿರುವಿರಿ, ನಿಮ್ಮ 
ತನಿಖೆಯವಧಿಯವರೆಗೆ ಮುಕ್ತರಾಗಿರಲು ನೀವ್ 
ಹೊಣೆಗಾರರನ್ನು ಹುಡುಕಿ ತರಬೇಕು : ನಿನ್ನೊಲುಮೆ 
ನಮಗೆ ಬೇಕಾಗಿಲ್ಲ ; ನಿಮ್ಮ ನೆರವನ್ನು ನಾವು 
ಬಯಸಿಲ್ಲ ಈವರೆಗೆ, ಈಗ ಬಯಸುವುದಿಲ್ಲ. 

[ ರಾಜಮುದ್ರೆಗಳನ್ನು ಹಿಡಿದ ಅಧಿಕಾರಿಗಳೊಡನೆ ಯಾರ್ಕನು ದೊರೆ 

ರಿಚರ್ಡನನ್ನು ಕರೆದುಕೊಂಡು ಪುನಃ ಪ್ರವೇಶಿಸುತ್ತಾನೆ. 
ದೊರೆ ರಿಚರ್ಡ್, ಅಕಟ ನನ್ನಿ ವರೆಗಿನಾಳಿಕೆಯೊಳಿಟ್ಟು ಕೊ೦ 

ಡಿದ್ದ ದೊರೆತನದ ಕಲ್ಪನೆಗಳನ್ನು ತಲೆಯಿಂದ 
ಕೊಡಹಿ ತೂರುವ ಮುನ್ನವೇ ಒಬ್ಬ ರಾಜನಿದಿ 


192 


> ನಾಟಕಗಳಿಂದ ಆರಿಸಿದ ಭಾಗಗಳು - 2 
ರೇಕೆ ನನ್ನನ್ನು ಕರೆತರಲಾಯಿತೋ ಏನೋ ! 
ನಾನನುಗ್ರಹಕ್ಕಾಗಿ ನೃಪನನೋಲಯಿಸುವುದ, 
ಹೊಗಳುವುದ, ಬಾಗುವುದ, ಮಂಡಿಯೂರುವುದನಿ 
ನ್ಯೂ ಕಲಿಯದಿರುವೆನ್ ; ಈ ಶರಣಾಗತ ಸ್ಥಿತಿಯನ್ 
ಎನಗರುಹಲೆಂದು ದುಃಖಕ್ಕೆ ಕಾಲಾವಧಿಯ 
ನೀಡಿರೆನ್ನು ನೆನೆ ; ಆದರೂ ನೆನೆದುಕೊ೦ಬೆ ನಾನ 
ಈ ಜನರು ನನಗೆ ತೋರಿದನುಗ್ರಹವನಹಹ ! 
ಇವರೆಲ್ಲ ನನ್ನ ನರೆ ಅಲ್ಲವೇ ? “ ಭೂ ಪರಾಕ್ ' 
ಎಂದು ಕೆಲ ಕಾಲ ಅಭಿನಂದಿಸಿಲ್ಲನೆ ನನ್ನ ? 
ಜೂಡಾಸ ಕ್ರಿಸ್ತನಿಗೆ ಹೀಗೆಯೇ ಮಾಡಿದ್ದ ; 
ಆದರನ ಹನ್ನೆರಡು ಜನರ ಮಧ್ಯದೊಳೊಬ್ಬ 
ನಲ್ಲಾದರೂ ಸತ್ಯವಂತಿಕೆಯ ಕಂಡ - ನಾ 
ಹನ್ನೆರಡು ಸಾವಿರದ ನಡುವೆ ಕಾಣದೆ ಹೋದೆನ್ 
ಒಬ್ಬನಲ್ಲೂ ಸತ್ಯವಂತಿಕೆಯ - ದೇವರೇ 
ದೊರೆಯ ರಕ್ಷಿಸು ! - ಯಾವನೂ ಹೇಳಲಾರನೆ ' ತ. 
ಥಾಸ್ತು ' ಎಂದರರೆ ನಾ ಪಾದ್ರಿಯ ಕ್ಲಾ ರ್ಕನೂ 
ಆಗಬೇಕೇನೀಗ ? ಆಗಲಿ – ತಥಾಸ್ತು ; ದೇ 
ವರು ರಾಜನನ್ನು ರಕ್ಷಿಸಲಿ ನಾನವನಲ್ಲ 
ನಾದರು ತಥಾಸ್ತು ದೇವರು ನನ್ನ ನವನೆಂದು 
ತಿಳಿದಿದ್ದರೊಮ್ಮೆ ನೀವಾವ ಸೇವೆಯ ನೀಡ 
ಲೆಂದೆನ್ನ ನೀ ಸ್ಥಳಕ್ಕೆ ಕರೆತಂದು ನಿಲಿಸಿಹಿರಿ ? 
ನಿನ್ನ ಸುಪರಿಶ್ರಾ೦ತ ದೊರೆತನದ ದೆಸೆಯಿಂದ 
ನಿನ್ನ ಸದ್ಭುದ್ಧಿಗನುಗುಣವಾಗಿ, ನೀ ಹೆನ್ರಿ 
ಬೋಲಿಂಗ್ಬೋಕನಿಗೆ, ಸತ್ಯ ತ್ಯವೆಂದರಿತು 
ನಿನ್ನ ರಾಜ್ಯಕಿರೀಟಗಳನ್ನು ತೆಗೆದೊಪ್ಪಿಸಲು. 
ಮುಕುಟವನು ಕೊಡಿರಿ . ಇಕೊ ತಮ್ಮ , ನೀನಿದನು 
ಕಸಿದುಕೋ ; ಇಕೊ ತಮ್ಮ , ಇದರೊಂದು ಬದಿಯಲ್ಲಿ 
ನನ್ನ ಕೈ , ಇನ್ನೊಂದು ಬದಿಯಲ್ಲಿ ನಿನ್ನ ಕೈ . 
ಈಗ ಸ್ವರ್ಣಮಯ ಮಕುಟವೊಂದರಿಂದ 
ತುಂಬಿಸುವ ಜೋಡುದೊಟ್ಟೆಯ ನೀರ ಕೊಡಲಿರುವ 
ಗಂಭೀರ ಕೂಪದಂತಾಯು ; ದೊಟ್ಟಿಗಳಲ್ಲಿ 
ಖಾಲಿಯಾದುದು ಗಾಳಿಯಲ್ಲಿ ತೂಗಾಡುವುದು , 
ತುಂಬಿದ್ದು ಕೆಳಗೆ ಹೋಹುದು ಕಾಣದಂತಾಗಿ, 
ಕಣ್ಣೀರ ತುಂಬಿಕೊಂಡಿರುವ ನಾನಿಳಿದೊಟ್ಟೆ 


ಯಾರ್ಕ್, 


ದೊರೆ ರಿಚರ್ಡ್, 


193 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ನನ್ನ ದುಃಖಗಳನ್ನು ನಾ ಕುಡಿಯುತಿರುವೆ ; ನೀನ್ 

ಏರುಮೊಟ್ಟೆ ! 
ಬೋಲಿಂಗ್ಬೋಕ್. 

ಇದೇನು ! ಸಿದ್ದನಾಗಿಹೆ ನೀನು 
ರಾಜ್ಯದರಸೊತ್ತಿಗೆಯ ಬಿಡಲೆಂದು ತಿಳಿದಿದ್ದೆ. 
ದೊರೆ ರಿಚರ್ಡ್ ನನ್ನ ಮಕುಟವ ಬಿಡಲು ಸಿದ್ಧನಾಗಿಯೆ ಇರುವೆನ್ ! 

ಆದರೀಯೆನ್ನ ದುಃಖಗಳೆನ್ನವೀಗಳೂ 
ನೀ ನನ್ನ ರಾಜ್ಯವೈಭವಗಳನು ಕಳೆದೀಯೆ, 
ನನ್ನ ದುಃಖಗಳ ನೀ ಕಳೆಯಲಾರೆ – ಅನಕ್ಕೆ 

ನಾನೀಗಳೂ ರಾಜ. 
ಬೋಲಿಂಗ್ಬೊಕ್. 

ನಿನ್ನ ರ್ಧ ಚಿಂತೆಗಳ 
ನಿನ್ನ ಮಕುಟದ ಜೊತೆಗೆ ಕೊಡು ನನಗೆ ಆಗದೇ ? 
ದೊರೆ ರಿಚರ್ಡ್, ನೀ ಚಿ೦ತೆ ವಹಿಸಿದರೆ ನನ್ನ ದೆಯ್ಯ ದು ಕಳೆದು ; 

ಚಿಂತೆಯನು ಕಳೆದುಕೊಂಡುದರಿಂದ, ಹಳ ಚಿಂತೆ 
ಹರಿದುಹೋದುದರಿಂದ ಬಂದುದೆನ್ನಿ ಚಿ೦ತೆ ! 
ನಿನ್ನ ದಾದರೊ ಲಾಭಗಳ ಹೊತ್ತಿರುವ ಚಿಂತೆ 
ಹೊಸ ಚಿಂತೆಯನು ಗೆದ್ದುಕೊಂಡದ್ದರಿಂದ ಕೇಳ್ ; 
ಕೊಟ್ಟ ರೂ ಕೊಟ್ಟಂಥ ಚಿಂತೆಗಳು ಬಿಡದೆನ್ನ : 
ಮಕುಟವನ್ನಿವು ಸಾಕುವುವು . ಆದರೂ ನನ್ನ 

ಬಳಿಯಲ್ಲಿ ಉಳಿಯುವುವು. . 
ಬೋಲಿಂಗ್ಬೋಕ್. 

- ಮಕುಟವನು ತ್ಯಜಿಸುವುದು 

ನಿನಗೆ ತೃಪ್ತಿಯನೊಡರಿಸುವುದೇನು ? ಹೇಳು, ಹೇಳ್ , 
ದೊರೆ ರಿಚರ್ಡ್, ಅಹುದಿಲ್ಲ; ಇಲ್ಲ ಅಹುದೇಕೆಂದರೀ ನಾನು| 

ಶೂನ್ಯಾತ್ಮನಾಗಬೇಕಾಗುವುದು ನೋಡೀಗ. 
ಅದರಿಂದ ಇಲ್ಲವೆನಬೇಕಾಯ್ತು ; ನಿನಗೆ ನಾ 
ಶರಣುಹೋಗಬೇಕಾದುದದಕೆ ಕಾರಣ , ಕೇಳು. 
ನೋಡೀಗ ನಾ ನನ್ನ ಬರಿದುಮಾಡುವೆನೆಂತು 
ಎ೦ಬುದನು ನನ್ನ ತಲೆಯಿಂದ ಈ ಭಾರ 
ವಾದ ಹೊರೆಯನು, ಹಿಡಿಯಲಾರದೀ ದಂಡವನು 
ನನ್ನ ಕೈಯಿಂದೆ , ಮತ್ತೀ ನೃಪಪ್ರಭಾ 
ನದ ಮೇಲೆಯನ್ನು ನಿನಗೀಯುವೆನು -ಕೊಳ್ಳು ಕೊಳ್. 
ನನ್ನ ಗಾಯದ ಮುಲಾಮನು ನನ್ನ ಕಂಬನಿಗ 
ಳಿಂದಲೇ ತೊಳೆಯುವೆನು , ನನ್ನ ಕೈಯಿಂದಲೇ 
ನನ್ನ ಮಕುಟವ ಕೊಡುವೆ , ನನ್ನ ನಾಲಿಗೆಯಿಂದ 
ನನ್ನ ಸುಪವಿತ್ರ ರಾಜತ್ವ ನನಗಿಲ್ಲವೆ೦ 

194 


2 ನಾಟಕಗಳಿಂದ ಆರಿಸಿದ ಭಾಗಗಳು ವಿ 


ದೆಂಬೆ, ಕರ್ತವ್ಯದಾಚಾರಗಳನೆನ್ನು ಸಿರಿ 
ನಿಂದ ನಿರ್ಮುಕ್ತಗೊಳಿಸುವೆನಿದೋ ಶಪಥವಿದು - 
ನನ್ನೆಲ್ಲ ರಾಜಗಾ೦ಭೀರ - ಮೆರವಣಿಗೆಗಳ , 
ಭೂಮಿಗಳ, ಗೇಣಿಗಳ, ಕಂದಾಯಗಳ ಬಿಟ್ಟೆ ; 
ನನ್ನಾ ಜೈ , ಪರಿನಿಯತಿ, ವಿಧಿಗಳೆಲ್ಲವನಲ್ಲ . 
ಗಳೆನೆ. ನನ್ನಿ ಸಲಿ ದೇವರು ಈಗ ನನ್ನಿ೦ದ 
ಮುರಿದೊಯ್ದ ನನ್ನ ಪ್ರತಿಜ್ಞೆಗಳ ಮೇಣ್ ಆತ 
ನಿನಗೆ ನಾ ವಹಿಸಿದೆಲ್ಲಾ ವ್ರತಗಳನ್ನು ನಡೆಸಿ 
ಕೊಡಲಿ , ಶೂನ್ಯಾತ್ಮನಾದೆನ್ನ ಮಾಡೆಲೆ ದುಃಖ 
ಶೂನ್ಯನನ್ನಾಗಿ; ಎಲ್ಲವ ಪಡೆದ ನೀನಿನ್ನು 
ಸಂತುಷ್ಟನಾಗೆಲ್ಲರೊಡನೆ – ಹರಸುವೆ ನೀನು 
ಈ ರಿಚರ್ಡನ ಪೀಠದಲ್ಲಿ ರಾರಾಜಿಸಲು 
ಬದುಕು ಬಹುಕಾಲ: ಬಹು ಬೇಗ ಈತನ ತೆಗೆದು 
ಬುವಿಯಾಳದಲ್ಲಿ ಹೂಳ್ – ದೊರೆ ಹೆನ್ರಿಯನು ದೇವ 
ಸಲಹಿಂದೀ ವಿರಾಜೀಕೃತ ರಿಚರ್ಡ್ ನುಡಿವ 
ಸುಖದ ಬಹುಕಾಲವನು ಕೊಡಲೆಂದು ಪ್ರಾರ್ಥಿಸುವ ! 

ಉಳಿಯಿತೇನಿನ್ನು ? 
ನಾರ್ದಂಬರ್‌ಲ್ಯಾಂಡ್ , - ಏನೂ ಇಲ್ಲ ; ಆದರೀ 

ಆರೋಪಗಳನು - ನೀನೂ ನಿನ್ನ ಬಂಟರೂ 
ರಾಜ್ಯಕ್ಕೆ , ರಾಜ್ಯವಾಸಿಗಳ ಹಿತಗಳಿಗೆ ಕೇ 
ಡಾಗುವಂತೆಸಗಿದುಗ್ರಾಪರಾಧಗಳನ್ನು – 
ಓದು ! ಇವುಗಳನೊಪ್ಪಿಕೊಂಡೆಯಾದರೆ ನೀನು 
ಯೋಗ್ಯಕ್ರಮದೆ ಪದಚ್ಯುತನಾದೆಯೆಂದು ಜನ 

ರಾತ್ಮಗಳು ತಿಳಿದಾವು. 
ದೊರೆರಿಚರ್ಡ್, 

ಹಾಗೆ ಮಾಡಲೆ ಬೇಕೆ ? 
ನೀವ್ ಕೃತಕದಿಂ ಸವೆದ ನನ್ನ ತಪ್ಪಿನ ಸುರುಳಿ 
ಯನ್ನು ಬಿಚ್ಚಲೆಬೇಕೆ ನಾನು ? ಕಳಕಳಿಯೆದೆಯ 
ನಾರ್ದಂಬರನೆ ಹೇಳು - ನಿನ್ನ ತಪ್ಪುಗಳನ್ನು 
ಬರೆದು ಸಭ್ಯರ ಮುಂದೆ ಓದೆಂದರಾಗ ನಿನ 
ಗವಮಾನವಾಗದೇ ? ಒಮ್ಮೆ ನೀನೀ ಬರೆಹ 
ಓದ ಹೊರಟಾಗ ನೃಪನೊಬ್ಬನ ಪದಚ್ಯುತಿಯ 
ಓದುವೆಯ ಅತಿಬಲಾವಿಷ್ಟ ಶಪಥವ ಮುರಿದು ? 
ಅಂಧಂತಮೊಲಾಂಛನವ ಹೊತ್ಯ , ಚಿತ್ರಗು 
ಸ್ತನ ದಫ್ತರದಲಿ ನಿಂದ್ಯವೆನಿಪ್ಪ ಅಂಥ ಲೇ 


195 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಖನನನೋದುವೆಯ ? ಹಾಗಲ್ಲ - ನೀವೆಲ್ಲರೂ 
ನಿಂತು ನೋಡುತ್ತಿರಲು ನನ್ನ ಹತಭಾಗ್ಯ 
ನನ್ನ ನಣಕಿಸುತಿರಲು ಪೈಲೇಟರೊಡನೆ ನಿ 
ನಲ್ಲಿ ಕೆಲವರು ಕೈಯ ತೊಳೆದುಕೊಳ್ಳಬಹುದು ಹೊರ 
ಹೊರಗೆ ( ಅಯ್ಯೋ ಪಾಪ' ಎ೦ದು - ಪೈಲೇಟರೇ , 
ನೀವೀಗ ನನ್ನನ್ನು ನನ್ನ ಕಹಿ ಕೂಜೆಗೆ ಸ 

ಮರ್ಪಿಸಿದ ಈ ನಿಮ್ಮ ಪಾಪ ತೊಲಗದು ತೊಳೆಯೆ . 
ನಾರ್ದಂಬರ್‌ಲ್ಯಾಂಡ್ , ಪ್ರಭುವೆ, ಹಿಡಿದಿದೋ ಈ ಬರಹಗಳ ಮೊದಲು . 
ದೊರೆ ರಿಚರ್ಡ್, ಕಣ್ಣೀರು ತುಂಬಿ ಕಣ್ಣುಗಳಲ್ಲಿ ಕಾಣೆ ನಾನ್ ; 

ಆದರೂ ಆ ಉಪ್ಪು ನೀರನ್ನು ಕುರುಡು ಮಾ 
ಡದು ಕಂಗಳನ್ನ ನಿಲ್ಲೊಬ್ಬಗೆಯ ದ್ರೋಹಿಗಳ 
ಕಾಣಬಲ್ಲವು - ಅಲ್ಲ ಅಲ್ಲ – ನಾನೀ ನನ್ನ 
ಕಂಗಳನ್ನ ನ ತ ತಿರುಗಿಸಿದರುಳಿದವರಿ 
ಗಾಗಿರುವೆ ನಾ ದ್ರೋಹಿಎಂದು ಗೊತ್ತಾಗುವುದು. 
ಏಕೆಂದರಿಲ್ಲಿ ದೊರೆಯೊಬ್ಬನಾಭರಣಮಯ 
ಕಾಯವ ನಿರಾಭರಣಗೊಳಿಸಲಾತ್ಮಾನುಮತಿ 
ಇತ್ತೆ ; ಮಾನ್ಯ ಯಶಸ್ಸ ಕೀಳ್ಯದೆ; ಸಾರ್ವಭೌ 
ಮಾಧಿಕಾರವ ದಾಸನನ್ನಾಗಿ ಮಾಡಿದೆ : ಮು 
ಹಾಭಿಮಾನದ ರಾಜರಾಜತ್ವವನ್ನು ಕೇ 
ವಲ ಪ್ರಜಾಪದಕಿಳಿಸಿಬಿಟ್ಟೆ ; ರಾಜ್ಯದ ರೈತ 

ತನದ ಮಟ್ಟಕ್ಕೆಸೆದೆನೆ . 
ನಾರ್ದಂಬರ್‌ಲ್ಯಾಂಡ್ . 

ಎನ್ನ ಪ್ರಭು, 
ದೊರೆ ರಿಚರ್ಡ್. 

ನಿನ್ನ ಪ್ರಭು 
ನಾನಲ್ಲ ; ಮಲೆತ , ಮಾನಾಪಹರಣಕೆ ನಿಂತ | 
ಮನುಜ, ನಾನಾವ ಮಾನವನಿಗೂ ಪ್ರಭುವಲ್ಲ . . 
ನನಗೆ ಹೆಸರಿಲ್ಲ, ಬಿರುದಿಲ್ಲ - ಎಂಬೆನೆ ? ತಪು ; 
ನಾಮಕರಣವನೆನಗೆ ಮಾಡಿಲ್ಲವೆಂದಲ್ಲ - 
ಕೃತನಾಮವನ್ನು ಕಸಿದುಕೊಳ್ಳಲಾಗಿದೆ - ಅಕಟ , 
ಈ ದಿನ ಮಹಾಭಾರವೆನ್ನಿ ಸಿದೆ ; ನಾನೆಷ್ಟೋ 
ಚಳಿಗಾಲಗಳ ಕಳೆದೆನಾದರೀ ದಿನವೆನ್ನ 
ಕರೆದುಕೊಳ್ಳಲು ಹೆಸರನರಿಯದಾಗಿಹೆನಹಹ ! 
ಬೋಲಿಂಗ್ಬೋಕ ರವಿ ; ಅವನೆದುರು ನಾನೊಬ್ಬ 
ಹಿಮದಿಂದ ಸಮದಣಕದರಸ - ಹನಿಹನಿಯಾಗಿ 
ಕರಗಬೇಕಲ್ಲವೇ ? ಒಳ್ಳೆ ದೊರೆ, ದೊಡ್ಡ ದೊರೆ - 

196 


ನಾಟಕಗಳಿಂದ ಆರಿಸಿದ ಭಾಗಗಳು 
ಆದರೇನ್ ? ದೊಡ್ಕೊಳ್ಳೆ ದೊರೆಯಲ್ಲ - ಅಲ್ಲವೇ ? 
ಈಗಳೂ ಇಂಗ್ಲೆಂಡಿನಲ್ಲೆನ್ನ ನುಡಿಗೆ ಬ೦ 
ಗಾರ ಬೆಲೆಯಿದ್ದರದು ತರಲೊಂದು ಕನ್ನಡಿಯ 
ನೇರವಾಗಿದಿರೆನ್ನ ; ರಾಜಾಧಿರಾಜತ್ವ , 
ನನು ಕಳೆದುಕೊಂಡ ಈ ಮೊಗವಿದೆಂತಿದೆಯೆಂದು 

ತೋರಿಸಲಿ ತಾ ಬಂದು. 
ಬೋಲಿಂಗ್ಬೋಕ್, 

ಯಾರಾದರೂ ಹೋಗಿ 
ಕನ್ನಡಿಯ ತಂದು ಕೊಡಿ, ಕನ್ನಡಿಯ ತಂದುಕೊಡಿ. 

[ ಜವಾನನೊಬ್ಬ ತೆರಳುತ್ತಾನೆ. 
ನಾರ್ದಂಬರ್‌ಲ್ಯಾಂಡ್ , ಕನ್ನಡಿಯು ಬರುವಷ್ಟರಲ್ಲಿ ದನ್ನೊದುಪ್ರಭು. 
ದೊರೆರಿಚರ್ಡ್: ಭೂತ, ಪ್ರೇತ, ಪಿಶಾಚ! ನರಕವನು ನಾ ಸೇರು 

ವಷ್ಟರೊಳಗೇ ನೀನು ಚಿತ್ರಹಿಂಸೆಯ ಕೊಡುವೆ. 
ಬೋಲಿಂಗ್ಬೋಕ್, ಒತ್ತಾಯಪಡಿಸದಿರು ನಾರ್ದ೦ಬರ ಪ್ರಭುವೆ. 
ನಾರ್ದ೦ಬರ್‌ಲ್ಯಾಂಡ್ , ಜನತೆಗೆ ಸಮಾಧಾನವಾಗದದನೆಸಗದಿರೆ. 
ದೊರೆರಿಚರ್ಡ್ ಅವರಿಗೆ ಸಮಾಧಾನವಾಗಿಯೇ ತೀರುವುದು 

ನನ್ನ ಘಗಳನ್ನೆಲ್ಲ ಬರೆದಿಟ್ಟ ಪುಸ್ತಕದ 
ನಾನು ಸಾಕಷ್ಟೊದಿದಾಗ - ಅಂದರೆ ನಾನು 
ನನ್ನನ್ನು ಚೆನ್ನಾಗಿ ಕ೦ಡಾಗ – ತಿಳಿಯಿತೇ ? 

- [ ಜವಾನನು ಕನ್ನಡಿಯೊಡನೆ ಪ್ರವೇಶಿಸುತ್ತಾನೆ. 
ಕನ್ನಡಿಯ ಕೊಡು ನನಗೆ , ಅದರಲ್ಲಿ ಓದುವೆನು. 
ಸುಕ್ಕುಗಳು ಸಾಕಷ್ಟು ಆಳವಾಗಿಲ್ಲವೇ ? 
ಈ ನನ್ನ ಮೊಗಕೆ ದುಮಾನ ಬೇಕಾದಷ್ಟು 
ಪೆಟ್ಟು ಕೊಟ್ಟಿದ್ದರೂ ಆಗಿಲ್ಲವೇನಿವ 
ಕ್ಕಿಂತ ಗಂಭೀರವ್ರಣಂಗಳ್ ? ಓ ಸ್ತುತಿಪಠನ 
ಪಾಂಡಿತ್ಯಪೂರ್ಣ ದರ್ಪಣವೆ, ಸೌಭಾಗ್ಯದಲಿ 
ನನ್ನು ತರಾಧಿಕಾರಿಗಳಾದ ಜನರಂತೆ 
ನನ್ನನ್ನು ವಂಚಿಸುತ್ತಿರುವೆ. ತನ್ನ ಮನೆಯೊಳ್ 
ಈಿದು ಸಾಸಿರ ಜನರ್ಕಳನು ನಿತ್ಯವೂ 
ಇಟ್ಟುಕೊಂಡಿದ್ದ ಮೊಗ ಈ ಮೊಗವೆ ನಿಜವಾಗಿ ? 
ನೋಳ್ಳವರು ಹೆಪ್ಪಳಿಸುವಂತೆ ನೇಸರ ಹಾಗೆ 
ಪ್ರಭವಿಸುತ್ತಿದ್ದಾಗ್ಯವಿದೆಯೇನ್ ? ಅಸಂಖಾಪ 
ರಾಧಗಳನೆದುರಿಸಿದ ಮೇಲಂತ್ಯದಲ್ಲೀಗ 
ಬೋಲಿಂಗಬೋಕಮೇಲ್ಪಾಯು ಹಿಮ್ಮೆಟ್ಟಿಸಿಹ 
ಮೊಗವಿದೇನ್ ? ಈ ಮೊಗದಿ ನಶ್ವರ ಯಶಸ್ಸು ಬೆಳ 

197 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಗುತ್ತಿದೆ ; ಯಶಸ್ಸಿನಷ್ಟೇ ನಶ್ವರವಿದಿ ! . 

[ಕನ್ನಡಿಯನ್ನು ನೆಲಕ್ಕೆ ಅಪ್ಪಳಿಸುತ್ತಾನೆ. 
ಮೌನದಿಂದಿರುವರಸ, ನೋಡಿದೋ ನೋಡು ಕ . 

ಡಿ ನೂರು ಚೂರಾಗಿ ಚೆಲ್ಲಿ ಹೋಗಿಹುದಿಲ್ಲಿ. 
ನನ್ನ ಛಲದೆಷ್ಟು ಬೇಗನೆ ನನ್ನ ಮೊಗವನ್ನು 

ಹಾಳುಗೆಡಹಿತು ನೋಡು. 
ಬೋಲಿಂಗ್ಬೋಕ್, ನಿನ್ನ ದುಃಖದ ನೆರಳು ನಿನ್ನ ವದನದ ನೆರಳ 

ನಾಶ ಮಾಡಿದೆ, ರಿಚರ್ಡ್, ನಾಶಮಾಡಿದೆ ನೋಡು. 
ದೊರೆ ರಿಚರ್ಡ್, ಹೇಳು ಮತ್ತೊಂದು ಸಲ . ನನ್ನ ದುಃಖದ ನೆರಳು 

ನಾಶವಾಗ , ನಿಜ , ನನ್ನಿ ಯಿದು - ಅಹುದಹುದು - 
ನನ್ನೆಲ್ಲ ದುಃಖವೂ ಎದೆಯಾಳದಲ್ಲಿಹುದು. 
ರೋದನದ ಈ ಬಾಹ್ಯ ರೀತಿನೀತಿಗಳೆಲ್ಲ 
ಚಿತ್ರಹಿಂಸಾಗ್ರಸ್ತನಾದ ಜೀವಾತ್ಮನಲಿ 
ನಿರ್ನೆರಂ ಬಲಿಯುತಿಹ ಕಾಣಿಸದೆ ಕುಳಿತಿರುವ 
ವೆತೆಯ ನೆರಳೇ ಸರಿ . ನಿಜಾರ್ಥ ನಿನ್ನು ಕಿಗಿದೆ. 
ಧನ್ಯವಾದಗಳಿದೋ ನಿನಗೆ ದೊರೆ: ನೀನೆನಗೆ 
ದುಃಖಿಸಲು ಕಾರಣವನೊದಗಿಸಿದ್ದಲ್ಲದೆಯೆ 
ಆ ಕಾರಣಕ್ಕಾಗಿ ದುಃಖಿಸುವ ಬಗೆಯನೂ 
ಕಲಿಸುತಿಹೆ – ನಿನ್ನು ದಾರತೆಗೆ ನಾನಾದೆ ಋಣಿ. 
ವರವೊಂದ ಬೇಡುವೆನು, ಆಮೇಲೆ ಹೊರಟು ಹೋ 
ಗುವೆ, ಮತ್ತೆ ಬಂದು ಕರಕರೆಯ ಕೊಡೆನಿನಗೆ ನಾ . 

ಪಡೆವೆನೇ ಬೇಡಿದುದ ? 
ಬೋಲಿಂಗ್ಬೋಕ್, ನ್ಯಾಯವಾದನ ಹಿಡಿದ ದಾಯಾದಸೋದರನೆ , 

ಹೇಳು ಹೇಳಾವ ವರ ? 
ದೊರೆ ರಿಚರ್ಡ್, 

ನ್ಯಾಯಸ್ಥ ದಾಯಾದ ನಾನಾದರೀಗಳಿ 
ದೊರೆಗಿಂತ ಹೆಚ್ಚಿನವನಾದೆ. ನಾ ದೊರೆಯಾಗಿ 
ಬಾಳುತಿರೆ ನನ್ನ ನಂದಿಗಳೆಲ್ಲರೂ ಪ್ರಜೆಗ 
೪ಾಗಿದ್ದರ್ , ಎನಗೀಗ ಪ್ರಜೆಯಾದ ಮೇಲೆ ದೊರೆ 
ಯೊಬ್ಬ ಹೊಗಳಲು ನಿಂತನ್ . ಅದರಿಂದ ಹೆಚ್ಚಿನವ 

ನಾನಾದೆ. ನನಗೀಗ ಬೆಳ್ಳಗತ್ಯವೆ ಇಲ್ಲ! 
ಬೋಲಿಂಗ್ಬೋಕ್, ಆದರೂ ಕೇಳು ಕೇಳಿ, 
ದೊರೆ ರಿಚರ್ಡ್ ಪಡೆವೆನೇ ಕೇಳಿದರೆ ? 
ಬೋಲಿಂಗ್ಬೋಕ್, ಪಡೆನೆ ಖಂಡಿತವಾಗಿ 
ದೊರೆ ರಿಚರ್ಡ್, ಹಾಗಾದರಿಲ್ಲಿಂದ ಹೋರಗೊಡು. 


198 


= 


ನಾಟಕಗಳಿಂದ ಆರಿಸಿದ ಭಾಗಗಳು = 


Y 


ಬೋಲಿಂಗ್ಬೋಕ್, ಯಾವೆಡೆಗೆ ? 
ದೊರೆರಿಚರ್ಡ್, ನೀನಿಚ್ಛಿಸುವ ಕಡೆಗೆ. 

ನಿನ್ನ ಕಣ್ಣೆದುರಿಂದ ದೂರಹೋದರೆ ಸಾಕು . 
ಬೋಲಿಂಗ್ಬೋಕ್, ಯಾರಾದರೂ ಇವನ ರಾಜಬಂದೀ ಗೃಹಕೆ 

`ಒಯಿರಿ. 
ದೊರೆ ರಿಚರ್ಡ್, 

ಇದೇನು ? ನೀವೆಲ್ಲರೂ ಒಯವರೆ ? 
ಚೆನ್ನಾಯು , ಚೆನ್ನಾಯ್ತು ! ನಿಜವಾದ ದೊರೆ ಬಿದ್ದ 
ಕೂಡಲೇ ಚೆಂಗನೇಳಿಗೆಯಟ್ಟವೇರುವಿರಿ ! 

(ಕೆಲ ಪ್ರಭುಗಳೂ ದೊರೆರಿಚರ್ಡನೂ ರಕ್ಷಿಯೂ ಹೋಗುತ್ತಾರೆ. 
ಬೋಲಿಂಗ್ಬೋಕ್, ನಾಳೆ ಬುಧವಾರ ನಾವ್ ಗಂಭೀರವಾಗಿ ಕುಳಿ. 

ತಾಲೋಚಿಸೋಣ ಪಟ್ಟಾಭಿಷೇಕಕ್ಕೆಮ್ಮ ; 
ನೀವೆಲ್ಲ, ಪ್ರಭುಗಳೆ, ಸಿದ್ದರಾಗಿರಿ ಹೋಗಿ, 

( ಪಾದ್ರಿ ಕಾರ್ಲಿ , ವೆಸ್ಟ್ ಮಿನಿಸ್ಸರಿನದಿಪಾದ್ರಿ ಮತ್ತು ಆಮುರ್ಲಿ 

ಗಳನ್ನುಳಿದು ಮಿಕ್ಕೆಲ್ಲರೂ ಹೋಗುತ್ತಾರೆ. 
ಅಧಿಪಾದ್ರಿ , ನಾವಿಲ್ಲಿ ಕಂಡೆವೀಗ ವಿಷಾದಕರ ದೃಶ್ಯ . 

ವನ್ನು , 
ಕಾರ್ಲಿ , 

- ಬರಲಿಹ ವಿಷಾದವನ್ನೆನ್ನು - ಹುಟ್ಟಲಿಹ 

ಮಕ್ಕಳ ದಿನನ ಮುಳ್ಳೆಂದು ಭಾವಿಸದಿರರು ! 
ಆವುರ್ಲಿ. ಧಾರ್ಮಿಕೋತ್ತಮರೆ, ಈ ದುರ್ಲಾ೦ಛನವ ರಾಜ 

ದಿಂದಳಿಸಲೇನಾದರೂ ರಹಸೋಪಾಯ 

ವಿಲ್ಲವೇ ? 
ಅಧಿಪಾದ್ರಿ . 

ನನ್ನ ಪ್ರಭು, ನಾನಿಲ್ಲಿ ನನ್ನ ಮನ 
ನನ್ನ ನಿರ್ಬ೦ಧದಿಂದುಸಿರುವೊಡೆ ನೀ ಮೊದಲ್ 
ನಾನುಸಿರುವೆಲ್ಲವನ್ನ ಡಗಿಸಿಡುವೆನು ಎಂದು , 
ನಾನುಸಿರ್ದಲ್ಲವನ್ನೂ ಮಾಡುವೆನು ಎಂದು 
ಧರ್ಮಪ್ರತಿಜ್ಞೆ ಗೆ‌ . ನಾ ನೋಡುತಿಹೆ ನಿನ್ನ 
ಹುಬ್ಬುಗಳ ತೃಪ್ತಿಯಿಂದುಬ್ಬಿದುದ, ಹೃದಯ ದುರ್ 
ಭರ ದುಃಖದಿಂದ ಬಿರಿವಂತಿಹುದ, ಕಣ್ಣುಗಳು 
ಕಂಬನಿಗಳನು ತುಂಬಿಕೊಂಡು ತತ್ತರಿಸುವುದ ! 
ಇರುಳ ಭೋಜನಕೆನ್ನ ಮನೆಗೆ ಬಾ ನಾನೊಂದು 
ಸಂಚನುಸಿರುವೆನಾಗ ; ಅದರಂತೆ ಮಾಡಿದರೆ 
ಸಂತಸದ ದಿನವನ್ನು ನಾವೆಲ್ಲ ಕಂಡೇವು! 

- - ಬಿ . ಎಚ್ . ಶ್ರೀಧರ 
“ ಕಿಂಗ್ ರಿಚರ್ಡ್ ದಿ ಸೆಕೆಂಡ್' , ಅ೦ಕ IV , ದೃಶi. 


199 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಉನ್ಮತ್ತ , ಪ್ರೇಮಿ , ಕವಿ 

' ಎ ಮಿಡ್ ಸಮ್ಮರ್- ನೈಟ್ಸ್ ಡೀಮ್' ಒಂದೇ ಚೌಕಟ್ಟಿನಲ್ಲಿ ಅಚ್ಚುಕಟ್ಟಾಗಿ ಕಟ್ಟಿದ 
ಹಲವು ಪ್ರೇಮ ಪ್ರಸಂಗಗಳ ಕಥೆ. ಅದರಲ್ಲಿ ಸ್ವತಃಪ್ರೇಮಿಯಾದ ಅಥೆನ್ಸಿನ ದೊರೆ 

ಥೀಸ್ಕೂಸ್ ಪ್ರೇಮಿಯ ಬಗೆ ಎಂತಹದೆಂಬುದನ್ನು ಹೀಗೆ ವ್ಯಾಖ್ಯಾನ ಮಾಡಿದ್ದಾನೆ. 
ಉನ್ಮತ್ತ, ಪ್ರೇಮಿ, ಕವಿ – ಇವರಲಿ ವಿಜೃಂಭಿಸಿಹು 
ದೇಕಘನವಾಗಿ ಕಲ್ಪನೆ. ಒಬ್ಬ ಕಾಣುವನು 
ವಿಸ್ತರದ ನರಕವೂ ಹಿಡಿಸದ ಪಿಶಾಚಿಗಳ 
ಮೊತ್ತವನು ; ಇವನೆ ಉನ್ನತ . ಅ೦ತುಟಿ ಮರುಳು 
ಮಸಗಿ , ಹೆಲೆನಳ ಚೆಲುವನೊ೦ದು ಕರಿಮೋರೆಯಲಿ 
ಕಾಣುವನು ಪ್ರೇಮಿ. ಭಾವಾವೇಶದಲಿ ಕವಿಯ 
ಕಣ್ಣು ಹೊರಳುತ , ಸ್ವರ್ಗದಿಂದ ಭೂಮಿಗೆ ಮತ್ತೆ 
ಭೂಮಿಯಿಂ ಸ್ವರ್ಗಕ್ಕೆ ದಿಟ್ಟ ಹಾಯಿಸುತಿಹುದು ; 
ಅರಿಯದಿಹ ವಸ್ತುಗಳ ಆಕಾರಗಳನೆಲ್ಲ 
ಹಿಡಿದು ಮೈದೋಡಿಸಿ ಕಲ್ಪನೆ ಹೊಮ್ಮಿಸುತ್ತಲಿರೆ , 
ಕವಿಯ ಲೆಕ್ಕಣಿಕೆ ಮೂರ್ತಿಗಳಾಗಿ ಕಡೆಯುವುದು , 
ಗಾಳಿಹಗುರದ ಶೂನ್ಯಕೊ೦ದು ನೆಲೆ ದಾಣವನು 
ನೀಡುವುದು , ಜೊತೆಗೊಂದು ನಾಮಧೇಯವನು ! 

- ತೀ . ನಂ . ಶ್ರೀಕಂಠಯ್ಯ 
'ಡೀಮ್ , V . i. 7- 17, 


( ಸಿರನುಸ್ ಮತ್ತು ತಿಸ್ಪಿ ' 

(ಡೀಮ್ ' ನಾಟಕದ ಹಲವಾರು ಸೊಗಸುಗಳಲ್ಲಿ ಅದರ ಕೊನೆಗೆ ಬರುವ “ಸಿರ 
ಮಸ್ತಿ ” ಉಪನಾಟಕದ ಸರಸ ಸನ್ನಿವೇಶವೂ ಒಂದು. ದೊರೆ ಥೀಸಸನ 
ಮದುವೆಯ ಸಂದರ್ಭದಲ್ಲಿ ಊರಿನ ಕೈಕೆಲಸದ ಕೆಲವು ಒರಟು ಹುಂಬರು ಈ ' ಹಾಸ್ಯ 

- ದುರಂತ' ವನ್ನು ಆಡಿತೋರಿಸುತ್ತಾರೆ. ಅದರ ಒಂದು ಸಂಗ್ರಹಾನುವಾದ ಇಲ್ಲಿದೆ. 
ಪಿರಮಸ್ ಎಲೆ ಹುಬ್ಬು ಗಂಟಿಸಿದ ಕತ್ತಲೆಯೆ ! ಎಲೆ ಕಪ್ಪು ಕಪ್ಪಾಗಿರುವ ರಾತ್ರಿ ! ಎಲೆ 

ಹಗಲಿಲ್ಲದಾಗೆಲ್ಲ ಖಾತ್ರಿ ಯಿಂದುಂಟಾಗುತಿಹ ರಾತ್ರಿ ! ಎಲೆ ರಾತ್ರಿ ... ಎಲೆ ರಾತ್ರಿ 
... ಅಕಟಕಟಕಟಕಟಾss , ಎನ್ನ ಮನದನ್ನೆ ತಿಸ್ಸಿ ಯು ಇತ್ಯ ವಚನವನೆ 
ಮರೆತಿಹಳೆ ? ಎಲೆ ಗೋಡೆ... ಓ ಗೋಡೆ... ಎಲೆ ಮುದ್ದು ಮುದ್ದಾದ 
ಗೋಡೆಯೇ , ಅವಳ ತಂದೆಯ ಮನೆಯ ಮೇಣೆನ್ನ ಮನೆ ನಡುವೆ ನಿಂತಿರುವ 
ಗೋಡೆಯೇ , ಎಲೆ ಗೋಡೆ ... ಓ ಗೋಡೆ... ಎಲೆ ಮುದ್ದು ಮುದ್ದಾದ 
ಗೋಡೆಯೇ , ನಿನ್ನ ಕಿಂಡಿಯ ತೋರು: ಅದರ ಮೂಲಕ ಕಣ್ಣ ಚಿವುಟುವೆನು 


200 


ನಿ ನಾಟಕಗಳಿಂದ ಆರಿಸಿದ ಭಾಗಗಳು 
ನಾನೆನ್ನ ಪ್ರೇಯಸಿಯ ಕುರಿತು ... ಹಾಂ , ಸಾಕು ... ಸಾಕಷ್ಟು ರಂಧ್ರ ಎಲೆ 
ಗೋಡೆ... ನಿನಗೆ ನಾನು ಚಿರಋಣಿಯು : ನಿನ್ನ ಕಲ್ಯಳಿಗೆಲ್ಲ ಪುಣ್ಯ ಬರಲಿ. 
ಆದರೆ ಹಾಯ್ ! ಆಚೆಗೇನೂ ಇಲ್ಲ . . . ತಿಸ್ಪಿಯೇ ಇಲ್ಲ ! ಎಲೆ ಕ್ರೂರ 
ಗೋಡೆಯೇ , ನಿನ್ನಿಂದ ನಾನೇನು ಸುಖ ಕಾಣಲಿಲ್ಲ. ಇಂತೆನಗೆ ಮೋಸ 
ಮಾಡಿದುದಕ್ಕೆ ನಿನ್ನ ಪ್ರತಿ ಇಟ್ಟಿಗೆಗು ತಟ್ಟಲೆನ್ನಯ ಶಾಪ. 
ಓ ಗೋಡೆ, ಎನ್ನ ಮನದನ್ನ ಪಿರಮಸನಿಂದ ಬೇರ್ಪಡಿಸಿ ಎನ್ನ ದುಃಖಾ 
ಲಾಸ ಕೇಳಿರುವೆ ನೀನೆನಿತೊ . ನನ್ನ ತೊಡೆಯ ತುಟಿಗಳೆನಿತೊ ಸಲ 

ಚುಂಬಿಸಿಹ ನಿನ್ನ ಕಲ್ಲುಗಳ ... ಮಣ್ಣು ಸುಣ್ಣಗಳಿಂದ ಮೆತ್ತಿರುವ ಕಲ್ಲುಗಳ 
ಪಿರಮಸ್, ಯಾವುದೋ ಧ್ವನಿಯೊಂದು ಕಾಣುತಿದೆ ! ನೋಡುವೆನು ಕಿಂಡಿಯೊಳು: 

ಮುಖವು ಕೇಳಿಸಬಹುದು. ತಿಸ್ಪಿ ... ಓ ನನ್ನ ತಿಸ್ಸಿ ! 
ತಿಸ್ಪಿ , . ಓ ನನ್ನ ಪ್ರಿಯಕರಾ .. . ನೀನೆನ್ನ ಪ್ರಿಯಕರನೆ ಇರಬಹುದೆಂದು ತೋರುತಿದೆ . 
ಪಿರಮಸ್, ನಿನಗೇನು ಬೇಕಾದರೂ ತೋರಲಿ, ನಾನಂತು ಸಾಕ್ಷಾತ್ ನಿನ್ನ ಪ್ರಿಯಕರನೆ 

ನಿಜ. ತಿಸ್ಪಿ , ಈ ದುಷ್ಟ ಗೋಡೆಯಾ ಕಿಂಡಿಯಿಂ ಎನಗೊಂದು ಮುತ್ತು ಕೊಡು. 
ಬರಿ ಗೋಡೆಯಾ ಕಿಂಡಿಗೆ ಮುತ್ತು ಕೊಟ್ಟಾಯ್ತು . ನಿನ್ನ ತುಟಿಗಳು ನಿಲು 

ಕಲೇ ಇಲ್ಲ. 
ಸಿರನುಸ್ . ಹಾಗಾದರೀಗಲೇ ಹೊರಟು ನೀ೦ ' ನಿನ್ನಿ ” ಯಾ ಗೋರಿ ಬಳಿ ಸಂಧಿಸುವೆಯಾ 

ನನ್ನ ? 
ಬರುವೆ . .. ಖಂಡಿತ ಬರುವೆ ... ಬದುಕಿದ್ದರೂ ಬರುವೆ, ಸತ್ತಿದ್ದರೂ ಬರುವೆ 
... ಸಮಾಧಿ ಬಳಿ ಸಂಧಿಸುವೆ ನಿನ್ನ . 

[' ನಿನ್ನಿ ' ಯ ಗೋರಿಯ ಬಳಿ , ಸಿ೦ಹದ ಪ್ರವೇಶ.] 
ಸಿಂಹ, ಎಲೆ ಹೆಂಗಳೆಯರೆ ... ಇಲಿ- ಚೋಂಡಿಂಗಗಳ ಕಂಡು ಹೆದರಿ ಚೀರುವ 

ಮಹಿಳೆಯರೆ .. . ನಾನು ಸಿಂಹ. ಮುಂದಿನ ಪ್ರವೇಶದಲ್ಲಿ ನಾನು ಗುಡುಗುವೆ 
ಹೀಗೆ ( ಗುಡುಗುವನು) ... ತಿಸ್ಸಿಯ ಮೇಲುದರ ಬಟ್ಟೆ ಯನ್ನು ಮಾತ್ರ ಹರಿದು 
ಚೆಲ್ಲಿ ಹೋಗುವೆ . ಅವಳನ್ನು ಕೊಲ್ಲುವುದಿಲ್ಲ. ಈಗಲೇ ಹೇಳಿರುವೆ. ಯಾರೂ 
ಅಂಜದಿರಿ. ಇದೋ ತಿಸ್ಪಿ ಬಂದಳು . 
ಇದುವೆ ' ನಿನ್ನಿ ' ಯ ಗೋರಿ. ಎಲ್ಲಿ ನನ್ನ ನಲ್ಲನು ? 

[ ಸಿಂಹ ಗುಡುಗುವುದು, ತಿಸ್ಪಿ ಚೀರಿಓಡುವಳು. ನಂತರ ಪಿರಮಸನ ಪ್ರವೇಶ.] 
ಪಿರಮಸ್, ಎಲೆ ಮುದ್ದು ಚಂದಿರನೆ, ಪ್ರಖರ ಕಿರಣಗಳಿತ್ತು ಮಾರ್ಗ ತೋರಿದ ನಿನಗೆ 

ವಂದನೆಯು, ನಿನ್ನ ಈ ಹೊಂಗಿರಣಗಳ ಮಾಲೆಗಳ ಮೂಲಕವೆ 
ಕುಸುಮಕೋಮಲೆಯಾದ ತಿಸ್ಸಿಯಾ ಮುಖವನ್ನು ಕಾಣಲಿದೆ .. . 
ಆದರಯೊ ... ಆ … ವಿಧಿಯೆ ! ಏನು ಘೋರ ದೃಶ್ಯವಿದು ! ಅಕಟಕಟಾ ! 
ಎಲೆ ಕಣ್ಣುಗಳೆ , ಕಾಣುವುದೆ ಈ ದೃಶ್ಯ ? ಎಂತಾದುದೆಂತು ? ಹಾ ಎನ್ನ 
ರನ್ನೆ ! ಎನ್ನ ಮೋಹದ ಮುದ್ದು ಬಾತುಕೋಳಿಯೆ , ನಿನ್ನ ಮೇಲುದರ 
ಬಟ್ಟೆ ಯಿಂತು ಚಿಂದಿಯಾಯ್ಕೆ ? ಇದರ ಮೇಲೆ ರಕ್ತದಾ ಕಲೆಗಳೇಕೆ ? ಎಲೆ 


201 


೨ ಷೇಕ್ಸ್ಪಿಯರಿಗೆ ನಮಸ್ಕಾರ ೨ 


ಮುಗಿಲಲಿಹ ಸಿಡಿಲುಗಳೆ, ಮುಗಿಸಿಬಿಡಿ ಎಲ್ಲವನು. ಬಂದೆರಗಿ ಎನ್ನ ತಲೆಯ 
ಮೇಲೆ, ಎಲೆ ನಿಸರ್ಗವೆ , ನೀನೀ ಜಗದಿ ಸಿಂಹಗಳನೇಕಾದರೂ ಹುಟ್ಟಿಸಿದೆ ? 
ನನ್ನ ಕುಸುಮವ ಹರಿದು ಚೆಲ್ಲುವ ಕ್ರೂರ ನಖಗಳನ್ನೇ ಕಿತ್ಸೆ ಸಿಂಹಕ್ಕೆ ? ಬನ್ನಿ 
ಕಂಬನಿಗಳೇ , ನನ್ನ ದೃಷ್ಟಿ ಮಂಜಾಗಲಿ, ಬಾರೆನ್ನ ಖಡ್ಗವೇ , ಪಿರಮಸನ 
ಎದೆಯನ್ನು ಇರಿದು ಬಿಡು. ಊಹುಂ, ಈಚೆ ... ಎಡಬದಿಗೆ ... ಅಲ್ಲಿಹುದು 
ಹೃದಯ . ಇದೊ ನಾ ಸತ್ತೆ ... ಸತ್ತೆ ... ಹೀಗೆ. ನಾನೀಗ ಸತ್ತಿರುವೆ, 
ನಾನೀಗ ಹೊರಟಿರುವೆ. ನನ್ನಾ ಡ್ರೈ ಆಕಾಶಕೇರಿಹುದು. ನಾಲಿಗೆಯೆ , ನಿನ್ನ 
ಹೊಳಪು ಕಳೆದುಕೊಳು, ಚಂದಿರನೆ , ನೀನಿನ್ನು ಮುಳುಗಿಬಿಡು. ನಾನಿದೋ 
ಸತ್ತೆ ... ಸತ್ತೆ ... ಸತ್ತೆ ... ಸತ್ತೆ . 

– ವಸಂತ ಕನಲಿ 
ಅದೇ , V . i. 169 ಮತ್ತು ಆ ಮುಂದೆ 


ಯಕರ ಹಾಡು - ಹರಕೆ 

“ ಪಿರಮಸ್ತಿ ' ಯ ಆಟದೊಂದಿಗೆ ವಿವಾಹಸಮಾರಂಭ ಮುಗಿಯುತ್ತದೆ. 
ರಾತ್ರಿಯ ಹನ್ನೆರಡು ಗಂಟೆ. ನಲ್ಲರೆಲ್ಲರೂ ತಮ್ಮ ತಮ್ಮ ಕೋಣೆಗೆ ತೆರಳುತ್ತಾರೆ. 
ಅವರ ನಡುವೆ ಸಾಕಷ್ಟು ಗೊಂದಲ ಹಚ್ಚಿ , ಕೊನೆಗೆ ಅವರನ್ನು ಸುಖದಲ್ಲಿ 
ಕೂಡಿಸಿದ ಯಕರಾಜರಾಣಿಯರು ಆಗ ತನ್ನ ಪರಿವಾರದೊಂದಿಗೆ ಅರಮನೆಗೆ 
ಬಂದು ದಂಪತಿಗಳೆಲ್ಲರನ್ನೂ ಹರಸಿ, ' ಮಂಗಳ' ಹಾಡಿ, ಕುಣಿಯುತ್ತಾರೆ. 

ಹರಕೆಗೆ ಮುನ್ನ , ಪೊರಕೆ ಹಿಡಿದು ಬಂದ ಪಕ್ ರಾತ್ರಿಯ ವರ್ಣನೆ ನೀಡುತ್ತಾನೆ. 
ಪಕ , ಹಸಿದ ಸಿಂಹವು ಈಗ ಗುಡುಗು ಹಾಕುವುದು 

ಮತ್ತೆ ತಿ೦ಗಳ ಕಂಡು ತೋಳ ಬೊಗಳುವುದು 
ಜಡನಾದ ಒಕ್ಕಲಿಗ ಗೊರಕೆ ಹೊಡೆಯುವುದು 

ದುಡಿತದಣಿತದ ದಗದ ತಾನೆ ಜಗುಳುವುದು 


ಈಗ ತಂಗಳ ಕುಡಂಗಳಿಗೆ ಹೊಳಹೊಳಪು 

ಕಿರಿಚು- ಗೂಗೆಗೆ ಕಿರಿಚಿ ಕಿರಿಚಿ ತಣಿಸು 
ನೋವಿನಲಿ ನರಳುವಾ ನರಪೇತುಗಳಿಗೆ 

ಪ್ರೇತವಸ್ತ್ರದ ಸುತ್ತು ಸುತ್ತು ನೆನಪು 
ಈಗ ಇರುವುದು ಕಾಲ ರಾತ್ರಿ ಹೊತ್ತು 
- ಗೋರಿಗೋರಿಯ ಬಾಯಿ ಆಕಳಿಸಿ ತೆರೆದು 
ಒಳಗೊಂಡ ಪ್ರೇತಗಳ ಬಿಡುಗಡೆಯು ಆಗೆ 
ಮಸಣವಾಡಿಯಲವೂ ಬಹವು ಹಾತೊರೆದು 


202 


ನಾಟಕಗಳಿಂದ ಆರಿಸಿದ ಭಾಗಗಳು 


ಓಬೆರಾನ್ , 


ಮುಮ್ಮೊಗ ಹೆಕೇಟಗಣಯಕ್ಷಿಯರು ನಾವು 

ಮಾಡುವುದು ಓಡುವುದು ಅವಳ೦ತೆ ಮನಸು 
ಸೂರ್ಯನಿಗೆ ಬೆಂಗೊಟ್ಟು ಬಹೆವು ನೆರಳಾಗಿ 

ಕತ್ತಲೆಯ ಬೆಂಬತ್ತಿ ಬರುವಂತೆ ಕನಸು 
ಈಗ ನಮ್ಮದೆಕ್ರೀಡೆ, ಮನೆ ಮಂತ್ರಬದ್ಧ 

ಮಿಸುಕಾಡುವಂತಿಲ್ಲ ಇಲ್ಲಿ ಮೂಷಕವು 
ಕಸಪೊರಕೆ ನಾ ತಂದೆಹೋಗಲಿಲ್ಲಿಂದ 
ಕಸಕಡ್ಡಿ ಹೊಲೆ-ಧೂಳು ಎಲ್ಲ ದೂಷಕವು 

- [ ಓಬೆರಾನ್ ಟೈಟೇನಿಯ ಸಪರಿವಾರ ಪ್ರವೇಶ, 
ಈ ಮನೆಯ ತುಂಬಿಹುದು ಮಿಣುಮಿಣುಕು ಬೆಳಕು 

ಬೂದಿಹೊದ್ದಿಹ ಬೆಂಕಿ ಮಾಡುತಿದೆ ನಿದ್ದೆ 
ಎಲೆ - ಯಕ್ಷಿ , ಮಲೆ- ಯಕ್ಷಿ , ಪ್ರೀತಿಭೂತುಗಳು 
- ಪೊದೆಹಕ್ಕಿ ಕುಕ್ಕುಣಿವ ಹಾಗೆ ನಟ-ವಿದ್ಯೆ 
ಹಾಡಿನಲಿ ಕುಣಿತದಲಿ ಅನುಸರಿಸಿ ಹೆಜ್ಜೆ 

ಬರಲಿ ಗೀತದ ಹಿಂದೆ ಅನುರಣಿಸಿ ಗೆಜ್ಜೆ , 
ಮೊದಲು ಆಗಲಿ ಕಂಠ ಪಾಠ ತರಬೇತು 
- ಪದ- ಪದಕೆ ಹೊಸ-ಹೊಸಾಕೂಕೂಜನ 
ಕೈಯಲ್ಲಿ ಕೈ ಹಾಕಿ ಯಕ್ಷ-ನಯ - ದಕ್ಷತೆಗೆ 
ಹಾಡಿ ಹರಸುವೆವು ನಾವೀ ನಮ್ಮನೆ 
[ ಗೀತ ಮತ್ತು ನೃತ್ಯ | 

- ಅಂಬಿಕಾತನಯದತ್ತ 
ಅದೇ , V . i, 369 -398 


ಟೈಟೇನಿಯ , 


ಅರಸನಿಗೆ ಅರೆನಿದ್ದೆ 

ಕಿರೀಟ ತೊಟ್ಟ ತಲೆಗೆ ನೆಮ್ಮದಿಯೆಂಬುದಿಲ್ಲ . “ ಕಿಂಗ್ ಹೆನ್ರಿ ದಿ ಫಿಫ್ಟ್ ' ನಾಟಕದಲ್ಲಿ 
ಯುದ್ದದ ಸಿಕ್ಕಿನಲ್ಲಿ ಬಿದ್ದ ದೊರೆ ಐದನೆಯ ಹೆನ್ರಿ ಒಬ್ಬ ಅರಸನಿಗಿಂತ ಸಾಮಾನ್ಯ 
ಮನುಷ್ಯ ಎಷ್ಟು ಸುಖಿಯೆಂಬುದನ್ನು ಕುರಿತು ಆಲೋಚಿಸುತ್ತಾನೆ. 
ರಾಜಮಸ್ತಕಕೆ೦ದೆ ತಂದಮೀಸಲು ತೈಲ, 
ರಾಜಗೌರವದಲವು, ನರ್ತನದ ವರ್ತುಲವು, 
ದೊರೆಯ ಖಡ್ಗ ವು, ರಾಜದಂಡ, ಮುಕುಟಾಭರಣ, 
ಚಿನ್ನ ದಲಿ ಚೆಂಬವಳ ಕೋದ ವಸ್ತಾವರಣ, 

_ 203 


• ಷೇಕ್ಸ್ಪಿಯರಿಗೆ ನಮಸ್ಕಾರ : 


ಭೂಷಣದ ಉದ್ದಗಲ ನಾಮಾಭಿಧಾನಗಳು, 
ರಾಜಸಿಂಹಾಸನವು, ಮುಗಿಲಂಚನೇ ಮುಟ್ಟಿ 
ಮತ್ತೆ ಮಾರ್ದನಿಗೊ೦ಬ ಅಟ್ಟಹಾಸದ ಅಲೆಯು : 
ಅಲ್ಲ, ಅದೊಂದೂ ಅಲ್ಲ, ಇನ್ನೆನಿತೊ ಸಡಗರವು 
ಶಯನಸೌಂದರ್ಯವನ್ನು ಹೆಚ್ಚಿಸಿದರೂ ಸರಿಯೆ 
ಸುಖನಿದ್ದೆ ಕೊಡಲಿಲ್ಲ ದೊರೆಗೊಬ್ಬ ಆಳಿನೊಲು! 


ತುಂಬು ದೇಹದೊಳೊಂದು ಬರಿದಾದ ಮನ ಹೊತ್ತು 
ಸ್ವಂತ ರಟ್ಟೆ ಯ ಮುರಿದು ದುಡಿದ ರೊಟ್ಟಿ ಯ ತಿಂದು 
ಮಲಗುವಾಳಿಗೆ ಎಂದೂ ನರಕಸದ ರಾತ್ರಿಗಳು 
ಕಾಣಲಾರವು ! ಮಾತ್ರ ದುಡಿವುದೊಂದೇ ಗೊತ್ತು 
ಉದಯಾಸ್ತಗಳ ನಡುವೆ ದಿನಮಣಿಯ ಸಾಕ್ಷಿಯೊಳು! 
ರಾತ್ರಿಯೊಳಗೋ ಸ್ವರ್ಗಸುಖ ನಾಚಿಸುವ ನಿದ್ರೆ ! 
ಮರುದಿನದ ಬೆಳಗಾಗೆ, ಸೂರ್ಯದೇವನ ರಥಕೆ 
ಕುದುರೆ ಹೂಡಲು ನೆರವು ನೀಡುವೊಲು ಕಣಕಿಳಿವ ! 
ವರ್ಷವರ್ಷವು ಗೈವನಿಂಥ ಹರ್ಷದ ದುಡಿತ ; 
ಸಾವವರೆಗವಗಿಲ್ಲ ನಿದ್ದೆಗೆಡಿಸುವ ಕಡಿತ ! 

- ಬಿ . ಎ. ಸನದಿ 
(ಕಿಂಗ್ ಹೆನ್ರಿ ದಿ ಫಿಫ್ ), IV . i, 256-73 


(ಜೂಲಿಯಸ್ ಸೀಸರ್ ” : ಕೋಲೆಯ ಬಿತ್ತನೆ 

ಸಾಂಸೆಯನ್ನು ಗೆದ್ದು ಬಂದ ಸೀಸರನ ಭಾಗ್ಯ ತಾರೆ ಮೇಲೇರುತ್ತಿದೆ. 
ಅದನ್ನು ಕಂಡು ಕ್ಯಾಸಿಯಸನಿಗೆ ಕರುಬು. ಅವನು ಸೀಸರನ 
ಕೊಲೆಯ ಸಂಚು ಹೂಡಿದ್ದಾನೆ. ಆದರೆ ಕೊಲೆ ನಡಸಿ ತಾನುಳಿಯ 
ಬೇಕಾದರೆ ಅದಕ್ಕೆ ದೇಶಹಿತದ ಬೆಲೆ ಕಾಣಿಸಿ , ಘನೋದ್ದೇಶದ 
ಮುಸುಕು ಹೊದಿಸಬೇಕು. ರೋಮಿನ ಸ್ವಾತ೦ತ್ರ , ಪ್ರಜಾಸತ್ತೆ ಗಳ 
ರಕ್ಷಣೆಗಾಗಿ ಏನನ್ನು ಮಾಡಲೂ ಹಿಂಜರಿಯದ ಘನವಂತ ಬೂಟಸ 
ನನ್ನು ಪ್ರಚೋದಿಸಿ ಅವನಿಂದ ಕೊಲೆ ಮಾಡಿಸುವುದೇ ಇದಕ್ಕೆ 

ಮಾರ್ಗ, ಕ್ಯಾಸಿಯಸ್ ಈ ದೃಶ್ಯದಲ್ಲಿ ಅದನ್ನು ಸಾಧಿಸುತ್ತಾನೆ. 
ಕ್ಯಾಸಿಯಸ್. ನಾ ನಿನ್ನ ಇತ್ತೀಚೆನೋಡುತಿರುವೆನು, ಬೂಟಸ್ . 

ಮುನ್ನ ಯಾವದು ಸೌಮ್ಯ ಭಾವ, ಒಲವಿನ ತೋರ್ಕೆ, 
ದೊರೆವ ವಾಡಿಕೆ , ಈಗ ನನಗೆ ಅವು ದೊರಕದಿವೆ. 
ನಿನ್ನ ಪ್ರೀತಿಸುತಿರುವ ನಿನ್ನ ಗೆಳೆಯನ ಮೇಲೆ 

204 


ಬ್ಯೂಟಸ್ 


ಕ್ಯಾಸಿಯಸ್. 


• ನಾಟಕಗಳಿಂದ ಆರಿಸಿದ ಭಾಗಗಳು 
ನೀನು ಅತಿ ಅಪರಿಚಿತ, ಅತಿ ಕಠಿನ, ಅಹ ಕೈಯ 
ತಳೆದಿರುವೆ. 

ಕ್ಯಾಸಿಯಸ್ , ತಪ್ಪಾಗಿ ತಿಳಿಯದಿರು . 
ನನ್ನ ನೋಟವ ನಾನು ಮರೆಸಿರುವೆನೆನೆ , ನಾನು 
ನನ್ನ ಮೋರೆಯ ಕಳವಳವ ನನ್ನ ಮೇಲಷ್ಟೆ 
ತಿರುಗಿಸಿರುವೆನು. ಈಚೆ ನನಗೆ ಏನೋ ಒಂದು 
ತೆರದ ಭಾವಗಳಿ೦ದ, ನನ್ನ ಮಾತ್ರಕೆ ತಗುವ 
ಯೋಚನೆಗಳಿಂದ, ಮನ ಆಕುಲಿತವಾಗಿಹುದು . 
ಇವು ನನ್ನ ನಡತೆಯನು ಒ೦ದಿನಿಸು ಕೆಡಿಸಿಹುದು 
ಸಂಭವ . ಆದರೀ ಕತದಿಂದ ನನ್ನ ಕೆಳೆ 
ಅವರ ಸಂಖ್ಯೆಯಲಿ ನೀನೂ ಸೇರು, ಕ್ಯಾಸಿಯಸ್ – 
ಮರುಗುವುದು ಬೇಡ ; ನನ್ನ ತು ಅನಾದರಣೆಗೆ , 
ಬಡಪಾಯಿ , ತನ್ನೊಡನೆ ತಾನೆ ಸೆಣಸುತ, ಬೂಟಸ್ 
ಹೆರವರಿಗೆ ಪ್ರೇಮ ತೋರುವ ಕೃತಿಯ ಮರೆತಿಹನು, 
ಎ೦ಬನಿತಕೇನೆ ಮಿಗಿಲರ್ಥವನು ನೀಡದಿರಿ. 
ಇಂತಿರಲು ನಾ ನಿನ್ನ ಉದ್ಯೋಗವನು , ಬೂಟಸ್ 
ತೀರ ತಪ್ಪಾಗಿ ತಿಳಿದೆನು . ಇದರ ಫಲವಾಗಿ 
ಈ ನನ್ನ ಎದೆ ತುಂಬ ಬೆಲೆಯ ಯೋಚನೆಗಳನ್ನು, 
ಯೋಗ್ಯ ಚಿಂತನಗಳನು ಹುಗಿದಿರಿಸಿಕೊಂಡಿತು. 
ನಿನ್ನ ಮುಖ ನಿನಗೆ ಕಾ೦ಬುದೆ, ನನಗೆ ಇದ ಹೇಳು, 
ಅಣ್ಣ ಬೂಟಸ್ . 

- ಇಲ್ಲ ಕ್ಯಾಸಿಯಸ್, ಹೆರವನ್ನು 
ತೋರುತಿಹ ಪ್ರತಿಬಿಂಬದಿಂದ ಅಲ್ಲದೆ ಕಣ್ಣು 
ತಾ ತನ್ನ ಕಾಣದು. 

- ಸತ್ಯ ಈ ಉಕ್ತಿ . 
ಅ೦ತೆ ಬ್ಯೂಟಸ್ ನಿನ್ನ ಗುಪ್ತ ಅರ್ಹತೆಯನ್ನು 
ನಿನ್ನ ದೃಷ್ಟಿಗೆ ತಿರುಹಿ ನಿನ್ನ ನೆರಳನು ನೀನು 
ಕಾ೦ಬ೦ತೆ ಗೆಯ್ದ ಕನ್ನಡಿ ಇಲ್ಲವಾದುವೇ 
ಎಂದು ಬಹು ವ್ಯಥೆ ಆಗಿಹುದು. ಅವರ ಸೀಸರನ 
ಹೊರತಾಗಿ ರೋಮಿನತ್ಯಂತ ಗೌರವಿತ ಜನ 
ಹಲರು ಬ್ಯೂಟಸ್ ವಿಷಯ ನುಡಿವುದನು , ಈ ಯುಗದ 
ನೊಗದ ಅಡಿ ಸಿಲುಕಿ ನರಳುತ, ಉದ್ದ ಬೂಟಸ್‌ಗೆ 
ಕಣ್ಣಿದ್ದವೇ ಚೆನ್ನವಿತ್ತೆಂದುಕೊಂಡುದನು , 
ನಾನು ಕೇಳಿಹೆನು. 


ಬ್ಯೂಟಸ್ . 


ಕ್ಯಾಸಿಯಸ್, 


205 


ಬ್ಯೂಟಸ್ . 


ಕ್ಯಾಸಿಯಸ್. 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 

ನನ್ನೊಳಗಿಲ್ಲದಿಹ ಹುರುಳ 
ಕಾಣುವರೆ ನಾನೆ ನನ್ನಾ೦ತರದಲಿ ಅರಸ 
ನನ್ನ ಪ್ರೇರಿಸಿ, ಕ್ಯಾಸಿಯಸ್ ನೀನು ನನ್ನನು 
ಯಾವವು ಅಪಾಯಗಳಿಗೆಳೆಯುತಿಹೆ ? 

ಅ೦ತೆನಲು, 
ಅಣ್ಣ ಬೂಟಸ್ , ಕೇಳಲಣಿಯಾಗು, ಆಯ್ಕೆ , ನೀ 
ಪ್ರತಿಬಿ೦ಬದಿಂದೆಂತು ಅ೦ತು ನೀನೇ ನಿನ್ನ 
ಚೆನ್ನ ಕಾ೦ಬುದಸಾಧ್ಯ ಎಂದು ತಿಳಿದಿಹೆಯಾಗಿ, 
ನಿನ್ನ ಕನ್ನಡಿ ನಾನು, ನಿನ್ನ ವಿಷಯ ಅದೇನ 
ನೀನು ಇನ್ನೂ ಕಾಣದಿರುವೆ, ಅದ ತಕ್ಕನಿತು 
ಮಿತವಾಗಿ ನಿನಗೆಯೇ ಪ್ರಕಟಗೆಯ್ದನು. ಆಯ್ಕೆ 
ಸೌಮ್ಯ ಬೂಟಸ್ , ನನ್ನ ಕುರಿತು ನೀ ಸಂದೇಹ 
ಪಡಬೇಡ. ನಾನು ಎಲ್ಲರ ಜೊತೆಗೆ ನಗುವಂಥ 
ಒಬ್ಬನೋ , ಒಬ್ಬೊಬ್ಬ ಹೊಸ ಶಪಥಕಾರನಿಗೆ 
ನನ್ನ ಪ್ರೇಮವನ್ನು ಬೀದಿಯ ಆಣೆ ನುಡಿಯಿಂದ 
ಹಳಸು ಮಾಡುವ ಬಳಕೆಯವನೋ , ಆಗಿರುವೆನೆ ; 
ಇಲ್ಲವೇ ಜನರನೋಲೈಸಿ ಬಿಗಿದಪ್ಪಿ , ಅದೆ 
ಆಮೇಲೆ ಅವರ ನಿಂದಿಸುವೆನೆಂಬುದ ನೀನು 
ಕಂಡಿರುವೆಯೇ ; ಇಲ್ಲವೇ ಸಂತೆ - ಜನಕೆಲ್ಲ 
ಔತಣವನುಣಿಸಿ ಭೇಷಜಮಾಡುವವನೆಂದು 
ನಿನಗೆ ಕಂಡಿರುವುದೇ ; ಇವನಪಾಯದ ಮನುಜ 
ಎಂದು ನನ್ನನು ಕಾಣು. 

[ ಸಂಭ್ರಮದ ಓಲಗ,ಕೋಲಾಹಲ. 
ಏನೋ ಈ ಕೋಲಾಹಲದ ಅರ್ಥ. ನನಗೆ ಭಯ , 
ಜನ ಸೀಸರನ್ನು ದೊರೆಯಾಗಿ ವರಿಸುವರೆಂದು. 
ಅ೦ತೆ , ನಿನಗದು ಭಯವೆ? ಎನೆ ನೀನು ಅದನೊಲ್ಲೆ. 
ಎಂದೆ ನಾ ತಿಳಿಯುವೆನು. 

* ಒಲ್ಲೆ ದಿಟ, ಕ್ಯಾಸಿಯಸ್ . 
ಇಂತಿದ್ದು ನನಗವನು ತುಂಬ ಪ್ರಿಯ . ಆಯಿತೇ , 
ನೀನು ನನ್ನನು ಏಕೆ ಇನಿತಿಲ್ಲಿ ನಿಲ್ಲಿಸಿದೆ ? 
ನೀ ನನಗೆ ಹೇಳ ಬಯಸಿರುವ ಸಂಗತಿ ಏನು ? 
ಸರ್ವ ಜನತೆಯ ಶುಭನ ಸಾಧಿಸುವ ಏನೊಂದು 
ವಿಷಯವೇ ಅದು, ಒಂದು ಕಣ್ಣೆದುರು ಮಯ್ಯಾದೆ 
ಇನ್ನೊ೦ದರೆದುರು ಸಾವನು ಇರಿಸು , ನಾ ಅವನು 

206 


ಬ್ಯೂಟಸ್. 


ಕ್ಯಾಸಿಯಸ್. 


ಬ್ಯೂಟಸ್ . 


ಕ್ಯಾಸಿಯಸ್ . 


೨ ನಾಟಕಗಳಿಂದ ಆರಿಸಿದ ಭಾಗಗಳು an 
ಎರಡನೂ ಸಮವಾಗಿ ನೋಡುವೆನು ; ಸಾವೆನಲು 
ಎನಿತ೦ಜುವೆನು ಅದಕು ಮಿಗಿಲು ಮಯ್ಯಾದೆಯೆನೆ 
ನಾನು ಒಲಿವೆನೆ, ಆಗ ಮಾತ್ರ ದೈವಗಳೆನಗೆ 
ಶುಭವ ನೀಡಲಿ. 

ನಿನ್ನ ಲಿಂತಪ್ಪ ಗುಣ ಇಹುದು 
ನಾನು ಬಲ್ಲೆನು , ಬ್ಯೂಟಸ್ . ನಿನ್ನ ಹೊರಮೊಗವನು 
ಎನಿತು ಚೆನ್ನ ಅನಿತು ಚೆನ್ನ , ಒಳ್ಳಿತು, ನನ್ನ 
ಕತೆ ಇದರ ವಸ್ತು ಮತ್ಯಾದೆ. ನೀನು, ಬೇರೆ | 
ಜನ, ಬಾಳೆ ಇದ ಕುರಿತು ಏನು ನೆನೆವಿರೊ , ನಾನು 
ಒರೆಯಲರಿಯೆನು. ಇದ್ದು , ನನ್ನೊ ಬ್ಬನದು ಮಾತ 
ಹೇಳುವೆನೆ, ಈ ನಾನು ಎಂಥದಂಥದೆ ಒಂದು 
ವಸ್ತುವೆನೆ ಭಯಪಡುತ ಬಾಳುವುದಕಿಂತಲೂ 
ಬಾಳದಳಿವುದು ಅಶುಭವಲ್ಲ ಎಂಬೆನು ನಾನು. 
ಸೀಸರಂತೆಯೇ ನಾನು ಹುಟ್ಟಿನಿಂದ ಸ್ವತಂತ್ರ . 
ನೀ ಅ೦ತೆ . ನಾವಿಬ್ಬರೂ ಅವನು ಎಂತಂತೆ 
ಉಂಡಿಹೆವು. ಅ೦ತೆ ನಾವಿಬ್ಬರೂ ಅವನೆನಿತು 
ಅನಿತೆ ಮಾಗಿಯ ಚಳಿಯ ಸಹಿಸಬಲ್ಲೆವು. ಏಕೆ , 
ಒಮ್ಮೆ ತಂಡಿಯ ಒಂದು ದಿನ , ಗಾಳಿಯಲಿ ಟೈಬರ್‌ 
ಕೋಟೆಯಲಿ ದಡಗಳನು ಬಡಿವಂದು, ಸೀಸರ್ 
ನನಗೆ, “ ಕ್ಯಾಸಿಯಸ್ , ಈಗ ನನ್ನೊಡನೆ ನೀನು ಈ 
ಕೋಪದ ಪ್ರವಾಹದೊಳಗಡೆಗೆ ದುಮ್ಮಿಕ್ಕುವೆಯ ? ” 
ಎಂದು ಕೇಳಿದನು . ಹೇಳಿದುದೆ ತಡ , ವಸ್ತ್ರಾಸ್ತ್ರ 
ಸಹಿತ ಎ೦ತಿದ್ದೆ ಅ೦ತೇ ನಾನು ದುಮ್ಮಿಕ್ಕಿ 
ಹಿಂದೆ ಬಾ ಎಂದು ಕರೆದೆನು ಅವನ . ಅವನು ಸಹ 
ದುಮ್ಮಿಕ್ಕಿದನು , ಉಂಟು . ನಿರ್ರುರಿಣಿ ಗರ್ಜಿಸಿತು . 
ಅ೦ತೆ ನಾವದ ಶಕ್ತಿಯುಕ್ತ ಬಾಹುಗಳಿಂದ 
ಮರ್ದಿಸುತ ಅದನು ಬದಿಗೆಸೆದು ಅಹಮಹಮಿಕೆಯ 
ಮನದಿಂದ ಮಲೆತು ಹರಿದೆವು. ಇರುತ , ಯಾವೆಡೆಯ 
ಸೇರ ಹೊರಟೆವು ಅದನ್ನು ನಾವು ಮುಟ್ಟುವ ಮುನ್ನ 
“ ಕ್ಯಾಸಿಯಸ್ ನೆರವಾಗು , ಇಲ್ಲ, ನಾ ಮುಳುಗಿದೆ ” 
ಎಂದು ಸೀಸರ್ ಕೂಗಿದನು. ನಾನು, ಈನಿಯಾಸ್ , 
ಮಹನೀಯ ನಮ್ಮ ಪೂರ್ವಜ, ಉರಿವ ಟಾಯಿಂದ 
ವೃದ್ದ ಆಂಕೀಸಸನ ತನ್ನ ಹೆಗಲಲಿ ಹೊತ್ತು 
ಹೊರಗೆ ತಂದಂದ, ಟೈಬರ್‌ ತರಂಗಗಳಿಂದ 


207. 


L. 


L 


@L 


ನಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎa 
ಸೋತಿದ್ದ ಸೀಸರನ ಹೊತ್ತು ತಂದೆನು. ಕಾಣ, 
ಈ ಮನುಜ ಈಗೊಬ್ಬ ದೇವರು , ಕಾಸಿಯಸ್ , 
ಬಡಪಾಪಿ ಜಂತು ಒ೦ದಾಗಿರುತ , ಕಂಡೆಯ , 
ಸೀಸರ್ ಉದಾಸೀನ ಭಾವದಲಿ ಇವನ 
ತಲೆ ಆಡಿಸಿದನೆನಲು ಮೆಯ್ಯ ಮಣಿಯಲು ಬೇಕು. 
ಸೈಯಿನಿನಲಿ ಇದ್ದಂದು ಜ್ವರ ಬ೦ದಿತಿವನಿಗೆ. 
ಆಯ್ಕೆ , ಜ್ವರ ಬಾರಿಸಿದ ವೇಳೆ ಇವನು ಅದೆನಿತು 
ನಡುಗಿದನು ಅದ ನಾನು ಗಮನಿಸಿದೆ. ದಿಟವಾಗಿ 
ನಡುಗಿದನು ಈ ದೇವ, ಇವನಂಜುಪುರುಕ ತುಟ 
ತನ್ನ ಬಣ್ಣವನ್ನು ತೊರೆದೋಡಿದವು. ಅ೦ತೆ ಆ 
ಕಣ್ಣು ಇವನವು, ಬಾಗಿದವೆ ಲೋಕವನು ತ್ರಾಸ 
ಗೊಳಿಸುವವು, ತನ್ನ ಬೆಳಕನೆ ನೀಗಿಕೊಂಡವು. 
ಇವನು ನರಳಿದನು , ನಾ ಕೇಳಿದೆನು ; ದಿಟ ಇದು. 
ಅ೦ತೆ ದಿಟ, ರೋಂ ನಗರಿಗರಿಗೆ, ' ನಾ ಹೇಳುವುದ 
ಮನಕೊಟ್ಟು ಕೇಳಿ ನಿಮ್ಮವು ಹೊತ್ತಗೆಗಳೊಳಗೆ 
ಬರೆದಿಟ್ಟು ಕೊಳ್ಳಿರಿ,' ಎಂದ ಆಣತಿಗೆಯ 
ಇವನ ಆ ನಾಲಗೆ , “ ಅಯ್ಯೋ , ಟಿಟಿನಿಯಸ್ , 
ತುಸು ನೀರು ಕುಡಿಸೆ೦ದು ಕೂಗಿತು , ರೋಗಿಷ್ಟ 
ಹುಡುಗಿ ಒಂದೆಂಬಂದ. ಅಯ್ಯ ದೇವರುಗಳೇ , 
ನನಗಿದಚ್ಚರಿ, ಇಂಥ ನಿತ್ರಾಣ ಚೇತನದ 
ಒಬ್ಬನನು ರಾಜಘನ ಜಗವೆಲ್ಲವನು ತನ್ನ 
ಹಿಂದಿಕ್ಕಿ ವಿಜಯಕೇತನನ ತಾನೊಬ್ಬನೇ 
ಹೊತ್ತಿರುವನೆನ್ನು ವುದು. 

[ ಸಂಭ್ರಮದ ಓಲಗ,ಕೋಲಾಹಲ. 

ಮತ್ತೆ ಜನತೆಯ ಘೋಷ! 
ನನಗೆ ನಿಶ್ಚಯ , ಘೋಷಇವು ಸೀಸರನ ಮೇಲೆ 
ಹೇರುತಿಹ ಯಾವವೋ ಹೊಸ ಗೌರವಗಳ ಸಲು 
ಎಂದು . . 
ಏಕಯ್ಯ , ಕಿರಿ ಅಗಲದೀ ಭೂಮಿಯನು ಇವನು 
ತನ್ನ ಕಿಸುಗಾಲ ಮಧ್ಯದಲಿರಿಸಿ ವಿಕ್ರಮಿಸಿ 
ನಿಂದಿಹನು . ನಾವೊ , ಕುತನಂದಿ, ಇವನ ಹಿರಿ 
ಕಾಲಿವುಗಳಡಿಯೆ ನಡೆದಾಡಿ ಹೀನಾಯದವು 
ನಮ್ಮ ಹೂಣಳಿಗಳನ್ನು ಕಂಡು ಕೊಳಲಿ 
ಇಣಿಕಿನೋಡುತಲಿಹೆವು. ಮಾನವರು ಕೆಲಸಮಯ 


ಬ್ಯೂಟಸ್ . 


ಕ್ಯಾಸಿಯಸ್. 


208 


2 ನಾಟಕಗಳಿಂದ ಆರಿಸಿದ ಭಾಗಗಳು ವಿ 
ತಮ್ಮದೃಷ್ಟವ ತಾವು ಆಳುವರು. ಪ್ರಿಯ ಬೂಟಸ್ , 
ನಾವು ಊಳಿಗವಾಗಿ ಇಹವೆಂಬ ಕೊರೆ ಇದಕೆ 
ನಮ್ಮ ತಾರೆಗಳು ಹೊಣೆ ಅಲ್ಲ , ನಾನೇ ಹೊಣೆ. 
ಬೂಟಸ್ ಸೀಸರ್ , ಸೀಸರ್‌ ಶಬ್ದ ದಲಿ 
ಅದು ಏನು ಇರಬಹುದು ? ನಿನ್ನ ದಕು ಮಿಗಿಲು ಸಲ 
ಆ ಹೆಸರನುಸುರಬೇಕೇಕೆ ? ಅವ ಜೊತೆಗೆ ಬರೆ , 
ನಿನತು ಅನಿತೇ ಚೆಲುವ ಹೆಸರು ; ಅವ ನುಡಿ, ನಿನತು 
ಅದರನಿತೆ ಬಾಯೊಳೆಸೆವುದು. ಎರಡನೂ ತೂಗು, 
ಇದು ಅದಕೆ ಸಮಭಾರ . ಇವ ನುಡಿದು ಮಂತ್ರಿಸು, 
ಸೀಸರ್‌ಗೆ ಎನಿತನಿತೆ ವೇಗದಲಿ ಬೂಟಸ್‌ಗೆ 
ಒ೦ದು ಚೇತನ ಹೊರಟು ಬಹುದು. ಇಂತಿರೆ , ಎಲ್ಲ 
ದೈವಗಳ ಹೆಸರಲೋಮ್ಮೆಗೆ ಆಣೆ ಇಕ್ಕಿ ನಾ 
ಕೇಳುವೆನು, ನಮ್ಮ ಈ ಸೀಸರುಣ್ಣುವ ಊಟ 
ಯಾವುದದು, ಇನಿಸಿವನ ಹಿರಿತನಕೆ ಬೆಳಸಿಹುದು ? 
ಕಾಲವೇ , ಹೀನಾಯ ಉಂಡೆ ನೀ , ರೋ೦, ನೀನು 
ಉದ್ರಶೋಣಿತದ ತಳಿಗಳ ನೀಗಿಕೊಂಡಿರುವೆ . 
ಚಂಡಜಲದುದ್ರೇಕ ಕಾಲದಿಂದಿಚೆ 
ಹಾಯ್ ಯುಗ ಒ೦ದು ಯಾವುದು , ಒಬ್ಬ ಮನುಜನದು 
ಸಲು, ಹೆಚ್ಚು ಜನರ ಸಲು ಅಲ್ಲ, ಹೆಸರಾಂತುದು ? 
ರೋಂ ನಗರವನು ಕುರಿತು ಮಾತನಾಡುವ ಮಂದಿ, 
ಅದರ ವಿಸ್ತರದ ಭಿತ್ತಿಗಳು ಒಳಗೊಂಡಿಹುದು 
ಬರಿ ಒಬ್ಬ ಮನುಜನನು ಎಂದೆನಲು, ಈ ಮುನ್ನ 
ಎಂದು ಬ೦ದಿತು ? ಈಗ ರೋಂ ಏಕ ನರ ಧಾಮ 
ದಿಟ. ಏಕೆ ? ಅದು ಉಸುರುವುದು ಒಬ್ಬನದೆ ನಾನು . 
ಅಯ್ಯ , ನಾ , ೬೦ತೆ ನೀ , ನಮ್ಮಪ್ಪ ತಾತದಿರು 
ರೋಮಿನಲಿ ದೊರೆ ಒಬ್ಬ ವಿಭವದಲಿ ಮೆರೆವುದನು 
ಶಶ್ಚ ತ್ರಿಶಾಚ ಅಂತೆಸಗುವುದನೆನಿತನಿತು 
ಸುಲಭ ಸಹಿಸುವ ಬೂಟಸ್ ಒಬ್ಬ ಇದ್ದನು ಒಮ್ಮೆ 
ಎಂದುದನು ಕೇಳಿಹೆವು. 

ನೀ ನನ್ನ ಪ್ರೀತಿಸುವೆ; 
ಇದರಲೆನಸೂ ಶಂಕೆ ಇಲ್ಲೆನಗೆ, ನೀ ಎನ್ನ 
ಎತ್ತ ಪ್ರೇರಿಸ ಬಯಸುತಿಹೆ , ಇನಿಸು ಕಾಣುತಿದೆ. 
ಇದ ಕುರಿತು , ಈ ಕಾಲವನು ಕುರಿತು , ನಾನೆಂತು 
ಎಣಿಸಿಹೆನು , ಮುಂದೆ ನಿನಗದ ಬಿಡಿಸಿ ತಿಳಿಸುವೆನು. 


ಬೂಟಸ್ . 


209 


ವಿ ಸೇಕ್ಸ್ಪಿಯರಿಗೆ ನಮಸ್ಕಾರ 
ಇಂತಿರುತ, ನಾ ನಿನ್ನ ಪ್ರೀತಿಯಿಂದಲೆ ಇಂತು 
ಬೇಡಬಹುದೆನೆ, ಸದ್ಯ ನೀ ನನ್ನ ಇನ್ನ ನಿತು 
ಚೋದಿಸಲುಬೇಡ, ನೀ ನುಡಿದುದೇನದ ನಾನು 
ಆಲೋಚಿಸುವೆನು. ಹೇಳುವುದು ಇನ್ನೇನಿಹುದು 
ಅದ ತಾಳ್ಮೆಯಿಂದ ಹೇಳುವೆನು . ಅ೦ತೇ ಇಂಥ 
ಉನ್ನತ ವಿಚಾರಗಳ ಕೇಳುವುದು , ಉತ್ತರವ 
ಹೇಳುವುದು , ಎರಡಕೂ ಯುಕ್ತವಹ ಸಮಯವನು 
ಕಂಡು ತಿಳಿಸುವೆನು. ಅದುವರೆಗೆ , ಘನಚೇತನದ 
ಓ ನನ್ನ ಮಿತ್ರ , ಇದ ಮೆಲ್ಲುತಿರು. ಈ ಕಾಲ 
ನಮ್ಮ ಮೇಗಡೆ ಹೇರಬಹುದೆಂದು ತೋರುತಿಹ 
ಕಠಿನವಹ ಸಂದರ್ಭಗಳಲಿ ರೋಮಿನ ಒಬ್ಬ 
ಮಗನೆನಿಸಿಕೊಂಬುದಕು ಮಿಗಿಲು ಬೂಟಸ್ ಒಬ್ಬ 
ಹಳ್ಳಿ ಗಾಡವನಾಗಲೆಳಸುವನು. 

ಬಲಹೀನ 
ವಾಕ್ಯ ನನ್ನ ವು ಬ್ಯೂಟಸಿ೦ದ ಇನಿಸಾದರೂ 
ಕಿಡಿ ಕಾಣುವಂತೆ ಹೊಡೆದವು, ನನಗೆ ಸಂತೋಷ. 

- ಶ್ರೀನಿವಾಸ 
'ಜೂಲಿಯಸ್ ಸೀಸರ್' , I.ii, 32 -177 . 


ಕ್ಯಾಸಿಯಸ್ . 


ಕೊಲೆ ಬಿಟ್ಟ ಫಲ 

ಸೀಸರನ ಕೊಲೆಯಾಯಿತು. ಆ ಕಗ್ಗೂಲೆಯಲ್ಲಿ ಅವನ ಆಪ್ತಮಿತ್ರನೆನಿಸಿದ್ದ ಬೂಟಸನದೇ 
* ಅತ್ಯ೦ತ ನಿರ್ದಯದ ಅರಿತ . ಆದರೆ ದೈವತ೦ತ್ರದಲ್ಲಿ ಬಿತ್ತಿದವರಿಗೆ ವಿಷವಾಗಲೆಂದೇ 
ಪಾಪ ಫಲ ಬಿಡುವುದೇನೋ ! ಅಂತ್ಯಸಂಸ್ಕಾರದ ಮುನ್ನ ಬೂಟಸ್ ಕೊಲೆಯ ಹಿಂದಿದ್ದ 
ತನ್ನ ಸದುದ್ದೇಶವನ್ನು ಜನರಿಗೆ ವಿವರಿಸಿ ಕಣಕಾಲ ಅವರನ್ನು ಒಲಿಸಿಕೊಂಡರೂ ಅವನ 
ನಂತರ ವೇದಿಕೆಯೇರುವ ಸೀಸರನ ನಿಷ್ಠಾವಂತ ಮಿತ್ರ ಮಾರ್ಕ್‌ ಆಂಟೋನಿ ತನ್ನ ಚತುರ 
ಭಾಷಣದಿಂದ ಸೀಸರನನ್ನು ನಿರಂಕುಶತೆಯ ಆರೋಪದಿಂದ ಮುಕ್ತ ಮಾಡಿ, ಕೊಲೆಗಾರರ 
ವಿರುದ್ಧ ಸೇಡು ತೀರಿಸಿಕೊಳ್ಳುವಂತೆ ಜನತೆಯನ್ನು ರೊಚ್ಚಿಗೆಬ್ಬಿಸುತ್ತಾನೆ. ಇಲ್ಲಿ ಬೂಟಸ್ 

ಮತ್ತು ಆಂಟೋನಿ ಅವರ ಮಹಾವಾಗೋಷವೈಖರಿಗಳ ಭಾಷಾಂತರಗಳಿವೆ. .. 
ರೋಮ್ ಪಟ್ಟಣದ ಚಾವಡಿ, ಬ್ಯೂಟಸ್‌ ಕಾಸಿಯಸ್ ಮತ್ತು ಜನತಂಡದ ಪ್ರವೇಶ. 
ಪೌರರು , ಬೇಕು ನನಗಿದಕೆ ಸಮಜಾಯಿಷಿಯು; ಹೇಳು ಸಮಜಾಯಿಷಿಯ . 
ಬ್ಯೂಟಸ್. ಅ೦ತಾಗಲೆನ್ನೊ ಡನೆ ಬನ್ನಿ ಕೆಳೆಯರೆ ! ಕೇಳಿ , 

ನಾ ಹೇಳುವುದ ನೀವು. ಕಾಸಿಯಸ್ ! ಆ ಬೀಡಿ 


210 . 


sh ನಾಟಕಗಳಿಂದ ಆರಿಸಿದ ಭಾಗಗಳು - 
ಗೈದಿ ನೀನಿಬ್ಬಾಗಿಸೀ ಜನರ, ಉಳಿದುಕೊಳ. 
ಲವರಿಲ್ಲಿ ನನ್ನ ಮಾತನು ಕೇಳಬಯಸುವರು. 
ಕಾಸಿಯಸಿನೊಡಹೋಗುವರು ಹೋಗಲವನೊಡನೆ. 
ಬಹಿರಂಗ ಕಾರಣವ ಕೊಡಲಹುದು ಸೀಸರಿನ 

ಸಾನಿಂಗೆ. 
ಮೊದಲ ಪೌರ. 

ನಾ ಕೇಳುವೆನು ಬೂಟಸನ ಮಾತ . 
ಎರಡನೆಯ ಪೌರ ಕೇಳೆ ನಾ ಕಾಸಿಯಸ, ಬೇರೆ ಬೇರೆಯೆ ಕೇಳಿ 

ಕೊಟ್ಟ ಕಾರಣಗಳನ್ನು ತಾಳೆನೋಡುವ ಬಳಿಕ . 
. [ಕೆಲವು ಪೌರರೊಡನೆ ಕಾಸಿಯಸಿನ ನಿರ್ಗಮನ, ಬ್ಯೂಟಸ್ 

ವೇದಿಕೆ ಏರುವನು. 
ಮೂರನೆಯ ಸೌರ, ಸದ್ದು , 

ಸಂಮಾನ್ಯ ಬೂಟಸನು ವೇದಿಕೆಯನೇರಿಹನು . 
ಬ್ಯೂಟಸ್ , ತಾಳ್ಮೆಯಿಂದಿರಿ ಕಡೆಯತನಕ ಓ ರೋಮಕರೆ.! ದೇಶಬಾಂಧವರೆ ! 

ಕೆಳೆಯರೆ! ನನ್ನ ಮಾತಾಲಿಸಿರಿ ನೀವು – ನನ್ನ ತತ್ವಸಮರ್ಥನೆ 
ಗಾಗಿ, ಮಾತು ಕಿವಿಮುಟ್ಟ ಗೊಡಿ, ಗದ್ದಲ ಮಾಡದಿರಿ. ನನ್ನ 
ಘನತೆ ನೋಡಿನಂಬಿ ನನ್ನನ್ನು ನನ್ನನ್ನು ನಂಬುವುದಕ್ಕೆ ನನ್ನ 
ಘನತೆಯನ್ನು ಗೌರವಿಸಿ, ನಿಮ್ಮ ಬುದ್ದಿವಂತಿಕೆಯಿಂದ ನನ್ನನ್ನು 
ಪರಾಮರ್ಶಿಸಿ. ಚೆನ್ನಾಗಿ ಪರಾಮರ್ಶಿಸುವುದಕ್ಕಾಗಿ ನಿಮ್ಮ ಬುದ್ದಿ 
ಯನ್ನು ಜಾಗೃತಗೊಳಿಸಿ. ಈ ನೆರವಿಯಲ್ಲಿ ಯಾರಾದರೂ ಇದ್ದರೆ , 
ಸೀಸರಿನ ಪ್ರಿಯ ಮಿತ್ರನಿದ್ದರೆ, ಅವನಿಗೆ ಹೇಳುತ್ತೇನೆ - ಸೀಸರನ್ನು 
ಕುರಿತು ಬೂಟಸಿನ ಪ್ರೀತಿ ಅವನದಕ್ಕಿಂತ ಕಡಮೆಯದೇನೂ ಅಲ್ಲ. 
ಹಾಗಾದರೆ, ಬ್ಯೂಟಸ್ ಸೀಸರಿನ ಮೇಲೇಕೆ ಎದ್ದ ಎಂದು ಆ ಮಿತ್ರ 
ಕೇಳಿದರೆ , ಇಗೊ ನನ್ನ ಉತ್ತರ, ಸೀಸರನನ್ನು ನಾನು ಕಡಮೆ 
ಪ್ರೀತಿಸಿದೆನೆಂದಲ್ಲ ; ಆದರೆ , ರೋಮನ್ನು ಇನ್ನೂ ಮಿಗಿಲುಪ್ರೀತಿಸಿದೆ. 
ಸೀಸರ್ ಸತ್ತು ಎಲ್ಲರೂ ಸ್ವತಂತ್ರವಾಗಿ ಬಾಳುವುದಕ್ಕಿಂತ, ಸೀಸರ್ 
ಬಾಳಿ ಎಲ್ಲರೂ ಗುಲಾಮರಾಗಿ, ಸಾಯುವುದನ್ನು ಒಪ್ಪುವಿರಾ ? 
ಸೀಸರ್ ನನ್ನನ್ನು ಪ್ರೀತಿಸಿದ ; ಇಗೊ ಅವನಿಗಾಗಿ ಅಳುತ್ತೇನೆ. 
ಅವನು ಭಾಗ್ಯಶಾಲಿಯಾಗಿದ್ದ ; ಅದಕ್ಕಾಗಿ ನಲಿಯುತ್ತೇನೆ. ಅವನು 
ಕಲಿಯಾಗಿದ್ದ; ಅದಕ್ಕಾಗಿ ಗೌರವಿಸುತ್ತೇನೆ. ಆದರೆ, ಅವನು 
ಅತ್ಯಾಸೆ ಪಟ್ಟಿ ; ಅದಕ್ಕಾಗಿ ಅವನನ್ನು ಕೊಂದೆ. ಅವನ ಪ್ರೀತಿಗಾಗಿ 
ಕಣ್ಣೀರು; ಅವನ ಭಾಗ್ಯಕ್ಕಾಗಿ ನಲಿವು ; ಅವನ ಕಲಿತನಕ್ಕಾಗಿ 
ಗೌರವ ; ಅವನ ಅತ್ಯಾಸೆಗಾಗಿ ಮರಣ, ತೊತ್ತಾಗಿ ಬಾಳಬಯಸುವ 
ಕೀಳ ಉಂಟೆ ಯಾರಾದರೂ ? ಇದ್ದರೆ ಹೇಳಿ, ಅವನಿಗೆ ಅಪಚಾರ 
ಮಾಡಿದ್ದೇನೆ ನಾನು, ರೋಮಕನಾಗಿರಬಯಸದ ಬರ್ಬರನು ಉಂಟೆ 

211 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 


ಯಾರಾದರೂ ? ಇದ್ದರೆ ಹೇಳಿ. . ಅವನಿಗೆ ಅಪಚಾರ ಮಾಡಿದ್ದೇನೆ 
ನಾನು. ತನ್ನ ನಾಡ ಪ್ರೀತಿಸದ ಕುದ್ರನಾರಾದರೂ ಉಂಟೆ ? ಇದ್ದರೆ 
ಹೇಳಿ, ಅವನಿಗೆ ಅಪಚಾರ ಮಾಡಿದ್ದೇನೆ ನಾನು. ಉತ್ತರಕ್ಕಾಗಿ 

ಕಾಯುತ್ತೇನೆ. 
ಎಲ್ಲರೂ ಒಬ್ಬರೂ ಇಲ್ಲ, ಬೂಟಸ್ ! ಒಬ್ಬರೂ ಇಲ್ಲ. 
ಬ್ಯೂಟಸ್ . 

ಹಾಗಾದರೆ, ನಾನು ಯಾರಿಗೂ ಅಪಚಾರ ಮಾಡಿಲ್ಲ. ನೀವು 
ಬ್ಯೂಟಸಿಗೆ ಮಾಡಬಹುದಾದ್ದಕ್ಕಿಂತ ಹೆಚ್ಚೇನೂ ನಾನೂ ಸೀಸರಿಗೆ 
ಮಾಡಿಲ್ಲ. ಅವನ ಮರಣ ಕಾರಣ ವಿವರ ಶಾಸನಸಭೆಯಲ್ಲಿ 
ಬರೆದಿಟ್ಟಿದೆ. ಯೋಗ್ಯತೆ ಸಲ್ಲುವೆಡೆ ಅವನ ಹಿರಿಮೆಯನ್ನು ಕುಗ್ಗಿಸಿಲ್ಲ ; 
ಅವನಿಗೆ ಮರಣ ತಂದ ಅವನ ತಪ್ಪನ್ನು ಹಿಗ್ಗಿಸಿಯೂ ಇಲ್ಲ. 

[ಸೀಸರಿನ ದೇಹಹೊತ್ತು ಆಂಟೋನಿ ಮತ್ತಿತರರ ಪ್ರವೇಶ. 
ಇಗೊ ! ಅವನ ದೇಹ ಬರುತ್ತಿದೆ, ಅವನಿಗಾಗಿ ಆಂಟೋನಿ ಅಳುತ್ತ . 
ಸೀಸರನ ಸಾವಿನಲಿ ಅವನ ಹೊಣೆ ಏನೂ ಇಲ್ಲದಿದ್ದರೂ ಅದರಿಂದ 
ಅವನಿಗೆ ಪ್ರಯೋಜನ ಉಂಟು ; ಆಡಳಿತದಲ್ಲಿ ಒಂದು ಸ್ಥಾನ. 
ನಿಮ್ಮಲ್ಲಿ ಯಾರಿಗೆ ತಾನೆ ಸ್ಥಾನವಿಲ್ಲ ? ಇಗೊ , ಇದ ಹೇಳಿ ನಾ 
ಹೊರಟೆ – ರೋಮಿನ ಹಿತಕ್ಕಾಗಿ ನನ್ನ ಪ್ರಿಯತಮನನ್ನು ನಾ 
ಕೊಂದಂತೆಯೆ ನನ್ನ ಸಾವು ನಾಡಿಗೆ ಬೇಕೆಂದೆನಿಸಿದಾಗ, ಅದೇ 

ಸುರಿಗೆ ನನ್ನ ಪಾಲಿಗೂ ಸಿದ್ದವಾಗಿದೆ. 
ಎಲ್ಲರೂ . ಬಾಳು , ಓ ಬೂಟಸ್ ! ಬಾಳು ಬಾಳು . . 
ಮೊದಲ ಪೌರ, ಮೆರವಣಿಗೆ ಮೆರಸಿಕೊಂಡು ಯೂರವನನು ಮನೆಗೆ. 
ಎರಡನೆಯ ಪೌರ. ಅವನ ಪ್ರತಿಮೆಯ ನಿಲಿಸಿ ಅವನ ಹಿರಿಯರ ನಡುವೆ. 
ಮೂರನೆಯ ಪೌರ, ಆಗಲವ ಸೀಸರನು. 
ನಾಲ್ಕನೆಯ ಪೌರ. 

ಸೀಸರನ ಸದ್ದಾಗ 
ತಾನೆಲ್ಲ ಮುಡಿಗೊಂಡು ಬೆಳಗಲೀ ಬೂಟಸಲಿ. 
ಮೊದಲ ಪೌರ, ಹೊಗಳಿ ಜಯಭೇರಿಯಿಡುತಿವನ ಮನೆಗೊಯ್ಯುವೆವು. 
ಬೂಟಸ್ , ಓಯೆನ್ನ ದೇಶಬಾಂಧವರೆ ! 
ಎರಡನೆಯ ಪೌರ. . ಹೋ ಸದ್ದು ! ಶಾಂತಿ ! ಮಾತಾಡುವನು ಬೂಟಸನು. 
ಮೊದಲ ಪೌರ. ಹೋ ಶಾಂತಿ ! 

ದೇಶಬಾಂಧವರೆ ! ಬಿಡಿ, ತೆರಳೋ ನಾನೊಬ್ಬನೆಯೆ. 
ನನಗಾಗಿ ಆ೦ಟೊನಿಯ ಬಳಿ ನಿಲ್ಲಿ ನೀವಿಲ್ಲಿ ; 
ಗೌರವಿಸಿ ಸೀಸರಿನ ಶವವ ; ನನ್ನೊಪ್ಪಿಗೆಯ 
ಪಡೆದು ಆ೦ಟೋನಿ ಮಾಡಲಿಹ ಸೀಸರಿನ ಕೀರ್ತಿ 
ಹೊಗಳಿಕೆಯನಂತೆಯೇ ಗೌರವಿಸಿ. ಬೇಡುವೆನು 
ನಾ ನಿನ್ನನೀಗ – ನನ್ನೊಬ್ಬನುಳಿದಿನ್ನಾರು 

212 


ಬ್ಯೂಟಸ್ . 


ಎ ನಾಟಕಗಳಿಂದ ಆರಿಸಿದ ಭಾಗಗಳು - 
ಕದಲದಿರಿ ಆಂಟೋನಿ ಮಾತಾಡಿ ಮುಗಿವನಕ. 

[ಬ್ರೂಟಸಿನ ನಿರ್ಗಮನ. 
ಮೊದಲ ಪೌರ, ನಿಲ್ಲಿ ! ಆ೦ಟೊನಿ ಆಡುವಾ ಮಾತ ಕೇಳೋಣ. 
ಮೂರನೆಯ ಪೌರ ವೇದಿಕೆಯ ಮೇಲೇರಿ ಮಂಡಿಸಲಿ ತಾನವನು, ಕೇಳೋಣ 

ನಾನವನ ಮಾತ, ಮೇಲೇರು ನೀ ಸಂಮಾನ್ಯ ಆಂಟೋನಿ. 
ಆಂಟೊನಿ, ಬ್ಯೂಟಸಿದಕೊಪ್ಪಿದ್ದು , ಋಣಿಯಿಹೆನು ನಾ ನಿಮಗೆ. 
ನಾಲ್ಕನೆಯ ಪೌರ, ಏನಂತೆ ಬೂಟಸ್ ಅದು ? 
ಮೂರನೆಯ ಪೌರ. 

- ಬೂಟಸಿದಕೊಪ್ಪಿದ್ದು , 
ತಾನೀಗಳೆಮಗೆ ಋಣಿಯಾಗಿರುವೆನೆಂಬನವ. . 
ನಾಲ್ಕನೆಯ ಸೌರ, ಬೂಟಸನ ಕುರಿತು ಕೆಡುಕಾಡದಿರಲವನೊಳಿತು . 
ಮೊದಲ ಪೌರ. ನಿರಂಕುಶನಿದ್ದನೀ ಸೀಸರನು. 
ಮೂರನೆಯ ಪೌರ. 

ಹೌದು ದಿಟ. 
ಸುಖವಿಹೆವು ನಾವೀಗರೋಮಿ೦ದಲವ ತೊಲಗಿ . 
ಎರಡನೆಯ ಪೌರ ಸದ್ದು ! ಆ೦ಟೋನಿ ಹೇಳಬಲ್ಲುದನು ಕೇಳೋಣ. 
ಆಂಟೊನಿ. ಓ ಸಭ್ಯ ರೋಮಕರೆ ! 
ಎಲ್ಲರೂ . 

ಹೋ ಸದ್ದು ! ಹೇಳುವುದ ಕೇಳೋಣ. 
ಆಂಟೊನಿ. ಓ ಗೆಳೆಯರೇ ! ರೋಮಕರೆ ! ದೇಶಬಾಂಧವರೆ ! 

ಕಿವಿಯ ಕೋಡಿ ನೀವೆನಗೆ , ಬಂದಿಹೆನು ನಾನಿಲ್ಲಿ 
ಸೀಸರನ ಹುಗಿಯಲೆ , ಹೊಗಳುವುದಕಲ್ಲ, ದಿಟ. 
ಮನುಜರೆಸಗುವ ಕೆಡುಕು ಉಳಿವುದನರಳಿದ ಮೇ 
ಲೆಯು ನೆಲಸಿ . ಒಡಲೊಡನೆ ಹೂತುಹೋಗುವುದವರು 
ಗೈದೊಳಿತು. ನಡೆಯಲ೦ತೆಯೆ ಸೀಸರನ ಕುರಿತು. 
ಸಂಮಾನ್ಯ ಬೂಟಸನು ಹೇಳಿಹನು ನಿಮಗೆಲ್ಲ 
ತಾನಿದ್ದ ನತ್ಯಾಸಗಾರ ಸೀಸರನೆಂದು. 
ಅ೦ತಿದ್ದಿತೇ ಪರಮ ದೋಷವದು. ತೆತ್ತಿಹನು 
ತಾನೀಗ ಪರಮ ದಂಡವನದಕೆ. ' ಬಂದಿಹೆನು 
ಸೀಸರಿನ ಪ್ರೇತಸಂಸ್ಕಾರದಲ್ಲಿ ಮಾತಾಡೆ , 
ಬ್ಯೂಟಸನ ಮತ್ತೆ ಮಿಕ್ಕವರ ಅಪ್ಪಣೆ ಪಡೆದು. 
ಸಂಮಾನ್ಯ ತಾನಿಹನು ಬೂಟಸನು , ಮಿಕ್ಕವರು 
ಮಂತೆಯೇ ಸಂಮಾನ್ಯರಿಹರವರು. ಇದ್ದನನ 
ಕೆಳೆಯೆನಗೆ , ಸಂದವೆನಗವನಿಂದ ನ್ಯಾಯ ವಿ 
ಶ್ವಾಸಗಳು . ಆದೊಡತ್ಯಾಸಗಾರನೆ ಎಂದು 
ಹೇಳುವನು ಬ್ಯೂಟಸನು . ಬೂಟಸೋ ತಾನಿಹನು 
ಸಂಮಾನ್ಯ . ತಂದಿಹನು ಸೀಸರನು ಬಲು ಸೆರೆಯ 

213 


ನಿಒ ಷೇಕ್ಸ್ಪಿಯರಿಗೆ ನಮಸ್ಕಾರ 2 
ರೋಮಿಂಗೆ, ಅವರ ಬಿಡುಗಡೆಯ ಹಣ ತುಂಬಿಹುದು 
ರಾಜ್ಯದಾಕೋಶವನು. ಇದುವೆ ತಾನತ್ಯಾಸೆ 
ಎನಿಸಿತೇ ಸೀಸರಲಿ ? ಬಡವರಾ ಗೋಳಿನಲಿ | 
ಅತ್ತಿಹನು ಸೀಸರನು . ಅತ್ಯಾಸೆಯಾ ಚೇಗು 
ಇದಕಿಂತ ಗಡುಸು ತಾನಿರಬೇಕು. ಆದೊಡೆಯು 
ಅತ್ಯಾಸೆಗಾರನಹನೆಂದು ತಾ ಹೇಳುವನು 
ಬೂಟಸನು , ಬೂಟಸೋ ಇಹನವನು ಸಂಮಾನ್ಯ . 
ನೀವೆನೋಡಿದಿರಿ ಲೂಸರ್ಕಲಿಯ ಹಬ್ಬ ದಲಿ 
ನೀಡಿದೆನು ನಾನವಗೆ ಮಕುಟವನು ಮೂರು ಸಲ . 
ಮೂರು ಸಲವೂ ಬೇಡವೆಂದನದ, ಅತ್ಯಾಸೆ 
ಅಹುದೊ ಇದು ? ಆದೊಡೆಯು ಬೂಟಸನು ಹೇಳುವನು 
ಅತ್ಯಾಸೆಗಾರನಹನವನೆಂದು, ಸಂಮಾನ್ಯ . 
ನೀ ಬೂಟಸನು ನಿಜಕು, ಬ್ಯೂಟಸಾಡಿದುದ 
ನಲ್ಲಗಳೆಯಲೆಂದು ನುಡಿಯೆ ಬಂದಿಹೆನಿಲ್ಲಿ 
ನುಡಿಯಲೆ ನಾ ನೆರೆಯ ಬಲ್ಲುದು. ನೀವೆಲ್ಲ 
ಪ್ರೀತಿಸಿದಿರವನ ಹಿಂದೊಮ್ಮೆ ; ಕಾರಣವಿಲ್ಲ 
ದಿಲ್ಲದಕೆ . ಅ೦ತಾಗಲಾನ ಕಾರಣವೀಗ 
ನಿಮ್ಮಳುವ ತಡೆದಿಹುದು ? ಓವೋ ವಿವೇಕವೇ ! 
ಆದೆ ನೀ ಕಾಡುಮೃಗಗಳ ಸಾಲು. ನೀಗಿಕೊ೦ 
ಡರೆ ಮಾನವರು ಮತಿಯ ! ಕ್ಷಮಿಸೆನ್ನ , ತಾಳಿಕೋಳಿ, 
ಈಗೆನ್ನ ಹೃದಯ ಶವಸಂಪುಟದಲಿಹುದು ಸೀ 
ಸರಿನ ಬಳಿ, ನನ್ನ ಬಳಿಗದು ಮರಳಿ ಬರುವನಕ 

ನಾ ತಡೆಯಬೇಕಿಹುದು. ತಾಳಿಕೋಳಿ, ಕ್ಷಮಿಸೆನ್ನ . 
ಮೊದಲ ಪೌರ. ಇವನೊರೆದ ಮಾತಲಿ ವಿವೇಕ ಮಿಗಿಲಿಹುದೆಂದು ತೋರುವುದು . 
ಎರಡನೆಯ ಪೌರ, ನೇರವಿದನಾರೆಯೆ, ಆಗಿಹುದು ಸೀಸರಿಗೆ 

ಬಲು ದೊಡ್ಡ ಅಪರಾಧ. 
ಮೂರನೆಯ ಪೌರ. 

- ಆಗಿಹುದೆ ಒಡೆಯರೇ ! 

ಅವನಿಗಿಂತಲು ಹೀನ ಬಹನೆಂಬ ದಿಗಿಲೆನಗೆ, 
ನಾಲ್ಕನೆಯ ಪೌರ, ಗಮನಿಸಿದಿರಾ ಅವನ ಮಾತುಗಳ ? ಕೊಳ್ಳ ನವ ಮಕುಟವನು . 

ಸ್ಪಷ್ಟ ನಹುದದರಿಂದ ಅತ್ಯಾಸೆಗಾರನವನಲ್ಲೆಂದು. 
ಮೊದಲ ಪೌರ, ಅಂತು ರುಜುವಾತಾಗೆ, ತೆರುವರಾರೋ ಮಹಾದಂಡವನು. 
ಎರಡನೆಯ ಸೌರ, ಅಯ್ಯೋ ಪಾಪ ! ಅತ್ತತ್ತು ಕೆಂಡವಾಗಿಹನವನ ಕಣ್ಣುಗಳು. 
ಮೂರನೆಯ ಪೌರ, ಆಂಟೊನಿಗಿಂತ ಸಂಮಾನ್ಯನಾವನುಮಿಲ್ಲರೋಮಿನಲಿ. 
ನಾಲ್ಕನೆಯ ಪೌರ, ಅದೊ ನೋಡಿ! ಮತ್ತೆ ಮಾತಾಡತೊಡಗುವನವನು. 


214 


ನಿ ನಾಟಕಗಳಿಂದ ಆರಿಸಿದ ಭಾಗಗಳು = 
ಆಂಟೊನಿ. ನಿನ್ನೆ ಯ ಸೀಸರಿನ ಮಾತು ತಾ ಜಗವನೆದು 

ರಿಸಿ ನಿಲ್ಲ ಬಹುದಿತ್ತು . ಈಗ ಕೆಡೆದಿಹನಿಲ್ಲಿ, 
ಅವನ ಗೌರವಿಸೆ ದೀನದರಿದ್ರನೂ ಆವ 
ನಿಲ್ಲದೆಯೆ , ಒಡೆಯರೇ ! ನಿಮ್ಮ ಎದೆ ಮನಗಳನು 
ಕಲಕುತ್ತೆ ಸಿಟ್ಟಿದ್ದು ದಂಗೆಗೈವಂತೆ ನಾ 
ನಿಮ್ಮ ಕೆರಳಿಸಲೆಣಿಸೆ ಗೈನೆನಪರಾಧವನು | 
ಬೂಟಸಿಗೆ, ಗೈನೆನಪರಾಧವನು ಕಸಿಯಸಿಗೆ. 
ನೀವೆಲ್ಲ ಬಲ್ಲಿರಿದ – ಸಂಮಾನ್ಯರಿಹರವರು . 
ಅಪರಾಧ ನಾನೆಸಗೆನವರಿಂಗೆ. ಅಂತಪ್ಪ 
ಸಂಮಾನ್ಯ ಮೂರ್ತಿಗಳಿಗಪರಾಧವೆಸಗುವುದ 
ಕಿಂತೊಲ್ವೆ ಸತ್ತವನಿಗಪರಾಧವೆಸಗಿ , 
ನನಗೆ ನಾನಪರಾಧವೆಸಗಿ , ಮೇಣ್ ನಿಮಗೆ. 
ಇಗೊ ಇಲ್ಲಿ ಸೀಸರಿನ ಮುದ್ರೆಯೊತ್ತಿದ ಪತ್ರ ; 
ಸಿಕ್ಕಿತಿದು ನನಗವನಕೋಣೆಯಲಿ; ಅವನಿಷ್ಟ - 
ಪತ್ರವಿದು. ಪತ್ರವನ್ನು ಜನರೀಗ ಕೇಳರೆನೆ, 
– ಆದೊಡೀಗದನೋದಲೆಣಿಸಿಲ್ಲ, ಕ್ಷಮಿಸೆನ್ನ – 
ಒಡನೆದ್ದು ಮುತ್ತಿಡುವರೀ ಸತ್ಯ ಸೀಸರಿನ 
ಗಾಯಗಳ, ಅದ್ದು ವರು ತಮ್ಮ ಕರವಸ್ತ್ರಗಳ 
ನವನ ಪಾವನ ರಕ್ತದಲಿ. ಬೇಡಿದಪರವನ . 
ಕೂದಲನು ನೆನಪಿ೦ಗೆ ; ಮತ್ತವರು ಸಾವಂದು 
ಬರೆದವರು ತಮ್ಮಿಷ್ಟ ಪತ್ರದಲ್ಲಿ ಕಾಣಿಸುತೆ 

ಆ ಸಿರಿಯ ಬಳುವಳಿಯ ಮುಂದಿನ ಪೀಳಿಗೆಗೆ. 
ನಾಲ್ಕನೆಯ ಪೌರ ಕೇಳೆ ತೀರುವೆನಿಷ್ಟ ಪತ್ರವನು ಓದು ನೀ ಸಂಮಾನ್ಯ ಆಂಟೋನಿ! 
ಎಲ್ಲ ರೂ . ಪತ್ರ ! ಓ ಪತ್ರ ! ಸೀಸರಿನಿಷ್ಟ ಪತ್ರವನು ಕೇಳೆ ತೀರುವೆವಾವು. 
ಆಂಟೊನಿ, ತಾಳ್ಮೆಯಿಂದಿರಿ ನೀವು ಸಭ್ಯಸ್ನೇಹಿತರೆ ! ಅದ - 

ನೋದಬಾರದು ನಾನು . ತಗದು ನೀವರಿಯುವುದು 
ಸೀಸರನು ತಾ ನಿಮ್ಮನೆನಿತೋ ನೆಂಬುದನು. 
ಮರವಲ್ಲ ನೀವು, ಕಲ್ಲಲ್ಲ ನೀವು; ಮಾನವರು . 
ಅಂತು ಮಾನವರಾಗಿ, ಸೀಸರಿನ ಇಷ್ಟಪ 
ಇವ ನೀವು ಕೇಳೊಡನೆ ಕೆರಳಿಸುದು ನಿಮ್ಮನದು ; 
ಹುಚ್ಚೆಬ್ಬಿ ಪುದು ನಿಮ್ಮ ಅವನುತ್ತರಾಧಿಕಾ 
ರಿಗಳು ನೀವೆ೦ಬುದನು ನೀವರಿಯದಿಹುದೊಳಿತು . 

ಅರಿತಿರೆನೆ, ಅಬ್ಬಬ್ಬ ! ಏನಹುದೊ ಅದರಿಂದ! 
ನಾಲ್ಕನೆಯ ಪೌರ. ಇಷ್ಟ ಪತ್ರವನೋದು, ಕೇಳುವೆವು, ಆಂಟೋನಿ. ನೀನೋದ 

215 


ನಿ ಷೇಕ್ಸ್ಪಿಯರಿಗೆ ನಮಸ್ಕಾರ 

ಲೇಬೇಕು ನಮಗಿಷ್ಟ ಪತ್ರವನು, ಸೀಸರಿನಪತ್ರವನು. 
ಆಂಟೊನಿ. ತಾಳ್ಮೆಯಿಂದಿರುವಿರಾ ? ತುಸ ತಡೆದುಕೊಳ್ಳುವಿರ ? 

ತುಟಿ ಮೀರಿ ಬಂತು ಮಾತಿಷ್ಟ ಪತ್ರವ ಕುರಿತು . 
ಅಳುಕುವೆನು ನಾನೀಗ, ಸೀಸರನ ಸುರಿಗೆಯಿಂ 
ದಿರಿದ ಆ ಸಂಮಾನ್ಯ ಪುರುಷರಿಗೆ ನಾಗೈವೆ 

ನಪರಾಧವೆಂದು, ದಿಟ , ಅಳುಕುವೆನು ನಾನೀಗ. 
ನಾಲ್ಕನೆಯ ಪೌರ' ದೊಹಿಗಳು ತಾವವರು , ಸಂಮಾನ್ಯ ಪುರುಷರೇ ? 
ಎಲ್ಲರೂ ಇಷ್ಟ ಪತ್ರ ! ಓ ಪತ್ರ ! 
ಎರಡನೆಯ ಸೌರ, ಖಳರವರು , ಕೊಲೆಪಾತಕರು , ಪತ್ರ ! ನೀನೋದು ಪತ್ರವನು 
ಆಂಟೊನಿ. ಇಷ್ಟ ಪತ್ರವನೋದಿತ್ತಾಯ ಪಡಿಸುವಿರ ? 

ಅ೦ತಾಗೆ ಈ ಸೀಸರಿನ ಹೆಣದ ಸುತ್ತ ಬಳೆ. 
ಗಟ್ಟಿ ನಿಲ್ಲಿರಿ. ಇಷ್ಟ ಪತ್ರವನ್ನು ಬರೆದವನ 
ನಿಮಗೆ ನಾ ತೋರಗೊಡಿ. ಕೆಳಗಿಳಿದು ನಾ ಬರಲೆ ? 

ನೀವೀಗಳಪ್ಪಣೆಯ ಕೊಡುವಿರಾ ನನಗಿದಕೆ ? 
ಎಲ್ಲರೂ 

ಇಳಿದು ಬಾ . 
ಎರಡನೆಯ ಪೌರ, ಇಳಿದು ಬಾ . . 
ಮೂರನೆಯ ಪೌರ. ಉ೦ಟು ಅಪ್ಪಣೆ ನಿನಗೆ. 
ನಾಲ್ಕನೆಯ ಪೌರ, ಬಳೆಗಟ್ಟಿ . ಸುತ್ತಲೂ ನಿಲ್ಲಿ. 
ಮೊದಲ ಪೌರ, ನಿಲ್ಲಿ ಸಂಪುಟ ಬಿಟ್ಟು ; ಹೆಣ ಬಿಟ್ಟು ದೂರವಿರಿ. 
ಎರಡನೆಯ ಸೌರ, ಎಡೆಮಾಡಿ ಆ೦ಟೊನಿಗೆ , ಓ ಪರಮ ಸಂಮಾನ್ಯ ಆಂಟೋನಿಗೆ. 
ಆಂಟೋನಿ, 

ಬೇಡ; ಅಂತೆನ್ನ ಮೇಲೆತ್ತಿ ಬರದಿರಿ ನೀವು. ದೂರವಿರಿ. 
ಪೌರರು. 

ಹಿಂದೆ ಸರಿಯಿರಿ; ಸರಿದು ನಿಲ್ಲಿ. ಎಡೆಮಾಡಿಕೊಡಿ. 
ಆಂಟೊನಿ. 

ಇರೆ ನಿಮಗೆ ಕಣ್ಣೀರು, ಅನುವಾಗಿ ಅದ ಸುರಿಸೆ . 
ನೀವೆಲ್ಲ ಬಲ್ಲಿರೇ ಹೊದಿಕೆಯನು, ನೆನಪುಂಟು 
ನನಗೆ ಸೀಸರನದನು ಮೊದಲ ಸಲ ಹೊಡೆದಂದು - 
ನೆರ್ವಿಗಳ ಗೆದ್ದ ದಿನ, ಬೇಸಗೆಯ ಬೈಗಿನಲಿ, 
ತನ್ನ ಬಿಡಾರದಲಿ ತಾನದನು ಹೊದೆದ ದಿನ. 
ನೋಡಿ, ಹೊಕ್ಕಿತು, ಇಲ್ಲಿ ಕಾಸಿಯಸಿನಾ ಸುರಿಗೆ . 
ನೋಡಿ ಇಗೊ , ಕರುಬುಕಿಚ್ಚಿನ ಕಾಸ್ಕ ಕೊರೆದಿರುವ 
ಕಂಡಿಯನು. ಇರಿದನೀಯೆಡೆಯೆ ಆ ಕಟ್ಟೋ ಲುಮೆ 
ಬೂಟಸನು . ಹೊರಸೆಳೆಯಲಿರಿದ ಸುರಿಗೆಯನೊಡನೆ, 
ನೋಡಿ ಹಾಳಲಗನೆಂತ ಬಂತಾ ಸೀಸ 
ರಿನ ರಕ್ತವೆಂಬುದನು : ಅಷ್ಟು ನಿರ್ದಯೆಯಿಂದ 
ಬಡಿದವನು ಬೂಟಸೋ ಅಲ್ಲವೋ ಎಂದು ತಾ 

216 


• ನಾಟಕಗಳಿಂದ ಆರಿಸಿದ ಭಾಗಗಳು 


ನಿಜ 


ನಿರ್ಧರಿಸಿ ಕೊಳಲು ಹೊರಚಿಮ್ಮಿತೆಂಬಂತೆ. 
ನೆರೆ ಬಲ್ಲಿರಿದ ನೀವು; ಅಚ್ಚು ಮೆಚ್ಚಿದ್ದ ನೀ 
ಬ್ಯೂಟಸನು ಸೀಸರಿಗೆ. ದೇವತೆಗಳೇ ಸಾಕ್ಷಿ 
ಸೀಸರನು ತಾನೆನಿತು ಕಟ್ರೋಲುಮೆಯಿಂದನನ 
ಪ್ರೀತಿಸಿದನೆಂಬುದಕೆ. ಎಲ್ಲಕಿಂತತಿ ಪರಮ 
ನಿರ್ಷ್ಪಣಾಘಾತವಿದು. ಆತನಿರುವುದ ಕಂಡು 
ಸಂಮಾನ್ಯ ಸೀಸರನುದ್ರೋಹಿಗಳ ಕೈದುಗಳಿ 
ಗಿಂತ ಮಿಗಿಲಾರ್ಪಿನ ಕೃತಘ್ನತೆಗೆ ತಾ ಸೋತು 
ಬಸವಳಿದ, ಬಿರಿಯಿತಾಗಳೆ ಅವನ ವಜ್ರದೆದೆ. 
ಹೊದಿಕೆ ಮುಖವನು ಕವಿದು ಮಾಸಾಸಿ ಸೀಸರನು 
ಕುಸಿದು ಬಿದ್ದೋರಗಿದನು ಹೊನಲಿಟ್ಟ ಕೆನ್ನಿ ರ 
ಮಿಗೆ ಮಿಂದ ಸಾಂಸೆ ವಿಗ್ರಹಪೀಠದಡಿಯಲ್ಲಿ : 
ಓ ದೇಶಬಾಂಧವರೆ ! ಎಂತಪ್ಪ ಪತನವದು ! 
ಬಿದ್ದೆವಾವೆಲ್ಲ ಒಡನೆಯೆ , ನಾನು ನೀವೆಲ್ಲ. 
ರಕ್ತಮಯ ದ್ರೋಹಗೆಲ್ಲಂಗೊಂಡು ಮೆರೆಯಿತೇ 
ತಲೆಮೆಟ್ಟಿ ! ಅಳುತಿಹಿರಿ ನೀವೀಗ, ನಾ ಕಾಣ್ 
ಮರುಕ ನಿಮ್ಮನುಕೊರೆಯುತಿಹುದೀಗ, ಬಲ್ಲೆನಿದ 
ಪಾವನಾಶ್ರುಗಳಹವು ಈ ನಿಮ್ಮ ಕಣ್ಣಿರು. 
ಓವೊ ! ಕರುಣಾಳುಗಳೆ ! ನಮ್ಮ ಸೀಸರಿನ ಈ 
ಹೊದಿಕೆ ಮೇಲಣ ಗಾಯಗಳ ಕಂಡೆ ಅಳುವಿರಾ 
ನೀವಿಂತು ? ಇದೊ ನೋಡಿ, ಇಹನವನೆದೈಹಿಕ್ಕೆ 
ದುಗಳಿರಿದು ಮೈಯೆಲ್ಲ ಬಿಗಿದು ಬಿದ್ದಿಹನಿಲ್ಲಿ. 

[ ಹೊದಿಕೆ ಕಳಚಿ ಹಾಕುವನು. 
ಮೊದಲ ಪೌರ, ಓ ಕಣ್ಣರಾವೆಯೇ ! . 
ಎರಡನೆಯ ಸೌರ, ಅಯೋ ಸಂವಾನ್ನ ಸೀಸರಾ ! 
ಮೂರನೆಯ ಪೌರ, ಓ ಗೋಳು ದಿನನೆ ! 
ನಾಲ್ಕನೆಯ ಪೌರ. ಓ ದ್ರೋಹಿಗಳೆ ! ಘಾತುಕರೆ ! 
ಮೊದಲ ಪೌರ. ಓ ರಕ್ತಮಯ ನೋಟವೇ ! 
ಎರಡನೆಯ ಪೌರ, ಸೇಡು ತೀರಿಸೆವಾವು. 
ಪೌರರು , ಸೇಡ ತೀರಿಕೇಳಿ ! ನುಗ್ಗಿ ! ಹುಡುಕಿ ! ಸುಡಿರಿ ! ಕೊಳ್ಳಿ ಯಿಡಿರಿ ! 

ಕೊಲ್ಲಿ! ಕೊಚ್ಚಿ! ಜೋಕೆನೋಡಿ, ದ್ರೋಹಿಯೊಬ್ಬನುಳಿಯದಿರಲಿ. 
ಆಂಟೋನಿ, ತಾಳಿ ಓ ದೇಶಬಾಂಧವರೆ ! 
ಮೊದಲ ಪೌರ. ಓ ಶಾಂತಿ ! ಇದೊ ಇಲ್ಲಿ ಸಂಮಾನ್ಯ ಆಂಟೋನಿ. 
ಎರಡನೆಯ ಪೌರ, ಕೇಳುವೆವು ನಾವವನ ; ಹಿಡಿನೆಮಾವನನಬಳಿ ; ಸಾವೆವಿನ್ನ ನನೊಡನೆ . 

217 


'ಜೂಲಿಯಸ್ ಸೀಸರ್ ' ನಾಟಕದಲ್ಲಿ ಸೀಸರನ ಶವದ ಮುಂದೆ ಮಾರ್ಕ್ ಆಂಟೋನಿ 
“ತೋರಿದಪೆ ನಿನಗಿನಿಯ ಸೀಸರಿನ ಗಾಯಗಳ . . . ” – ಆಂಟೋನಿ. 


ಆಂಟೋನಿ, 


ಓ ನಲ್ಲ ಕೆಳೆಯರೇ ! ಓ ಇನಿಯ ಕೆಳೆಯರೇ ! 
ಇಂಥ ಸಹಸೋದ್ರಿಕ್ತ ರೋಷದಾವೇಶಕ್ಕೆ 
ನಿಮ್ಮ ಕೆರಳಿಸದಿರ್ಕೆ ನಾನೀಗ, ಈ ಕೃತ್ಯ 
ಗೈದವರು ಸಂಮಾನ್ಯರಿಹರನವರು. ಇದಯ 
ಲವರವರಿಗಾವಾನ ಸ್ವಂತ ಕಾರಣವಿತ್ತೋ 
ನಾನರಿಯೆ . ಸಂಪನ್ನರಹರವರು , ಜ್ಞಾನಿಗಳು . 
ನಿಮಗಿದರೆ ಖಂಡಿತವೆ ಕಾರಣವ ಕೊಟ್ಟ ಪರು. 
ಕೆಳೆಯರೇ ! ನಿಮ್ಮ ಹೃದಯವ ಕಸಿಯ ಬಂದಿಲ್ಲ 
ನಾನಿಲ್ಲಿ. ಬ್ಯೂಟಸಿನವೊಲು ವಾಗಿ ನಾನಲ್ಲ. 

218 | 


• ನಾಟಕಗಳಿಂದ ಆರಿಸಿದ ಭಾಗಗಳು 


2 


ಬ , 


ನೀವೆಲ್ಲ ಅರಿವಂತೆ ನನ್ನ ಕೆಳೆಯನನೊಲ್ಲ 
ನಾಡಾಡಿ ಒರಟಾಳು ನಾನಿಹೆನು. ಬಹಿರಂಗ 
ನಾಗವನ ಕುರಿತಲ್ಲಿ ನಾನೀಗ ಮಾತಾಡ 
ಲೊಪ್ಪಿಗೆಯನಿತ್ತವರು ಬಲ್ಲರದ ಚೆನ್ನಾಗಿ, 
ಜನರ ರಕ್ತ ಕುದಿಸಿ ಕೆರಳಿಸುವ ಬುದ್ದಿ ಸಾ 
ಮರ್ಥ್ಯಗಳು , ಹಾವಭಾವಗಳು, ವಾಕ್ ಛಕ್ತಿ ವ 
ಕತ್ವಗಳು ನನಗಿಲ್ಲ. ನುಡಿವೆ ನಾ ನೇರಾಗಿ. 
ನೀವೆ ನೆರೆ ಬಲ್ಲುದನೆ ನಾ ನುಡಿವೆ. ತೋರಿದಪೆ 
ನಿಮಗಿನಿಯ ಸೀಸರಿನ ಗಾಯಗಳ, ಅಯ್ಯೋ ! ತ. 
ಬೃಲಿ ಮೂಕಬಾಯಿಗಳು ನುಡಿದಪುವು, ನಾನಲ್ಲ . 
ನಾನೆಬೂಟಸನಿದ್ದು , ಬೂಟಸೇ ಆಂಟೋನಿ 
ಯಿದ್ದನೇ , ಇರುತಿದ್ದನೊಬ್ಬನಾಂಟೋನಿ ನಿ 
ಮೈದೆ ಕಲಕಿ , ಸೀಸರಿನ ಗಾಯವೊಂದೊಂದರಲು 
ನಾಲಗೆಯ ಮೂಡಿಸುತೆ, ರೋಮಿನಾ ಕಲ್ಲುಗಳೆ 

ಸಿಡಿಸಿಡಿದು ಬಂಡೆದ್ದು ನಿಲ್ವಂತೆ ಕೆರಳಿಸಲು . 
ಪೌರರು . ಬಂಡೆದ್ದ ಪೆವು ನಾವು. 
ಮೊದಲ ಪೌರ, ಸುಟ್ಟ ಪೆವುಬೂಟಸಿನ ಮನೆಯ . 
ಮೂರನೆಯ ಪೌರ ಹೊರಡಿ ! ಹೋ ! ಬನ್ನಿ ! ಹುಡುಕಿರಿ ಸಂಚುಗಾರರನು. 
ಆಂಟೋನಿ, ಇನ್ನು ನಾನಾಡುವುದ ಕೇಳಿ ನೀವೋ ದೇಶ 

ಬಾಂಧವರೆ ! ಕೇಳಿ ನೀವಿನ್ನು ನಾ ಹೇಳುವುದ. 
ಪೌರರು , ಓ ಶಾಂತಿ ! ಕೇಳೋ ನಾವಾಂಟೊನಿಯ . 

ಓ ಪರಮ ಸಂಮಾನ್ಯ ಆಂಟೋನಿ! 
ಆಂಟೊನಿ. ಕೆಳೆಯರೇ ಏನು ಮಾಡುವಿರೆಂದು ನೀವೀಗ - 

ಳರಿಯದೆಯೆ ನುಗ್ಗು ವಿರಿ , ಸೀಸರಿಗೆ ನಿನ್ನೊಲುಮೆ 
ತಾ ಸಲ್ಲ ಬೇಕೇಕೆ ? ಪಾಪ ನೀವರಿಯಿರದ. 
ನಾ ಹೇಳಬೇಕಿಹುದು ನಿಮಗದನು . ಆಗಲೇ 

ನಾ ಹೇಳಿದಿಷ್ಟ ಪತ್ರವ ನೀವು ಮರೆತಿಹಿರಿ . 
ಪೌರರು, ನಿಜ ನಿಜ ! ಇಷ್ಟ ಪತ್ರ ! ನಿಂತು ಕೇಳುವ ಇಷ್ಟ ಪತ್ರವನು . 
ಆಂಟೊನಿ. ಇದೊ , ಇಲ್ಲಿ, ಸೀಸರಿನ ಮುದ್ರೆಯೊತ್ತಿದ ಇಷ್ಟ 

ಪತ್ರ ಕೊಟ್ಟ ಹನವನು ರೋಮ ಪ್ರಜೆಯೊಬ್ಬೊಬ್ಬ 

ನಿಗೆಯು ತಲೆ ತಲೆಗೆ ಎಪ್ಪತ್ತೈದು ದ್ರಮ್ಮಗಳ 
ಎರಡನೆಯ ಪೌರ, ಓ ಪರಮ ಸಂಮಾನ್ಯ ಸೀಸರಾ ! : 

ಅವನ ಕೊಲೆ ಸೇಡ ತೀರಿಸೆವಾವು. 
ಮೂರನೆಯ ಪೌರ, ಓ ಭೂಪ ಸೀಸರಾ ! 


- 219 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ - 
ಆಂಟೊನಿ. ತಾಳ್ಮೆಯಿಂದಲೆ ಕೇಳಿ. 
ಪೌರರು . ಓ ಶಾಂತಿ ! 
ಆಂಟೋನಿ. ಅಲ್ಲದೆಯೆ , ತನ್ನ ವನವೆಲ್ಲವನು, ಟೈಬರಿನ 

ಈ ಪಕ್ಕದಾ ಸ್ವಂತ ಬಳ್ಳಿ ಮಾಡಗಳು, ಹೊಸ 
ನಟ್ಟ ಹಣೋಟಗಳನೆಲ್ಲವನು ಬಿಟ್ಟ ಹನು. 
ಬಿಟ್ಟ ಹನು ನಿಮಗೆಲ್ಲ, ನಿಮ್ಮ ಮಕ್ಕಳಿಗೆಲ್ಲ, 
ಅನುಭವಿಸಲೆಂದೆಂದು ; ನಡೆದಾಡಿ , ನಲಿದಾಡಿ, 
ವಿಹರಿಸಲು ಬಿಟ್ಟ ಹನು ಪುದುವಾಗಿ ನಿಮಗೆಲ್ಲ. 
ಇದ್ದ ನಿಲ್ಲೊಬ್ಬ ಸೀಸರನು. ಬಹನೆಂದೊ ತಾ 

ನಿನ್ನೊಬ್ಬನಂಥವನು. 
ಮೊದಲ ಪೌರ. . ಇಲ್ಲವೆಂದಿಗು ಇಲ್ಲ. 

ಓ ಬನ್ನಿ ! ಸುಡುವ ನಾವೀ ಶವವ ಪುಣ್ಯಭೂ 
ಮಿಯಲಿ. ಅದೆ ಕೋಳ್ಳಿಗಳ ಕೊಂಡೊಯ್ದು ಕಿಚ್ಚಿಡುವ 

ದ್ರೋಹಿಗಳ ಮನೆಗಳಿಗೆ ಎತ್ತಿಕೊಳಿ ದೇಹವನು. 
ಎರಡನೆಯ ಪೌರ, ಹೋ ತನ್ನಿ ಬೆಂಕಿಯನು. . 
ಮೂರನೆಯ ಪೌರ. 

ಉರುಳಿಸಿರಿ ಪೀಠಗಳ ! 
ಕಿತ್ತುಕೊಳಿ ಕಿಟಕಿಗಳ ! ಹಿರಿದುಕೊಳಿ ಸಿಕ್ಕಿದುದ! 
ಆಂಟೊನಿ. 

ಇನ್ನು ನಡೆಯಲಿ ಕೆಲಸ, ಕೀಟಲೆಯೆ ! . ಕಾಲಾಟ 
ಗೊ೦ಡಿರುವೆ ನೀನು ! ಹಿಡಿ ಮನಬಂದ ದಾರಿಯನು. 

- ಕ, ನಂ . ರಾಘವಾಚಾರ್ 

ಅದೇ , III, ii, 1-262. 


ಜೀವನ - ಸಪ್ತಾಂಕ 

“ ಈ ಜಗತ್ತು ಒಂದು ನಾಟಕಶಾಲೆ, ಮನುಷ್ಯ ಅದರ ಮಹಾನಟ , ಮಗುವಾಗಿ ರಂಗ 
ಪ್ರವೇಶ ಮಾಡಿದ ಅವನು ವಿವಿಧ ಪಾತ್ರಗಳನ್ನು ನಟಿಸಿ ಮತ್ತೆ ಮಗುವಾಗಿಯೇ ಇಲ್ಲಿಂದ 
ನಿಷ್ಕಮಿಸುತ್ತಾನೆ. ” – ಇದು ಷೇಕ್ಸ್ಪಿಯರ್ ಅಸ್ ಯು ಲೈಕ್ ಇಟ್ 'ನಲ್ಲಿ 
ಸದಾಖಿನ್ನ ಜ್ಞಾಸನ ಬಾಯಲ್ಲಿ ನುಡಿಸುವ ಅನುಭವದ ಮಾತು. 

ಈ ನೆಲವೆಲ್ಲ ಆಟದ ಅಟ್ಟ 
ಮತ್ತೆ ಎಲ್ಲಾ ಗಂಡು -ಹೆಣ್ಣು ಬರಿ ಆಟ ನಟಿಸುವರು. 
ಅಟ್ಟವನು ಏರುವುದು , ಬಿಟ್ಟು ಹೊರಡುವುದು 
ಅವರವರಿಗುಂಟು ; - ಒಬ್ಬನೇ ಆಡುವನು ಹಲವು ಪಾತ್ರ , 
ಏಳಂಕು , ಏಳು ಮೆಟ್ಟು , ಮೊಟ್ಟಮೊದಲಿಗೆ ಕೂಸು, 

220 


ನಿ ನಾಟಕಗಳಿಂದ ಆರಿಸಿದ ಭಾಗಗಳು ಈ 
ಆ್ಯಂ ಎಂದು ಬಿಕ್ಕುವದು, ಕಕ್ಕುವದು ದಾದಿತೋಳುಗಳಲ್ಲಿ. 
ಆಮೇಲೆ ಬಿಟ್ಟ ಬೇಸರಿಕೆಯಲಿ, ಚೀಲತೂಗಾಡುತ್ತ 
ಉತ್ಸಾಹದುದಯದ ಮೋರೆ, ಬಸವನ ಹುಳದ ನಡಿಗೆ, 
ಹೋಗಲಾರದೆ ಹಿಡಿದ ಸಾಲಿಹಾದಿ ; ಆಮೇಲೆ ಹರೆಯ , 
ತಿದಿಯಂತೆ ಬಿಸಿಯುಸಿರು , ಶೃಂಗಾರ ಲಾವಣಿಯ ಮಂಕುರಾಗ: 
'ಹೆಣ್ ಹುಬ್ಬು ಕಾನನ ಕಬ್ಬು '; ಮುಂದೆ ಸೈನಿಕ ಶೂರ, 
ಮಾತುಮಾತಿಗೆ ಆಣೆ, ಪಂಥ, ಗಂಡು ಚರ್ಚಿನ ಗಡ್ಡ , 
ಅವಮಾನ ಪವಮಾನ, ಅಷ್ಟಿಷ್ಟಕೋ ಜಗಳ, 
ನೀರ್ಗುಳ್ಳೆ ಕೀರ್ತಿಗೋ ' ಆ ' ಎಂದು ಬಾಯ್ದೆರೆದು 
ತೋಫಿಗೂ ತಲೆಗೊಡುವ ; ಮುಂದೆ ಊರಿನ ಹಿರಿಯ , 
ದುಂಡ ಬೊಜ್ಜಿಗೆ ಲಂಚಕೋಳಿಪಿಂಡದ ಮಡಕೆ , 
ದಿಟ್ಟಿಸುವ ಕಣ್ಣು , ಅದ್ದೂರಿ ಗಡ್ಡ ಮೀಸೆ, 
ಬಾಯ್ತುಂಬ ಜಾಣುನುಡಿ, ಹೊಸಗಾಲ ಸಾಮತಿಯು, 
ಪಾತ್ರಕ್ಕೆ ತಕ್ಕಂತೆ ಆಟ ನೋಟ; - ಇನ್ನು ಆರನೆ ಮೆಟ್ಟು , 
ಬಡಕಲಾಯಿತ್ತು ಮೈ , ಅಡ್ಡಗಲ ಪಾಯ್ಯಾ ಮು , 
ಕನ್ನಡಕ ಮೂಗುಗೊನೆ, ಜೇಬುಗಿಸೆ ಎಡಬಲಕು, 
ಹರೆಯದಾ ಬಿಗಿವಸ್ತ್ರ ಉಳಿದರೂ ಸಡಿಸಡಿಲು, 
ಒಮ್ಮೆ ಗುಡುಗಿದ್ದ ದನಿ ಏರುಚೀರು, ಬರಬರುತ ಸಣ್ಣ ಸನಾದಿ, 
ಸಿಳ್ಳು ಸೀಳು. . . . ಎಲ್ಲಕ್ಕು ಕೊನೆ ಮೆಟ್ಟು , 
ಚಿತ್ರ - ಘಟನಾವಲಿಯ ಕಥೆಯ ಕೊನೆಗೊನೆ, ಮತ್ತೆ 
ಮರಳಿತ್ತು ಕೂಸುತನ, ಸರುವವೂ ಅರೆಮರೆವು, 
ಹಲ್ಲಿಲ್ಲ, ಕಣ್ಣಿಲ್ಲ, ರುಚಿ ಇಲ್ಲ, ಎಲ್ಲ, ಬರಿ ಇಲ್ಲಾ .. 

- ಅಂಬಿಕಾತನಯದತ್ತ 
( ಆ್ಯಸ್ ಯು ಲೈಕ್ ಇಟ್ ”, II , vii, 139 -166 


221 


ನಿಜ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕಾಲದ ಕಣ್ಣಿನಲ್ಲಿ ನಿನ್ನೆ 

ಟ್ರೋಜನ್ ಯುದ್ಧ ವಿನ್ನೂ ನಡೆದಿರುವಾಗಲೇ ಮಹಾಸಾಧನೆಗಳ ವ್ಯಕ್ತಿ , ಗ್ರೀಕರ ನೀರಾ 
ಗ್ರಣಿ ಅಕಿಲೀಸ್ ನಿರುತ್ಸಾಹಿಯಾಗುತ್ತಾನೆ. ಅವನಿಗೆ ಟ್ರೋಜನರ ವಿರುದ್ಧ ಕಾದಾಟ 
ಮುಂದುವರಿಸುವುದು ಬೇಕಿಲ್ಲ. ಜನರ ಹೆಕ್ಟರ್ ತನ್ನನ್ನು ಮಲ್ಲಯುದ್ಧದಲ್ಲಿ 
ಎದುರಿಸುವಗ್ರೀಕ್ ವೀರ ಯಾರಿದ್ದಾನೆಂದು ತೊಡೆತಟ್ಟಿ ಕರೆದರೂ ಅಕಿಲೀಸಿನ ಚಳಿ 
ಬಿಡುವುದಿಲ್ಲ. ಅವನಲ್ಲಿ ಅರಿವು ಮೂಡಿಸಲೆಂದು ಸಹಜನ ಅವನನ್ನು ನಿಕೃಷ್ಟವಾಗಿ 
ಕಾಣುತ್ತಾರೆ. “ ಏಕೆ , ಇವರಿಗೆ ನನ್ನ ಮಹಾರಗಳು ಮರೆತವೆ ??” ಎಂದು ಆಗ 

ಅವನಲ್ಲಿ ಏಳುವ ಪ್ರಶ್ನೆಗೆ ಯೂಲಿಸಿಸ್ ಕೊಡುವ ಉತ್ತರ ಈ ಭಾಗ , 
ಕಾಲಕ್ಕಿದೆ, ಮಹಾನುಭಾವ , ಹೆಗಲ ಮೇಲಿನ ಚೀಲ. 
ಭಿಕ್ಷೆಗಳ ತುಂಬಿ ಮರೆವಿಗಾಗಿಯೆ ದಾನ ನೀಡಲಿಕ್ಕೆ , 
ದೀರ್ಘಕಾಯದ ದೈತ್ಯ , ಕೃತಘ್ನತೆಗೆ ಪ್ರಸಿದ್ದ ಆತ : 
ಚೀಲಕ್ಕೆ ತುಂಬಿದ್ದು ನಿನ್ನೆಯ ಮಹತ್ಕಾರಗಳು : ಹುಟ್ಟುತಿದ್ದಂತೆ 
ಕಬಳಿಸಿದಂಥವು. ಮಾಡಿದೊಡನೆಯೇ ಮರೆತಂಥವು : 
ಮರಳಿ ಮಾಡುವ ಯತ್ನ , ಪ್ರಿಯ ಮಹಾನುಭಾವ , 
ಗೌರವದ ಹೊಳಪನುಳಿಸುವುದು : ಮುಗಿಸಿದ್ದು ತೂಗುವುದು 
ತುಕ್ಕು ಕವಚದ ಹಾಗೆ ವ್ಯಂಗ್ಯಸ್ಮಾರಕವಾಗಿ | 
ಪದ್ಧತಿಗೆ ಹೊರಗೆ, ಸಂದರ್ಭ ಕಳೆದಾಗ ಎಲ್ಲ ಕಳೆದಂತೆ ; 
ಏಕೆನ್ನು , ಗೌರವವು ನಡೆಯುವುದು ಇಕ್ಕಟ್ಟು ಹಾದಿಯಲ್ಲಿ 
ದೆಯೆತ್ತಿ ನಡೆದಂತೆ : ದಾರಿ ತುಳಿಯಲೆ ಬೇಕು ; 
ಪ್ರಶಂಸೆಗೋ ಸಹಸ್ರ ಸಂತಾನ, ಒಂದರ ಹಿಂದೆ ಮತ್ತೊಂದು : 
ದಾರಿ ಕಡಿಯಿತೊ , ಅಥವ ಪಕ್ಕಕ್ಕೆ ಸರಿದೆಯೊ ನೇರ| 
ದಾರಿಯ ಬಿಟ್ಟು , ತೆರೆ ನುಗ್ಗಿದಂತೆದ್ದು ನಿನ್ನನ್ನು 
ಕೊಟ್ಟಕೊನೆಯಲ್ಲಿ ಹಾಕುವುವು; 
ಅಥವ , ನೀನಾಗುವುದು ಮುಂಚೂಣಿಯಲ್ಲಿ ಬಿದ್ದ ಠಾಕಣದಂತೆ, 
ಹಿಂಚಣಿ ನುಗ್ಗಿ , ತುಳಿದು ಮೇಲ್ನಡೆವ ಹಾದಿ : 
ಅದಕ್ಕಾಗಿ ಅವರು ಮಾಡುವ ಕೆಲಸ ಸದ್ಯಕ್ಕೆ, 
ನಿನ್ನ ಹಿಂದಿನದಕ್ಕೆ ಕೀಳಾದರು ಕೂಡ, ನೀನು 
ಮಾಡಿದ್ದಕ್ಕೆ ಮೇಲಾಗುವುದು ; 
ಏಕೆನ್ನು , ಕಾಲ ಸಮಯಾನುವರ್ತಿ ಯಜಮಾನನಂತೆ, 
ಬೀಳ್ಕೊಡುವ ಅತಿಥಿಯ ಕೈಯ ಸ್ವಲ್ಪ ಕುಲುಕುತಿದ್ದಂತೆಯೇ , 
ಕೈಗಳನುದ್ದಕ್ಕೆ ಚಾಚಿ, ಅವನು ಮರೆಯಾದೊಡನೆ, 
ಮತ್ತೊಬ್ಬನನ್ನು ತಬ್ಬಿಕೊಳ್ಳುವನು : ಮುಗುಳುನಗೆ ಸರ್ವದಾ ಸ್ವಾಗತಕ್ಕೆ , 
ಬೀಳ್ಕೊಡುಗೆ ನಿಡುಸುಯ್ದು ಹೋಗುವುದು. ಓ ! ಬೇಡ ಪ್ರತಿಫಲದಾಸೆ 
ಸದ್ದು ಣಕ್ಕೆ . ತಾನು ಇದ್ದದ್ದಕ್ಕೆ ; 


222 


2 ನಾಟಕಗಳಿಂದ ಆರಿಸಿದ ಭಾಗಗಳು - 
ಏಕೆನ್ನು , ಸೌಂದಯ್ಯ , ಚಾತುರ , 
ದೊಡ್ಡ ಕುಲ, ತೋಳಿನ ಶಕ್ತಿ , ದುಡಿವಾಗ ಸಿಕ್ಕ ಪ್ರಶಸ್ತಿ , 
ಒಲವು, ಸ್ನೇಹ, ದಾನಧರ್ಮಗಳೆಲ್ಲ, 
ಹೊಟ್ಟೆಕಿಚ್ಚಿಂದುರಿನ, ಕೆಟ್ಟ ಹೆಸರನ್ನಿಡುವ ಕಾಲದಾಡಳಿತಕ್ಕೆ ಒಳಪಟ್ಟವು. 
ಸ್ವಭಾವವೊಂದರಿಂದಲೆ ಎಲ್ಲ ಬಂಧುಗಳು , 
ಹಾಗಾಗಿ ಎಲ್ಲ ಒಕ್ಕೊರಲಿಂದ ಹೊಸತಾದತೋರಿಕೆಯ ವಸ್ತುಗಳನ್ನು 
ಹಳೆಯ ವಸ್ತುಗಳಿಂದ ಜಜ್ಜಿ ಮಾಡಿದ್ದರೂ ಹೊಗಳುವರು ; 
ಮಣ್ಣಿಗೇ ಸ್ವಲ್ಪ ಚಿನ್ನದ ಮಿರುಗುಕೊಟ್ಟಿದ್ದರೂ ಸಾಕು 
ಮಣ್ಣು ಮೆತ್ತಿರುವ ಚಿನ್ನಕ್ಕಿಂತ ಭಾರಿ ಬೆಲೆ ತೆತ್ತು ವರು. 
ಸದ್ಯದ ಕಣ್ಣು ಸದ್ಯಕ್ಕೆ ಕಾಣುವ ವಸ್ತು ಮೆಚ್ಚುವುದು : 
ಅದಕ್ಕಾಗಿ ಗ್ರೀಕರೆಲ್ಲರು ಈಗ ಏಜಾಕ್ಸನನ್ನೆ ಮೆಚ್ಚಿ 
ಪೂಜಿಸುತ್ತಿದ್ದರೂ , ನೀನು ಮಹಾವ್ಯಕ್ತಿ, ಆಶ್ಚರ ಪಡಬೇಡ. 
ಚಲಿಸುವ ವಸ್ತು ದೃಷ್ಟಿ ತಾಗುವ ಹಾಗೆ 
ಚಲಿಸದ ವಸ್ತು ಆಕರ್ಷಿಸದು. ಬದುಕಿದ್ದಂತೆ ಸಮಾಧಿಯಾಗದಿದ್ದರೆ ನೀನು, 
ನಿನ್ನ ವಿಖ್ಯಾತಿಯನ್ನಿಗ ಗುಡಾರದಲ್ಲಿ ಗೋರಿ ಮಾಡದಿದ್ದರೆ ನೀನು; 
ಇತ್ತೀಚೆ ಇದೇ ಕಾಳಗದ ಕಣದಲ್ಲಿ ನಿನ್ನ ಸಾಮರ್ಥ್ಯಗಳು 
ದೇವತೆಗಳಲ್ಲಿಯೇ ಸ್ಪರ್ಧೆಗಾಸ್ಪದವಾಗಿ 
ಮಾರ್‌ನನ್ನು , ಯುದ್ದ ದೇವತೆಯನ್ನೆ ಯುದ್ದಕ್ಕೆ ಎಳೆದಾಗ , 
ಒಮ್ಮೆ ಜೈಕಾರ ನಿನಗಾಗಿತ್ತು , ಹಾಗೆಯೆ ಆದೀತು, ಮತ್ತೆ ಆದೀತು. 

- - ಸುಮತೀಂದ್ರ ನಾಡಿಗ 
cಟ್ರಾಯ್ಲ ಸ್ ಅಂಡ್ ಕ್ರೆಸಿಡ', III . iii . 145 -89 . 


ನಾಳೆ , ಮತ್ತೂ ನಾಳೆ, ಮತ್ತೂ ನಾಳೆ 

ಡಂಕನನನ್ನು ಕೊಂದು ತಾನೇ ರಾಜನಾಗ ಹೊರಟ ಮಹತ್ವಾಕಾಂಕ್ಷಿ ಮೆಕ್‌ಬೆತ್ 
ತುಳಿದದ್ದು ಕೇಡಿನ ಹಾದಿ, ದಾರಿ ಮುಗಿಸುವ ಮುನ್ನ ಹಿಂದಿರುಗಿ ನೋಡಿದಾಗ 

ಅವನಿಗೆ ಕಂಡ ಸತ್ಯ ಇದು : “ ಈ ಬದುಕು ಬರಿ ಅಬ್ಬರ, ಅರ್ಥಶೂನ್ಯ. ” 
ನಾಳೆ, ಮತ್ತೂ ನಾಳೆ , ಮತ್ತೂ ನಾಳೆ 
ತೆವಳುವುದು ಈ ಕುದ್ರಗತಿಯಿಂದ ದಿನದಿನ ಹೀಗೆ 
ಕಾಲಕಡತದ ಕೊಟ್ಟಕೊನೆಯ ಮಾತ್ರೆಯ ವರೆಗೆ, 
ನಮ್ಮೆಲ್ಲ ನಿನ್ನೆ ಬೆಳಗಿದ್ದಾನೆಮೂರ್ಖರ ದಾರಿ 
ಸಾವು ಧೂಳಿನ ಕಣಕೆ, ಆರು , ಆರು , ಸಂಕ್ಷಿಪ್ತ ಮೋಂಬತ್ತಿಯೇ ! 
ಬದುಕು ಕೇವಲ ನಡೆವ ನೆಳಲು , ರಂಗದ ಮೇಲೆ 


223 


» ಷೇಕ್ಸ್ಪಿಯರಿಗೆ ನಮಸ್ಕಾರ - 2 
ತನ್ನೊ೦ದು ಗಳಿಗೆ ಸೆಟಿನಡೆವ, ಸಿಡಿವ ಬಡ ನಟ, 
ಅನಂತರ ಅವನ ಸೊಲ್ಲಿಲ್ಲ: ಮಂಕನಾವನೊ ಹೇಳಿ 
ದಂಥ ಕಥೆ, ಬರಿ ಗುಲ್ಲು, ಉದ್ರೇಕ, ವ್ಯಂಜಿಸುವಂಥ 
ಅರ್ಥ ಕೇವಲ ಶೂನ್ಯ . 

- ಗೋಪಾಲಕೃಷ್ಣ ಅಡಿಗ 
( ಮೆಕ್ ಬೆತ್ , V . v. 19 -28. 


ಕ್ಲಿಯೋಪಾತ್ರಳ ಸಾವು 

ಷೇಕ್ಸ್ಪಿಯರ್ ಸೃಷ್ಟಿಸಿದ ಕ್ಲಿಯೋಪಾತ್ರಳ ಬದುಕು ಅದೆಷ್ಟು ಭವ್ಯವೋ ಅವಳ ಸಾವು 
ಸಹ ಅಷ್ಟೇ ಭವ್ಯ ! ಅವಳು ಸತ್ತಳೆಂಬ ಸುಳ್ಳು ಸುದ್ದಿಯನ್ನು ಕೇಳಿ ಆಂಟನಿ ಆತ್ಮಾರ್ಪಣೆ 
ಮಾಡಿಕೊಂಡರೆ ಅವನ ಪ್ರೇಮಕ್ಕೆ ಅಷ್ಟೇ ಘನವಾಗಿ ಕೃತಜ್ಞತೆ ಅರ್ಪಿಸುತ್ತಾಳೆ, ಆ ನಲ್ಲೆ. 

ಅವಳ ಸಾವಿನ ದೃಶ್ಯದ ಸಂಗ್ರಹಾನುವಾದ ಇಲ್ಲಿದೆ. 
ನನಗೀಗ ರಾಜನಸ್ತನ ತೊಡಿಸಿ , ತಲೆಗಿಡಿರಿ ಕಿರೀಟವ 
ನನ್ನ ಹೃದಯದೊಳಿ೦ದು ಕಲ್ಲಾಂತಸ್ಥಾಯಿಭಾವಗಳುದಿಸಿಹವು: 
ಇಂದಿನಿಂದೀಯೆನ್ನ ತುಟಿಗಳೆ ಈಜಿಪ್ತಿನಾ ಮಧುರ ದ್ರಾಕ್ಷಾರಸವು 
ವರ್ಜ್ಯ . .. ಕರೆದನೇನ್ ಆಂಟನಿಯು ಈಗೆನ್ನ ? ಈ ನನ್ನ ಘನ| 
ಕಾರ್ಯ ಕಂಡೆನ್ನ ಹೊಗಳಲಿಕೆ ಅವನೆದ್ದು ಬಂದಂತೆ ಭಾಸ 
ನಾಗುತಲಿಹುದು. ಬರುತಲಿಹೆನೆಲೆ ನಾಥ ! ' ನಾಥ'ನೆಂದಿಂದು 
ನಿನ್ನನ್ನು ಸಂಬೋಧಿಸಲು ಧೈರ್ಯ ಬಂದಿಹುದು. ನಾನಿಂದು 
ಅಗ್ನಿ ಮೇಣ್ ವಾಯು ಪಂಚಭೂತಗಳಲ್ಲಿ ಉಳಿದ ಮೂರನ್ನಿಂದು 
ಈ ಜಡಪ್ರಪಂಚಕೆ ಬಿಟ್ಟು ಹೋಗುತಲಿರುವೆ. ಬಾರಿಲ್ಲಿ ಚಾರ್ಮಿಯನ್ , 
ಕೊನೆಯ ಸಲ ನನ್ನ ಈ ಅಧರಗಳ ಚುಂಬಿಸೌ . . . ಹಾಗೆ, 
ಇದೊ ಇರಾಸ್ . . . ನಿನಗೊಂದು ಸವಿ ಮುತ್ತು . . . ಇದೆ ಕೊನೆಯು - 
ಏನ್ ? ಎನ್ನ ಧರ ನಾಗರದ ಹೆಡೆಯಾಯ್ಕೆ ? ಮೃತ್ಯುವನ್ನಪ್ಪಿದೆಯ ? 
ಜೀವ ದೇಹಗಳಿನಿತು ಸುಲಭದಲಿ ಅಗಲುವೊಡೆ | 
ಕಾಲನಾಕೋರೆಗಳು ಪ್ರಿಯಕರನ ಉಗುರುಗಳು : ಹೃದಯಕ್ಕೆ 
ಚುಚ್ಚಿ ನೋವಾದರೂ ಮತ್ತೆ ಬೇಕೆನಿಸುವುದು. 
ಇನಿತು ಬೇಗದಲಿ ತೆರಳಿದೆಯ ನೀನ್ ? ಹಾಗಾದರಿದೊ 
ಹೋಗಿಬಹೆನೆಂಬ ಮಾತಿಗರ್ಥವೆ ಇಲ್ಲ. . . ಬಾರನ್ನು 
ಮುದ್ದು ಮಿಡಿನಾಗರನೆ : ಕಚ್ಚಿ೦ತು ನನ್ನೆದೆಯ . . 
ನಿನ್ನ ವೀ ಹದನಾದ ಹಲ್ಲೆರಡರಿಂದಲೀ ಬಾಳಿನಾ ಕಗ್ಗಂಟ 
ಬಿಡಿಸಿಬಿಡು : ಎಲೆ ಮೊದ್ದು ವಿಷಜಂತು , ಕೋಪಗೊಳ್ 

224 


sh ನಾಟಕಗಳಿಂದ ಆರಿಸಿದ ಭಾಗಗಳು 


ಮುಗಿಸಿಬಿಡು – ಶ್ ಶ್ SS , ಸದ್ದು . . . ಸದ್ದಡಗಲಿ : 
ಯಾರಲ್ಲಿ ? ಸುಮ್ಮನಿರಿ, ಕಾಣಿಸದೆ ? ನನ್ನ ಮಗು 
ಮೊಲೆಯನುಣ್ಣುತಲಿಹುದು ! ಮೊಲೆಗುಡಿದು 
ಮಲಗಿಸುತ್ತಿಹುದು ತಾಯನೇ – ಚಿರನಿದ್ರೆಗೈಯಲೆ . 
ಏನು ಸುಖ ! ಎದೆಗೆ ಶೀತಲದ ಚಂದನನ ತೊಡೆದಂತೆ , 
ಮಲಯ ಮಾರುತ ತೀಡಿಮೆಲನೆ ಸುಳಿದಂತೆ , 
ಬಂದೆನಿದೆ . . . ಆ್ಯಂಟನೀ , ಇದೊ ಬಂದೆ. 

- ವಸಂತ ಕನಲಿ 
( ಆ್ಯಂಟನಿ ಅಂಡ್ ಕ್ಲಿಯೋಪಾಟ್ರ ', V . ii, 280- 312, 


ಬದುಕಿರಲೆ, ಬಾಳಿಗಂತನ ತರಲೆ : ಅದುವೆ ಪ್ರಶ್ನೆ ! 

ಹ್ಯಾಮ್ಲಟನ ತಾಯಿ ಗಂಡನಿಗೆ ವಿಷವಿಟ್ಟು ಕೊಂದು , ಅವನ ಶವ ಮಣ್ಣುಗೂಡುವ ಮೊದಲೇ 
ಮೈದುನನೊಡನೆ ಕೂಡಿಕೆ ಮಾಡಿಕೊಂಡಿದ್ದಾಳೆ. ಇದನ್ನು ಕಂಡು ರೋಸಿದ ಹಾಮೈಟನ 
ಮನಸ್ಸು ಘೋರಉತ್ಪಾತಕ್ಕೆ ಸಿಕ್ಕಿ ತೊಳಲುತಿದೆ. ಅವನಿಗೆ ಇಡಿಯ ಸೀಕುಲದ ಬಗ್ಗೆ 
ಹೇಸಿಗೆ, ತನ್ನ ನಿಷ್ಕ್ರಿಯತೆಗೆ ತನ್ನ ಮೇಲೆಯೇ ತಾತ್ಸಾರ. ಈ ಸನ್ನಿವೇಶದಲ್ಲಿ ಸ್ವಾಭಾವಿಕವಾಗಿ 
ಆತ್ಮಹತ್ಯೆಯ ಯೋಚನೆ ಬರುತ್ತದೆ. ಆದರೆ ಸಾವು ಬಾಳಿನೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗ 
ಬಲ್ಲುದೆ ? ಮರಣಾನಂತರ ವೇದನೆ ಅಳಿದು ಸುಖ ದೊರೆಯುವುದೆಂದು ಯಾರು ಬಲ್ಲರು ? - 

' ಹ್ಯಾ ಮೈಟ್' ನಾಟಕದ ನಾಲ್ಕು ಮಹಾ ಸ್ವಗತ- ಸಂವಾದಗಳಲ್ಲಿ ಇದು ಒಂದು. 
ಹ್ಯಾನ್ನ ಟ್ , ಬದುಕಿರಲೆ, ಬಾಳಿಗಂತವ ತರಲೆ : ಅದುವೆ ಪ್ರಶ್ನೆ ! 

ದುಷ್ಟ ಅದೃಷ್ಟವದು ಎಸೆನಂಬು, ಕವಣೆಗಳ 
ಮುಟ್ಟಿದಲ್ಲದ ತೆರದಿ ಸಹಿಸುವುದು ಲೇಸೇ ? 
ಇಲ್ಲಿಲ್ಲ, ಅಟ್ಟಿ ಬಹ ಸಂಕಷ್ಟ ಸಾಸಿರವ 
ನಿಷ್ಟು ರದಿ ಎದೆಯೊಡ್ಡಿ ಕೊನೆಗೊಳಿಸೆ ಲೇಸೇ ? 
ಸಾವೆಂಬ ಸೀಮೆಯಲಿ ಕಾಯಕ್ಕೆ ಕಟ್ಟಿಟ್ಟ 
ಮಾಯದಾ ಎದೆನೋವು, ಸಾಸಿರಾಘಾತಗಳ 
ಇಲ್ಲದಾಗಿಸಿ ಮಾಳ್ಳ ನಿದ್ದೆ ಶ್ರೇಯಸ್ಸೆ ? 
ಯಾಕೊಲ್ಲ? ಯಾಕೊಲ್ಲದಾ ಸಾವು, ನಿದ್ದೆ , 
ಹಂಬಲಿಸಿ ಹಂಬಲಿಸಿ ಭಾಗ್ಯ ಪಡೆದಂತೆ. 
ನಿದ್ದೆಯೆಂದೊಡೆವುಂಟು ಕನಸುಗಳ ಬಾಧೆ! 
ಅಲ್ಲಿಯೇ ತೊಡಕುಂಟು , ಆ ಕನಸು ಇನ್ನೆಂತೊ ! 
ಕಳಚಿಯೆಸೆದಾಕ್ಷಣಕೆ ನಮ್ಮಿ ಭೌತಕಾಯ 
ಬೇಕೆಬೇಕೊಂದು ಕೊನೆ, ಬಾಳ್ಳವಣೆ ಸಸಿಗೆ ತೆನೆ. 

225 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಇಲ್ಲದಿರೆ ಬೆಲೆಯೇನು? ಸಹಿಸಿದಕೆ ಫಲವೇನು ? 
ಕಾಲನಾ ಮೂದಲೆಯ , ಚಮ್ಮಟಗೆಯೇಟುಗಳ , 
ಹಗೆಯೆಸೆವುನನ್ಯಾಯ , ಉದ್ದಟನ ದುಮಾನ, 
ಕಾಲ ಮೀರಿದ ನ್ಯಾಯ, ಪ್ರೇಮನಿಂದಿತ ಗಾಯ , 
ಅಧಿಕಾರಿ ತಾತ್ಸಾರ ಒಗ್ಗೂಡಿ ಜರೆಯುತಿರೆ 
ಬಗ್ಗಿ ಬಾಳಲು ಬೇಕೆ, ವಿನಯ ಅವಿನಯಕ್ಕೆ , 
ತಾನೆಕೊನೆಗೊಂಬೊಂದು ಸುಲಭ ಪಥವಿರಲಿಕ್ಕೆ ? 
ಬರಿಯ ದಬ್ಬಣ ಸಾಕು, ನಿಜಕು ಅದಕೆ . 
ಈ ಭಾರ ಹೊರಲೇಕೆ, ಬೆವರುತ್ತೆ , ಗೊಣಗುತ್ತೆ , 
ಸಾಕುಸಾಕಾಯ್ತಿಂ ಬ ದನಿಯ ತೆಗೆವುತ್ತೆ ? 
ಸಾವಿನಾಚೆಗೆಯೇನು ಎಂಬೊಂದೆ ಭಯನಕ್ಕೆ ? 
ಕಂಡಿಲ್ಲದಾ ಸೀಮೆ, ಮರಳ ಯಾತ್ರಿಕನಿಲ್ಲ 
ವೆಂಬ ಬೆಕ್ಕಸಬೆರಗು ಮತಿಯ ಕಳವಳಿಸೆ, 
ಅರಿತ ಭವಣೆಯೇ ಲೇಸು ಅರಿಯದಿಹ ಪರಕಿಂತ 
ಎ೦ಬ ಸಹನೆಯ ಪಾಠ ನಿಲಿಸಿ ಕಲಿಸೆ. 
ಈಯಂತಃಸಾಕ್ಷಿಯೇ ಭೀರುಗಳನಾಗಿಸಲು 
ದುರ್ಬಲ ಮನೋಧರ್ಮ ಬೇನೆಯಿಂ ಬೆಂದಪುದು 
ಸಾಹಸದ ಎದೆಗೆಚ್ಚು , ಉಬ್ಬು , ಉಕ್ಕುಗಳೆಲ್ಲ 
ಬಂದ ದಾರಿಯ ಹಿಡಿದು ತನ್ನಂತೆ ಮರಳುತಲಿ 
ಕಾವ್ಯ ಕರ್ಮದ ಹೆಸರೆ ಕೇಳದಾಗುವುದು . 
ಮಿದುವಾಗು ಎಲೆ ಮನವೆ , ಬರುತಿಹಳು ಈ ಚೆಲುವೆ ! 
ಚೆಲುವೆಯೊಫಿಲಿಯೆಯೆ, ಅಪ್ಪರಸಿ ನೀನು, 
ದಿನದ ಜಪತಪದಲ್ಲಿ ಎನ್ನ ಪಾಪಗಳನ್ನು 
ನೆನೆಯುವಂತಾಗಿ , 

ಒಳಿತೇನು ಪ್ರಭುದೇವ ? 
ಕುಶಲವೇ ತಾವಿಂದು, ಬಹುದಿನಕೆ ಭೇಟ. 
ಹ್ಯಾನ್ಸೆಟ್, ಒಳಿತೊಳಿತು, ಬಹು ಚೆನ್ನು , ನಂದನೆಯದಿನ್ನು . 
ಒಫೀಲಿಯ , ತಮ್ಮ ಸ್ಮರಣೆಗಳನ್ನು ಮರಳಿ ಸಲ್ಲಿಸಲೆಂದು 

ಹಲವು ದಿನ ಹಂಬಲಿಸಿ ಹೊತ್ತು ತಂದಸೆನಿಂದು, 

ಹೇ ಪ್ರಭುವೆ , ನೀವಿಂದು ಪರಿಗ್ರಹಿಪುದದನು. 
ಹ್ಯಾಮೈಟ್, ನಾನೊಲ್ಲೆನೊಲ್ಲೆ, ನಾ ಕೊಟ್ಟುದೇನಿಲ್ಲವಲ್ಲ. 
ಒಫೀಲಿಯ , ಪ್ರಭುವರನೆ, ಉಂಟೆಂಬುದನ್ನು ನೀವು ಬಲ್ಲಿರಲ್ಲ. 

ಕೊಡುವಾಗ ಬೆರೆತಿದ್ದ ಸವಿನುಡಿಯ ಕಂಪಿಂದ | 
ಕೊಟ್ಟು ದರ ಫಲ ತಾನು ನೂರು ಮಡಿ ಹೆಚ್ಚಿತ್ತು , 

226 


ಒಫೀಲಿಯ . 


2 ನಾಟಕಗಳಿಂದ ಆರಿಸಿದ ಭಾಗಗಳು 


ಮತ್ತೆ ಮಸಳಿಸೆ ಕಂಪು, ಮರಳಿ ತರುವಂತಾಯ್ತು ; 
ಕೊಟ್ಟ ದಾನಿಯು ತಾನು ನಿಷ್ಕರುಣಿಯಾದಂದು 

ಅಂಗಚಿತ್ತದಶೋಭೆಉಳಿದಿಲ್ಲ ಕ್ವಚಿತ್ತೂ . 
ಹ್ಯಾಮೈಟ್, ಹಾಹಾಹ, ಸಂಭಾವಿತೆಯೆ ನೀನು ? 
ಒಫೀಲಿಯ , ಏನೇನು ಪ್ರಭುವೆ ? 
ಹ್ಯಾನ್ಸೆಟ್ , ಚೆಲುವೆಯೂ ಅಲ್ಲೇನು? 
ಒಫೀಲಿಯ , ತಮ್ಮ ಇಂಗಿತವೇನು ? 
ಹ್ಯಾಮೇಟ್, ಚೆಲುವೆ, ಸಂಭಾವಿತೆಯು ನಿಜಕು ನೀನಿರುವಂದು 

ಸಂಭಾವಿತೆಗೆ ಊನ ತರಲರಿದೆ ಚೆಲುವು ? 
ಒಫೀಲಿಯ , ಚೆಲುವಿನಾ ಕೆಳೆತನಕೆ ಸಂಭಾವಿತೆಯಲ್ಲ ನಂಟು ? 
ಹ್ಯಾಮೈಟ್, ಸಂಭಾವಿತೆಯು ಚೆಲುವ ತನ್ನ ಪಡಿಯಚ್ಚಿನಲಿ 

ತಿದ್ದಿ ತೋರುವ ಬದಲು , ಚೆಲುವಿಕೆಯೇ ಅದ ತಿದ್ದಿ 
ಅಂದಗೆಡಿಸುವ ಮೋಡಿ ದಿಟವು, ಸಹಜ. 
ಅದೆ ಜಿಡುಕು ಕೆಲವು ಸಲ ಕಾಣಿಸುತಲಿತ್ತು ; 
ಇಂದದಕೆ ಕಾಲ ತಾ ಸಾಕ್ಷಿ ನೀಡಿತ್ತು . 

ಹಿಂದೊಂದು ಕಾಲದಲಿ ನಾ ನಿನ್ನ ಪ್ರೀತಿಸಿದ್ದೆ. 
ಒಫೀಲಿಯ , ಪ್ರಭುವೆ, ನಿಮ್ಮಿಂದ ನಾನದನು ನಂಬಿಬಂದೆ 
ಹ್ಯಾಮೈಟ್, ನಂಬಬಾರದು ಇತ್ತು , ನಂಬಿ ತಪ್ಪಾಯ್ತು . 

ಹಳೆಯ ನೆನಹುಗಳೊಂದು ತುಂಬಿ ಬಪ್ಪಂತಿಲ್ಲ ; 
ನೆನಪುಗಳ ಸವಿಯಿರಲಿ , ಅದರಿ೦ ಬಾಧಕವಿಲ್ಲ, 

ಆದರೂ ನಾ ನಿನ್ನ ಪ್ರೀತಿಸಿದ್ದೇ ಇಲ್ಲ. 
ಒಫೀಲಿಯ , ಅ೦ತಿರಲು ನಾನೆ ವಂಚಿತೆಯಾದೆ. .. 
ಹ್ಯಾಮೈಟ್, ಹೋಗು ನೀ , ಸೇರವ್ವ , ಕನ್ನೆ ಮಠವೊಂದ, 

ಯಾಕಾದರೂ ಬೇಕು ಪಾಪಿಗಳ ಹೆರುವಂದ 
ನಾನೆ ಹೀಗಿಹೆನಂತೆ ಖಜುಪಥದೊಳಲಸಿಗನು ; 
ಆದರೂ ಅನಿಸುತಿದೆ - - ಆಯೆನ್ನ ಮಾತಾಯಿ 
ಹಡೆಯದಿದ್ದರೆ ಲೇಸು ಎಂಬ ಚಿಂತೆ. 
ಹೆಮ್ಮೆ ನನಗುಂಟೆಷ್ಟು , ಸೇಡ ಹಂಬಲವೆಷ್ಟು , 
ಅಭಿಲಾಷೆ ಮತ್ತೆಷ್ಟು - ಇದ್ದರೂ ಬಂತೇನು ? 
ಎಣಿಕೆಗಳ ಬೆಂಬತ್ತಿ , ರೂಪರೇಷೆಯನಿತ್ತು 
ಕಬ್ಬನೆಸಗುವ ಶಕ್ತಿ ಇಲ್ಲದಿರಲು, 
ಎಸಗುತಿಹ ಅಪರಾಧಗಳ ಸಂಖ್ಯೆ ಮಿಗಿಲು . 
ಭೂಮಿಬಾಂದಳದೆಡೆಯೊಳೆನ್ನಂಥ ಜೀವಿಗಳು 
ಹರೆದು ಮಾಡುವುದೇನು, ಸಾಧ್ಯವಿನ್ನೇನು? 

227, 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ - 
ಶುದ್ದ ಶುಂಠರದೆಲ್ಲ , ನೆಚ್ಚದಿರು ಯಾರನ್ನು ; 
ಹಿಡಿ ನೀನು ದಾರಿಯನು, ಕನ್ನೆ ಮಠಕಿನ್ನು . 

ಎಲ್ಲಿರುವ ತವ ಪಿತನು ? 
ಒಫೀಲಿಯ , ಮನೆಯಲ್ಲಿ, ಪ್ರಭುವೆ. 
ಹ್ಯಾಮೈಟ್, ಕದವಿಕ್ಕಿ ಒಳಗಿರಿಸು , ಬಿಡದಿ‌ ಹೊರಗೆ , 

ಅವನ ಕಪಿಚೇಷ್ಟೆಗಳು ನಡೆಯಲದರೊಳಗೆ. 
ಒಫೀಲಿಯ , ಸವಿಸಗ್ಗ ದಮರಚಯ , ಪೊರೆಯಿರಿವನ ! 
ಹ್ಯಾನ್ಸೆಟ್, ಮದುವೆ ನೀನಾಗುವೊಡೆ, ಸಲಿಸೆನಿಟೊ ಬಳುವಳಿಯ : 

ನಿನ್ನ ಶುಚಿ, ಪಾವಿತ್ರ , ಬೆಳ್ಳಂಜಿನಂತಿರಲಿ , 
ಲೋಕಾಪವಾದವದು ಬೆನ್ನ ಬಿಡದಿಹುದು. 
ಸೇರು ನೀ , ಸರಿ ಬೇಗ, ಕನ್ನೆಯರ ಮಠವೊಂದ ; 
ಸುಕ್ಷೇಮ ನಿನಗಹುದು ; ಮತ್ತೆ ನೀ ವರಿಷಂದು 
ಮತಿವಿಕಲನನೆ ವರಿಸು ; ಅದೆ ವಾಸಿ, ಕಡು ಸೊಗಸು . 
ಬುದ್ದಿ ಯಿದ್ದವ ಬಲ್ಲ, ಹೊದ್ದಿದರೆ ನೀವವರ 
ತಿದ್ದಿ ತೊಡಿಸುವಿರೆಂದು ಘೋರ ರಕ್ಕಸ ರೂಪ. 

ಹೋಗು ನೀ , ಹೋಗವ್ವ , ಕನ್ನೆ ಮಠಕೆ. 
ಒಫೀಲಿಯ , ಓ ದೈವಶಕ್ತಿಗಳೆ, ಚೇತರಿಸಿ ಕಾಪಾಡಿ. 
ಹ್ಯಾಮೈಟ್, ಚಿತ್ತಾರಗಳ ಬರೆವ ಕುಶಲೆ ನೀನೆಂದು 

ಕೇಳಿಹೆನು ಬಲುವಾಗಿ, ಅದರಿಂದಲಿಂದು – 
ದೇವನಿಹ ಮೊಗವು ಸಾಲದೆಂಬುದಕೆ 
ಬದಲೊಂದೆ ಮೊಗವನ್ನೆ ತೊಡುವ ಬಯಕೆ. 
ದೈವಸೃಷ್ಟಿ ಯೊಳಿರುವ ಜೀವಿಗಳ ನೀ ಕಂಡು 
ಪದವೆತ್ತಿ , ಪದವಿಟ್ಟು ಅಲೆಯ ಬಲ್ಲೆ 
ಮುದದಿಂದ ನಲಿದಾಡಿ ತೊದಲ ಬಲ್ಲೆ 
ಅವಕೆಲ್ಲ ಹೆಸರಿಟ್ಟು ಕರೆಯ ಬಗ್ಗೆ 
ಸೈರವಜ್ಞತೆಯೆಂದು ತೋರ ಬಗ್ಗೆ 
ಪೋ ಪೋಗು, ಸಾರ್ ಸಾರು, ಕಂಡಾದೆ ಮರುಳ. 
ಮುನ್ನಾರಿಗೂ ಬೇಡ, ದಾಂಪತ್ಯವದು ಹೊಲ್ಲ 
ಮದುವೆಯಾದವರಲ್ಲಿ ಬದುಕಿಗೊಬ್ಬನು ಸಲ್ಲ. 
ಮಿಕ್ಕವರು ಇರಲಂತೆ. ನೀ ಸೇರು ಕನ್ನೆ ಮಠ. 
ಉದಾತ್ತ ಮಾನಸಗೆ ಏನಿದುತ್ತಾತ! 
ಪರಿಚರ ಪದಾತಿ ಪಂಡಿತರ 
ಕ ಕೈದು ಜಿ . ಯಾದವನು, 
ಸೊಗದ ರಾಷ್ಟ ದಯೆಲ್ಲ ಅಭಿಲಾಷೆ ಕುಸುಮ , 

228 


ಒಫೀಲಿಯ . 


ನಾಟಕಗಳಿಂದ ಆರಿಸಿದ ಭಾಗಗಳು ವಿ 
ಸಂಭ್ರಮಕೆ ಕನ್ನಡಿಯು, ರೂಪದಾ ಪಡಿಯಚ್ಚು , 
ಕಾ೦ಬೆಲ್ಲ ಕಣೆ ಗುರಿಯು ಇಂತಾಯ್ಕೆ ಗತಿಯು, 
ಎನ್ನಂಥ ಹತಭಾಗ್ಯ ನಾರಿಯರದಿನ್ನಾರು 
ಚೆನ್ನಿ ವನ ಭಾಷೆಯಾ ಮಧುವೀ೦ಟಿದರೋಳು. 
ಸವಿಗೆಜ್ಜೆ ರಣರಂತೆ ಉಲಿದ ಪರಮವಿವೇಕ 
ತಾಲ ತಪ್ಪುತೆ ತೆಗೆವ ತಾನನದು ಏನಕೇನ. 
ಪಾಪಿ ನಾನಿರಲಿಕ್ಕೆ , ಹಿಂದಷ್ಟು ಕಂಡುದಕೆ 
ಇಂದಿಷ್ಟು ಕಾ೦ಬುವುದ ಕಾಣುತಿರಲಿಕ್ಕೆ . 

- ಶಿವರಾಮ ಕಾರಂತ 
' ಹ್ಯಾನ್ಸ್ ಟ್ ” , III. i. 56- 161 . 


ಲಾನ್ಸನ ನಾಯಿ 

ಷೇಕ್ಸ್ಪಿಯರನದು ಬಹುಮುಖ ಪ್ರತಿಭೆ. ಅವನ ಸೃಷ್ಟಿಯಲ್ಲಿ ಗಂಭೀರಾರಣ್ಯಗಳು ಇರುವಂತೆ 
ಹಾಸೊದ್ಯಾನಗಳೂ ಇವೆ. ಅಲ್ಲಿ ಸಹ ಅದೆಷ್ಟು ಬಗೆ ! ನಯ , ನವಿರು , ಒರಟು, ಒಡ್ಡು – 
ಯಾವುದೆಂದರೆ ಅದಕ್ಕೆ ಸೈ ಈ ಕವಿ. ಇದೊ , ಅವನ ಒರಟು ಹಾಸ್ಯದ ಒಂದು ಮಾದರಿ ಇಲ್ಲಿದೆ. 
“ ದಿ ಟು ಜೆಂಟಲ್ ಮೆನ್ ಆಫ್ ವೆರೋನ' ದ ಪ್ರೊಡ್ಯೂಸ್ ಒಮ್ಮೆ ತನ್ನ ಆಳುಮಗ ಲಾನ್ಸನನ್ನು 
ದೊರೆಸಾನಿ ಸಿಲ್ವಿಯಾಳ ಬಳಿ ಕಳಿಸುತ್ತಾನೆ. ಅಲ್ಲಿ ಅವನೂ ಅವನ ನಾಯಿಯೂ ಮಾಡುವ ಅನಾ 

ಹುತ ಒಂದೊಂದಲ್ಲ ! 
[ ಲಾನ್ಸ್ , ನಾಯಿಯೊಡನೆ ನೇಪಥ್ಯದಿಂದ ಆಗಮಿಸಿ, ನರಳುತ್ತ , ಪೊದೆಯ ಬಳಿ ಕುಸಿಯುತ್ತಾನೆ. 
ಲಾನ್ಸ್ , (ನಾಯಿಗೆ) ನೋಡು, ಭಂಟನೊಬ್ಬ ತನ್ನ ಯಜಮಾನನಿಗೇ ಹೀಗೆ ಎರಡು 

ಬಗೆದಾಗ ತುಂಬ ಕಷ್ಟವಾಗುತ್ತದೆ. ಎಳೆಮರಿ ಆಗಿದ್ದಾಗಿನಿಂದ ನಿನ್ನನ್ನು 
ಜೋಪಾನ ಮಾಡಿದ್ದೇನೆ. ಕಣ್ಣ ತೆರೆಯದ ನಿನ್ನ ಮೂವರು ನಾಲ್ವರು 
ಸೋದರಸೋದರಿಯರು ನೀರಿಗೆ ಜಾರಿ ಬಿದ್ದು ನಿನ್ನಾ ಮವಾದ ಸಂದರ್ಭ 
ದಲ್ಲಿ , ಮುಳುಗಿ ಹೋಗುತ್ತಿದ್ದ ನಿನ್ನನ್ನು ಬಿಡದೆ ಬಚಾಯಿಸಿದ್ದೇನೆ. ಎಳೆ 
ತನದಿಂದ, ಅಡಿಗಡಿಗೂ ಪಾಠ ಹೇಳಿ, ' ನನ್ನ ನಾಯಿಗೆ ಇದನ್ನು ಕಲಿಸ 
ಬೇಕು . . . ಅದನ್ನು ಕಲಿಸಬೇಕು' ಎಂದುಕೊಂಡು ನಿಶ್ಚಿತವಾದ ಶಿಕ್ಷಣ 
ಕೊಟ್ಟಿದ್ದೇನೆ . . . ಈಗ ಯಜಮಾನರ ಅಪ್ಪಣೆಯಂತೆ , ಅವರ ಒಲವಿನ 
ಸಿಲ್ವಿಯಾದೇವಿಗೆ ಉಡುಗೊರೆಯಾಗಿ ನಿನ್ನನ್ನು ಒಪ್ಪಿಸಿಕೊಡಲು 
ಹೋದಾಗ, ಅಲ್ಲ , ಇನ್ನೂ ನಾವು ಭೋಜನಶಾಲೆಯೊಳಗೆ ಕಾಲಿಡು 
ವುದಕ್ಕಿಲ್ಲ . . . ಅಷ್ಟರಲ್ಲಿಯೇ ನೆಗೆದು , ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ 
ಮಾಂಸದ ತುಕಡವನ್ನು ಕದ್ದು ತಂದೆಯಲ್ಲ ! ಏನು ಗ್ರಹಚಾರ ನನ್ನದು ! 
ಎಲ್ಲೆಲ್ಲಿ ಹೇಗೆ ಹೇಗೆ ನಡೆದುಕೊಳ್ಳಬೇಕೆಂಬುದೇ ನಿನಗೆ ತಿಳಿಯದೆ 
ಹೋದರೆ ಏನು ಗತಿ ? ಎಲ್ಲ ಕಡೆಯಲ್ಲಿಯೂ ನೀನು ನಾಯಿಬುದ್ದಿ ಯನ್ನೇ 


229 


ಲಾನ್ಸ್ , ಅವನ ನಾಯಿಯೊಂದಿಗೆ, 
“ ಎಲ್ಲೆಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದೇ ನಿನಗೆ ತಿಳಿಯದೇ ಹೋದರೆ ಏನು ಗತಿ. ” – ಲಾನ್ಸ್ . 

ತೋರಿಸಿದರೆ ಏನು ಮಾಡಲಿ ನಾನು ? ಸಧ್ಯ , ಕೂಡಲೇ ನಾನು ಬುದ್ದಿ 
ಖರ್ಚು ಮಾಡಿ, ಮಾಂಸ ಕದ್ದ ನಿನ್ನ ತಪ್ಪನ್ನು ನನ್ನ ತಲೆಯ ಮೇಲೆ 
ಹಾಕಿಕೊಂಡೆ, ಇಲ್ಲದಿದ್ದರೆ ಅಂತಹ ತಪ್ಪಿಗಾಗಿ ಖಂಡಿತ ನಿನ್ನನ್ನು ನೇಣು 
ಹಾಕುತ್ತಿದ್ದರು. (ಪ್ರೇಕ್ಷಕರಿಗೆ ಅಲ್ಲ , ನೀವೇ ಯೋಚಿಸಿ ನೋಡಿ ಈ 
ಹೀನಶ್ವಾನಕ್ಕೆ ಹಿಂದೆಯೇ ಒಮ್ಮೆ ಅದೆಂತಹ ಘೋರ ಶಿಕ್ಷೆ ಆಗಬೇಕಾ 
ಗಿತ್ತು . . . . ಶ್ರೀಮಂತರು ಸ್ವತಃ ಅವರ ಗೆಳೆಯರೊಡನೆ ಭೋಜನಕ್ಕೆ 
ಕುಳಿತಿದ್ದಾರೆ . . . . ಇದು ತಾನೇತಾನಾಗಿ ಮೆಲ್ಲನೆ ನುಗ್ಗಿ , ಮೇಜ 
ನಾನಿಯ ಮೇಜಿನ ಕೆಳಗೇ ... ಸ್ವಲ್ಪ , ಹಾಗೆ, ಮೂತ್ರ ಬಿಟ್ಟಾಗ, ಹಾಳು 
ದುರಾಸನೆಭೋಜನಶಾಲೆಯನ್ನೇ ಆವರಿಸಿಕೊಂಡಿತು. “ ಥ , ಯಾವುದು 
ಆ ದರಿದ್ರನಾಯಿ ? ಹೊಡೆದೋಡಿಸು ” ಎಂದು ಒಬ್ಬಾತ ಮೂಗು 
ಮುಚ್ಚಿ ಅರಚಿಕೊಂಡ. “ಎಂಥ ಹೊಲಸು ಹಳವಂಡ ಇದು ” ಎಂದು 
ಮತ್ತೊಬ್ಬ ರೇಗಿದ. ಕೊರಡಿನಿಂದ ನಾಲ್ಕು ಬಾರಿಸು ಅದಕ್ಕೆ ” ಎಂದು 
ಮೂರನೆಯಾತ ಕೆರಳಿ ಕೂಗಿದ. “ಮೊದಲು ನೇಣು ಹಾಕು ಅದನ್ನ ” 
ಎಂದು ಸ್ವತಃಶ್ರೀಮಂತರೇ ಗುಡುಗಿದರು .. . . ಆ ದುರಾಸನೆಯ ನಿಕಟ 
ಪರಿಚಯವಿದ್ದ ನಾನು ಯಾರದ್ದು ಈ ಕೆಲಸ ಎಂಬುದನ್ನು ತಕ್ಷಣ 
ಚೆನ್ನಾಗಿ ಅರಿತುಕೊಂಡೆ ... ನಾಯಿಗೆ ಬಾರಿಸಲು ಕೊರಡೆತ್ತಿ ನಿಂತವನ 
ಬಳಿಗೆ ನಡೆದು “ ಏನಪ್ಪಾ , ನೀನು ನಿಜವಾಗಿ ನಾಯಿಗೆ ಬಾರಿಸಬೇಕೆಂದಿ 

230 


ಎ ನಾಟಕಗಳಿಂದ ಆರಿಸಿದ ಭಾಗಗಳು : 
ದೀಯಾ ? ” ಎಂದು ಕೇಳಿದೆ. “ ಹೌದು, ಖಂಡಿತವಾಗಿ ” ಎಂದ ಆತ . 
ಆಗ ನಾನು “ ಅಲ್ಲಯಾ . . ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ ? ನೀನು .. . 
ಭಾವಿಸಿಕೊಂಡುದನ್ನು ಮಾಡಿದವನು ಸ್ವತಃ ನಾನು ! ನಾಯಿಯಲ್ಲ ! 
ನನ್ನ ತಪ್ಪಿನ ಸಲುವಾಗಿ ನಾಯಿಗೆ ಬಾರಿಸಿದರೆ, ಇನ್ನು ಇದಕ್ಕಿಂತ 
ಬೇರೆ ಅನ್ಯಾಯವುಂಟೆ ” ಎಂದು ಕೇಳಿದೆ. ಆಗ ಆತ ಬೇರೆ ಸದ್ದು ಗದ್ದಲ 
ಮಾಡದೆ, ಕೊರಡಿನಿಂದ ನನಗೇ ನಾಲಕ್ಕು ಬಾರಿಸಿ, ಭೋಜನ 
ಶಾಲೆಯಿಂದ ಒದ್ದು ಹೊರಗಟ್ಟಿದ. ಹೀಗೆ ಅಂತಹ ಹೀನ ಅಪರಾಧವನ್ನೂ 
ತನ್ನ ತಲೆಯ ಮೇಲೆಯೇ ಹಾಕಿಕೊಂಡು ಅದಾವ ಯಜಮಾನ ತಾನೇ 
ತನ್ನ ನಾಯಿಯನ್ನು ಕಾಪಾಡಿದ್ದಾನೆ ? ಆಣೆಮಾಡಿ ಹೇಳುತ್ತೇನೆ 
ನೋಡಿ, ಇದು ಕದ್ದು ತಿಂದ ಕಡುಬಿಗಾಗಿ ಅದೆಷ್ಟು ಬಾರಿ ನಾನು ಶಿಕ್ಷೆ 
ಅನುಭವಿಸಿದೆನೋ ಏನೋ ! ' ನಾನೇ ಕದ್ದೆ' ಎಂದು ಇದು ಮಾಡಿದ 
ತಪ್ಪನ್ನು ನನ್ನ ಮೇಲೆ ಹಾಕಿಕೊಳ್ಳದಿದ್ದರೆ ಅದೆಂದೋ ಇದರ ಚರ ಸುಲಿದು 
ಬಿಡುತ್ತಿದ್ದರು. ಇನ್ನು ಇದು ಕದ್ದು ತಿಂದ ಕೋಳಿಮರಿಗಳ ಸಲುವಾಗಿ 
ಅದೆಷ್ಟು ಸಲ ನಾನು ಎಂತೆಂತಹ ಶಿಕ್ಷೆ ಅನುಭವಿಸಿದೆನೋ ಆ ಪರಮಾತ್ಮ 
ನಿಗೇ ಪ್ರೀತಿ! ಇಲ್ಲದಿದ್ದರೆ ಇದರ ಕತೆ ಅದೆಂದೋ ಮುಗಿದುಹೋಗುತ್ತಿತ್ತು . 
( ನಾಯಿಗೆ) ಈಗ ಅದಾವುದೂ ನಿನ್ನ ನೆನಪಿಗೆ ಬರುವುದಿಲ್ಲ ಅಲ್ಲವೆ ? . . . . 
ಅಬ್ಬ , ಈಗ ಸಿಲ್ವಿಯಾದೇವಿಯಿಂದ ನಾವು ಬೀಳ್ಕೊ೦ಡಾಗ ನೀನು 
ಮಾಡಿದ ಕೆಲಸ ! ಅಲ್ಲಯಾ ' ನಾನು ಮಾಡಿದಂತೆ ನೀನು ಮಾಡು' ಎಂದು 
ನಿನಗೆ ಅದೆಷ್ಟು ಸಲ ಹೇಳಿಲ್ಲ ನಾನು ? ಆದರೆ ನಾನು ಕಾಲೆತ್ತಿ ಒಬ್ಬ 
ಮಾದಸ್ಥ ಹೆಣ್ಣು ಮಗಳ ಲಂಗದ ಮೇಲೆ ಮೂತ್ರ ಮಾಡಿದುದನ್ನು 
ನೀನೆಂದು ನೋಡಿದೆ ? ಅಂತಹ ಕೆಟ್ಟ ಆಟವನ್ನು ನಾನೆಂದಾದರೂ 

ಆಡಿದೆನೆ ? ಎಂದಾದರೂ ನೋಡಿದೆಯಾ ನೀನು ? 
ಪ್ರೊಡ್ಯೂಸ್, (ಪ್ರವೇಶಿಸಿ) ಎಲಾ . . . ಈಗ ಇಲ್ಲೇನು ಮಾಡುತ್ತಿದ್ದೀಯೋ , ತೊತ್ತಿನ 

ಮಗನೆ ! ಈ ಎರಡು ದಿನ ಎಲ್ಲಿ ತಲೆ ಮರೆಸಿಕೊಂಡು ತಿರುಗುತ್ತಿದ್ದೆ ? 
ಲಾನ್ಸ್ , ಏಕೆ ಸ್ವಾಮಿ , ತಾವೇ ಹೇಳಿದಂತೆ, ಸಿಲ್ವಿಯಾದೇವಿಗೆಂದು ನಾಯಿಯನ್ನು 

ಉಡುಗೊರೆಕೊಡಲು ಕೊಂಡುಹೋಗಿದ್ದೆ. 
ಪ್ರೊಡ್ಯೂಸ್, ಹಾ೦ , ಆ ನನ್ನ ಮುದ್ದು ಮರಿಯ ಬಗೆಗೆ ಸಿಲ್ವಿಯಾ ಏನು ಹೇಳಿದಳು ? 
ಲಾನ್ಸ್ , ತಮ್ಮ ನಾಯಿ ಶುದ್ದ ಕತ್ತೆಯೆಂದು ಶಪಿಸಿದರು . ಅಂತಹ ಉಡುಗೊರೆ 

ಕಳುಹಿಸಿದುದಕ್ಕಾಗಿ ತಮಗೆ ಎಂತಹ ಶಾಪ ಹಾಕಿದರೂ ಸಾಲದೆಂದರು . 
ಪ್ರೊಡ್ಯೂಸ್ ಅಲ್ಲ … . . . ಆದರೂ ಆಕೆ ಆ ಮುದ್ದು ಮರಿಯನ್ನು ಸ್ವೀಕರಿಸಿದಳು ತಾನೆ ? 
ಲಾನ್ಸ್ , ಇಲ್ಲ ಸ್ವಾಮಿ , ಖಂಡಿತ ಸ್ವೀಕರಿಸಲಿಲ್ಲ . ಎಂದೇ ಇದನ್ನು ಮತ್ತೆ ಹಿಂದಕ್ಕೆ 

ತಂದಿದ್ದೇನೆನೋಡಿ! 
ಪೊಟ್ಯೂಸ್, ಎಲಾ ಇವನ, ಏನೋ ಇದು ? ನಾನು ಆಕೆಗೆ ಈ ಗಡವ ನಾಯಿಯನ್ನು 

ಕಳುಹಿಸಿದ್ದೇನೆ ? 


231 


ಲಾನ್ಸ್ , 


ನಿಜ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಇಲ್ಲ ಸ್ವಾಮಿ , ಆದರೆ ತಾವು ಕಳುಹಿಸಿದ್ದ ಅಳಿಲಿನಂತಹ ಆ ಪುಟ್ಟ 
ಮುದ್ದು ಮರಿಯನ್ನು ಮಾರುಕಟ್ಟೆಯಲ್ಲಿ ಯಾರೋ ಲಫಂಗರು ಲಪಟಾ 
ಯಿಸಿಬಿಟ್ಟರಲ್ಲ ! ಆದ್ದರಿಂದ ಅದರ ಬದಲು ನನ್ನ ಈ ನಾಯಿಯನ್ನೇ 
ಕೊಂಡುಹೋಗಿನಿಮ್ಮ ಪರವಾಗಿ ಆಕೆಗೆ ಅರ್ಪಿಸುವ ಪ್ರಯತ್ನ ಮಾಡಿದೆ. 
ಅಲ್ಲದೆ, ನೋಡಿ, ನನ್ನ ನಾಯಿ ಗಾತ್ರದಲ್ಲಿ ನಿಮ್ಮದಕ್ಕಿಂತ ಹತ್ತು ಪಟ್ಟು 

ದೊಡ್ಡದು. ಆದ್ದರಿಂದ ಉಡುಗೊರೆ, ಹತ್ತು ಪಾಲು ಹೆಚ್ಚಿನದಾಗಲಿಲ್ಲವೆ ? 
ಪ್ರೊಡ್ಯೂಸ್, ಥ ಮುಠಾಳ, ತೊಲಗು. ಮೊದಲು ಹೋಗಿ ನನ್ನ ನಾಯಿಮರಿ 

ಯನ್ನು ಪತ್ತೆಹಚ್ಚು . ಇಲ್ಲದಿದ್ದರೆ ನಿನ್ನ ಹಾಳು ಮೂತಿಯನ್ನು ಮತ್ತೆ 
ತೋರಿಸಬೇಡ. .. . ಹುಂ , ತೊಲಗಿ ಹೋಗು .. . ಇಲ್ಲೇಕೆ ಇನ್ನೂ ನಿಂತು 
ನನ್ನ ಹೊಟ್ಟೆಯಲ್ಲಿ ಹುಳಿ ಹಿಂಡುತ್ತಿದ್ದೀಯೆ ? ಎಂದೂ ನನ್ನ ಮಾನ ಕಳೆ 
ಯುವ ಸಲುವಾಗಿಯೇ ಹುಟ್ಟಿಕೊಂಡ ದೆಯ್ಯ ನೀನು . . . ತೊಲಗಾಚೆ ! 
[ಹಿಂಬಾಲಿಸುತ್ತಿರುವ ಶುನಕದೊಂದಿಗೆ ಲಾನ್ಸ್ ಹೊರಡುತ್ತಾನೆ. 

- ಎಚ್ . ಕೆ. ರಂಗನಾಥ್ 
( ದಿ ಟು ಜೆಂಟಲ್‌ಮೆನ್ ಅಫ್ ವೆರೋನ', IV . iv. 1 -59 


ಷೇಕ್ಸ್ಪಿಯರಿಗೆ ನಮಸ್ಕಾರ 

ಕೃತಿ- ಪರಿಚಯ 


ಷೇಕ್ಸ್ಪಿಯರನ ಕೃತಿಗಳ ಪರಿಚಯ 


ಶಾ . ಬಾಲುರಾನ್ 


- - a . . aa. . aa. 

. 
- ಕವನಗಳು 
1. ನೀನಸ್ ಅ೦ಡ್ ಅಡೋನಿಸ್ 
ರಚನೆ : 1592-3, ಮೊದಲ ಪ್ರಕಟನೆ : 1593. 
ಆಕರ : ರೋಮಿನಮಹಾಕವಿ ಆ ವಿಡನ ಮೆಟಾಮಾರ್ಫಸಿಸ್ '. .. 
- 199 ಪದ್ಯಗಳಿಂದ ಕೂಡಿದ ಈ ಕಥನ- ಕವನ ಷೇಕ್ಸ್ಪಿಯರನ ಪ್ರಪ್ರಥಮ 
ಕೃತಿ. ಅವನೇ ಅದರ ಅರ್ಪಣೆಯ ಪಂಕ್ತಿಗಳಲ್ಲಿ ಹೇಳಿಕೊಂಡಿರುವಂತೆ ಈ ಕೃತಿ ಅವನ 
ಕಲ್ಪನೆಯ ಮೊದಲ ವಾರಸುದಾರ', ಕವಿ ಇದನ್ನು ಸಮರ್ಪಿಸಿರುವುದು ತನ್ನ ಆಶ್ರಯ 
ದಾತನಾಗಿದ್ದ ಸೌತ್ಯಾಂಪ್ಟನ್ನಿನ ಅರ್ಲ್‌, ಹೆನ್ರಿ ರಿಯೋಥಿಸ್ಥಿಗೆ. . 

ಇದು ' ಸೆಸ್ಸ ರಿಮ ' ಎಂಬ ಛಂದದಲ್ಲಿದೆ : ಒಂದೊಂದು ವೃತ್ತದಲ್ಲ ಆರು ಆರು 
ಸಾಲುಗಳು. ಮೊದಲ ನಾಲ್ಕು , ಪರ್ಯಾಯ ಪಾದಗಳಲ್ಲಿ ಪ್ರಾಸವಿಟ್ಟ ಒಂದು ಚೌಪದಿ. 
ಮುಂದಿನ ಎರಡುಕೂಡಿ ಒಂದು ದ್ವಿಪದಿ, ಅದಕ್ಕೂ ತನ್ನದೇ ಪ್ರಾಸ. ಒಟ್ಟಿನ ಪ್ರಾಸತಂತ್ರ 
ಹೀಗೆ: ಕಖಕಖ ಗರ. 

ಕಥೆ : ರೋಮನರ ಪ್ರೇಮಸೌಂದರಗಳ ದೇವತೆ ವೀನಸ್ ತರುಣ ಅಡೋನಿಸ 
ನಲ್ಲಿ ಮೋಹಗೊಂಡು ಅವನನ್ನು ಪ್ರೇಮಿಸಿ ವಿಫಲಳಾಗುವುದು, ಅವನ ಆಕಸ್ಮಿಕ ಮರಣ . 
ಇದರ ಕಥಾವಸ್ತು . 

ಅಡೋನಿಸ್‌ ಹರೆಯದ ಹುಡುಗ, ತುಂಬ ಚೆಲುವ. ಆದರೆ ಸೃಷ್ಟಿ ಎಲ್ಲಿ 
ಎಡವಿತೊ ಏನೊ , ವಯಸ್ಸಿಗೆ ಅನುಗುಣವಾಗಿ ಅವನಲ್ಲಿ ಹರೆಯ ಹೂ ಬಿಟ್ಟಿಲ್ಲ, 
ಪುರಷಸಹಜವಾದ ಲೈಂಗಿಕ ಪ್ರವೃತ್ತಿ , ಅಭಿಲಾಷೆಗಳು ಅವನಿಗೆ ಹೊರತು . 

ಅಡೋನಿಸಿಗೆ ಬೇಟೆಯೆಂದರೆ ಪ್ರಾಣ. ಒ೦ದು ಮುಂಜಾನೆ ಒಬ್ಬನೇ ಬೇಟೆಗೆ 
ಹೊರಟಿರುವಾಗ ಅವನು ವೀನಸಳ ಕಣ್ಣಿಗೆ ಬೀಳುತ್ತಾನೆ. ಅವನನ್ನು ಕಂಡು ಅವಳಲ್ಲಿ 


ನೀ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಬಯಕೆ ಕೆರಳುತ್ತದೆ. ಅವನನ್ನು ತಡೆದು ನಿಲ್ಲಿಸುತ್ತಾಳೆ. ಬಯಕೆ ಅವಳಲ್ಲಿ ಅಪೂರ್ವವಾದ 
ಬಲ ಮೂಡಿಸಿದೆ. ಅವನನ್ನು ಬಲವಂತದಿಂದ ಕುದುರೆಯಿಂದಿಳಿಸಿ, ಅದನ್ನು ತಾನೇ 
ಕಟ್ಟಿ ಹಾಕಿ, ಅವನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಪ್ರೇಮಕ್ರೀಡೆಗೆ ತೊಡಗುತ್ತಾಳೆ. 
ಮೊದಮೊದಲು ಮೃದುವಾಗಿ ಬಿನ್ನವಿಸಿಕೊಳ್ಳುತ್ತಾಳೆ, ಬೇಡಿಕೊಳ್ಳು ತ್ತಾಳೆ. ಅವಳಾವ 
ಚೇಷ್ಟೆಗೂ ಅವನು ಬಗ್ಗುವುದಿಲ್ಲ. ಬರುಬರುತ್ತಾ ಒರಟಾಗಿ ಬಲಪ್ರಯೋಗಕ್ಕೆ 
ಇಳಿಯುತ್ತಾಳೆ. ಅದಕ್ಕೂ ಅವನು ಜಗ್ಯ , ಅವಳ ಬಾಹುಗಳಲ್ಲಿ ಅಡೋನಿಸ್ ಬಲೆಗೆ 
ಸಿಕ್ಕಿದ ಹಕ್ಕಿಯಾಗಿ ನರಳುತ್ತಾನೆ. ಅದೇ ಹೊತ್ತಿಗೆ ದೂರದಲ್ಲಿ ಯಾವುದೋ ಹೆಣ್ಣು 
ಕುದುರೆಯೊಂದು ಕೆನೆಯುತ್ತದೆ. ಅದನ್ನು ಕೇಳಿದ ಅಡೋನಿಸಿನ ಗಂಡುಕುದುರೆ 
ಮೈನಿಮಿರಿಸಿ ಕಟ್ಟು ಬಿಚ್ಚಿ ಓಡುತ್ತದೆ. ಈ ಘಟನೆ ವೀನಸಳಿಗೆ ಮೆಚ್ಚಿಗೆಯಾಗುತ್ತದೆ. 
ಆದರೆ ಅದು ಅಡೋನಿಸಿಗೆ ಪ್ರಚೋದನೆಯಾಗದು . ಅವನು ಎಂದಿನಂತೆಯೇ 
ಗೋರ್ಕಲ್ಲು. ವೀನಸ್ ಹತಾಶಳಾಗುತ್ತಾಳೆ. ಸಂಜೆಯಾಗುತ್ತದೆ, ಮಾರನೆ ದಿನ ಗೆಳೆಯ 
ರೊಂದಿಗೆ ಕಾಡಹಂದಿಯ ಬೇಟೆಗೆ ಹೋಗಬೇಕಾಗಿರುವುದನ್ನು ನೆನೆದು ಅಡೋನಿಸ್ 
ಹೊರಡಲು ಏಳುತ್ತಾನೆ. ವೀನಸ್ ಹೆದರಿ ಅಂತಹ ಅಪಾಯದ ಹವ್ಯಾಸಗಳಿಂದ ದೂರ| 
ಉಳಿಯುವಂತೆ ಗೋಗರೆಯುತ್ತಾಳೆ. ಆದರೆ ಅವನಿಗೆ ಅವನದೇ ದಾರಿ ಸಿದ್ದವಾಗಿದೆ ! 

ಏಕಾಕಿ ವೀನಸ್ ರಾತ್ರಿಯೆಲ್ಲ ಹಾಡುತ್ತ ಕಳೆಯುತ್ತಾಳೆ. ಬೆಳಗಾಗ ಬೇಟೆಗಾರರ 
ಕಹಳೆಯ ಕೂಗು, ಗಾಯಗೊಂಡ ಬೇಟೆನಾಯಿಗಳ ಆರ್ತನಾದ ಕಾಡ ಮೌನವನ್ನು 
ಸೀಳಿ ಅವಳನ್ನು ಬಡಿದೆಬ್ಬಿಸುತ್ತವೆ. ಆ ಗದ್ದಲದ ಬೆನ್ನು ಹಿಡಿದು ಹೊರಡುತ್ತಾಳೆ. 
ಕಾಡಹಂದಿಯೊಂದು ಎದುರಾಗುತ್ತದೆ. ಅದರ ಬಾಯಿ ಹೊಸ ರಕ್ತದಿಂದ ಕೆಂಪಾಗಿದೆ. 
ಒಂದು ಕ್ಷಣ ಅವಳಿಗೆ ತನ್ನ ಭೀತಿ ನಿಜವಾಯಿತೇನೋ ಎಂಬ ಭಯ . ಮತ್ತೆ ಮರುಕ್ಷಣ 
ಹಾಗಿರಲಾರದೆಂಬ ಧೈಯ್ಯ . ಈ ತೀಕ್ಷ ವಿಪರೀತ ಭಾವನೆಗಳ ನಡುವೆ ಹೊಯ್ದಾಡುತ್ತ 
ಅವಳು ಮುನ್ನಡೆಯುತ್ತಾಳೆ. ಅಲ್ಲಿ ನಲ್ಲ ಅಡೋನಿಸನ ಮೃತದೇಹ ಕಣ್ಣಿಗೆ ಬೀಳುತ್ತದೆ. 
ಕಾಡಹಂದಿಯ ಕೋರೆದಾಡೆಗಳು ಅವನ ಪಕ್ಕೆಗೆ ನಾಟಿವೆ . ವೀನಸ್ ಅಳುತ್ತಾಳೆ, 
ಗೋಳಿಡುತ್ತಾಳೆ. ದುಃಖ ಶಮನವಾಗದು. ಕೊನೆಗೆ ಅವನ ಮೃತದೇಹವನ್ನು ಒಂದು 
ಕೆನ್ನಿ ಲಿಯ ಹೂವಾಗಿ ಮಾರ್ಪಡಿಸಿ, ಅದನ್ನು ಎದೆಯಲ್ಲಿ ಮುಡಿದು ತನ್ನ ಬೆಳ್ಳಿಯ 
ಪಾರಿವಾಳಗಳನ್ನು ಹತ್ತಿ ಆಕಾಶದಲ್ಲಿ ಹಾರಿ ಮರೆಯಾಗುತ್ತಾಳೆ. 


2 . ದಿ ರೇಪ್ ಅಫ್ ಲೂಕ್ರಿಸ್ 
ರಚನೆ : 1593 -4, ಮೊದಲ ಪ್ರಕಟನೆ 1594. 
ಆಕರಗಳು : ನಿಶ್ಚಿತವಾಗಿ ಯಾವೊಂದನ್ನೂ ಆಕರವೆನ್ನಲಾಗದಿದ್ದರೂ ಚಾಸರ್ ಕವಿಯ 
“ ದಿ ಲೆಜೆಂಡ್ ಅಫ್ ಗುಡ್ ವಿಮೆನ್ ', ಅದಕ್ಕೆ ಆಧಾರವಾದ ಚರಿತ್ರಕಾರ ಲಿನಿಯ 
“ ಆನಲೆಸ್ ' ಮತ್ತು ಆವಿಡನ ' ಫಾಸ್ಟಿ ' ಕಾವ್ಯದಲ್ಲಿನ ಸದೃಶ ಭಾಗ, ಹಾಗೂ ವಿಲಿಯಂ 
ಪೇಂಟರನ ' ಪ್ಯಾಲೆಸ್ ಅಫ್ ಫೆಷರ್ ' ಎಂಬ ಸಮಕಾಲೀನ ಕೃತಿ - ಇವು ಸ್ಪೂರ್ತಿ 
ಯಾಗಿರಬಹುದೆಂದು ಪಂಡಿತರ ಮತ. . 


236 | 


a ದಿ ರೇಪ್ ಅಫ್ ಲೂಕ್ರೀಸ್ ವಿ 
'ವೀನಸ್ ಅಂಡ್ ಅಡೋನಿಸ್ ' ಕವಿಯ ಕಲ್ಪನೆಯ ಮೊದಲ ವಾರಸಾಗಿದರೆ 
ಇದರದು ಎರಡನೆಯ ಹಕ್ಕು , ಅದನ್ನು ಬರೆದ ಮಾರನೆಯ ವರ್ಷ ಇದರ ರಚನೆ 
ಯಾಯಿತು. ಅದರಂತೆ ಸಮರ್ಪಿಸಿರುವುದೂ ಸೌತ್ಯಾಂಪ್ಟನ್ನಿ ನ ಅರ್ಲನಿಗೇ . 

ಇದರ ಛಂದ ರಾಜಛಂದ - 'ರೈಮ್ ರಾಯಲ್ ಸ್ಕಾಟ್ಲೆಂಡಿನ ಮೊದಲನೆ 
ಜೇಮ್ಸ್ ದೊರೆ ತನ್ನ ' ದಿ ಕಿಂಗಿಸ್ ಕೈರ್‌' ನಲ್ಲಿ ಮೊದಲಬಾರಿಗೆ ಬಳಸಿದನೆಂಬ ಕಾರಣ 
ದಿಂದ ದೊರೆತ ನಾಮಧೇಯ ಅದು. ಒ೦ದೊ೦ದು ವೃತ್ತದಲ್ಲ ಏಳು ಸಾಲುಗಳು . 
ಪ್ರಾಸತಂತ್ರ : ಕಖಕಖಖ ಗಗ, ಒಟ್ಟು ಕವನದಲ್ಲಿ ಅಂತಹ 265 ವೃತ್ತಗಳಿವೆ. 

(ವೀನಸ್ ಅಂಡ್ ಅಡೋನಿಸ್ ' ನಂತೆ ಇದೂ ಒಂದು ಕಥನ- ಕವನ. ಅದು 
ನಾಣ್ಯದ ಒಂದು ಮುಖವಾದರೆ ಇದು ಇನ್ನೊಂದು ಮುಖ. ಎರಡರ ಧಾತುವೂ 
ಒಂದೇ : ಹದ್ದು ಮೀರಿದ ವಿಷಯಾಸಕ್ತಿ , ಅಲ್ಲಿ ಹಸಿದ ಹೆಣ್ಣು - ಒಲ್ಲದ ಗಂಡು . ಇಲ್ಲಿ 
ಸಚ್ಚರಿತಳಾದ ಹೆಂಡತಿ – ಮೋಸದಿಂದ ಮಾನಭಂಗ ಮಾಡಿ ಚಪಲ ತೀರಿಸಿಕೊಳ್ಳುವ 
ಪರಪುರುಷ. ಎರಡೂ ದುರಂತವೇ . ಒಂದರಲ್ಲಿ ಅವಶ್ಯವಾದರೂ ಹೇಗೋ ಆಕಸ್ಮಿಕ; 
ಇನ್ನೊಂದರಲ್ಲಿ ಅದು ನಿರ್ದಿಷ್ಟ , ಪೂರ್ವಸಿದ್ಧ . 

ಕಥೆ : ರೋಮಿನ ದೊರೆ ಲೂಷಿಯಸ್ ಟಾರ್ಕ್ಸಿನಿಯಸ್ ಮಹಾಗರ್ವಿ, ತನ್ನ 
ಮಾವನನ್ನೇ ಕೊಲ್ಲಿಸಿ, ಸಂಪ್ರದಾಯದಂತೆ ಜನರ ಒಪ್ಪಿಗೆಗೆ ಕಾಯದೆ ಸಿಂಹಾಸನ ಹತ್ತಿ 
ದರ್ಪದಿಂದ ರಾಜ್ಯಭಾರಕ್ಕೆ ಪ್ರಾರಂಭಿಸಿದ್ದಾನೆ. ಅವನ ಮಗ ಸೆಕ್ಟಸ್ ಆ ಹಾವಿಗೆ 
ಹುಟ್ಟಿದ ಮರಿ, ಪಾಪಿ, ಕಾಮಿ . 
- ಲೂಷಿಯಸ್ ತನ್ನ ಮಕ್ಕಳನ್ನೂ ದೊರೆಜನರನ್ನೂ ಕೂಡಿಕೊಂಡು ನೆರೆಯ 
ಆರ್ಡಿಯಾ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿದ್ದಾನೆ. ಒಂದು ರಾತ್ರಿ ದಂಡಿನ ಮುಂದಾಳು 
ಗಳೆಲ್ಲರೂ ಸೆಕ್ಸ್ ಟಸನ ಶಿಬಿರದಲ್ಲಿ ಇರುಳೂಟಕ್ಕೆ ಸೇರುತ್ತಾರೆ. ಊಟವಾದ ಮೇಲೆ 
ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೆಂಡಂದಿರ ಗುಣಗಾನಕ್ಕೆ ತೊಡಗುತ್ತಾರೆ. ದೊರೆ 
ಜನರಲ್ಲೊಬ್ಬನಾದ ಕೊಲೇಟನಸನ ಸರದಿ ಬರುತ್ತದೆ. ಅವನ ಪತ್ನಿ ಲೂಕ್ರೀಸ್ ಮಹಾ 
ಪತಿವ್ರತೆ, ಅಷ್ಟೇ ಪರಮ ಸುಂದರಿ . ಅವಳಲ್ಲಿ ಈ ಎರಡು ಗುಣಗಳೂ ' ನಾ ಮೇಲು, 
ತಾ ಮೇಲು' ಎನ್ನುವಷ್ಟು ಸಮವಾಗಿವೆ . ಕೊಲೇಟಿನಸ್ ಅವಳ ಪಾತಿವ್ರತ್ಯವನ್ನು 
ಕೊಂಡಾಡುತ್ತಾನೆ. ಮಾತು ಅಲ್ಲಿಗೇ ನಿಲ್ಲದು. ರಾತ್ರಿ ಎಲ್ಲರೂ ತಲೆ ಮರೆಸಿಕೊಂಡು 
ಹೋಗಿ ಒಬ್ಬೊಬ್ಬನೂ ತನ್ನ ಹೆಂಡತಿಯಲ್ಲಿದೆಯೆಂದು ಹೊಗಳಿಕೊಂಡ ಸದ್ದು ಣ ನಿಜ 
ವಾಗಿ ಇದೆಯೇ ಇಲ್ಲವೆ ಎಂದು ಸತ್ವಪರೀಕ್ಷೆ ನಡೆಸುವುದೆಂದು ನಿಶ್ಚಯಿಸುತ್ತಾರೆ ಆ ಜನ. 

ಕೊಲೇಟನಸ್ ಒಬ್ಬನ ವಿಷಯದಲ್ಲಿ ಅವನು ಆಡಿದುದು ನಿಜವಾಗುತ್ತದೆ. 
ಲೂಸ್ ಮಹಾಸತಿ. ಉಳಿದವರ ಹೆಂಡಿರು ಹಾಡು- ಕುಣಿತಗಳಲ್ಲಿ ತಮ್ಮ ಏಕಾಕಿತನ 
ವನ್ನು ಮರೆಯಲುಪ್ರಯತ್ನಿಸಿದ್ದರೆ ಲೂಕ್ರೀಸ್ ತನ್ನ ಹೆಣ್ಣಾಳುಗಳೊಡನೆ ಕೂಡಿಕೊಂಡು 
ನಡುರಾತ್ರಿಯಲ್ಲಿ ನೂಲುತ್ತಿರುತ್ತಾಳೆ. ಗೆಳೆಯರು ಕೋಲೇಟನಸನಿಗೆ ವಿಜಯಪಟ್ಟ 
ಕಟ್ಟುತ್ತಾರೆ. ಲೂಕ್ರೀಸಳ ಕೀರ್ತಿ ಬೆಳಗುತ್ತದೆ. 

ಹಾಗೆ ಸತ್ವಪರೀಕ್ಷೆಗೆ ಹೋಗಿದ್ದವರಲ್ಲಿ ದೊರೆಮಗ ಸೆಕ್ಸ್‌ಟಸ್‌ ಟಾರ್ಕ್ಸಿನನೂ 
ಒಬ್ಬ , ಲೂಕ್ರೀಸಳ ಚೆಲುವನ್ನು ಕಂಡೊಡನೆಯೇ ಅವನಲ್ಲಿ ಕಾಮ ಕಿಡಿ ಕಾರುತ್ತದೆ, 

237 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ ನೀಡಿ 
ಜತೆಗೆ ಅವಳು ಪತಿವ್ರತೆಯಾಗಿರುವುದು ಅವನ ಪಾಪಸ್ವಭಾವಕ್ಕೆ ಸಹಿಸದೇನೊ ! ಆ 
ಗಳಿಗೆ ಬಯಕೆಯನ್ನು ಹತ್ತಿಕ್ಕಿ ಜತೆಯವರೊಡನೆ ಶಿಬಿರಕ್ಕೆ ವಾಪಸಾದರೂ ರಾತ್ರಿ 
ಅವರನ್ನು ಬೀಳ್ಕೊಂಡಮೇಲೆ ಒಬ್ಬನೇ ಮತ್ತೆ ಲೂಕ್ರೀಸಳ ಮನೆಗೆ ಬರುತ್ತಾನೆ. 
ಸೆಕ್ಸ್‌ಟಸ್ ಅರಸುಮಗ, ದಣಿ, ಗಂಡನ ಗೆಳೆಯ , ಲೂಕ್ರೀಸ್ ಅವನನ್ನು ಸದ್ಭಾವನೆ 
ಯಿಂದ ಸ್ವಾಗತಿಸಿ , ರಾಜಯೋಗ್ಯವಾದ ಅತಿಥಿಸತ್ಕಾರ ಮಾಡುತ್ತಾಳೆ. ರಾತ್ರಿ ಅಲ್ಲೇ 
ಕಳೆಯಲು ಅವನಿಗೆ ಬೇರೆಕೋಣೆಏರ್ಪಡಿಸುತ್ತಾಳೆ. 

- ನಡುರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮಾರ್ಕ್ವಿನ್ ಅವಳ ಮಲಗುವ ಕೋಣೆಗೆ 
ಕದ್ದು ಬರುತ್ತಾನೆ. ಲೂಸಳಿಗೆ ಎಚ್ಚರವಾಗಿ ದಿಗ್ನ ಮೆಯಾಗುತ್ತದೆ. ವಾರ್ಕ್ವಿನ್ 
ತನ್ನ ಇಂಗಿತ ತಿಳಿಸುತ್ತಾನೆ. ಅವಳು ಈ ಪಾಪಕ್ಕೆ ಹೇಗೆ ಒಪ್ಪಿಯಾಳು ? ಟಾರ್ಕ್ವಿನ್ 
ಅವಳನ್ನು ಹಿಡಿದು ಬಲವಂತವಾಗಿ ಮಾನಭಂಗಮಾಡಿ ಹಿಂದಿರುಗುತ್ತಾನೆ. 
- ಬೆಳಗಾಗ ಲೂಕ್ರೀಸ್ ತಂದೆ- ಗಂಡಂದಿರಿಗೆ ಕರೆ ಕಳುಹಿಸಿ,ಶೋಕಸಂಕೇತವಾದ 
ಕಪ್ಪುಡಿಗೆ ತೊಟ್ಟು ಅವರನ್ನು ಎದುರುಗೊಳ್ಳು ತ್ತಾಳೆ. ಮೊದಲು ಅವರಿಂದ ಪ್ರತೀಕಾರದ 
ಭರವಸೆ ಪಡೆದು, ನಡೆದುದೆಲ್ಲವನ್ನೂ ತಿಳಿಸಿ ಎದೆಯಿರಿದುಕೊಂಡು ಸಾಯುತ್ತಾಳೆ. 
- ಕೋಲೇಟನಸ್ ಮತ್ತು ಅವನ ಬಂಧುಮಿತ್ರರು ಟಾರ್ಕ್ಸಿನರ ವಂಶವನ್ನೇ 
ನಿರ್ಮೂಲ ಮಾಡುವ ಪಣ ತೊಡುತ್ತಾರೆ. ಲೂಸಳ ಶವದ ಸಾಕ್ಷದೊಂದಿಗೆ 
ರೋಮಿಗೆ ಬಂದು , ಜನತೆಗೆ ಟಾರ್ಕೈನರ ದುರ್ನಡತೆ , ದುರಾಡಳಿತಗಳನ್ನು ಮನವರಿಕೆ 
ಮಾಡಿಕೊಟ್ಟು ಜನಮತವನ್ನು ಗೆದ್ದು , ಟಾರ್ಕ್ವಿನರನ್ನು ದೇಶದಿಂದ ಹೊರಗಟ್ಟುತ್ತಾರೆ. 


3. ದಿ ಪ್ಯಾಷನೇಟ್ ಪಿಲ್ಗ್ರಿಮ 
1599ರಲ್ಲಿ ಡಬ್ಬು , ಜಾಗರ್ಡ್ ಎಂಬ ಒಬ್ಬ ಅಪ್ರಾಮಾಣಿಕ ಪ್ರಕಾಶಕ 21 ಕವನಗಳ 
ಒಂದು ಸಂಕಲನವನ್ನು ಆಗ ಷೇಕ್ಸ್ಪಿಯರನ ಕೃತಿಗಳಿಗೆ ಒಳ್ಳೆಯ ಪೇಟೆಯಿದ್ದುದ 
ರಿಂದಲೋ ಏನೋ ಅದರ ಮೇಲುಪುಟದಲ್ಲಿ ಅವನನ್ನೇ ಕರ್ತೃವೆಂದು ತಪ್ಪಾಗಿತೋರಿಸಿ, 
“ ದಿ ಫ್ಯಾಷನೇಟ್ ಪಿಲ್ಗ್ರಿಮ್ ' ಎಂಬ ಹೆಸರಿನಲ್ಲಿ ಪ್ರಕಟಿಸಿದ. ಕಾನೂನಿನ ಪ್ರಕಾರ 
ಸಂಕಲನದ ದಾಖಲೆಯೂ ಆಗಿರಲಿಲ್ಲ. ಆ 21 ಕವನಗಳಲ್ಲಿ ಅಧಿಕೃತವಾಗಿ ಇವು 
ಷೇಕ್ಸ್ಪಿಯರನವೇ ' ಎನ್ನ ಬಹುದಾದವು ಐದೇ : ಹಿಂದಿನ ವರ್ಷ ಪ್ರಕಟವಾಗಿದ್ದ ' ಲವ್ 
ಲೇಬರ್ ಲಾಸ್ಟ್ ' ನ ನಾಲ್ಕನೆ ಅಂಕದಲ್ಲಿ ಬರುವ ಲಾಂಗ್ವಿಲೆ, ಬಿರಾನ್ ಮತ್ತು 
ಡುಮೇನರು ಹೇಳುವ ಒಂದೊಂದು ಸಾನೆಟ್ಟುಗಳ ಹಾಗೂ 1609ರಲ್ಲಿ ಪ್ರಕಟವಾದ 
ಸಾನೆಟ್ - ಸಂಕಲನದಲ್ಲಿ 138 ಮತ್ತು 144ನೇ ಕ್ರಮಾಂಕದಿಂದ ಅಚ್ಚಾದ ಎರಡು 
ಸಾನೆಟ್ಟುಗಳ ಪಾಠಾಂತರಗಳು. ಉಳಿದವುಗಳಲ್ಲಿ ಕೆಲವು ನೂರೊ , ಬಾರ್ತೊಲೋಮ್ಮೆ 
ಗ್ರಿಫಿನ್ , ರಿಚರ್ಡ್ ಬಾರ್ನ್‌ಫೀಲ್ಡ್ ಮುಂತಾದ ಸಮಕಾಲೀನ ಲೇಖಕರವು. ಇನ್ನು 
ಕೆಲವದರ ಕರ್ತೃತ್ವ ತಿಳಿದು ಬಂದಿಲ್ಲ . 

ಮುಂದೆ ಸಂಕಲನದ ಪುನರ್ಮುದ್ರಣವಾದಾಗ ಹೇವುಡ್ ಎ೦ಬ ಲೇಖಕನಿಂದ 
ತೀವ್ರವಾದ ಪ್ರತಿಭಟನೆ ಬಂದು , ಜೈಾಗರ್ಡ್ ಮಾರದೆ ಉಳಿದ ಪ್ರತಿಗಳಲ್ಲಿ ಷೇಕ್ಸ್ಪಿಯರನ 


238 


a ದಿ ಫೀನಿಕ್ಸ್ ಅಂಡ್ ಟರ್ಟಲ್ 
ಹೆಸರನ್ನು ತೆಗೆದು ಹಾಕಿದ. ಆದರೆ ಇಂದಿಗೂ , ಮೊದಲ ಫೋಲಿಯೋ ಪ್ರತಿಯ ಮೇಲೆ 
ಆಧಾರಿತವಾಗಿ ಪ್ರಕಟವಾದ ಷೇಕ್ಸ್ಪಿಯರ್ ರಚನಾವಳಿಯ ಎಲ್ಲ ಪ್ರತಿಗಳಲ್ಲೂ ಈ 
ಕವನಗುಚ್ಛ ಇಲ್ಲದೇ ಇಲ್ಲ. ( ಈ ಸಂಪುಟದ 165ನೆ ಪುಟವನ್ನೂ ನೋಡಿ.) . 


4 . ದಿ ಫೀನಿಕ್ಸ್ ಅಂಡ್ ಟರ್ಟಲ್ 
ರಚನೆ : ಸು . 1600 , ಮೊದಲ ಪ್ರಕಟನೆ: 1601. 
1601ರಲ್ಲಿ ರಾಬರ್ಟ್ ಚೆಸ್ಟರ್‌ ಎಂಬ ಕವಿ ' ಲವ್ ಮಾರ್ಟ‌್ರ ' ಅಥವಾ 'ರೊಸಲಿನ್ಸ್ 
ಕಂಪ್ಲೇಂಟ್ ' ಎಂಬ ಒಂದು ಕವನ ಬರೆದು ಪ್ರಕಟಿಸಿದ. ಆ ಕಾಲದಲ್ಲಿ ಕವಿಗಳ 
ಆಶ್ರಯದಾತರು, ಕಾವ್ಯಾಭಿಮಾನಿಗಳು ಎಂದು ಹೆಸರಾಗಿದ್ದ ಸರ್ ಜಾನ್ ಸ್ಯಾಲಿಸ್ 
ಬರಿ ಮತ್ತು ಆತನ ಪತ್ನಿ ಅರ್ಸೂಲಾರ ಆದರ್ಶ ದಾಂಪತ್ಯಪ್ರೇಮವನ್ನು ಹಾಡಿ 
ಹೊಗಳುವುದು ಅದರ ಉದ್ದೇಶ. ಪುಸ್ತಕದ ಅನುಬಂಧದಲ್ಲಿ ಅದೇ ವಸ್ತುವಿನ ಮೇಲೆ 
ಇತರ ಕವಿಗಳು ಬರೆದ 14 ಕವನಗಳನ್ನು ಸೇರಿಸಲಾಗಿತ್ತು . ಅವುಗಳಲ್ಲಿ ಷೇಕ್ಸ್ಪಿ ಯರ 
ನದೂ ಒಂದು. ಅದಕ್ಕೆ ತನ್ನದೇ ಬೇರೆ ಶೀರ್ಷಿಕೆಯಿಲ್ಲ. ವಸ್ತುವಿನ ಆಧಾರದ ಮೇಲೆ 
ಅದನ್ನು ' ದಿ ಫೀನಿಕ್ಸ್ ಅಂಡ್ ಟರ್ಟಲ್ ' ಎಂದೇ ಕರೆಯುವ ಪರಿಪಾಟ ಬಂದಿದೆ. 
- ಇದು ಬಲು ಚಿಕ್ಕ ಕವನ, ಕೇವಲ ಹದಿನೆಂಟೇ ಪದ್ಯಗಳು. ಮೊದಲ ಹದಿಮೂರು 
ನಾಲ್ಕು ನಾಲ್ಕು ಸಾಲಿನವು. ಒಂದು - ನಾಲ್ಕನೆ, ಎರಡು-ಮೂರನೆ ಸಾಲುಗಳಲ್ಲಿ ಪ್ರಾಸ 
( ಕಖಖಕ). ಮುಂದಿನ ಐದು ಪದ್ಯಗಳು ಮೂರು ಸಾಲುಗಳ, ಏಕಪ್ರಾಸವುಳ್ಳ 
'ಥೀನೋಸ್” ಅಥವಾ ಚರಮಗೀತೆಗಳು . 
- ಇದೊಂದು ವಿಶಿಷ್ಟವಾದ, ಅಷ್ಟೇ ವಿಚಿತ್ರವಾದ ಕವನ. ಷೇಕ್ಸ್ಪಿಯರನ ಬೇರೆ 
ಯಾವ ಕವನವೂ ಇದರಂತಿಲ್ಲ. ನಡುನಡುವೆ ಒಂದೊಂದು ವಾಕ್ಯಬಂಧದಲ್ಲಿ ಅವನ 
ಶೈಲಿಯ ಗುಂಗಿದ್ದರೂ ಒಟ್ಟಿನ ಸ್ವರೂಪ ಅವನದೆನ್ನುವಂತಿಲ್ಲ. 

ಇದರ ನಿರೂಪಣೆ ಸಾಂಕೇತಿಕ, ಆರ್ಥ ಗೂಢ, ಗಹನ. ಒಟ್ಟಿನ ಮೇಲೆ ಕವನ 
ಅಸ್ಪಷ್ಟವೆಂದರೂ ಸರಿಯೆ . ಗುಣರೂಪಗಳಲ್ಲಿ ಇಂದಿನ ಯಾವ ನವ್ಯಕವಿತೆಗೂ 
ಕಡಿಮೆಯಿಲ್ಲ. ಇದು ವಿಮರ್ಶಕರಿಗೆ ಸಾಕಷ್ಟು ತಲೆ ತುರಿಸಿದೆ, ಸ್ವಾರಸ್ಯಕರವಾದ 
ಟೀಕೆ, ವಿವರಣೆಗಳಿಗೆ ಎಡೆಕೊಟ್ಟಿದೆ. ಒಟ್ಟನ ಅಭಿಪ್ರಾಯ : “ಎದ್ದು ಹೊಳೆಯುವ 
ವಜ ಇದು ” . . . “ ಸುಂದರ, ಗಂಭೀರ”. 

ಎರಡು ಪುರಾಣ ಪಕ್ಷಿಗಳು . ಒಂದು ತನ್ನನ್ನು ತಾನು ದಹಿಸಿಕೊಂಡು ತನ್ನ ಚಿತಾ 
ಭಸ್ಮದಿಂದ ಹೊಸ ಜೀವ ಪಡೆದು ಉದಿಸುವುದೆಂದು ಕಲ್ಪಿತಗೊಂಡ ಮರಳುಗಾಡಿನ 
ಫೀನಿಕ್ಸ್ ; ಪ್ರೇಮದ ಸಂಕೇತ. ಇನ್ನೊಂದು ವೀನಸಳ ವಾಹನವಾಗಿ , ನಿಷ್ಟೆಗೆ ಗುರುತಾಗಿ 
ನಿಂತ ಪಾರಿವಾಳ ( ಟರ್ಟಲ್ ) . ಇವುಗಳದು ಉಜ್ವಲ, ಆದರ್ಶ ಪ್ರೇಮ ; ಲೋಕಾ 
ತೀತವಾದ ಪ್ರೇಮ. ಇವು ಸತ್ತು , ಸುಟ್ಟು , ಉರಿದು , ಉರಿಗೆ ಉರಿ ಬೆರೆಸಿ ಒ೦ದುರಿ 
ಯಾಗಿ, ಸಾವಿನಲ್ಲೂ ತಮ್ಮ ಪ್ರೇಮ-ನಿಷ್ಠೆ ಗಳನ್ನು ಸಾಧಿಸಿ, ಸಾರುತ್ತವೆ. 
- ಇವುಗಳ ಶ್ರಾದ್ಧವೇ ಕವನದ ಸಂದರ್ಭ. ಮತ್ತೊಂದು ಪಕ್ಷಿ ಪ್ರಾಯಶ : 

239 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ಫೀನಿಕ್ಸನಬದಿಯಿಂದ ಅವತರಿಸಿದ ಹೊಸ ಫೀನಿಕ್ಸ್ ಏನೋ ! – ಉಳಿದ ಹಕ್ಕಿಗಳಿಗೆ 
ಅಂತ್ಯ ಕರ್ಮಕ್ಕೆ ಬರಲು ಕರೆಕೊಟ್ಟಿದೆ. ಗರುಡನೊಂದನ್ನು ಇದು ಸ್ವಭಾವದಿಂದ ಕೂರಿ 
ಗಳಾದಕೇಡಿಗ ಹಕ್ಕಿಗಳಿಗೆ ಎಡೆಯಿಲ್ಲ. ಅಂತೆಯೇ ಇರುಳಹಕ್ಕಿಯಾದ ಕಿರಿಚುಗೂಬೆಗೆ 
ಸಹ. ಬೆಳರಿಯ ಹಂಸ ಇಲ್ಲಿ ಪ್ರೋತ್ರಿಯ . 'ಮೂರೂ ಕಾಲಕ್ಕೆ ಸೇರಿದ' ಕಾಗೆ 
ಶೋಕಘೋಷಕ. ಹೀಗೆ ಹಕ್ಕಿಗಳೆಲ್ಲಾ ಸೇರಿ ಬ್ರಹ್ಮತ್ವಕ್ಕೇರಿದ ಫೀನಿಕ್ಸ್ - ಪಾರಿವಾಳಗಳ 
ಪ್ರೇಮದ ಗುಣಗಾನ ಮಾಡಿ , ಚರಮಗೀತೆ ಹಾಡುತ್ತವೆ. ಸತ್ಯ , ಸೌಂದಯ್ಯ , ಶಿವಗಳು 
ಈ ಜೋಡುಹಕ್ಕಿಗಳ ಬೂದಿಯಲ್ಲಿ ಅಡಗಿವೆಯಂತೆ ! ಯಾರ ಪ್ರೇಮ ಸತ್ಯವೊ ಸುಂದರಿ 
ಅವರಿಗೆ ಇವು ಹರಕೆಯಿಕ್ಕುವನಂತೆ ! 


5 . ಸಾನೆಟ್ಸ್ 
ಈ ಸಂಪುಟದಲ್ಲಿ ಬೇರೊಂದೆಡೆ ಪ್ರಕಟವಾಗಿರುವ ಶ್ರೀ ಎಸ್ . ಅನಂತನಾರಾಯಣ ಅವರ 
( ಷೇಕ್ಸ್ಪಿಯರನ ಸಾನೆಟ್ಟುಗಳು 'ಎಂಬ ಲೇಖನವನ್ನೂ ( ಪುಟ 45 ), ಆರಿಸಿದ ಸಾನೆಟ್ಟು 
ಗಳ ಅನುವಾದಗಳಿಗೆ ಪೀಠಿಕೆಯಾಗಿ ಕೊಟ್ಟಿರುವ ಸಂಪಾದಕರ ಟಿಪ್ಪಣಿಗಳನ್ನೂ 
( ಪುಟಗಳು 166- 77) ನೋಡಿ. 


6. ಎ ಲವರ್ ಕಂಪ್ಲೇಂಟ್ 
1609ರಲ್ಲಿ ಪ್ರಕಟವಾದ ಷೇಕ್ಸ್ಪಿಯರನ ' ಸಾನೆಟ್ಸ್ ' ಸಂಕಲನದಲ್ಲಿ ಅಚ್ಚಾಗಿರುವ 
ಕಥನರೂಪದ ಕವನ ಇದು. ಇದೊಂದು ಬಾಹ್ಯ ಆಧಾರ ಹೇಗೇ ಇರಲಿ, ಎಲ್ಲೋ 
ಅಲ್ಲೊಂದು ಸಾಲಿನಲ್ಲಿ , ಇಲ್ಲೊಂದು ಭಾಗದಲ್ಲಿ ಷೇಕ್ಸ್ಪಿಯರನ ಷುರುವಿನ ಶೈಲಿಯ 
ರಿಂಗಣವಿದ್ದರೂ ಒಟ್ಟಿನ ಆಂತರಿಕ ಆಧಾರದ ಮೇಲೆ ಈ ಕೃತಿ ಅವನದಲ್ಲವೆಂದು ಪಂಡಿತರ 
ಅಭಿಪ್ರಾಯ . ಇದರಲ್ಲಿ ಲೂಸ್' ಕವನದಲ್ಲಿ ಬಳಸಿದ 'ರೈಮ್ ರಾಯಲ್ ಛಂದದ 
47 ಪದ್ಯಗಳಿವೆ . ಬದುಕಿನಲ್ಲಿ ಅಸುಖಿಯಾದ ಪ್ರೇಮಿಯೊಬ್ಬಳು ಇಲ್ಲಿ ತನ್ನ ದುಃಖವನ್ನು 
ಭಾವನಾತ್ಮಕವಾಗಿತೋಡಿಕೊಂಡಿದ್ದಾಳೆ. 


ಚಾರಿತ್ರಿಕ ನಾಟಕಗಳು 
1 . ದಿ ಲೈಫ್ ಅಂಡ್ ಡೆತ್ ಅಫ್ ಕಿಂಗ್ ಜಾನ್ 
ರಚನೆ : 1596- 97 ? ಮೊದಲ ಪ್ರಕಟನೆ : 1623 , 
ಆಕರಗಳು : 1591ರಲ್ಲಿ ಪ್ರಕಟವಾದ ' ದಿ ಟ್ರಬಲ್ಸಮ್ ರೆಮ್ಸ್ ಅಫ್ ಜಾನ್ ಕಿಂಗ್ ' 
ಎಂಬ, ಕರ್ತೃ ಯಾರೆಂದು ಸೂಚಿತವಾಗದ ಒಂದು ನಾಟಕದ ಆಧಾರದ ಮೇಲೆ ಇದು 
ರಚಿತವಾಗಿದೆ. ಅದೂ ಷೇಕ್ಸ್ಪಿಯರನದೇ ಎಂಬ ವಾದವೂ ಒಂದಿದೆ. ಏನೇ ಇರಲಿ, 


240 


ಕಿಂಗ್ ಜಾನ್ 
ಷೇಕ್ಸ್ಪಿಯರ್‌ ಆಕರ- ನಾಟಕವನ್ನು ಧಾರಾಳವಾಗಿ ಬಳಸಿಕೊಂಡಿದ್ದಾನೆ. ಘಟನೆಗಳೆಲ್ಲ 
ಅನೇ , ರಚನೆ , ದೃಷ್ಟಿ ಹೊಸವು. ಇದಲ್ಲದೇ ಖ್ಯಾತ ಚರಿತ್ರಕಾರರಾದ ರಾಫೆಲ್ 
ಹಾಲಿನ್‌ಷೆಡ್ , ಎಡ್ವರ್ಡ್ ಹಾಲ್ ಮತ್ತು ಫೇಬಿಯನರ ಇಂಗ್ಲಿಷ್ ಚರಿತ್ರೆಗಳೂ 
ನಾಟಕಕ್ಕೆ ವಸ್ತು , ವಿವರಗಳನ್ನು ಒದಗಿಸಿವೆ. 

ನಾಟಕದ ಚಾರಿತ್ರಕ ಕಾಲಾವಧಿ ಹಾಗೂ ಘಟನೆಗಳು : 1199 -1216, ಇಂಗ್ಲಿಷ್ 
ರಾಜತ್ವದ ಮೇಲೆ ಎಳೆಯ ಆರ್ಥರಿನ ಹಕ್ಕಿನ ಸ್ಥಾಪನೆ ; ಮೊದಲು ಫ್ರಾನ್ಸಿನ ಫಿಲಿಸ್ 
ನೊಂದಿಗೆ ಆಮೇಲೆಸೋಪನೊಂದಿಗೆ ಜಾನ್ ದೊರೆಯ ಒಪ್ಪಂದ ; ಆರ್ಥರನ ಸಾವು: 
ಶ್ರೀಮಂತರ ಪಕ್ಷಾಂತರ ; ಇಂಗ್ಲಂಡಿನ ಮೇಲೆ ಫ್ರಾನ್ಸಿನ ದಾಳಿ : ಜಾನನ ಕೊಲೆ. 

ಕಥೆ : ' ಸಿಂಹದ ಗುಂಡಿಗೆ ' ಯವನೆನಿಸಿಕೊಂಡಿದ್ದ ಮೊದಲನೆಯ ರಿಚರ್ಡ್ ದೊರೆಗೆ 
ಇಬ್ಬರು ತಮ್ಮಂದಿರು. ಜೆಫ್ರಿ ಮತ್ತು ಜಾನ್ . ಅವರಲ್ಲಿ ಹಿರಿಯ ಜೆಫ್ರಿ , ಹೆಂಡತಿ 
ಕಾನ್‌ಸ್ಟನ್ಸ್ ಮತ್ತು ಹಸುಳೆ ಆರ್ಥರರನ್ನು ಹಿಂದೆ ಬಿಟ್ಟು ಸತ್ತಿದ್ದಾನೆ. ರಿಚರ್ಡನ 
ಕಾಲಾನಂತರ ರಾಜ್ಯ ನ್ಯಾಯಸಮ್ಮತವಾಗಿ ಆರ್ಥರನ ಪಾಲಿಗೆ ಬರಬೇಕು, ಅವನು 
ಮೊದಲ ತಮ್ಮನ ಮಗನಾದ್ದರಿಂದ, ಆದರೆ ಕಪಟ ಜಾನ್ ಅವನ ಕೈ ತಪ್ಪಿಸಿ ತಾನು 
ಗದ್ದುಗೆಯೇರಿದ್ದಾನೆ. ಇದರಲ್ಲಿ ಅವನ ಮುದಿ ತಾಯಿ ಎಲಿನಾರಳು ಅವನಿಗೆ ಶರೀ ಕಾಗಿ 
ದ್ದಾಳೆ. ಜಾನನ ದುರ್ಬುದ್ಧಿಯ ಸೂತ್ರವೆಲ್ಲ ಅವಳದೇ . ಅಪ್ಪನ ಹಾದರದ ಮಗ 
ಫಿಲಿಪ್ ನೂ ಅವನ ಬೆಂಬಲಕ್ಕಿದ್ದಾನೆ. 

ಆರ್ಥರನ ಪರ ಅವನ ತಾಯಿ ಕಾನ್‌ ಸೈನ್ಸ್ ಇರುವುದಂತೂ ಸರಿಯೇ ಸರಿ. 
ಜೊತೆಗೆ ನೆರೆಯ ಫ್ರಾನ್ಸ್ ದೇಶದ ದೊರೆ ಫಿಲಿಪ್ ಮತ್ತು ಆಸ್ಟ್ರಿಯಾದ ಡ್ರಕರು ಆ 
ತಬ್ಬಲಿಗೆ ಬೆಂಬಲಿಗರಾಗಿದ್ದಾರೆ. . 
- ಜಾನ್ ದೊರೆ ಮತ್ತು ಫ್ರೆಂಚರ ನಡುವೆ ಈ ಪಟ್ಟ ದ ವಿಷಯವಾಗಿ ಕದನ 
ಮೊದಲಾಗುತ್ತದೆ. ಹೇಗೋ ಸಂಧಿಯೂ ಆಗುತ್ತದೆ. ಸಂಧಿಯ ಕರಾರಿನ ಪ್ರಕಾರ 
ಜಾನ್ ತನ್ನ ತಂಗಿಯ ಮಗಳು ಬ್ಯಾಂಷಳನ್ನು ಫ್ರಾನ್ಸಿನ ದೊರೆಮಗ ಲೂಯಿ 
“ ಡಾಫಿನ್ ' ಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಈ ಸಂಧಿ ಕಾನ್‌ಸ್ಟೈನ್ಸ್ಳಿಗೆ ಹಿತವಿಲ್ಲ. 

ಈ ಸಂಧಿಯಿಂದ ಉಂಟಾದ ಶಾಂತಿ ಸ್ಥಿರವಲ್ಲ. ಪೋಪಿನ ಪ್ರತಿನಿಧಿಯಾದ 
ಸ್ಯಾಂಡಲ್ಪನಿಗೂ ಜಾನನಿಗೂ ಧರ್ಮದ ವಿಷಯವಾಗಿ ಭಿನ್ನಾಭಿಪ್ರಾಯವಿದೆ. 
ಸ್ಯಾಂಡಲ್ಟ್ ಜಾನನನ್ನು ಧರ್ಮದ್ರೋಹಿಯೆಂದು ಸಾರಿ , ಅವನ ಮೇಲೆ ಹೊಸದಾಗಿ 
ಯುದ್ಧ ಹೂಡುವಂತೆ ಪ್ರಾನ್ಸಿನ ದೊರೆಯನ್ನು ಪ್ರಚೋದಿಸುತ್ತಾನೆ. ಆ ಯುದ್ದದಲ್ಲಿ 
ಇಂಗ್ಲಿಷರಿಗೆ ಗೆಲುವಾಗುತ್ತದೆ. ಫ್ರೆಂಚರ ಆಶ್ರಯದಲ್ಲಿದ್ದ ಆರ್ಥ‌್ರ ಜಾನನ ಕೈವಶ 
ನಾಗುತ್ತಾನೆ. ಜಾನ್ ತನ್ನ ನೆಚ್ಚಿನ ಮನೆವಾರ್ತೆಯ ಅಧಿಕಾರಿ ಹೂಬರ್ಟನಿಗೆ 
ಆರ್ಥರನನ್ನು ಒಪ್ಪಿಸಿ, ಆ ಹುಡುಗನ ಕಣ್ಣು ಸುಟ್ಟು ಕೊಲ್ಲುವಂತೆ ಅಪ್ಪಣೆ ಮಾಡು 
ತಾನೆ. ಸುದ್ದಿ ತಿಳಿದ ಕಾನ್‌ಸ್ಟನ್ಸ್ ದುಃಖ ತಾಳಲಾರದೆ ಹುಚ್ಚು ಹಿಡಿದು ಸಾಯುತ್ತಾಳೆ. 

ಹೂಬರ್ಟ್ ಹೊರನೋಟಕ್ಕೆ ಒರಟಾದರೂ ಅವನದು ಮಿದುವೆದೆ. ಕೇಡರಿಯದ 
ಆ ಮುಗ್ಧ ಬಾಲಕನನ್ನು ಕೊಲ್ಲುವ ಕಟುಕತನ ಅವನಲ್ಲಿಲ್ಲ. ಆ ಮಗುವಿನ ಮೊರೆಗೆ 
ಕರಗುತ್ತಾನೆ. 


241 


Sc ಷೇಕ್ಸ್ಪಿಯರಿಗೆ ನಮಸ್ಕಾರ 
ಆರ್ಥರ್ ಸೆರೆಯಿಂದ ತಪ್ಪಿಸಿಕೊಂಡು ಹೋಗುವ ಯತ್ನದಲ್ಲಿಕೋಟೆಯ ಗೋಡೆ 
ಹಾರಿ ಸಾಯುತ್ತಾನೆ. ಈವರೆಗೆ ಜಾನನ ಪರ ಇದ್ದ ಇಂಗ್ಲಿಷ್ ಶ್ರೀಮಂತರು ಹೂ ಬರ್ಟನೇ 


- ಜಾನ್ ದೊರೆ 
ಆರ್ಥರನನ್ನು ಕೊಂದಿರುವನೆಂದು, ಆ ಕೊಲೆಗೆ ಕಾರಣ ಜಾನನೆಂದು ನಿರ್ಧರಿಸಿ, ಪಕ್ಷ 
ತ್ಯಾಗ ಮಾಡಿ, ಫ್ರೆಂಚರ ಕಡೆಗೆ ಹೋಗುತ್ತಾರೆ. 

ಧರ್ಮದರ್ಶಿ ಪ್ಯಾಂಡಲ್ಪನ ಹಗೆ ಆರಿಲ್ಲ. ಈ ಹೊತ್ತಿಗಾಗಲೇ ಅವನು 
ಮತ್ತೊಮ್ಮೆ ಫ್ರೆಂಚರನ್ನು ಜಾನನ ವಿರುದ್ಧ ಎತ್ತಿ ಕಟ್ಟಿದ್ದಾನೆ. ಫ್ರಾನ್ಸಿನ ದೊರೆ ಡಾಫಿನ್ 
ಬ್ರಿಟನ್ನಿನ ಮೇಲೆ ದಂಡೆತ್ತಿ ಬಂದಿದ್ದಾನೆ. ಅವನಿಗೆ ಇಂಗ್ಲಿಷ್ ಶ್ರೀಮಂತರ ನೆರವಿದೆ. 

ಜಾನ್ ಚರ್ಚಿಗೆ ಶರಣಾಗತನಾಗಿ ಪ್ಯಾಂಡಲ್ಪನಿಗೆ ಕಿರೀಟವನ್ನೊಪ್ಪಿಸಿ, ಮರಳಿ 
ಪಡೆಯುತ್ತಾನೆ. ಸ್ಯಾಂಡಲ್ಸ್ ಶಾಂತನಾದರೂ ಅವನು ಊದಿ ಹಚ್ಚಿದ ಯುದ್ಧದ 
ಕಿಡಿ ಶಾಂತವಾಗದು . ಡಾಫಿನನಿಗೆ ಯುದ್ಧ ನಿಲ್ಲಿಸಿ ವಾಪಸಾಗೆಂದರೆ ಅವನು ಒಪ್ಪುವು 
ದಿಲ್ಲ . ಅವನಿಗೆ ರಾಜ್ಯ ದಾಹ. 

ಫ್ರೆಂಚರ ಪಕ್ಷ ವಹಿಸಿದ ಇಂಗ್ಲಿಷ್ ಶ್ರೀಮಂತರಿಗೆ ಈ ನಡುವೆ ಇನ್ನೊಂದು ಭಯ 
ಹುಟ್ಟುತ್ತದೆ. ತಮ್ಮಿಂದಲೇ ಯುದ್ದ ಜಯಿಸಬಹುದಾದ ಫ್ರೆಂಚರು ನಾಳೆ ಯುದ್ಧಾ 
ನಂತರ ತಮ್ಮ ರಾಜದ್ರೋಹದ ಆಪಾದನೆಗೆ ಗುರಿಮಾಡಿ, ಅವರ ದಾರಿ ಸುಗಮ 
ಮಾಡಿಕೊಳ್ಳಬಹುದೇನೋ ಎಂದನಿಸುತ್ತದೆ. ಅವರು ಮತ್ತೆ ಜಾನನ ಪಕ್ಷಕ್ಕೆ 
ಬರುತ್ತಾರೆ. ಆದರೆ ಆರ್ಥರನ ಮರಣದಿಂದ ಎದ್ದ ದುರಂತದ ಸುಳಿ ಜಾನನ ಕೊರಳಿಗೆ 


242 


ಎ ರಿಚರ್ಡ್ ದಿ ಸೆಕಂಡ್ ವಿ 
ಉರುಲಾಗುತ್ತದೆ. ಒಬ್ಬ ಪಾದ್ರಿ ಅವನಿಗೆ ವಿಷವಿಟ್ಟು ಕೊಲ್ಲುತ್ತಾನೆ. ಅದೂ ಚರ್ಚಿನ 
ಅಂಗಳದಲ್ಲೇ ! 
* ಫ್ರೆಂಚ್ ಮತ್ತು ಇಂಗ್ಲಿಷರ ನಡುವೆ ಶಾಂತಿ ಏರ್ಪಡುತ್ತದೆ. ಜಾನನ ಮಗ ಹೆನ್ರಿ 
ಪಟ್ಟಕ್ಕೇರುತ್ತಾನೆ. ಇಂಗ್ಲಂಡ್ ತನಗೆ ತಾನು ಸತ್ಯದಿಂದಿದ್ದರೆ, ಯಾರೂ ಅದನ್ನು 
ಗೋಳಿಗೆ ಸಿಕ್ಕಿಸಲಾರರು ಎಂಬ ದೇಶಪ್ರೇಮಭರಿತವಾದ ಮಾತುಗಳಿಂದ ಈ ಭೀಕರ 
ದುರಂತ ಮುಕ್ತಾಯಗೊಳ್ಳುತ್ತದೆ. 


2. ದಿ ಟ್ರಾಜೆಡಿ ಅಫ್ ಕಿಂಗ್ ರಿಚರ್ಡ್ ದಿ ಸೆಕಂಡ್ 
ರಚನೆ : 1595-6, ಮೊದಲ ಪ್ರಕಟನೆ : 1597 , 
ಆಕರ : ರಾಫೆಲ್ ಹಾಲಿನ್‌ಷೆಡ್ನ ' ದಿ ಕ್ರಾನಿಕಲ್ಸ್ ಅಫ್ ಇಂಗ್ಲಂಡ್ , ಸ್ಕಾಟ್ಲಂಡ್ 
ಅ೦ಡ್ ಇರಂಡ್ ', ಮೂರನೆ ಅ೦ಕದಲ್ಲಿ ಬರುವ ರಾಣಿ-ತೋಟಗಾರರ ಸಂವಾದದ 
ದೃಶ್ಯ ಷೇಕ್ಸ್ಪಿಯರನ ಸ್ವಂತ ಸೃಷ್ಟಿ. 

ನಾಟಕದ ಚಾರಿತ್ರಕ ಕಾಲಾವಧಿ ಹಾಗೂ ಘಟನೆಗಳು : 1397-1400. ಲಾ೦ಕಾಸ್ಟರ್‌ 
ಪಂಗಡದವರ ದಂಗೆ ; ಬುಲಿಂಗ್ ಬೂಕ್ ಮತ್ತು ಮೋಬೈ ಅವರ ಅಂತಃಕಲಹ ; 
ಜಾನ್ ಅಫ್ ಗಾ೦ಟನ ಸಾವು ; ಐರ೦ಡಿನ ಕದನ ; ಬುಲಿಂಗ್ಬೂಕ್‌ನಿಂದ ರಿಚರ್ಡನ 
ಪದಚ್ಯುತಿ ; ರಿಚರ್ಡನ ಕೊಲೆ. 

ಕಥೆ : ಮೂರನೆಯ ಎಡ್ವರ್ಡನ ನಂತರ ಪಟ್ಟಕ್ಕೆ ಬಂದ ಅವನ ಮೊಮ್ಮಗ 
ಎರಡನೆಯ ರಿಚರ್ಡ್ ದೊರೆ ಬುದ್ದಿವಂತನಾದರೂ ದುರ್ಬಲಮನಸ್ಕ , ಅವನಿಗೆ ಸತ್ಯ 
ಸ್ಥಿತಿಯನ್ನು ಅರಿತು , ಎದುರಿಸಿ, ಅದನ್ನು ಹತೋಟಿಯಲ್ಲಿಟ್ಟು ಕೊಳ್ಳುವ ಸಾಮರ್ಥ್ಯವಿಲ್ಲ. 
- ಹೆನ್ರಿ ಬುಲಿಂಗ್ ಬೂಕ್ ರಿಚರ್ಡನ ಚಿಕ್ಕಪ್ಪಂದಿರಲ್ಲಿ ಒಬ್ಬನಾದ ಜಾನ್ ಅಫ್ 
ಗಾ೦ಟನ ಮಗ, ರಕ್ತದಿಂದೆಂತೋ ಅಂತೆ ವ್ಯವಹಾರದಿಂದಲೂ ಇವನು ದೊರೆಗೆ 
ದಾಯಾದಿ ! ಕುಟಿಲತೆ ಇವನ ಕೈಪಟ್ಟು , ಕತ್ತಲಲ್ಲೇ ಕುಳಿತು ಕುಟುಕಬಲ್ಲ ; ತಣ್ಣನೆಯ 
ವಿಷ ಹರಿಸಿ ಕೊಲ್ಲಬಲ್ಲ. ಹೆನ್ರಿ ರಿಚರ್ಡನನ್ನು ಉರುಳಿಸಿ , ಗದ್ದುಗೆಯೇರುವುದು ನಾಟಕದ 
ಕಥಾವಸ್ತು . 

ರಿಚರ್ಡ್ ಸಿಂಹಾಸನವನ್ನೇರಿದ ಹೊಸದರಲ್ಲಿ ಅವನ ಇನ್ನೊಬ್ಬ ಚಿಕ್ಕಪ್ಪನಾದ 
ಡ್ಯೂಕ್ ಅಫ್ ಗ್ಲಾಸ್ಟರನು ಬುಲಿಂಗ್ ಬೂಕ್ ಹಾಗೂ ನಾರ್ಪೊಕನ ಡೂ ಕನಾದ 
ಮೋಬೈ ಅವರ ಸಹಾಯ ಪಡೆದು ರಿಚರ್ಡ್ ದೊರೆಯ ವಿರುದ್ಧ ಪಿತೂರಿ ನಡೆಸುತ್ತಾನೆ. 
ಆದರೆ ಅರ್ಧದಲ್ಲಿಯೇ ಮೋಬೈ ಗ್ಲಾಸ್ಟರನಿಗೆ ಕೈ ಕೊಟ್ಟು , ದೊರೆಗೆ ಗುಟ್ಟೋಯ್ಯುತ್ತಾನೆ. 
ದೊರೆಯ ಅಪ್ಪಣೆಯಂತೆ ಗ್ಲಾಸ್ಟರನನ್ನು ಕದ್ದು ಕೊಲೆಮಾಡುತ್ತಾನೆ. 

ಬುಲಿಂಗ್ಬೂಕನಿಗೆ ಮೋಬೈಯ ವರ್ತನೆ ಸಹಿಸದು. ಗ್ಲಾಸ್ಟರನ ಕೊಲೆಯ 
ಆರೋಪಹೊರಿಸಿ, ದೊರೆಗೆ ದೂರೊಯ್ಯು , ವಿಚಾರಣೆ ನಡೆಸೆನ್ನು ತಾನೆ. 

ನಾಟಕದ ಮೊದಲ ಅಂಕದಲ್ಲಿ ಬುಲಿಂಗ್ಬೂಕ್ ಮತ್ತು ಮೋಬೈ ಆಸ್ಥಾನ 
ದಲ್ಲಿ ವಿಚಾರಣೆಗೆ ಸೇರಿದ್ದಾರೆ. ಅವರಿಬ್ಬರೂ ಪರಸ್ಪರ ಕಾದಾಡಿ, ಆ ಸೋಲು- ಗೆಲುವಿನ 


243 


ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಮೇಲೆ ನ್ಯಾಯದ ತೀರ್ಮಾನ ಮಾಡುವುದೆಂದಾಗುತ್ತದೆ. ಆದರೆ, ಅವರ ನಡುವಣ 
ಜಗಳಕ್ಕೆ ತಾನೇ ಕಾರಣಭೂತನೆಂಬುದನ್ನು ರಿಚರ್ಡ್ ಬಲ್ಲ. ಏಕೆಂದರೆಮೋಬೈ ತನ್ನ 
ಪರ ; ಕೊಲೆಯಾದದ್ದು ತನ್ನ ಇಚ್ಛೆಯ ಮೇರೆಗೆ ಅವರು ಕಾದಾಟದಲ್ಲಿ ಭಲ್ಲೆಯೆತ್ತುವ 
ಮೊದಲೇ ಒ೦ದು ಐಲು ನ್ಯಾಯ ನೀಡುತ್ತಾನೆ : ಕಾದಾಟವನ್ನು ನಿಲ್ಲಿಸ ಹೇಳಿ, ತನ್ನ 
ವಿರುದ್ದ ಮುಂದೆಂದೂ ಅವರು ಸಂಚು ಹೂಡುವುದಿಲ್ಲವೆಂಬ ಆಶ್ವಾಸನೆ ಪಡೆದು, 
ಬುಲಿಂಗ್ಬೂಕನನ್ನು ಆರು ವರ್ಷಗಳ ಕಾಲ , ಮೋಬೈಯನ್ನು ಜೀವಾವಧಿ ದೇಶಭ್ರಷ್ಟ 
ರನ್ನಾಗಿ ಮಾಡುತ್ತಾನೆ. 

ಬುಲಿಂಗ್ಬೂಕ್ ದೇಶಬಿಟ್ಟು ಹೊರಡುವುದಕ್ಕಿಲ್ಲ, ಇತ್ತ ಅವನ ತಂದೆ ಜಾನ್ 
ಅಫ್ ಗಾ೦ಟ್ ಹಾಸಿಗೆ ಹಿಡಿದು, ರಿಚರ್ಡನ ಸ್ವಾವೃತ್ತಿ , ದುರಾಡಳಿತಗಳನ್ನು 
ಬಯ್ಯುತ , ಅವನ ಪಾಪಕ್ಕೆ ದೇಶ ಕಷ್ಟ ಸಂಕಟಗಳನ್ನೆದುರಿಸುವುದೆಂದು ಭವಿಷ್ಯ ನುಡಿದು 
ಸಾಯುತ್ತಾನೆ. 

ಅವನು ಸಾಯುವುದೇ ತಡ, ನಾಯಸಮ್ಮತವಾಗಿ ಮಗ ಬುಲಿಂಗ್ಬೂಕನಿಗೆ 
ಬರಬೇಕಾದ ಅವನ ಆಸ್ತಿ ಪಾಸ್ತಿಯೆಲ್ಲವನ್ನೂ ಐರ೦ಡ್ ಕದನದ ಖರ್ಚಿಗೆ ಅದು 
ಅವಶ್ಯವೆಂಬ ಕಾರಣವನ್ನು ಮುಂದೊಡ್ಡಿ ದಕ್ಕು ಹಾಕುತ್ತಾನೆ. ಇನ್ನೊಬ್ಬ ಚಿಕ್ಕಪ್ಪನಾದ 
ವೃದ್ದ ಡ್ಯೂಕ್ ಅಫ್ ಯಾರ್ಕ್ ಎತ್ತುವ ಅಭ್ಯಂತರಕ್ಕೆ ಬೆಲೆಕೊಡುವುದಿಲ್ಲ. ಬುಲಿಂಗ್ 
ಬೂಕನಿಗೆ ದೇಶಾಂತರವಾಸದಿಂದ ಹಿಂದಿರುಗಿ ಬರಲು ಇದು ಒಳ್ಳೆಯ ನೆಪ. ಅವನು 
ಖದೀಮ. ಬರುವಾಗಲೇ ಮುಂದಿನ ಒಂದೊಂದು ನಡೆಯನ್ನೂ ನಿರ್ಧರಿಸಿ, ತನ್ನ ಭವಿಷ್ಯ 
ವನ್ನು ಭದ್ರಪಡಿಸಿಕೊಂಡು ಬಂದಿದ್ದಾನೆ. ದೊರೆಜನರಲ್ಲಿ ಒಂದು ಸಂಗಡ ಅವನ 
ಬೆಂಬಲಕ್ಕಿದೆ. ರಿಚರ್ಡನ ದುರದೃಷ್ಟ : ಬುಲಿಂಗ್ ಬೂಕ್ ಹಿಂದಿರುಗಿದ ಹೊತ್ತಿನಲ್ಲಿ 
ಅವನು ರಾಜಧಾನಿಯಲ್ಲಿಲ್ಲದೆ ಹೋಗಬೇಕೆ! ಭವಿಷ್ಯದ ತಲೆಕೆಳಗು ಮಾಡಲು ಇದೊಂದೇ 
ಸಂಗತಿ ಸಾಕು ! 

- ಇಗ್ಲಂಡಿಗೆ ಹೋಗಿದ್ದ ರಿಚರ್ಡ್ ನೇಲ್ಲಿಗೆ ಓಡಿ ಬರುತ್ತಾನೆ. ಅವನು ಸತ್ತನೆಂಬ 
ಸುಳ್ಳು ಸುದ್ದಿ ಹರಡಿದೆ ಅಲ್ಲಿ. ತನ್ನ ನೆಚ್ಚಿನ ವೇಲ್ಸ್ ಸೈನ್ಯ ದಿಕ್ಕಾಪಾಲಾಗಿದೆ. ಸೈನಿಕರಲ್ಲಿ 
ಹಲವರು ಬುಲಿಂಗ್ಬೂಕನ ಕಡೆ ಸೇರಿದ್ದಾರೆ. ರಿಚರ್ಡ್ ಈಗ ರೆಕ್ಕೆ ತರಿದ ಹಕ್ಕಿ . 
ಅವನು ವೇಲ್ಸಿನ ಫಿಂಟ್ ಕ್ಯಾಸಲಿನಲ್ಲಿ ಶರಣಾರ್ಥಿಯಾಗಿ ಕಾಲ ತಳ್ಳುತ್ತಿರುವಾಗ 
ಬುಲಿಂಗ್ಬೂಕ್ ಅವನನ್ನು ಅರಸಿ ಅಲ್ಲಿಗೇ ಬರುತ್ತಾನೆ. ಆಸ್ತಿಯ ಮೇಲಿನ ಹಕ್ಕಿನ 
ಸ್ಥಾಪನೆಗಾಗಿ ದೇಶಾಂತರವಾಸ ಬಿಟ್ಟು ಬಂದವನೆಂಬಂತೆ ತೋರಿಸಿಕೊಳ್ಳುತ , ರಿಚರ್ಡ 
ನನ್ನು ಕೈದು ಮಾಡಿ, ಲಂಡನ್ನಿಗೆ ಕರೆದೊಯ್ಯುತ್ತಾನೆ. 
- ವೆಸ್ಟ್ ಮಿನಿಸ್ಟರ್ ಸಭಾಂಗಣದಲ್ಲಿ, ರಿಚರ್ಡನ ಬಹಿರಂಗ ವಿಚಾರಣೆ ನಡೆಸಿ 
ಅವನನ್ನು ಪದಚ್ಯುತಗೊಳಿಸಲೆಂದು ಬುಲಿಂಗ ಬೂಕ್ ದೊರೆಜನರನ್ನು ಕೂಡಿಸುತ್ತಾನೆ. 
( 186ನೆ ಪುಟ ನೋಡಿ.) ಮೊದಲು ಗ್ಲಾಸ್ಟರನ ಕೊಲೆಯ ತನಿಖೆಯಿಂದ ವಿಚಾರಣೆ 
ಆರಂಭವಾಗುತ್ತದೆ. ಆದರೆ ಕೊಲೆ ಮಾಡಿದ ದೇಶಭ್ರಷ್ಟ ಮೋಬೈ ಆಗಾಗಲೇ ಸತ್ತಿರುವ 
ಸಂಗತಿ ಅಲ್ಲಿ ಬಯಲಾಗುತ್ತದೆ. ನಂತರ ರಿಚರ್ಡನಿಗೆ ಕರೆ ಕಳುಹಿಸಲಾಗುತ್ತದೆ. 
ಅವನ ವೈರಿಗಳು ಅವನಿಂದಾದ ದೇಶದ್ರೋಹದ, ಪಾಪಕೃತ್ಯಗಳ ಪಟ್ಟಿ ತಯಾರಿಸಿ 


244 


ವಿ ಹೆನ್ರಿ ದಿ ಫೋರ್ : ಮೊದಲ ಭಾಗ 2 
ತಂದಿದ್ದಾರೆ. ಭಾವನಾಪ್ರಿಯ ರಿಚರ್ಡ್ ಅದನ್ನು ಓದದೆಯೇ ಬುಲಿಂಗ್ಬೂಕನಿಗೆ 
ಕಿರೀಟ ಒಪ್ಪಿಸುತ್ತಾನೆ. ಇನ್ನು ಬುಲಿಂಗ್ಬೂಕ್ ದೊರೆ, ನಾಲ್ಕನೆ ಹೆನ್ರಿ , ತನ್ನ ಪಟ್ಟಾಭಿ 
ಷೇಕದ ದಿನ ಗೊತ್ತು ಮಾಡಿ, ರಿಚರ್ಡನನ್ನು ಸೆರೆಗೆ ಕಳಿಸುತ್ತಾನೆ. 

ದೊರೆಯ ಹುಟ್ಟಿನೊಡನೆಯೇ ಅವನ ಬೀಳಿನ ಸಂಚಿನ ಬೀಜವೂ ಮೊಳೆಯುವುದು 
ಅ೦ದಿನ ಕಾಲಧರ್ಮ, ಹೆನ್ರಿಯ ಚಿಕ್ಕಪ್ಪ ಡ್ಯೂಕ್ ಅಫ್ ಯಾರ್ಕನ ಮಗನಾದ 
ದಾಯಾದಿ ಆಮರ್ಲ್ ಪಾದ್ರಿ ಕಾರ್ಲಿಸ್ಥಿಯೊಡನೆ ಸೇರಿ ಅಲ್ಲೇ , ಅದೇ ಕ್ಷಣ ಹೆನ್ರಿಯ 
ವಿರುದ್ದ ಸಂಚು ಹೂಡುತ್ತಾನೆ. ಅದು ಯಾರ್ಕನಿಗೆ ತಿಳಿದು, ಅವನೇ ಹೆನ್ರಿಗೆ ತಿಳಿಸುತ್ತಾನೆ. 
ತಪ್ಪು ಮಗನದಾದರೂ ಅವನನ್ನು ಗಲ್ಲಿಗೇರಿಸೆಂದು ಒತ್ತಾಯ ಮಾಡುತ್ತಾನೆ ಆ 
ಧರ್ಮಿಷ್ಠ ! ಆಮರ್ಲ್ ಹೆನ್ರಿಯ ಕ್ಷಮಾಯೋಚನೆ ಕೋರಿ, ತಾಯಿಯ ಬೆಂಬಲದಿಂದ 
ಬದುಕಿಕೊಳ್ಳುತ್ತಾನೆ. 

ಇತ್ತ ಬಂದಿ ರಿಚರ್ಡ್ ತನ್ನ ರಾಣಿಯ ಬೀಳ್ಕೊಡುಗೆ ಪಡೆದು ಸೆರೆ ಸೇರುತ್ತಾನೆ. 
ಅಲ್ಲಿ ಅವನ ಕೊಲೆಯಾಗುತ್ತದೆ. “ ಈ ಜೀವಂತ ಭಯದಿಂದ ನನ್ನನ್ನು ತಪ್ಪಿಸುವ 
ಗೆಳೆಯರಾರೂ ಇಲ್ಲವೆ ? ” ಎಂದು ಹನಿ ಎಸೆಯುವ ಒಂದು ಪ್ರಾಸಂಗಿಕ ಸೂಚನೆ 
ಎಕ್ಸ್‌ಟನ್ನನ ಸರ್ ಪಿಯರ್ಸನನ್ನು ಕೊಲೆಗೆ ಪ್ರೇರೇಪಿಸುತ್ತದೆ. ಆದರೆ ಕೊಲೆಯ 
ವಿಷಯ ತಿಳಿದು ಬಂದಾಗ, ಹೆನ್ರಿ “ ನನ್ನ ಬೆಳೆಗೆ ರಕ್ತದ ನೀರೆ ? ಈ ಕೊಲೆಯ ಪಾಪ 
ಕಳೆಯಲು ತೀರ್ಥಯಾತ್ರೆಗೆ ಹೋಗುತ್ತೇನೆ” ಎನ್ನುತ್ತ ಸರ್್ರ ಪಿಯರ್ಸನನ್ನು ಗಡೀಪಾರು 
ಮಾಡುತ್ತಾನೆ! 


3 . ದಿ ಫಸ್ಟ್ ಪಾರ್ಟ್ ಅಫ್ ಕಿಂಗ್ ಹೆನ್ರಿ ದಿ ಫೋರ್ 
ರಚನೆ : 1597 -8, ಮೊದಲ ಪ್ರಕಟನೆ : 1598. 
ಆಕರಗಳು : ಚಾರಿತ್ರಿಕ ಅಂಶಗಳಿಗೆ ಹಾಲಿನ್ ಷೆಡ್‌ನ 'ಕ್ಯಾನಿಕಲ್ಸ್ ', ವಿನೋದದೃಶ್ಯ 
ಗಳಿಗೆ ಪ್ರೇರಣೆ ' ದಿ ಫೇಮಸ್‌ ವಿಕ್ಟರೀಸ್ ಅಫ್ ಹೆನ್ರಿ ದಿ ಫಿಫ್ಟ್ ' ಎಂಬ ಅಜ್ಞಾತ 
ಕರ್ತೃತ್ವದ ನಾಟಕ. 
- ನಾಟಕದ ಚಾರಿತ್ರಕ ಕಾಲಾವಧಿ ಹಾಗೂ ಘಟನೆಗಳು : 1402 -3, ದೇಶದಲ್ಲಿ ಒಳ 
ಯುದ್ಧ ; ಪರ್ಸಿ ಕುಟುಂಬದ ದಂಗೆ : ಹೋಮ್ಡನ್ ಕದನ ; ನಂತರದ ಹೂಸ್‌ ಬರಿ 
ಕದನ ; ಹೆನ್ರಿ ' ಹಾಟ್ ಸ್ಪ‌ ' ನ ಸಾವು. 

- ಕಥೆ : ರಿಚರ್ಡನನ್ನು ಕೆಳಗಿಳಿಸಿ ಗದ್ದುಗೆ ಹತ್ತಿದ ನಾಲ್ಕನೆ ಹೆನ್ರಿಗೆ ಸಿಂಹಾಸನ 
ಮುಳ್ಳಿನ ಮೆತ್ತೆಯಾಗಿದೆ. ಸುಖವಿಲ್ಲ, ಶಾ೦ತಿಯಿಲ್ಲ. ಪಾಪದ ಅರಿವು ಭೀತಿಯಾಗಿ 
ಬೆನ್ನಟ್ಟಿದೆ. ರಿಚರ್ಡನನ್ನು ಪದಚ್ಯುತಗೊಳಿಸುವುದರಲ್ಲಿ ಹೆನ್ರಿಗೆ ಬೆಂಬಲರಾಗಿದ್ದ 
ನಾರ್ದ೦ಬರ್‌ಲಂಡಿನ ಅರ್ಲ್‌, ಅವನ ಮಗ ಹೆನ್ರಿ ಪರ್ಸಿ ' ಹಾಟ್ ಸ್ಪರ್‌ ಮತ್ತಿತರರು 
ಅವನ ವಿರುದ್ಧ ತಿರುಗಿ ಬಿದ್ದು ದಂಗೆಯೆಂದಿದ್ದಾರೆ. ಈ ದಂಗೆ ಹಾಗೂ ಕಡೆಯಲ್ಲಿ 
ಹೆನಿಯ ಮಗ ರಾಜಕುಮಾರ ಹಾಲ್‌ ಅದನ್ನು ಅಡಗಿಸಿ ಪ್ರತಿರೋಧಿ ಹಾಟ್‌ಸ್ಪರ 
ನನ್ನು ಸೋಲಿಸಿ ಸಾಯಿಸುವುದು ಈ ನಾಟಕದ ಮುಖ್ಯ ಕಥಾವಸ್ತು . ಜತೆಗೆ ಎರಡನೆಯ 

245 


ನೀ ಸೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಎಳೆಯೂ ಒಂದಿದೆ : ಪೋಲಿ ಬಿದ್ದ ರಾಜಕುಮಾರನ ಹಿರಿಯ ಸಂಗಡಿಗ, ಹಾಸ್ಯ 
ಮೂರ್ತಿ ಸರ್ ಜಾನ್ ಫಾಲ್ ಸ್ಟಾಫನ ವಿನೋದಪ್ರಸಂಗಗಳು ನಾಟಕವನ್ನು ಬೆಳಗಿವೆ. 

ರಿಚರ್ಡನ ಕೊಲೆಯ ಪ್ರಾಯಶ್ಚಿತವಾಗಿ ಹೆನ್ರಿ ದೊರೆ ಜೆರುಸಲೇಮಿಗೆ ತೀರ್ಥಯಾತ್ರೆ 
ಕೈಗೊಳ್ಳುವ ಯೋಚನೆಯಲ್ಲಿದ್ದಾನೆ. ಆದರೆ ಹಿಂದೆ ಅವನಿಗೆ ಬೆಂಬಲಿಗರಾಗಿದ್ದ 
ನಾರ್ದ೦ಬರ್‌ಲಂಡ್ , ಅವನ ಮಗ ಹಾಟ್ ಸ್ಪರ್, ತಮ್ಮ ಥಾಮಸ್ ಪರ್ಸಿ ಮುಂತಾದ 
ಉತ್ತರದಶ್ರೀಮಂತರು ಬೆಳಸುತ್ತಿರುವ ವೈಮನಸ್ಯ ಅದಕ್ಕೆ ಅಡ್ಡಿ ಒಡ್ಡುತ್ತದೆ. ಆ ಎದುರು 
ಗುಂಪಿನ ಮುಖಂಡ ಹಾಟ್ ಸ್ಪರ್ . ಅವನದು ಬಿಸಿ ರಕ್ತ ತಿರುಗಿದ ತಲೆ, ಬೆಳಗಿನ 
ಫಲಾಹಾರದ ವೇಳೆಗಾಗಲೇ ಆರೇಳು ಡಜನ್‌ ಸ್ವಾಟರನ್ನು ಕೊಂದು , ಕೈ ತೊಳೆದು , “ ಛೇ ! 
ಈ ನಿಷ್ಕ್ರಿಯೆಯ ಜೀವನ ಹಾಳಾಗ! ಮಾಡಲು ಏನಾದರೂ ಕೆಲಸ ತಾ ” ಎಂದು 
ಕೇಳುವಷ್ಟು ಕೆಚ್ಚಿನ ಯೋಧ ಅವನು . 

ಎರಡನೆಯ ರಿಚರ್ಡನ ನಂತರ ಇಂಗ್ಲಂಡಿನ ಗದ್ದುಗೆ ನ್ಯಾಯಸಮ್ಮತವಾಗಿ 
ಹಾಟ್‌ಸ್ಪರನ ಹೆಂಡತಿಯ ಅಣ್ಣ ಎಡ್ರೈಂಡ್ ಮಾರ್ಟಿಮರನಿಗೆ ಬರಬೇಕು. ಆ 
ಸತ್ಯಕ್ಕೆ ಅಂಜಿದ ಹೆನ್ರಿ ಎಡ್ಮಿಂಡನನ್ನು ಕೈಸೆರೆ ಹಿಡಿಸಿ ತರಿಸಿಟ್ಟಿದ್ದಾನೆ. . 

ಹೋಮ್ಡನ್ ಕದನದಿಂದ ಹಿಂದಿರುಗಿದ ಹಾಟ್ ಸ್ಪರ್‌ ಕೆಲವು ಸ್ಕಾಟ್ ಬಂದಿ 
ಗಳನ್ನು ಹಿಡಿದು ತಂದಿದ್ದಾನೆ. ಅವರನ್ನು ತನಗೆ ಒಪ್ಪಿಸಬೇಕೆಂದು ದೊರೆಯ ಆಜ್ಞೆ 
ಯಾಗುತ್ತದೆ. ಅದಕ್ಕೆ ಹಾಲ್ಸ್‌ ಪರ್‌ ಮುಂದಿಡುವ ಷರತ್ತಿದು: “ ಎಂಡನನ್ನು ಬಿಟ್ಟು 
ಕೊಟ್ಟು ಸ್ವಾಟ್ ಬಂದಿಗಳನ್ನು ತೆಗೆದುಕೊ ”, ಹೆನ್ರಿ ಸಮ್ಮತಿಸುವುದಿಲ್ಲ. ಬಂದಿಗಳನ್ನು 
ಒಪ್ಪಿಸಿಯೇ ತೀರಬೇಕೆಂದು ಒತ್ತಾಯ ಮಾಡುತ್ತಾನೆ. ಹಾಟ್ ಸ್ಪರ್‌ ಕಿಚ್ಚೆದ್ದು ' ಈ ನೀಚ 
ರಾಜಕಾರಣಿ ಬುಲಿಂಗ್ ಬೂಕ್' ನಿಗೆ ಬುದ್ದಿ ಕಲಿಸುವೆನೆಂದು ಶಪಥ ಮಾಡಿ ದಂಗೆಗೆ 
ಸಿದ್ಧ ಮಾಡಿಕೊಳ್ಳುತ್ತಾನೆ. ದೊರೆಗೆ ಆಗದ ರಿಚರ್ಡ್ಸ್ಕೂಪ್, ಓವನ್ ಗ್ಲೆಂಡೊ 
ವರ್‌ ಮತ್ತು ಡಗ್ಲಸ್ ಮುಂತಾದವರ ಸಹಾಯ ಪಡೆದು ಸೈನ್ಯ ಸೇರಿಸುತ್ತಾನೆ. 

ಈ ನಡುವೆ ಹೆನ್ರಿಯ ಮಗ ರಾಜಕುಮಾರ ಹಾಲ್ ತನ್ನದೇ ಬೇರೆ ಒಂದು 
ಬದುಕು ನಡೆಸುತ್ತಿದ್ದಾನೆ. ಅವನು ಹಾಟ್‌ಸ್ಪರನ ಸಮವಯಸ್ಕ , ಅಂತೆಯೇ ಕೆಚ್ಚಾಳು, 
ಧೀರ, ಘನವಂತ, ಇಂಗ್ಲೆಂಡಿನ ಯುವಜನಾಂಗದ ಪ್ರತೀಕದಂತಿದ್ದಾನೆ. ಆದರೆ ಅವನ 
ಜೀವನಪ್ರೇಮ, ಹಾಸ್ಯಪ್ರೇಮ ಅವನನ್ನು ಅಡ್ಡ ದಾರಿಗೆಳೆದು, ಅಂತಸ್ತಿಗೆ ಕೀಳಾದವ 
ರೊಡನೆ ಸಹವಾಸ ಬೆಳಸುವಂತೆ ಮಾಡಿ, ಲೋಕದ ಕಣ್ಣಿನಲ್ಲಿ ಸೋಲಿಯನ್ನಾಗಿ ಮಾಡಿದೆ . 
ಅವನ ಜತೆಗಾರರಲ್ಲಿ ಪ್ರಮುಖನೆಂದರೆ ಸರ್ ಜಾನ್ ಫಾಲ್ ಸ್ಟಾಫ್ – ಷೇಕ್ಸ್ಪಿಯರ್ 
ಸೃಷ್ಟಿಸಿದ ಅದ್ಭುತ ಹಾಸ್ಯ ಪಾತ್ರ . ಅವನು ಬಾಯಿಬಿಟ್ಟರೆ ಸಾಕು, ಚತುರೋಕ್ತಿ 
ಪಟಪಟನೆ ಉದುರುತ್ತದೆ. ಸ್ವತಃ ಜಾಣನಷ್ಟೇ ಅಲ್ಲ, ಅವನಿದ್ದೆಡೆ ಜಾಣು ಅರಳುತ್ತದೆ. 
ಆಕಾರದಲ್ಲಿ ಮಾಂಸದ ಗುಡ್ಡ , ಹೆಂಡ, ಹೆಣ್ಣು , ಹಾಡು - ಇವನ ಬದುಕಿನ 
ದೌರ್ಬಲ್ಯಗಳು. ಇವನು ಕೊಳಕ , ಕುಡುಕ, ಕಳ್ಳ , ಸುಳ್ಳ , ಆದರೆ ಒಳಗೆ ಕಪಟವಿಲ್ಲ, 
ಮೇಲೆ ಮುಸುಕಿಲ್ಲ. ಆಡಿದಂತೆ ನಡೆಯುತ್ತಾನೆ. ಇವನ ಪಾತ್ರಕ್ಕೆ ಹಿರಿಮೆ ಒದಗಿಸುವುದು 
ಈ ಗುಣವೇ . ಪೀಟೋ , ಬಾರ್ಡೋಲ್ಸ್ ಇವನ ಬಾಲಂಗಚ್ಚೆಗಳು. ಮಿಸ್ಸೆಸ್ ಕೈ 
ಎಂಬಾಕೆ ನಡೆಸುತ್ತಿರುವ ಬೋರ್‌ಹೆಡ್ ಪಡಖಾನೆ ಇವರ ಕೂಡುಗಟ್ಟಿ , 


246 


• ಹೆನ್ರಿ ದಿ ಫೋರ್ : ಎರಡನೆ ಭಾಗ 
ಗ್ಯಾಡ್ಜ್ ಹಿಲ್ ಎಂಬಲ್ಲಿ ಫಾಲ್ಸ್ಟಾಫ್ ದಾರಿಹೋಕರನ್ನು ಮುತ್ತಿ ದೋಚುವುದು, 
ಹೊಂಚು ತಿಳಿದ ಹಾಲ್ ಆ ನಂತರ ಮುಖವಾಡ ಕಟ್ಟಿ ಫಾಲ್ಸ್ಟಾಫ್ ತಂಡದ ಮೇಲೆ 
ಬಿದ್ದು ಹೆದರಿಸಿ ಓಡಿಸುವುದು, ಪಡಖಾನೆಯಲ್ಲಿ ಎಲ್ಲರೂ ಸೇರಿದಾಗ ಫಾಲ್ಸ್ಟಾಫ್ 


ಸರ್ ಜಾನ್ ಫಾಲ್ ಸ್ಟಾಫ್ 
ಮುಖವಾಡ ಕಟ್ಟಿ ಬಂದ ಹನ್ನೊಂದು ಜನರೊಡನೆ ಒಬ್ಬಂಟಿ ಕಾದು ಗೆದ್ದೆನೆಂದು ಸುಳ್ಳೇ 
ಜಂಭ ಕೊಚ್ಚುವುದು, ಹಾಲ್ ಅವನ ಮುಖಭಂಗ ಮಾಡುವುದು , ಫಾಲ್ ಸ್ಟಾಫ್ 
ಬಿದ್ದರೂ ಮೀಸೆಮಣ್ಣಾಗಗೊಡದಿರುವುದು . ಹೀಗೆ ಈ ತಂಡದ ವಿಲಾಸಗಳು ಅನೇಕ ! | 
- ಹೆನ್ರಿ ದೊರೆ ' ದಾರಿಗೆಟ್ಟ ' ಮಗನನ್ನು ಕರೆಸಿ, ದೇಶದ ಸಂಕಟ - ಪರಿಸ್ಥಿತಿಯ ಅರಿವು 
ಮಾಡಿಸಿ ಅವನನ್ನು ಪರಿವರ್ತಿಸುತ್ತಾನೆ. ಸೈನ್ಯದ ನಾಯಕತ್ವ ವಹಿಸಿ ದಂಗೆಕೋರ 
ಶ್ರೀಮಂತರೊಡನೆ ಕಾದಲು ಕಳಿಸುತ್ತಾನೆ. ಫಾಲ್ ಸ್ಟಾಫನಿಗೂ ಒಂದು ಕಾಲಾಳು 
ಪಡೆಯನ್ನು ನಡೆಸುವ ಅವಕಾಶ ದೊರೆಯುತ್ತದೆ! ಇತ್ತ ಪೂಸ್‌ ಬರಿಯ ಶಿಬಿರದಲ್ಲಿ 
ಕದನಾರಂಭಕ್ಕೆ ಮೊದಲೇ ದಂಗೆಕೋರಶ್ರೀಮಂತರು ಮುಂದೆ ರಾಜ್ಯದ ಹಂಚಿಕೆ ಹೇಗಾಗ 
ಬೇಕೆಂದು ನಿರ್ಧರಿಸ ಹೊರಟಿದ್ದಾರೆ. ಆ ಬಗ್ಗೆ ಅವರಲ್ಲಿ ವಿರಸ ಹುಟ್ಟುತ್ತದೆ. ಯುದ್ಧದ 
ಹೊತ್ತಿನಲ್ಲಿ ಒಟ್ಟು ಒಡೆಯುತ್ತದೆ. ನಾರ್ದ೦ಬ‌ಲಂಡ್ ಅನಾರೋಗ್ಯದ ಕಾರಣ 

247 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎದೆ 
ದಿಂದ ಹಿಂದುಳಿಯುತ್ತಾನೆ. ಮಂತ್ರ ತಂತ್ರಗಳ ಗೈಂಡೋವರ್ ಇನ್ನು ಹದಿನಾಲ್ಕು ದಿನ 
ಕದನಕ್ಕಿಳಿಯದಿರಲು ಕಣಿ ಹೇಳಿದೆಯನ್ನು ತ್ತಾನೆ. ಸೋಲುಸಿದ್ದವೆಂದರಿತ ಸ್ಕೂಪ್ 
ದೊರೆಯೊಡನೆ ಒಪ್ಪಂದಕ್ಕೆ ಹೊರಡುತ್ತಾನೆ. ಹಾಟ್‌ಸ್ಪರ್‌, ಡಗ್ಲಸ್ , ಥಾಮಸ್ 
ಪರ್ಸಿ , ವರ್ನಾನ್ ತಮ್ಮವರಿಂದಲೇ ಪರಿತ್ಯಜ್ಯರಾಗಿ ಕಾಳಗಕ್ಕೆ ಇಳಿಯುತ್ತಾರೆ. 
- ಪ್ರೊಸ್‌ಬರಿಯ ಬಳಿ ಭೀಕರ ಕದನ ನಡೆಯುತ್ತದೆ. ಡಗ್ಗಸನ ಕತ್ತಿಯ ಇರಿತಕ್ಕೆ 
ಸಿಕ್ಕಿ ಸಾಯುವುದರಲ್ಲಿದ್ದ ಹೆನ್ಸಿಯನ್ನು ಮಗ ಹಾಲ್ ರಕ್ಷಿಸುತ್ತಾನೆ. ಹಾಟ್‌ಸ್ಪರನೊಡನೆ 
ಕೈಗೆ ಕೈ ಕಾದು ಅವನನ್ನು ಕೊಲ್ಲುತ್ತಾನೆ. ಥಾಮಸ್ ಪರ್ಸಿ ಮತ್ತು ವರ್ನಾನರನ್ನು 
ಸೆರೆಹಿಡಿದು ಗಲ್ಲಿಗೇರಿಸಲಾಗುತ್ತದೆ. ಕೈವಶನಾದ ಡಗ್ನ ಸನಿಗೆ ಕ್ಷಮೆ ದೊರೆಯುತ್ತದೆ. 
ತಮ್ಮವರಿಗೇ ಮೋಸಮಾಡಿ ಓಡಿದ ನಾರ್ದ೦ಬರ್‌ಲಂಡ್ , ಸ್ಕೂಪ್ ಮತ್ತು ಗ್ಲೆಂಡೊ 
ವರರ ವಿನಹ ದಂಗೆಕೋರರೆಲ್ಲರ ಹುಟ್ಟಡಗುತ್ತದೆ. 

ಕಾಲಾಳು ಪಡೆಯೊಡನೆ ಹೋಗಿದ್ದ ಫಾಲ್ ಸ್ಟಾಫ್ ಪ್ರಾಣಭಯದಿಂದ ಸತ್ಯನ 
ನಂತೆ ನಟಿಸಿ ಬದುಕಿ ಬ೦ದರೂ ಹಾಟ್‌ಸ್ಪರನನ್ನು ಕೊಂದವನು ತಾನೇ ಎಂದು ಜಂಭ 
ಕೊಚ್ಚಿ ನಗೆ ತೇಲಿಸುತ್ತಾನೆ! 


4. ದಿ ಸೆಕಂಡ್ ಪಾರ್ಟ್‌ ಅಫ್ ಕಿ೦ಗ್ ಹೆನ್ರಿ ದಿ ಫೋರ್ 
ರಚನೆ : 1597 -8, ಮೊದಲ ಪ್ರಕಟನೆ : 1600. 
ಆಕರಗಳು : ' ಹೆನ್ರಿ ದಿ ಫೋರ್ ' ನ ಮೊದಲ ಭಾಗದ ಆಕರಗಳೇ , 
ನಾಟಕದ ಚಾರಿತ್ರಿಕ ಕಾಲಾವಧಿ ಹಾಗೂ ಘಟನೆಗಳು : 1403-13, ದೇಶದಲ್ಲಿ ಒಳಯುದ್ಧದ 
ಮು೦ಬರಿಕೆ ; ಸಿಪ್ಪನ್ ಬಯಲಿನಲ್ಲಿ ದ್ವಂದ್ವಪಕ್ಷಗಳ ಮುಖಾಮುಖಿ ; ಬಂಡಾಯದ 
ನಿರ್ಮೂಲನ ; ನಾಲ್ಕನೆ ಹೆನ್ರಿಯ ಸಾವು: ಐದನೆ ಹೆನ್ರಿಯಾಗಿ ಹಾಲ್‌ನ ಪಟ್ಟಾಭಿಷೇಕ. 

ಕಥೆ : ದಂಗೆಯ ಹುಟ್ಟಡಗಿ, ನಾಲ್ಕನೆ ಹೆನ್ರಿಯ ನಿಧನಾನಂತರ ಯುವರಾಜ ಹಾಲ್ 
ಪಟ್ಟಕ್ಕೆ ಬರುವುದು ನಾಟಕದ ಕಥಾವಸ್ತು . ಯುದ್ಧದಲ್ಲಿ ಹಾಟ್ ಸ್ಪರ್ ಮೃತನಾದರೂ 
ಅವನೇ ಹಾಲ್‌ನನ್ನು ಕೊಂದು ವಿಜಯಿಯಾಗಿರುವನೆಂಬ ಸುಳ್ಳು ಸುದ್ದಿ ಎಲ್ಲೆಲ್ಲ ಹರಡಿದೆ . 
ಆದರೆ ನಿಜಸ್ಥಿತಿ ಹೊರಬೀಳಲು ಬಹಳ ಕಾಲ ಬೇಕಾಗುವುದಿಲ್ಲ. ಬಂಡಾಯಗಾರರ 
ಸೋಲಿನ ಹಾಗೂ ಮಗನ ಸಾವಿನ ವಿಷಯ ಹೂಸ್‌ಬರಿಯ ಕದನದ ಹೊತ್ತಿನಲ್ಲಿ ಅವರಿಗೆ 
ಕೈಕೊಟ್ಟು ಓಡಿದ್ದ ತಂದೆ ನಾರ್ದ೦ಬರ್‌ಲಂಡಿಗೆ ತಿಳಿಯುತ್ತದೆ. ಜೊತೆಗೆ ದೊರೆಯ 
ಎರಡನೆಯ ಮಗ ಲಾಂಕಾಸ್ಸರಿನ ಜಾನ್ ಮತ್ತು ವೆಸ್ಟ್ಮೋರ್‌ಲಂಡಿನ ಅರ್ಲರ 
ನೇತೃತ್ವದಲ್ಲಿ ರಾಜಸೈನ್ಯ ತನ್ನ ಮೇಲೆ ನುಗ್ಗಿ ಬರುತ್ತಿರುವ ಸಂಗತಿಯೂ ಗೊತ್ತಾಗಿ 
ಅವನು ಕೆರಳಿ ಕಿಡಿಕಿಡಿಯಾಗುತ್ತಾನೆ. ಪರಿಸ್ಥಿತಿಯನ್ನೆದುರಿಸಲು ಜೂಸ್ಬರಿಯಲ್ಲಿ 
ತನ್ನಂತೆಯೇ ಹಿಮ್ಮೆಟ್ಟಿದ್ದಸ್ಕೂಪ್‌ನೊಡನೆ ಕೈ ಕೂಡಿಸಿ ಯುದ್ಧ ಸನ್ನದ್ದನಾಗುತ್ತಾನೆ. 

ಫಾಲ್ಸ್ಟಾಫ್ ಮುದಿ ಮಿಸೆಸ್ ಕೈಕ್ಸಿಯನ್ನು ಮದುವೆಯಾಗುವುದಾಗಿ ಪುಸಲಾ 
ಯಿಸಿ, ಅವಳ ಪಡಖಾನೆಯಲ್ಲಿ ತಿಂದು ಕುಡಿದು, ಅವಳಿಂದಲೇ ಸಾಲ ಸುಲಿದಿದ್ದಾನೆ! 
ಅವಳಿತ ದೂರಿನ ಮೇಲೆ ಇನ್ನೇನು ಅವನ ಕೈಗೆ ಬೇಡಿ ಬೀಳಬೇಕು, ಅಷ್ಟರಲ್ಲೇ 

248 


> ಹೆನ್ರಿ ದಿ ಫೋರ್ : ಎರಡನೆ ಭಾಗ ೨ 
ಬಂಡಾಯಗಾರರ ವಿರುದ್ದ ಉತ್ತರಕ್ಕೆ ತೆರಳಲಿರುವ ಸೈನ್ಯದ ಜತೆ ಹೋಗಿ, ದಾರಿಯಲ್ಲಿ 
ಸೈನಿಕರನ್ನು ಭರ್ತಿಮಾಡುವ ಮಹತ್ವದ ನಿಯೋಗ ತನಗೆ ಸಿಕ್ಕಿರುವ ಸುದ್ದಿಯನ್ನು 
ಹೊರಗೆಡವಿ , ಆ ಅಪ್ರಿ ಯ ಸನ್ನಿವೇಶವನ್ನೂ ತನ್ನ ಅನುಕೂಲಕ್ಕೆ ತಿರುಗಿಸಿಕೊಳ್ಳುತ್ತಾನೆ 
ಆ ಭೂಪ! ಸೆರೆ ಸಿಕ್ಕುವುದಿರಲಿ, ಅವಳಿಂದ ಇನ್ನೂ ಅಷ್ಟು ಸಾಲ ಕೀಳುತ್ತಾನೆ. ಅವನ 
ಸಂತೋಷಪೂರ್ಣಗೊಳ್ಳಲೆಂದು ಕೈ ಸೂಳೆ ಡಾಲ್‌ ಟೇರ್‌ಪೀಟಳನ್ನೂ ಕರೆಸುತ್ತಾಳೆ! 
ಅವರ ಚೆಲ್ಲಾಟದ ನಡುವೆ ಯುವರಾಜ ಹಾಲನೂ ಬಂದು ಸೇರಿ ಸನ್ನಿವೇಶಕ್ಕೆ ಕಳೆ 
ಕಟ್ಟುತ್ತದೆ. ಆ ಹೊತ್ತಿಗೆ ಯುದ್ಧಕ್ಕೆ ಹೊರಡಬೇಕೆಂದು ಹಾಲ್ ಮತ್ತು ಫಾಲ್ ಸ್ಟಾಫ 
ರಿಗೆ ರಾಜನಿಂದ ಕರೆ ಬಂದು ದೃಶ್ಯ ಮುಗಿಯುತ್ತದೆ. ಮುಂದೆ ಫಾಲ್ಸ್ಟಾಫ್ ಸೈನ್ಯಕ್ಕೆ 
ಭರ್ತಿ ಮಾಡಲು ಗ್ಯಾಸ್ಟರ್‌ಪೈರಿಗೆ ಬರುತ್ತಾನೆ. ಅಲ್ಲಿ ಗೆಳೆಯ ಸ್ಮಾಲೊ ಇವನಿಗಾಗಿ 
ಕೆಲಸಕ್ಕೆ ಬಾರದ ಕಳಪೆ ಜನರ ಒಂದು ಮಂದೆಯನ್ನು ಕೂಡಿಸಿಟ್ಟಿದ್ದಾನೆ. ಅವರಲ್ಲಿ 
ಸಹ ಸೈನ್ಯ ಸೇರಲು ಒಲ್ಲದವರಿಗೆ ಬಿಡುಗಡೆ ಕೊಟ್ಟು ಲಂಚ ಕೀಳುತ್ತಾನೆ ಫಾಲ್ ಸ್ಟಾಫ್ ! 
- ಇತ್ಯ ನಾರ್ದ೦ಬರ್‌ಲಂಡಿನ ಮಡದಿ, ಸೊಸೆಯರಿಗೆ ಅವನು ಯುದ್ಧಕ್ಕೆ ಕೈ 
ಹಾಕುವುದು ಇಷ್ಟವಿಲ್ಲ. ಹಾಟ್‌ಸ್ಪರನನ್ನು ರಣಮಾರಿಗೆ ಬಲಿಗೊಟ್ಟು ಘಾಸಿಗೊಂಡ 
ಅವರ ಹೆಣ್ಣು ಹೃದಯ ಮತ್ತೊಂದು ಆಹುತಿಗೆ ಸಿದ್ಧವಿಲ್ಲ. ನಾರ್ದಂಬರ್‌ ಲಂಡ್ 
ಸ್ಕೂಪ್‌ನೊಡನೆ ಮಾಡಿಕೊಂಡ ಯುದ್ದದ ಒಪ್ಪಂದವನ್ನು ಮುರಿದು ಮತ್ತೆ 
ಅನುಕೂಲ ಸಮಯ ಬರುವವರೆಗೆ ಸ್ಕಾಟ್ಲಂಡಿನಲ್ಲಿ ಆಶ್ರಯಿಯಾಗಿರಲು ಅವನನ್ನು 
ಒಪ್ಪಿಸುತ್ತಾರೆ. ಈ ವಂಚನೆ ಕದನಕ್ಕೆ ನೆರೆದಸೂಪ ಹಾಗೂ ಅವನ ಜತೆಗಾರರ 
ಎದೆಗೆಡಿಸುತ್ತದೆ. ರಾಜಸೈನ್ಯದ ಸೇನಾಧಿಪತಿಗಳಲ್ಲೊಬ್ಬನಾದ ವೆಸ್ಟ್ ಮೋರ್‌ಲಂಡಿನ 
ಅರ್ಲ್‌ ದಂಗೆಕೋರರನ್ನು ಕಂಡು ವೃಥಾ ಕದನ ಸಾಧುವಲ್ಲವೆಂದು ಬೋಧಿಸಿ , ಸಂಧಿಯ 
ಉದ್ದೇಶದಿಂದ ಬ್ಯಾಂಕಾಸ್ಟರಿನೊಡನೆ ಭೇಟಿ ಮಾಡಿಸುತ್ತಾನೆ. ಲಾ೦ಕಾಸ್ಟರ್‌ ಕಪಟ. 
ದಂಗೆಗೆ ಕಾರಣವಾದ ಅವರ ಎಲ್ಲ ಅಸಮಾಧಾನಗಳನ್ನೂ ಬೇಗನೆ ಪರಿಹರಿಸುವ ಸುಳ್ಳು 
ಭರವಸೆಯಿತ್ತು , ಎರಡೂ ಪಕ್ಷದವರು ಸೈನ್ಯ ಚದರಿಸಬೇಕೆನ್ನು ತ್ತಾನೆ. ದಂಗೆಕೋರರು 
ಅವನ ಮಾತನ್ನು ನಂಬಿ ಚದರುತ್ತಾರೆ. ಕೂಡಲೇ ಲ್ಯಾಂಕಾಸ್ಟರ್‌ ದಂಗೆಯ ಮುಂದಾಳು 
ಗಳೆಲ್ಲರನ್ನೂ ಮೋಸದಿಂದ ಹಿಡಿಸಿ ಕೊಲ್ಲಿಸುತ್ತಾನೆ. ಇದೇ ಹೊತ್ತಿಗೆ ಯಾರ್ಕ್‌ಪೈರಿನಲ್ಲಿ 
ರಾಜ್ಯದ ಅಧಿಕಾರಿಗಳು ನಾರ್ದ೦ಬಲಂಡನನ್ನೂ ಅವನ ಹಿಂಬಾಲಕರನ್ನೂ ಕೈಸೆರೆ 
ಹಿಡಿಯುತ್ತಾರೆ. ದಂಗೆಯ ನಿರ್ಮೂಲನವಾಗುತ್ತದೆ. 

ದೊರೆ ಹೆನ್ರಿ ಪಟ್ಟಕ್ಕೆ ಬಂದಾಗಿನಿಂದ ಅವನನ್ನು ಕಾಡಿದ ಹಗೆಗಳು ಈಗಿಲ್ಲ. 
ಆದರೆ ಈ ಸಂತಸದ ಫಲವನ್ನು ಸವಿಯುವ ಸೌಭಾಗ್ಯ ಅವನ ಹಣೆಯಲ್ಲಿ ಬರೆದಿಲ್ಲ. 
ಅವನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಗಳಿಗೆ ಎಣಿಸುತ್ತಿದ್ದಾನೆ. 
- ಯುವರಾಜ ಹಾಲ್ ಯುದ್ಧದಿಂದ ಹಿಂದಿರುಗಿ ದೊರೆಯ ಅಂತಿಮ ದರ್ಶನ ಪಡೆ 
ಯುತ್ತಾನೆ. ಕೊನೆಯ ಗಳಿಗೆಯಲ್ಲಿ ತಂದೆ ಮಗನಿಗೆಕೊಡುವ ಉಪದೇಶ ಕುಟಿಲ ರಾಜ 
ನೀತಿಯ ಒಂದು ಮಹಾಮಂತ್ರ : ಜನ ದಂಗೆಯ ಯೋಚನೆ ತೊರೆದು ದೇಶದಲ್ಲಿ ಶಾಂತಿ 
ನೆಲಸಬೇಕಾದರೆ ಅವರ ಮನಸ್ಸನ್ನು ಹೊರದೇಶಗಳ ಕಡೆ ಹರಿಸಬೇಕು ! 
ಹೆನ್ರಿಗೆ ಜೆರುಸಲೇಮಿನ ಯಾತ್ರೆಯ ಗೀಳು ಬಿಟ್ಟಿಲ್ಲ. ಅವನು ಸಾಯುವುದು ಜೆರುಸ 

249 


- ವಿ ಷೇಕ್ಸ್ಪಿ ಯರಿಗೆ ನಮಸ್ಕಾರ ವಿ 
ಲೇಮಿನಲ್ಲೇ ಎಂಬುದು ಭವಿಷ್ಯವಾಣಿ. ಅದನ್ನು ನಿಜವಾಗಿಸಲೆಂಬಂತೆ ಅರಮನೆಯಲ್ಲಿ 
ರುವ ಜೆರುಸಲೇಮ್ ಗೃಹ' ಕ್ಕೆ ಒಯ್ಯುತ್ತಾರೆ. ಅಲ್ಲಿ ಅವನು ಕಣ್ಣು ಮುಚ್ಚುತ್ತಾನೆ. 
* ನಾಲ್ಕನೆ ಹೆನ್ರಿ ಸತ್ತ ಮೇಲೆ ಯುವರಾಜ ಹಾಲ್ ಪಟ್ಟಕ್ಕೇರುತ್ತಾನೆ. ಈಗ 
ಅವನು ದೊರೆ, ಐದನೆ ಹೆನ್ರಿ , ಅವನಲ್ಲಿ ಅದ್ಭುತ ಪರಿವರ್ತನೆಯುಂಟಾಗಿದೆ. ಕೀಳರೊಡನೆ 
ಬೆರೆತ, ಗ್ಯಾಡ್ಜ್ಹಿ ಲ್‌ನಲ್ಲಿ ಕೊಳ್ಳೆ ಗಾರರೊಡನೆ ಕೂಡಿದ, ಕೈಕ್ಸಿಯ ಮನೆಯಲ್ಲಿ 
ಚೆಲ್ಲಾಟವಾಡಿದ ಹುಡುಗತನ ಇನ್ನಿಲ್ಲ. ಈಗ ಅವನ ವರ್ತನೆಯಲ್ಲಿ ಗಾಂಭೀರವಿದೆ, 
ಹೊಣೆಗಾರಿಕೆಯಿದೆ. 
- ಹೆನ್ರಿ ಸತ್ತು , ತನ್ನ ಜತೆಗಾರ ಹಾಲ್ ದೊರೆಯಾದ ಸುದ್ದಿ ಫಾಲ್ಸ್ಟಾಫನಿಗೆ 
ಮುಟ್ಟುತ್ತದೆ. ಇನ್ನು ತನ್ನ ಭಾಗ್ಯದ ಬಾಗಿಲು ತೆರೆಯಿತೆಂದು ಅವನು ರಾಜಧಾನಿಗೆ 
ಓಡಿ ಬರುತ್ತಾನೆ. ಬರುವ ಮೊದಲು, ತನ್ನ ನಾಳಿನ ಶ್ರೀಮಂತಿಕೆಯನ್ನು ಒತ್ತೆಯಿಟ್ಟು 
ಗೆಳೆಯ ಪ್ಯಾಲೊನಿಂದ ಸಾವಿರ ಪೌಂಡು ಕೈಸಾಲವನ್ನು ಎತ್ತಿದ್ದಾನೆ! ಆದರೆ ಈಗ 
ಅವನು ಹಾಲ್‌ನಲ್ಲಿ ಕಾಣುವುದು ಬುದ್ದಿ ಬಲಿಯದ ಪೋಲಿಯನ್ನಲ್ಲ; ದೊರೆಯಾದ 
ಹೆನಿಯನ್ನು , “ನೀನಾರೋ ಕಾಣೆ, ನರೆತ ಕೂದಲಿಗೆ ಮಂಕುತನ, ನಕಲಿತನ ಒಪ್ಪದು? 
ಎಂದು ಹೇಳಿ ಹೆನ್ರಿ ಅವನನ್ನು ಧಿಕ್ಕರಿಸುತ್ತಾನೆ. ಅಧಿಕಾರಿಗಳು ಫಾಲ್ಸ್ನಾ ಫನನ್ನೂ 
ಅವನ ಪುಂಡ ತಂಡವನೂ ಸೆರೆಗೆ ಕಳಿಸುತ್ತಾರೆ. 


5. ದಿ ಲೈಫ್ ಅಫ್ ಕಿಂಗ್ ಹೆನ್ರಿ ದಿ ಫಿಫ್ 
ರಚನೆ: 1598-9. ಮೊದಲ ಪ್ರಕಟನೆ : 1600 . 
ಆಕರಗಳು : ' ಹೆನ್ರಿ ದಿ ಫೋರ್' ನವೇ . 
ನಾಟಕದ ಚಾರಿತ್ರಕ ಕಾಲಾವಧಿ ಹಾಗೂ ಘಟನೆಗಳು : 1414-20. ಫ್ರಾನ್ಸಿನೊಡನೆ ಯುದ್ದ ; 
ಹಾರ್‌ಫ್ಲರನ ಮುತ್ತಿಗೆ ; ಆಜಿನ್‌ಕೋರ್ಟಿನ ಕದನ ; ಟ್ರಾನ್ಸ್‌ ಒಡಂಬಡಿಕೆ ; 
ಫ್ರಾನ್ಸಿನ ಕ್ಯಾಥರೀನಳೊಡನೆ ಐದನೆ ಹೆನ್ರಿಯ ಲಗ್ನ ನಿಶ್ಚಯ. 
* ಕಥೆ : ಸಾಯುವ ಮುನ್ನ ತಂದೆ ಕೊಟ್ಟ ಉಪದೇಶದಂತೆ ಹೆನ್ರಿ ಫ್ರಾನ್ಸಿನೊಡನೆ 
ಯುದ್ಧ ಹೂಡಿಸೋಲಿಸಿ, ಅಲ್ಲಿನ ರಾಜಕುಮಾರಿ ಕ್ಯಾಥರೀನಳನ್ನು ವರಿಸುವುದು ಈ 
ನಾಟಕದ ಕಥಾವಸ್ತು . ಇಲ್ಲಿರುವುದು ಕಥೆಗಿಂತ ಹೆಚ್ಚಾಗಿ ಐದನೆ ಹೆನ್ರಿಯ ಜೀವನದಲ್ಲಿ 
ನಡೆದ ಘಟನೆಗಳ ಮಾಲೆ. ದೇಶಪ್ರೇಮಭರಿತವಾದ ಸುಂದರ ಕಾವ್ಯ ವಾಗ್ನರಿಯಾಗಿ 
ಹರಿದು ನಾಟಕ ' ಐದು ಅಂಕಗಳ ಇಂಗ್ಲಂಡಿನ ರಾಷ್ಟ್ರಗೀತೆ' ಎನಿಸಿಕೊಂಡಿದೆ. ಷೇಕ್ 
ಸ್ಪಿಯರನ ಚಾರಿತ್ರಕ ನಾಟಕಗಳಲ್ಲೆಲ್ಲ ಕಾವ್ಯಮಯತೆಗೆ ಪ್ರಸಿದ್ದವಾಗಿದೆ. 

ದೇಶದಲ್ಲಿ ಶಾಂತಿ ನೆಲಸಬೇಕಾದರೆ ಹೊರದೇಶದೊಡನೆ ಯುದ್ಧ ಹೂಡಿ ದಂಗೆ 
ಕೋರರ ಗಮನವನ್ನು ಅತ್ತ ತಿರುಗಿಸಬೇಕೆಂದು ತಂದೆ ಕೊಟ್ಟಿದ್ದ ಉಪದೇಶವನ್ನು 
ಆಚರಣೆಗೆ ತರಲು ಹೆನ್ರಿ ಹಾತೊರೆಯುತ್ತಿದ್ದಾನೆ. ಅವನ ಗರುಡದೃಷ್ಟಿ ಫ್ರಾನ್ಸಿನ 
ಮೇಲೆ. ಅಲ್ಲಿನ ಕಾನೂನಿನ ಪ್ರಕಾರ ಸ್ತ್ರೀ ಸಂತಾನಕ್ಕೆ ರಾಜ್ಯದ ಉತ್ತರಾಧಿಕಾರದ 
ಹಕ್ಕಿಲ್ಲ. ಇದರಿಂದಾಗಿ ಹೆನ್ರಿಯ ಪೂರ್ವಿಕ ಮೂರನೆ ಎಡ್ವರ್ಡನ ಕಾಲದಲ್ಲಿ ಇಂಗ್ಲಂಡಿನ 


250 


ಎ ಹೆನ್ರಿ ದಿ ಫಿಫ್ ವಿ 
ಆಧಿಪತ್ಯಕ್ಕೆ ಬರಬೇಕಾಗಿದ್ದ ಫ್ರಾನ್ಸ್ ಬಾರದೆಯೇ ಉಳಿದಿದೆ. ಹೆನ್ರಿ ಈಗ ಅಲ್ಲಿನ ಕೆಲ 
ಪ್ರಾ೦ತಗಳನ್ನು ಕೇಳುತ್ತಿದ್ದಾನೆ. ಕ್ಯಾಂಟರ್ ಬರಿಯ ಧರ್ಮಗುರು ಹೆನ್ರಿಯ ಆಸೆಗೆ 
ನ್ಯಾಯ , ಧರ್ಮಗಳ ಮುದ್ರೆಯೊತ್ತಿ ಅದಕ್ಕೆ ಹಕ್ಕಿನ ಘನತೆ ಕೊಡುತ್ತಾನೆ. 
- ಆರನೆಯ ಚಾರ್ಲ್ಸ್ ಫ್ರಾನ್ಸಿನ ದೊರೆ, ಅವನ ಮಗ ಲೂಯಿ ಡಾಫಿನ್ ಸೊಕ್ಕಿನ 
ಯುವಕ. ಬಂಡವಾಳ ಮೀರಿದ ಬಡಾಯಿ ಅವನದು . ಅವನಿಗೆ ಹೆನಿಯ, ಇಂಗ್ಲಿಷ್ 


ರಾಜಕುಮಾರಿ ಕ್ಯಾಥರೀನ್ 
ಸೈನ್ಯಶಕ್ತಿಯ ಅಗಾಧತೆಯ ಕಲ್ಪನೆಯಿಲ್ಲ. ಹೆನಿಯ ಬೇಡಿಕೆಗೆ ಪ್ರತಿಯಾಗಿ ಟೆನಿಸ್ 
ಚೆಂಡುಗಳನ್ನು ಬಹುಮಾನವಾಗಿ ಕಳಿಸಿಕೊಟ್ಟು ಗೇಲಿಮಾಡುತ್ತಾನೆ. ಹೆನ್ರಿ ಆ ಚೆಂಡು 
ಗಳನ್ನು ಗುಂಡುಗಳಾಗಿ ತಿರುಗಿಸುವ ಪಣ ತೊಟ್ಟು , ಯುದ್ದದ ಸಿದ್ದತೆ ಮಾಡುತ್ತಾನೆ. 

ಇತ್ತ ದೊರೆಯಿಂದ ಪರಿತ್ಯಜ್ಯನಾಗಿ ಎದೆಯೊಡೆದ ಫಾಲ್ ಸ್ಟಾಫ್ ದುರ್ಧರ 
ರೋಗಗಳಿಗೆ ತುತ್ತಾಗಿ ಸಾಯುತ್ತಾನೆ. ಅದರ ಹೃದಯಸ್ಪರ್ಶಿ ವರ್ಣನೆ ದೊರೆಯುವುದು 
ಮಿಸ್ಸೆಸ್ಕೈಯಿಂದ ಅವಳ ಜೀವನದಲ್ಲೂ ತುಂಬಾ ಮಾರ್ಪಾಡಾಗಿದೆ. ಅವಳು 
ಈಗ ಗೃಹಿಣಿ! ಫಾಲ್ ಸ್ಟಾಫ್ ತಂಡದ ಸಿಸ್ಟಲ್ ಅವಳನ್ನು ಲಗ್ನವಾಗಿದ್ದಾನೆ. ಅವನು 
ಹಾಗೂ ಆ ತಂಡದಲ್ಲಿ ಕೊನೆಗೆ ಉಳಿದ ಇನ್ನಿಬ್ಬರು ಸದಸ್ಯರಾದ ನಿಮ್ ಮತ್ತು 
ಬಾರ್ಡೋಲ್ವರು ಯುದ್ದದ ಸುದ್ದಿ ಕೇಳಿ ಸೈನ್ಯ ಸೇರಲು ತೀರ್ಮಾನಿಸುತ್ತಾರೆ. 
- ಹೆನ್ರಿಯ ಸೈನ್ಯ ಫ್ರಾನ್ಸಿನತ್ತ ನಡೆದಿದೆ. ದಾರಿಯಲ್ಲಿ, ಸೌತ್ಯಾಂಪ್ಟನಿನಲ್ಲಿ, 
ಫ್ರೆಂಚರಿಂದ ಲಂಚ ತಿಂದು ತನ್ನನ್ನು ಕೊಲ್ಲುವ ಸಂಚು ಹೂಡಿದ್ದ ಮೂವರು ಇಂಗ್ಲಿಷ್ 
ಶ್ರೀಮಂತರನ್ನು ಹೆನ್ರಿ ಮರಣದಂಡನೆಗೆ ಗುರಿ ಮಾಡುತ್ತಾನೆ. ಇನ್ನಾದರೂ ಫ್ರಾನ್ಸಿನ 

251 


ನಿಜ ಸೇಕ್ಸ್ಪಿಯರಿಗೆ ನಮಸ್ಕಾರ ಎ 
ರಾಜ್ಯ ಮುಕುಟಗಳನ್ನು ತನಗೊಪ್ಪಿಸದಿದ್ದರೆ ಯುದ್ಧ ಖಂಡಿತವೆಂದು ಚಾರ್ಲ್ಸ್ ಮತ್ತು 
ಡಾಫಿನರಿಗೆ ಅಂತ್ಯನಿರ್ದೆಶ ಕಳಿಸುತ್ತಾನೆ. 
- ಹೆನ್ರಿ ಅದ್ಭುತ ರಾಜತಂತ್ರಕೌಶಲ ಪ್ರದರ್ಶಿಸಿ, ಮುರಿದೊಡೆದಿದ್ದ ವೆಲ್ಸ್ , ಸ್ಕಾಟ್ , 
ಐರಿಷ್ ಮತ್ತು ತನ್ನ ಇಂಗ್ಲಿಷ್ ಬಣಗಳನ್ನು ಒಂದೇ ಧ್ವಜದಡಿ ಕೂಡಿಸಿ, ಫ್ರಾನ್ಸಿನ 
ಹಾರ್‌ಫರ್ ನಗರಕ್ಕೆ ಮುತ್ತಿಗೆ ಹಾಕಿ ಅದನ್ನು ಕೈವಶಮಾಡಿಕೊಳ್ಳುತ್ತಾನೆ. ಅವನ 
ಸೈನ್ಯ ಅನಾರೋಗ್ಯ, ಆಹಾರಾಭಾವ, ನಿರಂತರ ಕದನಗಳಿಂದ ಬೇಸತ್ತಿದ್ದರೂ 
ಎದೆಗೆಡದೆ ಕ್ಯಾಲೇ ನಗರದತ್ತ ಮುನ್ನಡೆಯುತ್ತದೆ. ಹೆನ್ರಿಯ ವ್ಯಕ್ತಿತ್ವ , ನೇತೃತ್ವಗಳಲ್ಲಿ 
ಅ೦ಥ ಚೈತನ್ಯ ತುಂಬುವ ಚಮತ್ಕಾರವಿದೆ. ಇಲ್ಲಿ ಸಹ ಹೆನ್ರಿಗೆ ತನ್ನ ದೇ ತಂತ್ರ : 
ತಲೆ ಮರೆಸಿಕೊಂಡು ಶಿಬಿರಗಳಲ್ಲಿ ಓಡಾಡುತ್ತಾನೆ, ಸೈನಿಕರನ್ನು ಪರೀಕ್ಷಿಸುತ್ತಾನೆ, 
ಸೋತವರನ್ನು ಹುರಿದುಂಬಿಸುತ್ತಾನೆ. ಒಂಟಿಯಿದ್ದಾಗ ರಾಜನ ಹೊಣೆಗಾರಿಕೆಯನ್ನು 
ಕುರಿತು ಚಿಂತಿಸುತ್ತಾನೆ ( ಪುಟ 203). ಅವನ ಹಳೆಯ ಹಾಸ್ಯಪ್ರಿಯತೆ ಹೋಗಿಲ್ಲ. 
ವೈಯಕ್ತಿಕವಾಗಿ ಸೈನಿಕರೊಡನೆ ಯಾವುದಾದರೊಂದು ವಿಷಯವಾಗಿ ಪಣ ತೊಟ್ಟು 
ಯುದ್ಧ ಮುಗಿದ ಮೇಲೆ ಅದರ ತೀರ್ಮಾನವಾಗಲೆಂದು ಗುರುತು ಕೊಟ್ಟು ಬರುತ್ತಾನೆ. 
- ಆಜಿನ್ಕೋರ್ಟ್ ಬಳಿ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ಭೀಕರ ಕದನ 
ವಾಗುತ್ತದೆ. ಫ್ರೆಂಚರ ಸೈನ್ಯ , ಸಲಕರಣೆ ದೊಡ್ಡದು. ಆದರೆ ದುರಹಂಕಾರವೇ 
ಅವರ ಕುತ್ತಾಗುತ್ತದೆ. ಹೆನ್ರಿಯ ದಂಡನೈಪುಣ್ಯ ಅವರಿಗೆಲ್ಲಿ ಬಂತು ? ಅಂತಿಮದಲ್ಲಿ 
ಅವರಿಗೆ ಸೋಲಾಗುತ್ತದೆ. ಬರ್ಗಂಡಿಯ ಡ್ಯೂಕನ ಸಂಧಾನದಲ್ಲಿ ಚಾರ್ಲ್ಸ್ ಹೆನ್ರಿಯ 
ಬೇಡಿಕೆಯನ್ನು ಮನ್ನಿಸಿ, ತನ್ನ ಚೆಲುವೆ ಮಗಳು ಕ್ಯಾಥರೀನಳನ್ನು ಅವನಿಗೆ ಧಾರೆಯೆರೆದು 
ಕೊಟ್ಟು , ಫ್ರೆಂಚ್ ಸಿಂಹಾಸನದ ಮೇಲಿನ ಅವನ ಉತ್ತರಾಧಿಕಾರವನ್ನು ಒಪ್ಪುತ್ತಾನೆ. 

ಬಾರ್ಡೋಲ್ಸ್ ಮತ್ತು ನಿಮ್ ಸೈನ್ಯದಲ್ಲಿ ಕಳ್ಳತನ, ಲೂಟಿ ಮಾಡುತ್ತಿದ್ದರೆಂದು 
ಅವರಿಗೆ ನೇಣಾಗುತ್ತದೆ. 


6. ದಿ ಫಸ್ಟ್ ಪಾರ್ಟ್ ಅಫ್ ಕಿಂಗ್ ಹೆನ್ರಿ ದಿ ಸಿಕ್ಸ್ 
ರಚನೆ : 1589-90, ಮೊದಲ ಪ್ರಕಟನೆ : 1623, 
ಆಕರಗಳು : ಎಡ್ವರ್ಡ್ ಹಾಲ್‌ನ ' ದಿ ಯೂನಿಯನ್ ಅಫ್ ದಿ ಟು ನೋಬಲ್ ಅಂಡ್ 
ಇಲುಸ್ಟ್ ಫ್ಯಾಮಿಲೀಸ್ ಅಫ್ ಲ್ಯಾ೦ಕಾಸ್ಟರ್ ಅಂಡ್ ಯಾರ್ಕ್ '; ಜೋನ್ ಆಫ್ 
ಆರ್ಕಳಿಗೆ ಸಂಬಂಧಿಸಿದ ಘಟನೆಗಳಿಗೆ ಹಾಲಿನ್ ಷೆಡ್‌ನ 'ಕಾನಿಕಲ್ಸ್ ', 

ನಾಟಕದ ಚಾರಿತ್ರಕ ಕಾಲಾವಧಿ ಹಾಗೂ ಘಟನೆಗಳು : 1422-53. ಐದನೆ ಹೆನ್ರಿಯ 
ಸಾವು; ಆಗ್ಲಿಯನ್ಸ್ ನಗರದ ಮುತ್ತಿಗೆ; ಪ್ಯಾರಿಸ್‌ನಲ್ಲಿ ಆರನೆ ಹೆನ್ರಿಯ ಪಟ್ಟಾಭಿ 
ಷೇಕ ಟ್ಯಾಟನ ಮರಣ ; ಜೋನ್ ಅಫ್ ಆರ್ಕಳ ಸೆರೆ ಮತ್ತು ಮರಣದಂಡನೆ ; 
ಅಂಜೂವಿನ ಮಾರ್ಗರಿಟಳೊಂದಿಗೆ ಆರನೆ ಹೆನ್ರಿ ಯ ವಿವಾಹ . 

ಇದರ ರಚನೆಯಲ್ಲಿ ಷೇಕ್ಸ್ಪಿಯರನ ಜೊತೆಗೆ ಇನ್ನೂ ಒಬ್ಬ ಅಥವಾ ಹೆಚ್ಚು ಮಂದಿ 
ಲೇಖಕರ ಕೈವಾಡವಿದೆಯೆಂದು ಪಂಡಿತರ ಮತ. ಆ ಪ್ರಕಾರ, ಮುಖ್ಯವಾಗಿ ಇಂಗ್ಲಿಷ್ 


252 


ನಿ ಹೆನ್ರಿ ದಿ ಸಿಕ್ಸ್ : ಮೊದಲ ಭಾಗ ೨ 
ದೃಶ್ಯಗಳು, ಅವುಗಳಲ್ಲಿ ಎರಡನೆ ಅ೦ಕದಲ್ಲಿ ಗುಲಾಬಿಗಳನ್ನು ಕೀಳುವ ಟೆಂಪಲ್ 
ಗಾರ್ಡನ್ ದೃಶ್ಯ ಷೇಕ್ಸ್ಪಿಯರನವು ; ಫ್ರೆಂಚರ ದೃಶ್ಯಗಳು ಬಹುವಾಗಿ ಬೇರೆಯವರವು. 

ಕಥೆ : ಯಾರ್ಕ್ ಮತ್ತು ಲ್ಯಾಂಕಾಸ್ಟರ್‌ ಇಂಗ್ಲಂಡ್ ರಾಜಮನೆತನದ ಎರಡು 
ಪ್ರಬಲ, ಪರಸ್ಪರ ವಿರುದ್ಧ ಪಕ್ಷಗಳು, ಬಿಳಿಗುಲಾಬಿ, ಕೆಂಗುಲಾಬಿಗಳನ್ನು ತಮ್ಮ 
ಸಂಕೇತವಾಗಿಟ್ಟು 'ಗುಲಾಬಿಗಳ ಯುದ್ದ ' ವೆಂಬ ಹೆಸರಿನಲ್ಲಿ ಇವು ತಮ್ಮೊಳಗೆ ಆಡಿದ 
ಒಳಜಗಳ, ಕಚ್ಚಾಟ, ಕದನಗಳು ಮೂರು ಭಾಗಗಳಲ್ಲಿರುವ ' ಹೆನ್ರಿ ದಿ ಸಿಕ್ಸ್ ' ನಾಟಕ 
ಮಾಲೆಯ ಕಥಾವಸ್ತು . ಇದು ಆ ಮಾಲೆಯ ಮೊದಲ ಭಾಗ. 

ಸೋಲರಿಯದ ದೊರೆ ಐದನೆ ಹೆ೩ ಸಾವಿಗೆಸೋತು ಅಮರನಾಗಿದ್ದಾನೆ. ಅವನ 
ಆದರ್ಶ ರಾಜ್ಯಭಾರ, ಅವನು ದೇಶದಲ್ಲಿ ಸಾಧಿಸಿದ ಶಾ೦ತಿ, ಸಾಮರಸ್ಯ , ಭದ್ರತೆಗಳೆಲ್ಲ 
ಅವನೊಡನೆಯೇ ಅಳಿದಿವೆ. ಅವನ ಸಾವಿನ ದುಃಖದಲ್ಲಿ ಮುಳುಗಿದ ಇಂಗ್ಲಂಡಿಗೆ 
ಅದೊಂದೇ ಸಾಲದೆಂಬಂತೆ ಒಂದರ ಹಿಂದೊಂದರಂತೆ ಅನೇಕ ಪೆಟ್ಟುಗಳು ಬೀಳುತ್ತವೆ. 
ಇನ್ನೂ ಅವನ ಶವಸಂಸ್ಕಾರವಾಗುವುದಕ್ಕಿಲ್ಲ, ಅವನು ಗೆದ್ದಿದ್ದ ಫ್ರಾನ್ಸಿನ ಪ್ರದೇಶಗಳನ್ನು 
ಫ್ರೆಂಚರು ಮತ್ತೆ ಕಸಿದುಕೊಂಡಿದ್ದಾರೆ. ಅಲ್ಲಿ ಚಾರ್ಲ್ಸ್ ಡಾಫಿನ್ ಪಟ್ಟಾಭಿಷಿಕ್ತನಾಗಿ 
ದ್ದಾನೆ. ಇಂಗ್ಲಿಷ್ ಸೇನಾಪತಿ ವೀರ ಟ್ಯಾಲ್ಪಟ್‌ ಫ್ರೆಂಚರಿಗೆ ಸೆರೆ ಸಿಕ್ಕಿದ್ದಾನೆ. 

ದೊರೆಮಗ ಆರನೆ ಹೆನ್ರಿ ಯಿನ್ನೂ ಎಳೆಗೂಸು. ಅವನ ಸುತ್ತ ಅವನೆಲ್ಲ ಚಿಕ್ಕಪ್ಪ 
ದೊಡ್ಡಪ್ಪಂದಿರು ಮುತ್ತಿಕೊಂಡು, ಬಣಗಳನ್ನು ಕಟ್ಟಿ , ತಮ್ಮ ತಮ್ಮ ಹಿತಾಸಕ್ತಿಗಳನ್ನು 
ಬೆಳಸಿಕೊಳ್ಳುತ್ತಿದ್ದಾರೆ. ಇವರಲ್ಲಿ ಮೊದಲು ದೊರೆಮಗನ ಚಿಕ್ಕಪ್ಪ , ಗ್ಲಾಸ್ಟರಿನ 
ಡೂ ಕನಾದ ರಾಜಪಾಲಕ ಹಂಫ್ರಿಗೂ ಅವನ ಚಿಕ್ಕಪ್ಪ , ವಿಂಚೆಸ್ಟರನ ಪಾದ್ರಿ ಹೆನ್ರಿ 
ಬೋಫರ್ಟನಿಗೂ ಮನಸ್ತಾಪ ಹುಟ್ಟಿ , ಅವರು ತಮ್ಮ ಆಳುಗಳನ್ನು ಕೂಡಿಸಿಕೊಂಡು 
ಹಾದಿಬೀದಿಯಲ್ಲೇ ಗುದ್ದಾಡುತ್ತಾರೆ. 

ಪ್ರತಿಪಕ್ಷದ ಒಬ್ಬ ಯುದ್ಧ ಬ೦ದಿಗೆ ವಿನಿಮಯಗೊಂಡು ವ್ಯಾಟ್‌ ಫ್ರೆಂಚರಿಂದ 
ಬಿಡುಗಡೆ ಪಡೆದು ಮತ್ತೆ ಕಾಳಗದ ಕಣಕ್ಕಿಳಿಯುತ್ತಾನೆ. ಇನ್ನೊಬ್ಬ ಇಂಗ್ಲಿಷ್ ವೀರ 
ಸಾಲ್ಟ್ ಬರಿ ಅವನಿಗೆ ಬೆಂಬಲನಾಗಿದ್ದಾನೆ. ಆದರೆ ಅವರ ಕೆಚ್ಚಿಗೆ ಸರಿತೂಗುವ ಸಹಾಯ 
ಸಾಮಗ್ರಿಗಳು ರಾಜನ ಕಡೆಯವರಿಂದ ದೊರೆಯದೆ ಹೋಗುತ್ತವೆ. 

ಈ ನಡುವೆ ಫ್ರೆಂಚರ ಶಕ್ತಿಯನ್ನು ಬಲಗೊಳಿಸುವ ಒಂದು ಸಂಗತಿ ನಡೆಯುತ್ತದೆ. 
ಒಬ್ಬ ಕುರುಬ ಕನ್ನೆ – ಜೋನ್ ಅಫ್ ಆರ್ಕ್ - ತಾನು ದೇವದೂತಳೆಂದುಕೊಂಡು 
ಚಾರ್ಲ್ಸ್ ದೊರೆಯ ಮೆಚ್ಚಿಗೆ ಗಳಿಸಿ ಕಾಳಗಕ್ಕೆ ಇಳಿಯುತ್ತಾಳೆ. ಆಗ್ಗಿಯನ್ನ 
ಮುತ್ತಿಗೆಗೆ ತೊಡಗುತ್ತಾಳೆ. ಇಂಗ್ಲಿಷರ ದುರದೃಷ್ಟ , ಸಾಲ್ಟ್ ಬರಿಯನ್ನು ಒಬ್ಬ ಫ್ರೆಂಚ್ 
ಗುಂಡಿನಾಳುಮೋಸದಿಂದಕೊಲ್ಲುತ್ತಾನೆ. ಬ್ಯಾಲ್ಪಟ್ ಈಗ ಏಕಾಕಿ. ಆಗ್ಲಿ ಯನ್ಸ್ ನಗರ 
ಒಮ್ಮೆ ಇಂಗ್ಲಿಷರ ಕೈ ಬಿಟ್ಟು , ಮತ್ತೆ ಇನ್ನೊಂದುಹೋರಾಟದಲ್ಲಿ ವಾಪಸು ದೊರೆಯುತ್ತದೆ. 
- ಇತ್ಯ ಇಂಗ್ಲೆಂಡಿನಲ್ಲಿ ದೊರೆಯ ದಾಯಾದಿಗಳ ನಡುವಿನ ತಿಕ್ಕಾಟ ದಿನೇ ದಿನೇ 
ಬಿರುಸಾಗುತ್ತಿದೆ. ಯಾರ್ಕರ ಹಿರಿಯ ರಿಚರ್ಡ್ ಪ್ಲಾಂಟಾಜೆನೆಟ್ ಮತ್ತು ಲ್ಯಾ೦ಕಾ 
ಸ್ಪರರ ಹಿರಿಯ ಸಮರ್‌ಸೆಟ್ ನ ಅರ್ಲರು ಇಂಗ್ಲಂಡಿನ ಸಿಂಹಾಸನದ ಮೇಲೆ ತಮ್ಮ 
ತಮ್ಮ ಹಕ್ಕು ಸ್ಥಾಪಿಸಿದ್ದಾರೆ. ಜಗಳ ಬಗೆಹರಿಯದು. ಅವರಿಬ್ಬರೂ ನಾಡಿನ ನ್ಯಾಯ 

253 


ವಿ . ಷೇಕ್ಸ್ಪಿಯರಿಗೆ ನಮಸ್ಕಾರ 
ಪಂಡಿತರನ್ನು ಕೂಡಿಸಿಕೊಂಡು ಅರಮನೆಯ ತೋಟದಲ್ಲಿ ಸೇರುತ್ತಾರೆ. ಎಲ್ಲರ ಮುಖ 
ದಲ್ಲೂ ಮೌನ, ಬಿಗಿತ , ಕೊನೆಗೆ ಯಾರ್ಕ್ ಮತಗಣನೆಯ ಆಧಾರದ ಮೇಲೆ ವಿವಾದದ 
ಇತ್ಯರ್ಥವಾಗಲೆನ್ನು ತ್ತಾನೆ. ಅವನ ಪರ ಇದ್ದವರು ಆ ತೋಟದ ಒಂದೊಂದು ಬಿಳಿ 
ಗುಲಾಬಿಯನ್ನು , ಸಮರ್‌ಸೆಟ್‌ಗೆ ಪರವಾದವರು ಒಂದೊಂದು ಕೆಂಗುಲಾಬಿಯನ್ನು 
ಕಿತ್ತು ಮತಸೂಚಿಸುತ್ತಾರೆ. ಬಹುಮತ ಬಿಳಿ ಗುಲಾಬಿಯ ಯಾರ್ಕನಿಗೆ. ಮುಂದಿನ 
' ಗುಲಾಬಿಗಳ ಯುದ್ದಕ್ಕೆ ಇದು ನಾಂದಿ. 
ಈ ಹಿಂದೆ ಐದನೆ ಹೆನ್ರಿ ರಾಜದ್ರೋಹಕ್ಕಾಗಿ ಗಲ್ಲಿಗೇರಿಸಿದ್ದ ಮೂವರು ಶ್ರೀಮಂತರಲ್ಲಿ 
ಯಾರ್ಕನ ತಂದೆಯ ಒಬ್ಬ , ಎರಡನೆ ರಿಚರ್ಡನ ನಂತರ ಸಿಂಹಾಸನವೇರಲು 
ಹೆನ್ರಿಯ ಸಂತತಿಗಿಂತ ಮೇಲಾಗಿ ತನ್ನ ದೇ ನ್ಯಾಯಬದ್ದವಾದ ಹಕ್ಕೆಂಬುದಕ್ಕೆ 
ಯಾರ್ಕನಿಗೆ ಹೊಸ ಆಧಾರಗಳು ಸಿಗುತ್ತವೆ. ಅವನು ಹಕ್ಕನ್ನು ಮುಂದೊತ್ತಿ ದೊರೆ 
ಯಿಂದ ತನ್ನ ತಂದೆಯ ಮರಣಾನಂತರ ಕಳೆದು ಹೋಗಿದ್ದ ಡ್ಯೂಕ್ ಪಟ್ಟವನ್ನು 
ಸಂಪಾದಿಸುತ್ತಾನೆ. 

ಫ್ರಾನ್ಸಿನಲ್ಲಿ ಜೋನಳ ಸೇನಾಧಿಪತ್ಯದಲ್ಲಿ ಫ್ರೆಂಚರು ರೂಾ ಪಟ್ಟಣವನ್ನು 
ಗೆದ್ದು , ಮತ್ತೆ ಕಳೆದುಕೊಳ್ಳು ತ್ತಾರೆ. ಇಂಗ್ಲಿಷರ ಪರ ಕಾದುತ್ತಿದ್ದ ಬರ್ಗಂಡಿಯ ಡ್ಯೂಕ 
ನನ್ನು ಜೋನ್ ಸಿಹಿಮಾತುಗಳಿಂದ ಮರುಳುಮಾಡಿ ತಮ್ಮ ಕಡೆ ಒಲಿಸಿಕೊಳ್ಳುತ್ತಾಳೆ. 

ಇಂಗ್ಲಿಷ್ ದೊರೆಜನ ಆರನೆ ಹೆನ್ರಿಗೆ ಪ್ಯಾರಿಸ್‌ನಲ್ಲಿ ಪಟ್ಟಾಭಿಷೇಕ ಮಾಡುವು 
ದೆಂದು ನಿರ್ಧರಿಸಿ , ಎಲ್ಲರೂ ಅಲ್ಲಿಗೆ ತೆರಳುತ್ತಾರೆ. ಮುಹೂರ್ತದ ಹೊತ್ತಿನಲ್ಲಿ ಯಾರ್ಕ್ 
- ಲ್ಯಾ೦ಕಾಸ್ಟರರ ನಡುವೆ ಮತ್ತೆ ಹಗರಣವೆದ್ದು , ಹೇಗೋ ತಾತ್ಕಾಲಿಕ ಸಮಾಧಾನವೂ 
ಆಗುತ್ತದೆ. ಯಾರ್ಕ್ ಫ್ರಾನ್ಸಿನಲ್ಲಿ ಇಂಗ್ಲೆಂಡಿನ ರಾಜಪ್ರತಿನಿಧಿಯ ಹುದ್ದೆ ಪಡೆಯುತ್ತಾನೆ. 
ಅವನಿಗೆ ಕಾಲಾಳು- ಪಡೆಯ , ಸಮರ್‌ಸೆಟ್‌ಗೆ ಕುದುರೆ- ಪಡೆಯ ದಂಡಾಧಿಕಾರ ದೊರೆತು 
ಅವರು ಫ್ರೆಂಚರ ವಿರುದ್ದ ಸೈನ್ಯ ಕೊಂಡು ಹೋಗುತ್ತಾರೆ. ಬ್ಯಾಟ್ ಬರ್ಗ೦ಡಿಯ 
ಡೋಕನಿಂದ ಬೋರ್ಡೊ ಪಟ್ಟಣವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. 
ಆದರೆ ಯಾರ್ಕ್ - ಲ್ಯಾ೦ಕಾಸ್ಟರರ ನಡುವಿನ ಅಸಹಕಾರದಿಂದಾಗಿ ಅವನಿಗೆ ಸಾಕಷ್ಟು 
ಸೈನ್ಯದ ಪೂರೈಕೆಯಾಗದೆ ಅವನೂ ಅವನ ವೀರಪುತ್ರನೂ ಸೋಲುವಂತಾಗುತ್ತದೆ. 
ಮಗ ಸಾಯುತ್ತಾನೆ. ಎದೆಯೊಡೆದ ಬ್ಯಾಟ್ ಮಗನ ಮೃತದೇಹವನ್ನು ತೆಕ್ಕೆ 
ಯಲ್ಲಪ್ಪಿ ಪ್ರಾಣ ನೀಗುತ್ತಾನೆ. 
- ಫ್ರೆಂಚರಿಗೆ ಯುದ್ಧ ಸಾಕಾಗಿದೆ. ಚಾರ್ಲ್ಸ್ ದೊರೆ ಮತ್ತು ಪೋಪರು ಇಂಗ್ಲಿಷ 
ರೊಡನೆ ಶಾಂತಿಯ ಸಂಧಾನ ನಡೆಸುತ್ತಾರೆ. ಸಂಧಿಯ ಅಂಗವಾಗಿ ಫ್ರೆಂಚರ ಆರ್ಮನಕ್ 
ಡೂಕನ ಮಗಳನ್ನು ಹೆನ್ನಿಗೆ ಕೊಟ್ಟು ಮದುವೆ ಮಾಡುವುದೆಂದಾಗುತ್ತದೆ. ಈಗ 
ಕಾರ್ಡಿನಲ್ ಪದವಿಗೇರಿರುವ ಬೋಫರ್ಟ್ ಮಾತುಕತೆ ಮುಂದುವರಿಸಿ ಬರಲು ಪ್ರಾನ್ಸಿಗೆ 
ತೆರಳುತ್ತಾನೆ. 

ಈ ನಡುವೆ ಆ್ಯಂಜಿಯರ್ ನಲ್ಲಿ ನಡೆದಿರುವ ಕದನದಲ್ಲಿ ಇಂಗ್ಲಿಷರ ಕೈ ಮೇಲಾಗಿ 
ಅವರು ಫ್ರೆಂಚರ ಜೀವವಾಗಿದ್ದ ಜೋನಳನ್ನು ಕೈಸೆರೆ ಹಿಡಿದು , ಅವಳಿಗೆ ಮಾಯಾವಿ, 
ಮಾನಗೆಟ್ಟ ಸೂಳೆ ಎಂದೆಲ್ಲ ಹೆಸರು ಕೊಟ್ಟು ಅವಳನ್ನು ಸುಟ್ಟು ಕೊಲ್ಲುತ್ತಾರೆ. 

254 


ವಿ ಹೆನ್ರಿ ದಿ ಸಿಕ್ಸ್ : ಎರಡನೆ ಭಾಗ ೨ 
ಇದೇ ಹೊತ್ತಿಗೆ ಸಫಕ್‌ನ ಅರ್ಲನು ನೇಪನದೊರೆಮಗಳಾದ ಮಾರ್ಗರಿಟಳನ್ನು 
ಸೆರೆ ಹಿಡಿದು, ಆ ಪರಮ ಸುಂದರಿಯ ಚೆಲುವಿಗೆ ತಾನೇ ಸೆರೆಯಾಗಿದ್ದಾನೆ. ಆದರೆ 
ತಾನಾಗಲೇ ವಿವಾಹಿತ : ಅವಳನ್ನು ವರಿಸುವ ಹಾಗಿಲ್ಲ. ಅವಳನ್ನು ನಾಮಮಾತ್ರಕ್ಕೆ 
ದೊರೆ ಹೆನ್ರಿಗೆ ಗಂಟು ಹಾಕಿ 'ಸ್ವಕಾರ , ಸ್ವಾಮಿಕಾರ ' ಗಳೆರಡನ್ನೂ ತೀರಿಸಿಕೊಳ್ಳುವ 
ದುರಾಲೋಚನೆ ಮಾಡುತ್ತಾನೆ, ಆ ನೀತಿಭ್ರಷ್ಟ ! ಅವನು ಬಣ್ಣಿಸುವ ಮಾರ್ಗರಿಟಳ 
ಚೆಲುವಿನ ಚಿತ್ರ ಹೆನ್ರಿಯ ಬಾಯಲ್ಲಿ ನೀರೂರಿಸುತ್ತದೆ. ಹೆನ್ರಿ ಆರ್ಮನಕ್ನ ಮಗಳೊಡನೆ 
ಆಗುವುದೆಂದಿದ್ದ ಮದುವೆಯ ಒಪ್ಪಂದವನ್ನು ಮುರಿದು , ಮಾರ್ಗರೆಟಳನ್ನು ಕರೆತರಲು 
ಸಫಕ್ ನನ್ನು ಕಳಿಸುತ್ತಾನೆ. ' ಮಾರ್ಗರಿಟ್ ಈಗ ರಾಣಿ, ಅವಳು ದೊರೆಯನ್ನು ಆಳಲಿ. 
ನಾನು ಅವಳನ್ನೂ ಅವನನ್ನೂ ರಾಜ್ಯವನ್ನೂ ಆಳುವೆ' ನೆನ್ನು , ಆ ಪಾಪಿ ಫ್ರಾನ್ಸಿಗೆ 
ಹೊರಡುತ್ತಾನೆ. 


7. ದಿ ಸೆಕಂಡ್ ಪಾರ್ಟ್ ಅಫ್ ಕಿಂಗ್ ಹೆನ್ರಿ ದಿ ಸಿಕ್ಸ್ .. 
ರಚನೆ : 1590-1, ಮೊದಲ ಪ್ರಕಟನೆ : 1594 , 
ಆಕರಗಳು : ಹಾಲಿನ್ ಷೆಡ್ , ಹಾಲ್ , ಹಾಗೂ ಪ್ರಾಯಶ : ರಿಚರ್ಡ್ ಗ್ರಾಫೈನ್ ಮತ್ತು 
ಜಾನ್ ಸೈ ಅವರ ಚಾರಿತ್ರಕ ಕೃತಿಗಳು. 

ನಾಟಕದ ಚಾರಿತ್ರಿಕ ಕಾಲಾವಧಿ ಹಾಗೂ ಘಟನೆಗಳು : 1445 -55. ಬಿಳಿ ಗುಲಾಬಿ ಮತ್ತು 
ಕೆಂಗುಲಾಬಿ ಪಂಗಡದವರ ನಡುವೆ ಯುದ್ದ ; ಗ್ಲಾಸ್ಟರ್‌ನ ಡ್ಯೂಕ್ ಹಂಫಿಯ ಕೊಲೆ; 
ಜ್ಯಾಕ್ ಕೇಡನ ಬಂಡಾಯ ; ಸೇಂಟ್ ಆನ್ಸ್‌ನಲ್ಲಿ ಯಾರ್ಕರ ವಿಜಯ . 

ಕಥೆ: ಗ್ಲಾಸ್ಟರ್ – ಕಾರ್ಡಿನಲ್ ಬೋಫರ್ಟ್, ಯಾರ್ಕ್ - ಲಾಂಕಾಸ್ಟರ್‌ - 
ಈ ಪಕ್ಷ , ಪ್ರತಿಪಕ್ಷಗಳ ನಡುವೆ ತಾಂಡವವಾಡಿದ ದ್ವೇಷ, ಅಸೂಯೆ, ಉದ್ವೇಗ, 
ಉದ್ರೇಕ, ಕಲಹ, ಕೋಲಾಹಲಗಳ ಚಿತ್ರಣ ಈ ನಾಟಕ . ಮುಖ್ಯವಾಗಿ ಈ ಕಡೆ 
ಗ್ಲಾಸ್ಟರನ ಅಧಃಪತನ , ಬೋಫರ್ಟನ ಅಳಿವುಗಳನ್ನು , ಆ ಕಡೆ ಯಾರ್ಕನ ಭಾಗ್ಯ ತಾರೆ 
ಮೇಲೇರಿ, ಜೊತೆಗೇ ಹೆನ್ರಿಯ ಬೆಂಬಲಿಗರು ಸತ್ತು ಅವನ ದೊರೆತನ ಕ್ರಮೇಣ 
ಅಸ್ತಂಗತವಾಗುವುದನ್ನು ಇಲ್ಲಿ ಕಾಣುತ್ತೆವೆ. 

ಮಾರ್ಗರಿಟ್ ಹೆನ್ರಿಯ 'ರಾಣಿ' ಯಾಗಿ ಇಂಗ್ಲೆಂಡಿಗೆ ಬಂದಿದ್ದಾಳೆ. ಅವಳಿಗೊಲಿದ 
ಸಫಕ್ ಇಂಗ್ಲೆಂಡಿನ ಗೌರವಕ್ಕೆ ಕಳಂಕ ತಟ್ಟುವಂತಹ ಕರಾರಿನ ಮೇಲೆ ಅದನ್ನು ಆಗು 
ಮಾಡಿಸಿದ್ದಾನೆ. ಪದ್ದತಿಯಂತೆ ಬಳುವಳಿ ತರುವುದಿರಲಿ, ಇಂಗ್ಲೆಂಡಿಗೆ ಸೇರಬೇಕಾದ ಕೆಲ 
ಪ್ರದೇಶಗಳ ಆಧಿಪತ್ಯವನ್ನು ಮಾರ್ಗರಿಟಳ ಅಪ್ಪನಿಗೇ ಬಿಟ್ಟು ಕೊಡಲು ಒಪ್ಪಿ ಬಂದಿದ್ದಾನೆ. 
ಹೆನ್ರಿಗೂ ಇದು ಒಪ್ಪಿಗೆಯೇ . ಏಕೆಂದರೆ ಈವರೆಗೆ ಯಾವ ರಾಜನಿಗೂ ಅಷ್ಟು ಚೆಲುವೆ 
ರಾಣಿ ಸಿಕ್ಕಿಲ್ಲ! ತನ್ನ ಸಂತೋಷದಲ್ಲಿ ಸಫಕ್ ನನ್ನು ಡ್ಯೂಕ್ ಪಟ್ಟಕ್ಕೆ ಏರಿಸಿ ಗೌರವಿಸು 
ತಾನೆ. ಕರಾರನ್ನು ತೀವ್ರವಾಗಿ ಪ್ರತಿಭಟಿಸುವವನೆಂದರೆ ಗ್ಲಾಸ್ಟರಿನ ಡ್ರಕ ರಾಜ 
ಪಾಲಕ ಹಂಫ್ರಿ . ಈ ವಿರೋಧಕ್ಕೆ ಹಂಫ್ರಿ ತೆರಬೇಕಾಗಿ ಬರುವ ದಂಡ ಅಗಾಧವಾದುದು. 
ಅವನಿಗಾಗದ ಶ್ರೀಮಂತರೆಲ್ಲರೂ ಅವನನ್ನು ರಾಜಸಾಲಕ ಪದವಿಯಿಂದ ಕೆಳಗಿಳಿಸುವ 

255 


• ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಸನ್ಮಾ ಹ ಮಾಡುತ್ತಾರೆ. ಕೊಡುವ ಕಾರಣ : ದೊರೆ ಈಗ ವಯಸ್ಸಿಗೆ ಬಂದಿದ್ದಾನೆ, 
ತನ್ನನ್ನು ತಾನು ಆಳಿಕೊಳ್ಳ ಬಲ್ಲ . 
- ಮಾರ್ಗರಿಟ್ ಗತ್ತಿನ ಹುಡುಗಿ, ಹೆನ್ರಿಯ ಮದುವೆದೆ , ರಾಜನಿಗಿಂತ ಮೇಲಾಗಿ 
ಸಂತಯೋಗ್ಯವಾದ ಅವನ ಗುಣ ಅವಳಿಗೆ ಹಿಡಿಸದು. ಮೊದಲೇ ಒಡೆದು ಹತ್ತು 
ಹೋಳಾದ ಇಂಗ್ಲಂಡಿನ ರಾಜಕಾರಣದಲ್ಲಿ ಅವಳು ತನ್ನ ಪಾತ್ರವನ್ನೂ ಸೇರಿಸುತ್ತಾಳೆ. 
ಹಂಫ್ರಿಯ ಪತ್ನಿ ಎಲಿನಾರಳನ್ನು ಕಂಡರೆ ಅವಳಿಗೆ ಮಹಾ ಅಸೂಯೆ. ಎಲಿನಾರ್ ಈ 
ಬಡ ಡೂಕನ ಮಗಳನ್ನು ಹೀಯಾಳಿಸುತ್ತ , ತಾನೇ ರಾಣಿಯೆಂಬಂತೆ ಮೆರೆದಾಡು 
ತಿದ್ದಾಳೆ. ಷೇಕ್ಸ್ಪಿಯರ್ ಮುಂದೆ ಸೃಷ್ಟಿಸಿದ ಲೇಡಿ ಮೆಕ್‌ಬೆತಳ ಪೂರ್ವರೂಪ 
ವೇನೊ ! ಮುಂದೊಮ್ಮೆ ರಾಣಿಯಾಗುವ ಚಪಲ ಬಲವಾಗಿದೆ. ಹಂಫ್ರಿಯ ವಿರೋಧಿ 
ಗಳಾದ ಕಾರ್ಡಿನಲ್ ಬೋಫರ್ಟ್ ಮತ್ತು ಸಫಕ್ರು ಮಾಯಮಂತ್ರದವರನ್ನು ಭೂ 
ಬಿಟ್ಟು ಎಲಿನಾರಳ ಕುತೂಹಲ ಕೆರಳಿಸುತ್ತಾರೆ. ಈ ವ್ಯೂಹದಲ್ಲಿ ರಾಣಿಯ ಶರೀಕು. 
- ಗ್ಲಾಸ್ಟರನತೋಟದಲ್ಲಿ ಮಾಟಗಾರರ ಕೂಟಸೇರಿಪ್ರೇತಗಳ ಆವಾಹನೆ ನಡೆದಿದೆ. 
ಎಲಿನಾರ್ ಮರು ಪ್ರಶ್ನೆಗಳನ್ನು ಕೇಳಿಸುತ್ತಾಳೆ. ಅವಕ್ಕೆ ಮಾರ್ಮಿಕವಾದ ಉತ್ತರ 
ಗಳು ದೊರೆಯುತ್ತವೆ: 

“ ದೊರೆಗೇನು ಕಾದಿದೆ ?” ಅವನನ್ನು ಉರುಳಿಸುವ ಡೂ ಕನಿಲ್ಲದೇ ಇಲ್ಲ !” 
'ಸಫಕ್ನಿ ಗೆ ?' – ಅವನಿಗೆ ಜಲಮರಣ !? 

“ ಲ್ಯಾಂಕಾಸ್ಟರನಿಗೆ ?' – ಅವನು 'ಕ್ಯಾಸಲ್ ' ( ದುರ್ಗದ ಮನೆ) ಗಳಿಂದ ದೂರ 
ವಿರಲಿ !” 

ಈ ನಾಟಕೂಟದ ನಡುವೆಯೇ ಯಾರ್ಕ್ ಮತ್ತು ಇತರ ಶ್ರೀಮಂತರು ಬಂದು 
ಎಲಿನಾರಳನ್ನೂ ಮಂತ್ರವಾದಿಗಳನ್ನೂ ರಾಜದ್ರೋಹದ ಆಪಾದನೆಯ ಮೇಲೆ ಬಂಧಿಸು 
ತ್ತಾರೆ. ಅವಳ ವಿಚಾರಣೆಯಾಗಿ ದೇಶಾಂತರವಾಸದ ಶಿಕ್ಷೆಯಾಗುತ್ತದೆ. ಕಾನೂನಿನಿಂದ 
ಅವಳನ್ನು ರಕ್ಷಿಸಲಾಗದ ಗಂಡ ಹಂಫಿ, ದುಃಖ ಅವಮಾನಗಳಿಂದ ಕುಸಿದು ತನ್ನ 
ಹುದ್ದೆಗೆ ರಾಜೀನಾಮೆ ಕೊಟ್ಟು ಏಕಾಂತ ಬಯಸುತ್ತಾನೆ. ಪ್ರತಿಪಕ್ಷದ ಶ್ರೀಮಂತರ 
ಹಾಗೂ ರಾಣಿಯ ಅಭೀಚೆ ಪೂರೈಸುತ್ತದೆ. ಆದರೂ ಅವರ ಹಗೆ ತೀರದು. ಮುಖದ 
ಮೇಲೆಸತ್ಯ , ನಿಷ್ಠೆ , ಗೌರವಗಳ ನಕ್ಷೆ ಹೊತ್ತ ಆ ಧರ್ಮಾತ್ಮನ ಮೇಲೆ ರಾಜದ್ರೋಹ 
ಹೊರಿಸುತ್ತಾರೆ. ಹಂಫ್ರಿಯನ್ನು ಕಂಡರೆ ಜನತೆಗೆಪ್ರೀತಿಗೌರವಗಳಿವೆ. ನಾಳೆ ಸುದ್ದಿ 
ತಿಳಿದು ಅವರು ತಿರುಗಿಬೀಳಬಹುದೆಂಬ ಕಲ್ಪನೆ ಬಂದಾಗ ವಿಚಾರಣೆಗೆ ಮೊದಲೇ 
ಅವನನ್ನು ಕೊಲ್ಲಿಸುತ್ತಾರೆ. ಕೊಲೆಯ ಪಾರುಪತ್ಯ ಸಫಕ್‌ನದು; ಕೊಲೆಗಾರರ 
ಸರಬರಾಜು ಕಾರ್ಡಿನಲ್ದು ! 

ಈ ಮಧ್ಯೆ ಇರ೦ಡಿನಲ್ಲಿ ದಂಗೆಯೆದ್ದಿದೆ. ಕಾರ್ಡಿನಲ್ ಮತ್ತು ಸಫಕ್ರು 
ತಮಗೆ ತಾವೇ ಆಡಳಿತಾಧಿಕಾರ ವಹಿಸಿಕೊಂಡು ದಂಗೆಯನ್ನು ಅಡಗಿಸಲು ಎದುರಾಳಿ 
ಯಾರ್ಕನನ್ನು ಅಲ್ಲಿಗೆ ಸಾಗಹಾಕುತ್ತಾರೆ. ಯಾರ್ಕ್ ಬಯಸುವುದೂ ಅದನ್ನೇ . 
ಅವನು ಈ ಮೊದಲೇ ಸಾಲ್ಟ್ಬರಿ, ನಾರಿಕ್ ಮುಂತಾದ ಶ್ರೀಮಂತರಿಗೆ ಗದ್ದುಗೆಯ 
ಮೇಲಿನ ತನ್ನ ಹಕ್ಕಿನ ಮನವರಿಕೆ ಮಾಡಿಕೊಟ್ಟು ಸಮಯ ಕಾಯುತ್ತಿದ್ದಾನೆ. ಈಗ 


256 


ವಿ ಹೆನ್ರಿ ದಿ ಸಿಕ್ಸ್ : ಎರಡನೆ ಭಾಗ ೨ 
ಐರ೦ಡಿನಿಂದಲೇ ಸೈನ್ಯ ಕೂಡಿಸಿ ತಂದು ದೊರೆಯನ್ನು ಉರುಳಿಸುವ ಆಲೋಚನೆ 
ಮಾಡುತ್ತಾನೆ. ಹೋಗುವ ಮುಂಚೆ ಜ್ಯಾಕ್ ಕೇಡ್ ಎ೦ಬೊಬ್ಬ ಸಾಮಾನ್ಯ ಕೂಲಿ 
ಕಾರನನ್ನು ಎತ್ತಿ ಕಟ್ಟಿ ದೇಶದೊಳಗೆ ಗಲಭೆಯೆಬ್ಬಿಸುವಂತೆ ಪ್ರಚೋದಿಸುತ್ತಾನೆ. ನೀರು 
ಕದಡಿದಷ್ಟೂ ಮೀನುಹಿಡಿಯುವುದು ಸುಲಭ ! | 

ತಮ್ಮ ನೆಚ್ಚಿನ ಹಂಫ್ರಿಯ ಕೊಲೆಯ ಸುದ್ದಿ ಜನತೆಗೆ ತಿಳಿದು ಅವರು ಬಂಡಾಯ 
ಏಳುತ್ತಾರೆ. ಸಫಕ್‌ನ ಮೇಲೆ ಆರೋಪ ತರುತ್ತಾರೆ. ದೊರೆ ಅವನನ್ನು ದೇಶ ಬಿಟ್ಟು 
ಕಳಿಸಲು ಒಪ್ಪುತ್ತಾನೆ. ಮಾರ್ಗರಿಟ್ ಸಫಕ್‌ನಲ್ಲಿ ತನಗಿರುವ ಪ್ರೇಮವನ್ನು ತೋಡಿ 
ಕೊಂಡು ಅವನನ್ನು ಹಿಂದಕ್ಕೆ ಕರೆಸುವ, ಇಲ್ಲವೇ ತಾನೇ ಅವನನ್ನು ಹಿಂಬಾಲಿಸುವ 
ಪ್ರತಿಜ್ಞೆ ಮಾಡುತ್ತಾಳೆ. ಈ ನಡುವೆ ಕಾರ್ಡಿನಲ್ ಬೋಫರ್ಟನಿಗೆ ಮನೋರೋಗ. ಆ 
( ದೇವರ ಮನುಷ್ಯ ' ದೇವ, ಮನುಷ್ಯರಿಬ್ಬರನ್ನೂ ಶಪಿಸುತ್ತ ಸಾಯುತ್ತಾನೆ. 

ಸಫಕ್ ಕೆಂಟ್ ತೀರದಾಚೆ ಕಡಲಗಳ್ಳರ ಕೈಗೆ ಸಿಕ್ಕಿ ಬಿದ್ದು ಅವರಿಂದ ಕೋಲೆ 
ಯಾಗುತ್ತಾನೆ. ಹಿಂದೆ ಎಲಿನಾರಳಿಗೆ ದೊರೆತಿದ್ದ ಅವನ ಜಲಮರಣದ ಭವಿಷ್ಯ ನಿಜ 
ವಾದಂತಾಗುತ್ತದೆ. ಅವನ ರುಂಡ ಮಾರ್ಗರಿಟಳಿಗೆ ತಲಪಿ, ತಬ್ಬಲು ಮುಂಡವಿಲ್ಲದೇ 
ಹೋಯಿತಲ್ಲ ಎಂದು ಅವಳು ಮಿಂಡನ ಸಾವಿಗೆ ಕಣ್ಣೀರು ಹಾಕುತ್ತಾಳೆ! 

- ಇಂದಿನ ಪುಢಾರಿಗಳನ್ನು ನೆನಪಿಗೆ ತರುವ ಜ್ಯಾಕ್ ಕೇಡ ದೊಂಬಿ ಕಟ್ಟಿಕೊಂಡು 
ಲಂಡನ್ ಸೇತುವೆಯನ್ನು ಮುತ್ತಿದ್ದಾನೆ. ತಾನು ರಾಜಸಂತತಿಯವನೆಂದು , ಗದ್ದುಗೆಗೆ 
ವಾರಸುದಾರನೆಂದು ವಾದಿಸಿದ್ದಾನೆ. ಫರ್ಡನೆಂಬ ಶ್ರೀಮಂತ ಚತುರತೆಯಿಂದ 
ಕೇಡನ ಹಿಂಬಾಲಕರನ್ನು ಐದನೆ ಹೆನ್ರಿಯ ಹೆಸರಿನಲ್ಲಿ ಒಲಿಸಿಕೊಂಡು ಅವರೇ ಕೇಡನ 
ಮೇಲೆ ತಿರುಗಿಬೀಳುವಂತೆ ಮಾಡುತ್ತಾನೆ. ಕೇಡ್ ದಿಕ್ಕೆಟ್ಟು ಓಡಿ, ತಲೆಮರಸಿಕೊಂಡು 
ಹೊಟ್ಟೆಗಿಲ್ಲದೆ ಅಲೆದಾಡುತ್ತಾನೆ. ಕೊನೆಗೆ ಯಾರೋ ಅವನ ಕತೆ ಮುಗಿಸುತ್ತಾರೆ. 

ಯಾರ್ಕ್ ಇರಂಡಿನಿಂದ ಸೈನ್ಯಸಜ್ಜಿತನಾಗಿ ನುಗ್ಗುತ್ತಿರುವ ಸುದ್ದಿ ಬರುತ್ತದೆ. 
ಅವನ ಪ್ರತಿರೋಧಿಯಾದ ಲ್ಯಾ೦ಕಾಸ್ಟರನನ್ನು ಸೆರೆಗೆ ತಳ್ಳುವ ಭರವಸೆಯೊಡನೆ ದೊರೆ 
ಹೆನ್ರಿ ಅವನೊಡನೆ ಒಪ್ಪಂದಕ್ಕೆ ತೊಡಗುತ್ತಾನೆ. ಆದರೆ ಮಾತಿನಂತೆ ಲ್ಯಾಂಕಾಸ್ಟರನ 
ಬಂಧನವಾಗುವುದಿಲ್ಲ. ಯಾರ್ಕ್ ದೊರೆಯನ್ನು ಹೀನಾಯವಾಗಿ ಬೈದು, ಬಹಿರಂಗವಾಗಿ 
ವೈರಪ್ರದರ್ಶನ ಮಾಡುತ್ತಾನೆ. ದೊರೆ ಲ್ಯಾಂಕಾ ಸ್ವರನ ಕಡೆ ; ಕ್ಲಿಫರ್ಡ್ ಮತ್ತು 
ಅವನ ಮಗ ದೊರೆಯ ಕಡೆ, ಸಾಲ್ಟ್ಬರಿ, ನಾರಿಕರು ಯಾರ್ಕನ ಪಕ್ಷ , ಸೇಂಟ್ 
ಆಲ್ಬನ್ಸ್ ನಲ್ಲಿ ಯಾರ್ಕ್ ಮತ್ತು ಲಾಂಕಾಸ್ಪರರ ನಡುವೆ ಘೋರ ಕದನವಾಗಿ , 
ಯಾರ್ಕ್ ಹಿರಿಯ ಥಾಮಸ್ ಕ್ಲಿಫರ್ಡನನ್ನು ಕೊಲ್ಲುತ್ತಾನೆ ; ಯಾರ್ಕನ ಮಗ ಗೂನು 
ಬೆನ್ನಿನ ರಿಚರ್ಡ್ ಲಾ೦ಕಾಸ್ಕರನನ್ನು 'ಕ್ಯಾಸಲ್ ಇನ್ ' ಎಂಬಲ್ಲಿ ತುಂಡರಿಸು 
ತ್ತಾನೆ. ಎಲಿನಾರಳಿಗೆ ಸಿಕ್ಕಿದ್ದ ಭವಿಷ್ಯಗಳಲ್ಲಿ ಇನ್ನೂ ಒಂದು ತನ್ನ ದೇ ರೀತಿಯಲ್ಲಿ ನಿಜ 
ವಾಗುತ್ತದೆ. 'ಕ್ಯಾಸಲ್ ' ಗಳಿ೦ದ ಅವನು ದೂರವಿರಬೇಕೆಂದಲ್ಲವೇ ಕಣಿ ಹೇಳಿದ್ದುದು! 

ರಾಜರಾಣಿಯರು ಯುದ್ಧರಂಗದಿಂದ ಕಾಲು ಕೀಳುತ್ತಾರೆ. ಯಾರ್ಕ್ ಸಹ ಅವರ 
ಹಿಂದೆಯೇ ಲಂಡನ್ ದಾರಿ ಹಿಡಿಯುತ್ತಾನೆ - ಅವರಿಗೆ ಮೊದಲೇ ಅವನು ಲಂಡನ್ 
ತಲಪಿದನೆಂದರೆ ಸಿಂಹಾಸನ ಅವನ ಪಾಲು ! 


257 


(0 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ 
8. ದಿ ಥರ್ಡ್ ಪಾರ್ಟ್ ಅಫ್ ಕಿಂಗ್ ಹೆನ್ರಿ ದಿ ಸಿಕ್ಸ್ 
ರಚನೆ : 1590-1. ಮೊದಲ ಪ್ರಕಟನೆ : 1595 . 
ಆಕರಗಳು : ' ಹೆನ್ರಿ ದಿ ಸಿಕ್ಸ್ ' ನ ಎರಡನೆ ಭಾಗದವೇ . 
ನಾಟಕದ ಚಾರಿತ್ರಕ ಕಾಲಾವಧಿ ಹಾಗೂ ಘಟನೆಗಳು : 1455 - 71 . ' ಗುಲಾಬಿಗಳ ಯುದ್ಧದ 
ಮು೦ಬರಿಕೆ , ರಾಜ್ಯದ ಉತ್ತರಾಧಿಕಾರಿಯೆಂದು ಯಾರ್ಕನ ಘೋಷಣೆ; ವೇಕ್ಫೀಲ್ಡ್ 
ನಲ್ಲಿ ಬ್ಯಾಂಕಾಸ್ಪರರ ಜಯ ಹಾಗೂ ಯಾರ್ಕನ ಸಾವು; ಮಾರ್ಟಿಮರ್ ಕ್ರಾಸಿನಲ್ಲಿ 
ಯಾರ್ಕ್‌ ಪಂಗಡಕ್ಕೆ , ಸೇಂಟ್ ಆನ್ಸ್‌ನಲ್ಲಿ ಮತ್ತೆ ಬ್ಯಾಂಕಾಸ್ಟರ್‌ ಪಂಗಡಕ್ಕೆ 
ವಿಜಯ ; ನಾಲ್ಕನೆ ಎಡ್ವರ್ಡ್ ರಾಜನಾದಘೋಷಣೆ; ಟೌಟನ್‌ನಲ್ಲಿ ಯಾರ್ಕರ ವಿಜಯ ; 
ಎಲಿಜಬೆತ್ ವುಡ್ ವಿಲ್‌ಳೊಂದಿಗೆ ನಾಲ್ಕನೆ ಎಡ್ವರ್ಡನ ಮದುವೆ ; ಹೆಕ್ಸಾಮ್‌ನಲ್ಲಿ 
ಯಾರ್ಕರ ವಿಜಯ ; ಆರನೆ ಹೆನ್ರಿಯ ಬಂಧನ, ಐದು ವರ್ಷಗಳ ನಂತರ ಪುನಃ 
ಅವನಿಗೆ ಪ್ರಭುತ್ವ ದಾನ ; ಮತ್ತೆ ನಾಲ್ಕನೆ ಎಡ್ವರ್ಡ್‌ನಿಂದ ಸಿಂಹಾಸನದ ಆಕ್ರಮಣ ; 
ಬಾರ್ನೆಟ್‌ನಲ್ಲಿ 'ರಾಜಕರ್ತ' ವಾರಿಕ್‌ನ ಮರಣ ; ಟೂಲ್ಸ್ ಬರಿಯಲ್ಲಿ ಮಾರ್ಗರಿಟಳ 
ಸೋಲು; ಅವಳ ಮಗ ಎಡ್ವರ್ಡನ ಕೊಲೆ; ಸೆರೆಯಲ್ಲಿ ಆರನೆ ಹೆನ್ರಿಯ ಕೊಲೆ. 

ಕಥೆ : ಆರನೆ ಹೆನ್ರಿ ಪದಚ್ಯುತನಾಗಿ, ಪಕ್ಷ ಪ್ರತಿಪಕ್ಷದ ಶ್ರೀಮಂತ ತೋಳಗಳ 
ನಡುವೆ ಕುರಿಮರಿಯಾಗಿ , ಸಿಂಹಾಸನದಿಂದ ಸೆರೆಗೂ ಸೆರೆಯಿಂದ ಸಿಂಹಾಸನಕ್ಕೂ ಅಲೆ 
ದಾಡುತ್ತ ಕೊನೆಗೆ ಕೊಲೆಗೆ ತಲೆ ತೆರುವುದು ಈ ನಾಟಕದ ವಸ್ತು . 

ಯಾರ್ಕ್ ಹೆನ್ರಿಗಿಂತ ಮೊದಲೇ ಲಂಡನಿಗೆ ಹಿಂದಿರುಗಿ ಸಿಂಹಾಸನವೇರಿ ಕುಳಿತು , 
ಹಿಂದೆ ಎರಡನೆ ರಿಚರ್ಡನಿಂದ ಹೆನ್ರಿಯ ತಾತ ರಾಜ್ಯ ಕಸಿದುಕೊಂಡಿದ್ದ ಕಾರಣ ಹೆನ್ರಿಗೆ 
ಸಿಂಹಾಸನದ ಮೇಲೆ ನ್ಯಾಯಬದ್ಧ ವಾದ ಅಧಿಕಾರವೇ ಇಲ್ಲವೆಂದು ವಾದಿಸಿದ್ದಾನೆ. 
ಪಾಪ, ಬಡ ಹೆನ್ರಿ ತಾನು ಬದುಕಿರುವವರೆಗಾದರೂ ರಾಜನಾಗಿರುವ ಅವಕಾಶ ಕೊಡ 
ಬೇಕೆಂದೂ ತನ್ನ ನಂತರ ರಾಜ್ಯದ ಉತ್ತರಾಧಿಕಾರವನ್ನು ಯಾರ್ಕನಿಗೆ ವಹಿಸಿಕೊಡುವೆ 
ನೆಂದೂ ಅಂಗಲಾಚುತ್ತಾನೆ. ಈ ಕೋರಿಕೆಯಿಂದ ಮಾರ್ಗರಿಟಳಲ್ಲಿ ಹುಟ್ಟಿದ ತನ್ನ 
ಸಂತತಿಗೆ ತಾನೇ ಅನ್ಯಾಯ ಬಗೆಯುತ್ತಿರುವೆನೆಂದು ಅವನು ಬಲ್ಲ. ಆದರೆ ಆ ದುರ್ಬಲನಿಗೆ 
ಬೇರೆ ಮಾರ್ಗವೇ ಇಲ್ಲ. ಯಾರ್ಕ್ ಹಾಗೂ ಅವನ ಕಡೆಯ ಶ್ರೀಮಂತರು ಆ ಕ್ಷಣ ಈ 
ಕರಾರಿಗೆ ಒಪ್ಪುತ್ತಾರೆ. ರಾಜಪಕ್ಷದ ಶ್ರೀಮಂತರಿಗೆ ಇದು ಸರಿಗಾಣದೆ ಅವರು ದೊರೆಗೆ 
ಎದುರುಬೀಳುತ್ತಾರೆ. ಮಾರ್ಗರಿಟಳಿಗೆ ಸುದ್ದಿ ತಿಳಿದಾಗಕೋಪದಿಂದ ಕುದಿಯುತ್ತಾಳೆ. 
ಹೆನ್ರಿಯ ಹೇಡಿತನಕ್ಕೆ ರೋಸಿ, ಅವನನ್ನು ಹೀನಾಮಾನವಾಗಿ ಬೈದು, ಜಾನ್ ಕ್ಲಿಫರ್ಡ್ 
ಮೊದಲಾದ ರಾಜಪಕ್ಷದಶ್ರೀಮಂತರ ಸಹಾಯದಿಂದ ತಾನೇ ಸೈನ್ಯ ಕಟ್ಟಿ ತಂದು ಈ 
ಅನ್ಯಾಯವನ್ನು ಸರಿಪಡಿಸುವ ಪಣ ತೊಡುತ್ತಾಳೆ. 
- ಹೆನಿಯೊಡನೆ ಯಾರ್ಕ್ ಮಾಡಿಕೊಂಡ ಒಪ್ಪಂದ ಅವನ ಮಕ್ಕಳಾದ ಎಡ್ವರ್ಡ್ 
ಮತ್ತು ಗೂನರಿಚರ್ಡರಿಗೆ ಸರಿಬೀಳದು. ಕೂಡಲೇ ಹೆನ್ರಿಯನ್ನು ಕೆಳಗಿಳಿಸಿ ಸಿಂಹಾಸನ 
ವನ್ನು ಆಕ್ರಮಿಸುವಂತೆ ಆ ಮಹತ್ವಾಕಾಂಕ್ಷಿಗಳು ತಂದೆಯನ್ನು ಒತ್ತಾಯಿಸಿ, ಒಪ್ಪಿಸು 
ತಾರೆ. ಅಷ್ಟರಲ್ಲೇ ಮಾರ್ಗರಿಟ್ ಸೈನ್ಯಸಮೇತಳಾಗಿ ಬಂದು ಮೇಲೆ ಬಿದ್ದ ಸುದ್ದಿ 
ಬರುತ್ತದೆ. ವೇಕ್‌ಫೀಲ್ಡ್ ಬಳಿ ಯಾರ್ಕ್ ಮತ್ತು ಮಾರ್ಗರಿಟರ ಸೇನೆಗಳಿಗೆ ಕದನ 

258 


ವಿ ಹೆನ್ರಿ ದಿ ಸಿಕ್ಸ್ : ಮೂರನೆ ಭಾಗ ವಿ . 
ವಾಗುತ್ತದೆ. ಯಾರ್ಕ್ ಮತ್ತು ಅವನ ಮಗರಟ್ಲಂಡ್ ಸಿಕ್ಕಿ ಬೀಳುತ್ತಾರೆ. ಯಾರ್ಕ್ ಹಿಂದೆ 
ಸೇಂಟ್ ಆಲ್ಸನ್ಸ್‌ನಲ್ಲಿ ತನ್ನ ತಂದೆಯನ್ನು ಕೊಂದಿದ್ದನೆಂಬ ಕಾರಣದಿಂದಾಗಿ ಜಾನ್ 
ಕ್ಲಿಫರ್ಡನ ಎದೆಯಲ್ಲಿ ಸೇಡು ಕೂಗಿಡುತ್ತಿದೆ. ಅವನ ಮಾರ್ಗರಿಟಳೂ ಮೊದಲು 
ರಟ್ಟ೦ಡನನ್ನು ತಿವಿದು ಕೊಲ್ಲುತ್ತಾರೆ ; ನಂತರ ಯಾರ್ಕನ ತಲೆಗೆ ಕಾಗದದ ಕಿರೀಟವಿಟ್ಟು 
ಅವಮಾನ ಮಾಡಿ, ಅವನನ್ನು ಕೊಂದು, ಅವನ ರುಂಡವನ್ನು ಯಾರ್ಕ್ ಪಟ್ಟಣದ 
ಕೋಟೆಯ ಬಾಗಿಲಿಗೆ ತೂಗುಹಾಕುತ್ತಾರೆ. ಸಾಯುವ ಮುನ್ನ ಯಾರ್ಕ್ ಅ೦ದ೦ತೆ 
ನಿಜವಾಗಿಯೂ ಹೆಣ್ಣಿನತೊಗಲನ್ನು ಹೊದೆದ ಹುಲಿಯ ಎದೆ ಮಾರ್ಗರಿಟಳದು ! 

ಯಾರ್ಕನ ದುರ್ಮರಣದ ವಾರ್ತೆ ಅವನ ಮಕ್ಕಳಾದ ಎಡ್ವರ್ಡ್ ಮತ್ತು ರಿಚರ್ಡ 
ರಿಗೆ ತಿಳಿದು ಅವರ ಕೆಚ್ಚು ಕೆರಳುತ್ತದೆ. ಏನೇ ಆಗಲಿ, ಹೋರಾಟವನ್ನು ಮುಂದು 
ವರಿಸಿಯೇ ತೀರುವ ಪ್ರತಿಜ್ಞೆ ಮಾಡುತ್ತಾರೆ ಅವರು. ಇನ್ನೊ೦ದು ಕದನದಲ್ಲಿ ರಾಣಿಯ 
ಸೈನ್ಯಕ್ಕೆ ಸೋತನಾರಿಕ್ ಸಹ ಈ ಪಣದಲ್ಲಿ ಅವರಿಗೆ ಬೆಂಬಲಿಗ , ಯಾರ್ಕ‌್ರ ನಲ್ಲಿ 
ಟೌಟನ್ , ಸ್ಯಾಕ್ಸ್‌ ಟನ್‌ಗಳ ನಡುವೆ ಎರಡೂ ಪಕ್ಷಗಳಿಗೆ ಮತ್ತೆ ಕದನವಾಗುತ್ತದೆ. 
ಕಾಳಗದ ನಡುವೆಯೇ ಮಾರ್ಗರಿಟ್ ಗಂಡ ಹೆನ್ರಿಗೆ ಛೀಮಾರಿ ಹಾಕುತ್ತಾಳೆ. ಅವನದು 
ಮಿದುವಾದ ಅಂತರಂಗ, ಹೊತ್ತ ಕಿರೀಟ ಬೇರೆಯವರದೆಂಬ ಅರಿವು ಅವನನ್ನು 
ಕೊರೆಯುತ್ತಿದೆ. ಒಂದು ಗುಡ್ಡದಮೇಲೆಹೋಗಿ ಕುಳಿತು , ತಂದೆ ಮಕ್ಕಳು ಒಬ್ಬರ 
ಮೇಲೊಬ್ಬರು ಕತ್ತಿ ಮಸೆಯುವ ಈ ದುರ್ದೆಸೆಯನ್ನು ಕಾಣಲು ಬದುಕಿರುವ ಬದಲು 
ಸತ್ತಿದ್ದರೆ, ದೊರೆಯಾಗುವ ಬದಲು ಹಳ್ಳಿಯ ಕುರುಬನಾಗಿ ಹುಟ್ಟಿದ್ದರೆ ಚೆನ್ನಾಗಿತ್ತಲ್ಲ 
ಎಂದು ಅವನು ಪರಿತಪಿಸುತ್ತಾನೆ. 
- ಕದನದಲ್ಲಿ ರಾಣಿಯ ಸೈನ್ಯ ಸೋಲುತ್ತದೆ. ಮಾರ್ಗರಿಟ್ ಫ್ರಾನ್ಸಿಗೆ ಓಡಿಹೋಗು 
ತಾಳೆ. ದೊರೆ ಹೆನ್ರಿ ಸ್ಕಾಟ್ಲಂಡಿಗೆ ತಲೆ ತಪ್ಪಿಸಿಕೊಂಡು ಹೋಗಿ, ಮತ್ತೆ ಮುಂದೆ 
ಇಂಗ್ಲಂಡನ್ನು ನೋಡುವ ಆಸೆಯಾಗಿ ವಾಪಸು ಬಂದು ಸೆರೆಸಿಗುತ್ತಾನೆ. ಯಾರ್ಕರು 
ಕ್ಲಿಫರ್ಡನನ್ನು ಹಿಡಿದು ತಲೆ ಕಡಿಯುತ್ತಾರೆ. ಯಾರ್ಕನ ಮೊದಲ ಮಗ ಎಡ್ವರ್ಡ್ 
ರಾಜನಾಗಿ ಘೋಷಿತನಾಗುತ್ತಾನೆ. ತಮ್ಮಂದಿರಲ್ಲಿ ಜಾರ್ಜ್ ಕ್ಲಾರೆನ್ನನ ಡ್ಯೂಕ್ 
ಆಗಿಯೂ ರಿಚರ್ಡ್ ಗ್ಲಾಸ್ಟರನ ಡ್ಯೂಕ್ ಆಗಿಯೂ ನೇಮಿತರಾಗುತ್ತಾರೆ. ಹನ್ನೊಂದನೆ 
ಲೂಯಿಯ ನಾದಿನಿ ಬೋನಳನ್ನು ಎರ್ಡನಿಗೆ ತಂದುಕೊಳ್ಳುವುದೆಂದಾಗಿ ಲಗ್ನದ 
ಮಾತುಕತೆ ನಡೆಸಿ ಬರಲು ವಾರಿಕ್ ಫ್ರಾನ್ಸಿಗೆ ಹೊರಡುತ್ತಾನೆ. 

ಎಲಿಜಬೆತ್ ವುಡ್ ವಿಲ್ ಎ೦ಬ ವಿಧವೆ ತನ್ನ ಗಂಡನ ನಿಧನಾನಂತರ ಕೈ 
ಬಿಟ್ಟಿದ್ದ ಆಸ್ತಿಯನ್ನು ವಾಪಸು ಪಡೆಯುವ ಬಗ್ಗೆ ನಾಲ್ಕನೆ ಎಡ್ವರ್ಡನನ್ನು ಬಂದು 
ಕಾಣುತ್ತಾಳೆ. ಎಡ್ವರ್ಡ್ ಅವಳಲ್ಲಿ ಮೋಹಿತನಾಗುತ್ತಾನೆ. ಅವಳು ಆ ಕಾಮುಕನ 
ಯಾವ ಅಧರ್ಮಸಂಬಂಧದ ಸೂಚನೆಗೂ ಒಪ್ಪಳು. ಕೊನೆಗೆ ತನ್ನ ಮದುವೆಯ 
ಪ್ರಸ್ತಾಪ ಬೇರೆ ನಡೆದಿದೆಯೆಂಬುದನ್ನು ಲೆಕ್ಕಿಸದೆ ಅವಳನ್ನೆ ರಾಣಿಯಾಗಿ ಅಂಗೀಕರಿಸಲು 
ಮುಂದಾಗುತ್ತಾನೆ. ಮದುವೆ ನಡೆಯುತ್ತದೆ. 

- ಇತ್ಯ ನಾರಿಕ್ ಫ್ರಾನ್ಸಿನಲ್ಲಿ ಲೂಯಿ , ಬೋನರನ್ನು ಎಡ್ವರ್ಡ್ನೊಡನೆ ಸಂಬಂಧ 
ಬೆಳಸಲು ಒಪ್ಪಿಸಿದ್ದಾನೆ. ಆ ಹೊತ್ತಿಗೆ ಎಡ್ವರ್ಡ್ ಮಾತು ಮುರಿದು ಬೇರೆ ಮದುವೆಯಾದ 

259 


n ಸೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಸುದ್ದಿ ಬರುತ್ತದೆ. ವಾರಿಕ್ ಅವಮಾನದಿಂದ ಕುದಿದು ಈ ಅಕೃತ್ಯಕ್ಕೆ ಎಡ್ವರ್ಡನ 
ಮೇಲೆಸೇಡು ತೀರಿಸಿಕೊಳ್ಳಲು ಹಾತೊರೆಯುತ್ತಾನೆ. ಮೊನ್ನೆಮೊನ್ನೆಯವರೆಗೆ ತನ್ನ 
ಬದ್ಧ ವೈರಿಯಾಗಿದ್ದ ಮಾರ್ಗರಿಟಳೊಡನೆಯೇ ದೊರೆ ಹೆನ್ರಿಯ ಪುನಸ್ಥಾಪನೆಗಾಗಿ 
ಯುದ್ಧ ಹೂಡುವ ಸಂಧಾನ ಮಾಡಿಕೊಳ್ಳು ತ್ತಾನೆ. ಈ ಸಂಧಾನದ ಗುರುತಾಗಿ ವಾರಿಕ್ 
ತನ್ನ ಒಬ್ಬ ಮಗಳನ್ನು ಮಾರ್ಗರಿಟಳ ಮಗ ರಾಜಕುಮಾರ ಹೆಗೂ , ಇನ್ನೊಬ್ಬಳನ್ನು 
ತನ್ನಂತೆಯೇ ದೊರೆಯ ಮದುವೆಗೆ ಹೇಸಿ ತನ್ನ ಪಕ್ಷಕ್ಕೆ ಬಂದ ಕ್ಲಾರೆನ್ಸ್ ಗೂ ಕೊಟ್ಟು 
ಮದುವೆ ಮಾಡುತ್ತಾನೆ. 

ಇಂಗ್ಲೆಂಡಿನಲ್ಲಿ ಎಡ್ವರ್ಡ್, ರಿಚರ್ಡರ ನಡುವೆ ತಿಕ್ಕಾಟ ಆರಂಭವಾಗಿದೆ. 
ರಿಚರ್ಡನಿಗೆ ಅಣ್ಣನಿಗೆ ದಕ್ಕಿದ ಸಿಂಹಾಸನದ ಮೇಲೆ ಕಣ್ಣು . ಆದರೂ ಫ್ರಾನ್ಸಿನಿಂದ 
ಮಾರ್ಗರಿಟ್ , ನಾರಿಕ್ರು ಸೈನ್ಯ ತರಲಿರುವ ಸುದ್ದಿ ಬಂದಾಗ ತನ್ನ ನಾಳಿನ ರಾಜತ್ವದ 
ಮೇಲೆ ಗಮನವಿಟ್ಟು ಎಡ್ವರ್ಡನ ಬೆಂಬಲಕ್ಕೆ ನಿಲ್ಲುತ್ತಾನೆ. ವಾರಿಕ್ ಪಟ್ಟಣದ ಬಳಿ 
ಕದನವಾಗಿ ಎಡ್ವರ್ಡ್ ಸೋತು ಸೆರೆಯಾಗುತ್ತಾನೆ. ಸೆರೆಯಲ್ಲಿದ್ದ ಹೆನ್ರಿಯನ್ನು 
ಮಾರ್ಗರಿಟ್ , ನಾರಿಕ್ರು ಬಿಡಿಸಿ ಮತ್ತೆ ಸಿ೦ಹಾಸನ ಹತ್ತಿಸುತ್ತಾರೆ. 
- ಎಡ್ವರ್ಡ್ ಸೆರೆಯಿಂದ ತಪ್ಪಿಸಿಕೊಂಡು ಬರ್ಗಂಡಿಗೆ ಹೋಗಿ, ಅಲ್ಲಿಂದ ಸೈನ್ಯ 
ಕಟ್ಟ ತಂದು, ಮರಳಿ ಸಿಂಹಾಸನವನ್ನು ಕಸಿದುಕೊಳ್ಳು ತ್ತಾನೆ. ದೊರೆ ಹೆನ್ರಿ ಮತ್ತೊಮ್ಮೆ 
ಸೆರೆಗೆ ! ಕದನದಲ್ಲಿ ಸೋದರರ ವಿರುದ್ದ ಕಾದೆನೆಂದು ಕ್ಲಾರೆನ್ಸ್ ವಾರಿಕ್‌ನ ಪಕ್ಷ ತ್ಯಜಿಸು 
ತ್ತಾನೆ. ವಾರಿಕ್ ಪರಾಕ್ರಮದಿಂದ ಕಾದು, ಸಾವಪ್ಪುತ್ತಾನೆ. ಮಾರ್ಗರಿಟ್ ಸೆರೆ 
ಯಾಗುತ್ತಾಳೆ. ರಾಜಕುಮಾರ ಎಡ್ವರ್ಡ್ ಪ್ರತಿಪಕ್ಷದಮೂವರು ಅಣ್ಣ ತಮ್ಮಂದಿರನ್ನು 
ಧೈರ್ಯದಿಂದ ಎದುರಿಸಿ ಕೊಲೆಯಾಗುತ್ತಾನೆ. ಸೆರೆಯಲ್ಲಿರುವ ಹೆನ್ರಿ ಆತ್ಮಮಗ್ನ . 
ತನ್ನನ್ನು ತಾನು ಓದಿನಲ್ಲಿ ಮರೆತಿರುವಾಗ ರಿಚರ್ಡ್ ಬಂದು ಅವನನ್ನು ಕೊಲ್ಲುತ್ತಾನೆ. 
ಮಾರ್ಗರಿಟಳ ತಂದೆ ಹಣ ತೆತ್ತು ಅವಳ ಬಿಡುಗಡೆ ಪಡೆಯುತ್ತಾನೆ. 

ಈಗ ನಾಲ್ಕನೆ ಎಡ್ವರ್ಡ್ ಹೆಂಡತಿ ಎಲಿಜಬೆತಳೊಡನೆ ಸಿಂಹಾಸನ ಹತ್ತಿದ್ದಾನೆ. 
ಅವನ ಶತ್ರುಗಳೆಲ್ಲರೂ ಅಳಿದಿದ್ದಾರೆ. ಆದರೆ ರಾಜನಿಗೆ ಶತ್ರುಗಳು ಬೆಳೆಯಲು ಎಷ್ಟು 
ಹೊತ್ತು ! ತಮ್ಮ ರಿಚರ್ಡ್ ಅವನ ಮೇಲೆ ವಕ್ರದೃಷ್ಟಿ ಹರಿಸಿ ಹೊ೦ಚಿಗೆ ಕೂರುತ್ತಾನೆ. 


9 . ದಿ ಟಾಜೆಡಿ ಅಫ್ ಕಿಂಗ್ ರಿಚರ್ಡ್ ದಿ ಥರ್ಡ್ 
ರಚನೆ : 1592-3, ಮೊದಲ ಪ್ರಕಟನೆ : 1597 . 
ಆಕರಗಳು : ಪಾಲಿಡೋರ್ ವರ್ಜಿಲನ ' ಹಿಸ್ಟಾರಿಯ ಆ್ಯಂಗ್ಲಿಕ' ದ ಆಧಾರದ ಮೇಲೆ 
ರಚಿತವಾದ ಹಾಲಿನ್‌ಷೆಡ್ ಮತ್ತು ಹಾಲ್ರ ಚರಿತ್ರೆಗಳು ಹಾಗೂ ಸರ್ ಥಾಮಸ್ 
ಮೋರನ ' ಹಿಸ್ಟರಿ ಆಫ್ ರಿಚರ್ಡ್ ದಿ ಥರ್ಡ್. . 

ನಾಟಕದ ಚಾರಿತ್ರಿಕ ಕಾಲಾವಧಿ ಹಾಗೂ ಘಟನೆಗಳು : 1471 -85 . ಆರನೆ ಹೆನ್ರಿಯ 
ಶವಸಂಸ್ಕಾರ; ಆನಳೊಂದಿಗೆ ಮೂರನೆ ರಿಚರ್ಡನ ಮದುವೆ; ಕ್ಲಾರೆನ್ನನ ಕೊಲೆ; 
ನಾಲ್ಕನೆ ಎಡ್ವರ್ಡನ ಸಾವು; ಮೊದಲು ರಾಜಪಾಲಕನಾಗಿ , ನಂತರ ದೊರೆಯಾಗಿ 

260 


ರಿಚರ್ಡ್ ದಿ ಥರ್ಡ್ 
ರಿಚರ್ಡನಿಂದ ಅಧಿಕಾರಗ್ರಹಣ ; ಸೆರೆಮನೆಯಲ್ಲಿ ರಾಜಕುಮಾರರ ಕೊಲೆ; ಆನಳ ಸಾವು; 
ಬಾಸ್‌ವರ್ತ್‌ನಲ್ಲಿ ರಿಚರ್ಡನ ಸೋಲು, ಸಾವು ; ಹೆನ್ರಿ ರಿಚ್ಯಂಡ್ ಏಳನೆ ಹೆನ್ರಿಯಾಗಿ 
ಘೋಷಿತನಾಗಿ ನಾಲ್ಕನೆ ಎಡ್ವರ್ಡನ ಮಗಳನ್ನು ಲಗ್ನವಾಗುವುದು . 

ಕಥೆ : ನೀಚನೊಬ್ಬನು ತನ್ನ ಪೈಶಾಚಿಕ ಯೋಜನೆಗಳಿಂದ ಮೇಲೇರಿ, ತಾನು 
ಬಯಸಿದ ಫಲ ದೊರೆಯುವ ಮುನ್ನವೇ ಕೆಳಗುರುಳಿ, 'ಕೇಡಿಗೆ ಕಟ್ಟಿಟ್ಟ ಬುತ್ತಿ ಇದೇ ? 
ಎಂದು ತೋರಿಸುವುದು ಹಾಗೂ ಮಾನವ ಜೀವನದಲ್ಲಿನ ಅನಿಶ್ಚಿತತೆ ಈ ನಾಟಕದ 
ವಸ್ತು . ಇದು ಷೇಕ್ಸ್ಪಿಯರನ ಚಾರಿತ್ರಕ ನಾಟಕಗಳಲ್ಲೆಲ್ಲ ಉತ್ತಮ ಕಲ್ಪನೆಗೆ, 
ಕಾವ್ಯಕ್ಕೆ , ನಾಟಕೀಯ ಗುಣಗಳಿಗೆ ಹೆಸರುವಾಸಿಯಾಗಿದ್ದು ಓದುವವರ ಹಾಗೂ 
ಆಡುವವರ ಮೆಚ್ಚಿನ ಕೃತಿಯಾಗಿದೆ. 

ಲ್ಯಾ೦ಕಾಸ್ಟರರ ಮನೆತನ ಸೋತು ಯಾರ್ಕರಿಗೆ ವಿಜಯವಾಗಿ ದೇಶದಲ್ಲಿ ಶಾಂತಿ 
ಏರ್ಪಟ್ಟಿದೆ. ಆದರೆ ದೊರೆ ನಾಲ್ಕನೆ ಎಡ್ವರ್ಡನ ತಮ್ಮ ಗೂನುಬೆನ್ನಿನ ರಿಚರ್ಡನಿಗೆ ಈ 
ಶಾಂತಿ ಅಪಥ ! ಪ್ರಕೃತಿ ಅವನಿಗೆ ಮೋಸ ಮಾಡಿದೆ ; ಜನ್ಮತಃ ಅವನು ವಕ್ರದೇಹಿ. 
ಮೈಯ ಡೊಂಕು ಎದೆ, ಮನಸ್ಸುಗಳನ್ನೂ ಡೊಂಕು ಮಾಡಿದೆ. ಜೀವನದಲ್ಲಿ ತನಗೆ 
ಖಳನ ಪಾತ್ರವೇ ತಕ್ಕದೆಂದುಕೊಂಡು, ಅದಕ್ಕೆ ತಕ್ಕಂತೆಯೇ ನಡೆ ನಿರ್ಧರಿಸಿಕೊಳು 
ತಾನೆ. ಅದು ಕೇಡಿನ ನಡೆ , ರಕ್ತದ ದಾರಿ. 

ರಿಚರ್ಡನ ಮೊದಲ ಬೇಟೆ ಕ್ಲಾರೆನ್ಸ್ , ಎಡ್ವರ್ಡನ ವಾರಸರಲ್ಲಿ ಯಾರ ಹೆಸರು 
' ಜಿ ' ಇಂದ ಮೊದಲಾಗುವುದೋ ಅವರು ಕೊಲೆಗಾರರಾಗುವರೆಂದು ಒಂದು ಹಳೆಯ 
ಭವಿಷ್ಯವಂತೆ! ರಿಚರ್ಡ್ ಎಡ್ವರ್ಡನ ಕಿವಿಗೆ ಇದನ್ನು ಸುರಿದು , ಭಯ ಹುಟ್ಟಿಸಿ, ಕ್ಲಾರೆನ್ನ 
ನನ್ನು ( ಅವನ ಹೆಸರು ಜಾರ್ಜ್, ' ಜಿ ' ಇಂದ ಆರಂಭಿತ) ಸೆರೆಗೆ ತಳ್ಳಿಸುತ್ತಾನೆ. ಅದು 
ರಾಣಿ ಎಲಿಜಬೆತಳ ತಂತ್ರವೆಂಬಂತೆ ತೋರಿಸಿ , ತಪ್ಪನ್ನೆಲ್ಲ ಅವಳ ಮೇಲೆ ತಳ್ಳುತ್ತಾನೆ. 
ತಾನು ಕ್ಲಾರೆನ್ನನ ಸ್ವಾತಂತ್ರಕ್ಕೆ ಯತ್ನಿ ಸುತ್ತಿರುವವನಂತೆ ನಟಿಸಿ , ಜೊತೆಗೇ ಅವನ 
ಕೊಲೆಯ ಯೋಜನೆ ಹೂಡುತ್ತಾನೆ. 
* ಆರನೆ ಹೆನ್ರಿಯ ಶವಯಾತ್ರೆ ಹೊರಟಿದೆ. ಸೊಸೆ, ಕೊಲೆಯಾದ ರಾಜಕುಮಾರ 
ಎಡ್ವರ್ಡನ ಹೆಂಡತಿ ಲೇಡಿ ಆನ್ ಅದರೊಡನೆ ಇದ್ದಾಳೆ. ಒಮ್ಮೆಲೇ ತಂದೆ , ಗಂಡ, 
ಮಾವಂದಿರ ದುರ್ಮರಣವನ್ನು ಕಂಡ ಹತಭಾಗ್ಯ ಅವಳು. ರಿಚರ್ಡ್ ಶವಯಾತ್ರೆಯನ್ನು 
ತಡೆಯುತ್ತಾನೆ. ಲೈನ್ ಆ ನೀಚನನ್ನು ಬಾಯಿ ತುಂಬ ಶಪಿಸುತ್ತಾಳೆ. ಮೊದಲು ಕೊಲೆ 
ಗಡಿಕ ತಾನಲ್ಲವೆಂದು ವಾದಿಸಿ , ನಂತರ ಅವಳಿಗಾಗಿಯೇ , ಅವಳ ಕೈ ಹಿಡಿಯಲು ದಾರಿ 
ತೆರವು ಮಾಡಿಕೊಳ್ಳಲು ಹಾಗೆ ಮಾಡಿದನೆಂದು ನಂಬಿಸಿ ಅವಳಪ್ರೀಚಾಂಚಲ್ಯವನ್ನು 
ಕೆಣಕುತ್ತಾನೆ. ತನ್ನನ್ನು ವರಿಸೆಂದು ಬೆರಳಿಗೆ ಉಂಗುರ ತೊಡಿಸುತ್ತಾನೆ . ಇಷ್ಟೆಲ್ಲವೂ 
ಹೆನಿಯ ಹೆಣದ ಮುಂದೆಯೇ ! 
- ಎಡ್ವರ್ಡನಿಗೆ ಕಾಹಿಲೆ, ಎಲಿಜಬೆತ್ ಮತ್ತು ರಿಚರ್ಡರ ನಡುವೆ ಸಂಧಾನ ಮಾಡಿಸಿ 
ಅವರ ವಿರಸವನ್ನು ಕೊನೆಗಾಣಿಸಬೇಕೆಂದು ಅವನ ಆಸೆ. ಎರಡೂ ಕಡೆಯವರು 
ಅರಮನೆಯಲ್ಲಿ ಸೇರಿದಾಗ ಕ್ಲಾರೆನ್ಸ್ ಹಾಗೂ ತನ್ನ ವಿರುದ್ದ ದೊರೆಯನ್ನು ಎತ್ತಿ 
ಕಟ್ಟಿ ದವಳು ಎಲಿಜಬೆತಳೆ ಎಂದು ದೂರಿ, ದೊರೆಜನರನ್ನು ನಂಬಿಸುತ್ತಾನೆ, ರಿಚರ್ಡ್. 

261 


ಗೂನುಬೆನ್ನಿನ ರಿಚರ್ಡ್ ಮತ್ತು ಲೇಡಿ ಆ್ಯನ್ 
ಗಂಡ, ಮಗ, ರಾಜ್ಯಗಳೆಲ್ಲವನ್ನೂ ಕಳೆದುಕೊಂಡು ದೇಶಭ್ರಷ್ಟಳಾದ ಮಾರ್ಗರಿಟ್ 
ಈಗ ಪಿಶಾಚಿನಿ, ಹುಚ್ಚಿಯಂತೆ ಓಡಾಡುತ್ತಿದ್ದಾಳೆ. ಏಕಾಏಕಿ ಅರಮನೆಯಲ್ಲಿ ಕಾಣಿಸಿ 
ಕೊಂಡು ಗಂಡ, ಮಗನನ್ನು ಕೊಂದ ರಿಚರ್ಡನ ಮೇಲೆ, ತನ್ನ ರಾಣಿಯ ಪಟ್ಟವನ್ನು 
ಕಿತ್ತುಕೊಂಡ ಎಲಿಜಬೆತಳ ಮೇಲೆ ಶಾಪ ಕಾರುತ್ತಾಳೆ. ಅವಳ ಮಾತೆಂದರೆ ಬೆಂಕಿಯ 
ಮಳೆ, ವಿಷದ ಹೊಳೆ, ಅದಕ್ಕೆ ನಡುಗದ ಗಂಡೆದೆಯಿಲ್ಲ! 

ಉಳಿದವರು ದೊರೆಯನ್ನು ಕಾಣಲು ಮುಂದೆ ಹೋದೊಡನೆಯೇ ರಿಚರ್ಡ್ಕೊಲೆ 
ಗಡಿಕರನ್ನು ಕ್ಲಾರೆನ್ಸನಲ್ಲಿಗೆ ಅಟ್ಟುತ್ತಾನೆ, ದೊರೆಯೇ ಅವರನ್ನು ಕಳಿಸಿಕೊಟ್ಟಿರುವನೆಂದು 
ನಂಬಿಸುವಂತೆ ತಾಕೀತು ಮಾಡಿ ! ಅವನ ಕೊಲೆಗೆ ಇದೇ ಸುಸಮಯ . ಸೆರೆಯಲ್ಲಿ ತನ್ನ 
ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತ ಕುಳಿತ ಅವನನ್ನು ಅವರು ಕೊಂದು, ಹೆಣವನ್ನು 
ಹೆಂಡದ ಪೀಪಾಯಿಯಲ್ಲಿ ಎಸೆಯುತ್ತಾರೆ. 
- ಮರಣಶಯ್ಕೆಯಲ್ಲಿರುವ ಎಡ್ವರ್ಡ್ ಎರಡೂ ಪಕ್ಷಗಳ ನಡುವೆ ರಾಜಿ ಮಾಡಿಸು 
ತಾನೆ. ಏನೋ ಒಂದು ಬಗೆಯ ಶಾಂತಿ ನೆಲೆಸುತ್ತದೆ. ಆ ಹೊತ್ತಿಗೆ ಕ್ಲಾರೆನ್ಸನ 
ಕೊಲೆಯಾಗಿರುವ ಸುದ್ದಿ ಬಯಲಾಗುತ್ತದೆ. ಆ ಭ್ರಾತೃಹತ್ಯೆಗೆ ತಾನೇ ಕಾರಣನೆಂದು 
ದೊರೆಗೆ ಭಾಸ ! ಅವನು ಕೊರಗುತ್ತ ಜೀವ ಬಿಡುತ್ತಾನೆ. ಎಲಿಜಬೆತಳಿಗೆ ದೊರೆ ಎಡ್ವರ್ಡ್ 
ನಿಂದ ಹುಟ್ಟಿದ ಮಕ್ಕಳು ಇಬ್ಬರು ಯುವರಾಜ ಎಡ್ವರ್ಡ್ ಮತ್ತು ಕಿರಿಯ ರಿಚರ್ಡ್. 
ಎಡ್ವರ್ಡ್ ಲಡೋನಲ್ಲಿದ್ದಾನೆ. ಅವನನ್ನು ಪಟ್ಟಕ್ಕೆ ಹತ್ತಿಸುವುದೆಂದಾಗಿ ಎಲಿಜಬೆತಳ 
ಪಕ್ಷದ ಗ್ರೇ , ರಿವರ್ ಮತ್ತು ನಾನ್ ಅವನನ್ನು ಕರೆತರಲು ಹೋಗುತ್ತಾರೆ. ಆದರೆ 
ರಿಚರ್ಡ್ ಆ ಮೊದಲೇ ಯುವರಾಜನನ್ನು ತನ್ನ ವಶಕ್ಕೆ ತೆಗೆದುಕೊಂಡು, ಅಂಗರಕ್ಷಣೆ 
ಗೆಂದು ಹೋಗಿದ್ದ ಮೂವರು ಶ್ರೀಮಂತರನ್ನೂ ಸೆರೆಗೆ ತಳ್ಳು ತ್ತಾನೆ. ವಿಷಯ ತಿಳಿದ 
ಎಲಿಜಬೆತ್ ಪ್ರಾಣಭಯದಿಂದ ಕಿರಿಯ ಮಗನೊಡನೆ ಚರ್ಚಿನ ಆಶ್ರಯ ಪಡೆಯುತ್ತಾಳೆ. 
ತಂತ್ರಿ ರಿಚರ್ಡ್ ಪಾದ್ರಿಗಳ ಸಹಾಯದಿಂದ ಕಿರಿಯ ಮಗನನ್ನೂ ತಾಯಿಯಿಂದ 

262 


೧ ರಿಚರ್ಡ್ ದಿ ಥರ್ಡ್ ವಿ 
ಬೇರ್ಪಡಿಸಿ, ಅಣ್ಣ ತಮ್ಮಂದಿರಿಬ್ಬರನ್ನೂ ಲಂಡನ್ ಟವರಿನಲ್ಲಿ ವಾಸಕ್ಕೆ ಇಡುತ್ತಾನೆ. ಅದು 
ಸೆರೆಮನೆ! ಹೊರಗೆ ಅವರ ಬಗ್ಗೆ ಅಪಾರ ವಿಶ್ವಾಸ ನಟಿಸುತ್ತ ಅವರ ಪಟ್ಟಾಭಿಷೇಕಕ್ಕೆ 
ಏರ್ಪಾಡು ಮಾಡುತ್ತಿರುವವನಂತೆ ತೋರಿಸಿಕೊಳ್ಳುತ್ಯ , ಜೊತೆಜೊತೆಗೇ ತಾನು 
ಸಿಂಹಾಸನ ಹತ್ತುವ ಯೋಚನೆ ಮಾಡುತ್ತಾನೆ. ತನ್ನ ಮಿತ್ರಗಣದವರಲ್ಲೊಬ್ಬನಾದ 
ಹೇಸ್ಟಿಂಗ್ಸ್ ಅದಕ್ಕೆ ವಿರೋಧಿಯೆಂದು ಗೊತ್ತಾದಾಗ, ಅವನ ಮೇಲೆ ರಾಜದ್ರೋಹ 
ಹೊರಿಸಿ , ಮರಣದಂಡನೆ ಸಾರಿ, ಕ್ಷಣಮಾತ್ರದಲ್ಲಿ ಅವನ ತಲೆ ಉರುಳುವಂತೆ 
ಮಾಡುತ್ತಾನೆ. ಗ್ರೇ , ರಿವರ್ ಮತ್ತು ನಾನ್‌ರಿಗೂ ಅದೇ ಗತಿಯಾಗುತ್ತದೆ. 

ಬಕಿಂಗಮ್ ರಿಚರ್ಡನ ಬಲಗೈ . ಅವನ ಮೂಲಕ ಎಡ್ವರ್ಡನ ಮಕ್ಕಳು 
ಹಾದರಕ್ಕೆ ಹುಟ್ಟಿದವರೆಂದು ಹಬ್ಬಿಸುತ್ತಾನೆ. ಸ್ವತಃ ಎಡ್ವರ್ಡನ ಮೇಲೂ ಅದೇ ಅನು 
ಮಾನ ಬರುವಂತೆ ಮಾಡುತ್ತಾನೆ. ಸರಿ , ಈಗ ಸಿಂಹಾಸನದ ಹಿರಿಯ ಅಧಿಕಾರಿ ತಾನೆ! 
ದೊರೆಜನ ಅವನಿಗೆ ಕಿರೀಟ ಅರ್ಪಿಸುತ್ತಾರೆ. ಆಗ ರಿಚರ್ಡ್ ಕಪಟಸನ್ಯಾಸ ತಾಳಿ , 
ಕೇವಲ ದೇಶಹಿತಕ್ಕೋಸ್ಕರ ರಾಜನಾಗಲು ಒಪ್ಪುತ್ತಿರುವವನಂತೆ ಜನರನ್ನು ನಂಬಿಸು 
ತಾನೆ. ಆ ಹೊತ್ತಿನಲ್ಲಿ ಅವನ ಇಕ್ಕೆಲಗಳಲ್ಲೂ ಪಾದ್ರಿಗಳು, ಕೈಯಲ್ಲಿಸ್ತೋತ್ರಗ್ರಂಥ ! 
ತತ್ ಕ್ಷಣ ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡಿಕೊಳ್ಳುತ್ತಾನೆ. 

ರಿಚರ್ಡ್ ಎಲಿಜಬೆತಳ ಮಕ್ಕಳಿಗೆ ದಿಗ್ಟಂಧನ ಹಾಕಿಟ್ಟಿ ದ್ದಾನೆ. ಅವಳು ತನ್ನ 
ಅತ್ತೆ ಅಂದರೆ ರಿಚರ್ಡನ ತಾಯಿ ಮತ್ತು ಅವನ ಹೆಂಡತಿ ಆನರೊಡನೆ ಮಕ್ಕಳನ್ನು 
ಕಾಣಲು ಪ್ರಯತ್ನಿ ಸಿ, ವಿಫಲಳಾಗುತ್ತಾಳೆ. ಅದೇ ಹೊತ್ತಿಗೆ ರಿಚರ್ಡನಿಂದ ಪಟ್ಟಾಭಿ 
ಷೇಕಕ್ಕೆ ಬರಬೇಕೆಂದು ಆನಳಿಗೆ ಕರೆ ಬರುತ್ತದೆ. ಅವಳು ದುಃಖದಿಂದ ಹೊರಡುತ್ತಾಳೆ. 

ರಿಚರ್ಡ್ ಈಗ ದೊರೆ ಮೂರನೆ ರಿಚರ್ಡ್, ಎಲಿಜಬೆತಳ ಮಕ್ಕಳನ್ನು ತೊಡೆದು 
ಹಾಕುವವರೆಗೆ ಅವನಿಗೆ ಭದ್ರತೆಯಿಲ್ಲ. ಅವರ ಕೊಲೆಗೆ ಏರ್ಪಾಡು ಮಾಡುತ್ತಾನೆ. 
ಅದನ್ನು ಕೈಗೊಳ್ಳಲು ಹಿಂದೆಗೆದ ಜತೆಗಾರ ಬಕಿಂಗಮ್ ರಿಚರ್ಡನ ಅವಜ್ಞೆಯನ್ನು 
ಎದುರಿಸಿ, ಹಿಂದೆ ಹೇಸ್ಟಿಂಗ್ಟನಿಗಾದ ಗತಿಯೇ ತನಗೂ ಕಾದಿದೆಯೆಂದು ಊಹಿಸಿ, ದೇಶ 
ಬಿಟ್ಟು ಬ್ರಿಟನಿಗೆ ಓಡುತ್ತಾನೆ. 

ಬ್ರಿಟನಿಯಲ್ಲಿ ಲ್ಯಾಂಕಾಸ್ಟರ್‌ ಪಕ್ಷದ ಹೆನ್ರಿ ರಿಚ್ಯಂಡ್ ರಿಚರ್ಡನ ವಿರುದ್ದ ಸೈನ್ಯ 
ಸೇರಿಸುತ್ತಿದ್ದಾನೆ. ಎಲಿಜಬೆತಳ ಮೊದಲ ಗಂಡನ ಮಗ ಡಾರ್ಸೆಟ್ ಆಗಲೇ ಬ್ರಿಟನಿಗೆ 
ಓಡಿ ಬಂದು ರಿಚ್ಯಂಡಿಗೆ ನೆರವಿತ್ತಿದ್ದಾನೆ. ಬಕಿಂಗಮ್ ಸಹ ರಿಚ್ಯಂಡನ ಸೈನ್ಯ ಸೇರುತ್ತಾನೆ. 
ಈ ರಿಚರ್ಡನ ವ್ಯೂಹಗಳ, ಪಾಪಕೃತ್ಯಗಳ ಕಂತೆ ಬೆಳೆಯುತ್ತ ನಡೆದಿದೆ. ಕ್ಲಾರೆನ್ಸನ 
ಮಗನನ್ನು ಸೆರೆಯಲ್ಲಿಟ್ಟು , ಅವನ ಮಗಳನ್ನು ಯಾವನೋ ಯೋಗ್ಯತೆ ಸಾಲದ ಒಬ್ಬನಿಗೆ 
ಮದುವೆ ಮಾಡಿಕೊಟ್ಟಿದ್ದಾನೆ. ತನ್ನ ರಾಜತ್ವ ಭದ್ರವಾಗಬೇಕಾದರೆ ಎಲಿಜಬೆತಳೊಡನೆ 
ಒಪ್ಪಂದ ಅಗತ್ಯವೆಂದು ನಿರ್ಧರಿಸಿ, ಅದಕ್ಕೆ ಅವಳ ಮಗಳನ್ನು – ಅವಳ ಹೆಸರು ಸಹ 
ಎಲಿಜಬೆತ್ - ಮದುವೆಯಾಗುವುದೇ ಮಾರ್ಗವೆಂದು ಹಂಚಿಕೆ ಹಾಕಿದ್ದಾನೆ. ಈ 
ದಾರಿಯಲ್ಲಿ ಹೆಂಡತಿ ಆನ್ ಅಡ್ಡಗಲ್ಲು. ಅವಳು ಪ್ರಾಣಕಂಟಕ ರೋಗದಿಂದ ನರಳು 
ತಿದ್ದಾಳೆಂದು ಸುದ್ದಿ ಹುಟ್ಟಿಸಿ, ನಂತರ ಕೊಲ್ಲಿಸಿ, ತಾನಾಗಿಯೇ ಸತ್ತಳೆಂಬಂತೆ ತೋರಿಸು 
ತಾನೆ. ಆದರೆ ಎಲಿಜಬೆತಳಿಗಾಗಲೇ ರಿಚ್ಯಂಡನೊಡನೆ ಗುಟ್ಟಾಗಿ ಮದುವೆ ಗೊತ್ತಾಗಿದೆ. 

263 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ ಇe 
ರಿಚ್ಯಂಡನ ಸೈನ್ಯ ರಿಚರ್ಡನ ಮೇಲೆ ನುಗ್ಗಿ ಬರುತ್ತದೆ. ಮೊದಲು ಬಕಿಂಗಮ್ 
ರಿಚರ್ಡನ ಸೈನ್ಯಕ್ಕೆ ಸೆರೆ ಸಿಕ್ಕಿ , ಆ ಒಂದು ಕಾಲದ ಮಿತ್ರನಿಗೆ ಗಲ್ಲಾಗುತ್ತದೆ. ಮುಂದೆ 
ಬಾಸ್‌ವರ್ತ್ ಬಳಿ, ಎರಡೂ ಸೈನ್ಯಗಳು ಎದುರಾಗುತ್ತವೆ. ಯುದ್ದದ ಹಿಂದಿನ ರಾತ್ರಿ 
ರಿಚರ್ಡನಿಗೆ ದುಃಸ್ವಪ್ನ ! ಅವನ ಕೈಯಿಂದ ಕೊಲೆಯಾದವರೆಲ್ಲರ ಪ್ರೇತಗಳು ಅವನನ್ನು 
ಕನಸಿನಲ್ಲಿ ಮುತ್ತಿ , ಕಾಡಿ, ಬೆವರಿಡಿಸುತ್ತವೆ. ಮಾರನೆ ದಿನದ ಯುದ್ದದಲ್ಲಿ ರಿಂಡ್ 
ರಿಚರ್ಡರಿಗೆ ಕೈ ಕೈ ಕಾಳಗವಾಗಿ ಘೋರಪಾತಕಿ ರಿಚರ್ಡ್ ಸೋತು ಸಾಯುತ್ತಾನೆ. 
ಸಿಂಹಾಸನ ರಿಚ್ಯಂ ಡನಿಗೆ ಬರುತ್ತದೆ. ಬ್ಯಾಂಕಾಸ್ಟರ್‌ - ಯಾರ್ಕರ ಅಂತಿಮ ಸಾಮ 
ರಸ್ಯದ ಸಂಕೇತವೆಂಬಂತೆ ಬ್ಯಾಂಕಾಸ್ಟರರ ರಿಚ್ಯಂಡನಿಗೆ ಯಾರ್ಕರ ಎಲಿಜಬೆತಳನ್ನು 
ಕೊಟ್ಟು ಮದುವೆಯಾಗುತ್ತದೆ. 


00 


10. ದಿ ಫೇಮಸ್‌ ಹಿಸ್ಟರಿ ಅಫ್ ದಿ ಲೈಫ್ ಅಫ್ ಕಿಂಗ್ ಹೆನ್ರಿ ದಿ ಏಮ್ಸ್ 
ರಚನೆ: 1612. ಮೊದಲ ಪ್ರಕಟನೆ : 1623 , 
ಆಕರಗಳು : ಹಾಲಿನ್ ಷೆಡ್‌ನ 'ಕ್ರಾನಿಕಲ್ಸ್ ' ಮತ್ತು ಐದನೆ ಅ೦ಕದ ಕ್ರಾರ್ 
ಪ್ರಸಂಗಕ್ಕೆ ಜಾನ್ ಫಾಕ್ಸನ ' ದಿ ಬುಕ್ ಅಫ್ ಮೂರ್ತಿರ್ '. ಪ್ರಾಯಶ : ಸ್ಯಾಮ್ಯುಯಲ್ 
ರೌಲಿಯ ' ವೆನ್ ಯು ಸಿ ಮಿ , ಯು ನೋ ಮಿ ' ಎಂಬ, ಎಂಟನೆ ಹೆನ್ರಿಯ ಜೀವನದ 
ಮೇಲೆ ಬರೆದ ನಾಟಕ ಸಹ ಆಧಾರವಾಗಿರಬಹುದು, 

ನಾಟಕದ ಚಾರಿತ್ರಕ ಕಾಲಾವಧಿ ಹಾಗೂ ಘಟನೆಗಳು : 1520- 33, ' ದಿ ಕ್ಲಾತ್ ಅಫ್ 
ಗೋಲ್ಡ್ ' ಮೈದಾನದಲ್ಲಿ ಫ್ರೆಂಚ್ ದೊರೆ ಮತ್ತು ಹೆನ್ರಿಯ ನಡುವೆ ಸಂಧಿವಿಗ್ರಹ; 
ಬಕಿಂಗಮ್‌ನ ಮೇಲೆದೋಷಾರೋಪಣೆ ; ದೊರೆ ಹೆನ್ರಿ ಮತ್ತು ಆನ್ ಬುಲೆನರ 
ಪ್ರಥಮ ಸಮಾಗಮ ; ಪೆಂಬೋಕಿನ ಮಾರ್ಷನೆಸ್ ಆಗಿ “ ನಳ ನೇಮಕ; ಕ್ಯಾಥರೀನ್ 
ರಾಣಿಯ ಮೇಲೆ ವಿವಾಹವಿಚ್ಛೇದನಕ್ಕೆ ಕಾರೈಾಚರಣೆ ; ಉಿಯ ಪತನ, ಮರಣ ; 
ಕ್ಯಾಥರೀನಳ ಸಾವು; ಹೆನ್ರಿ , ಆನರ ವಿವಾಹ; ಯುವರಾಣಿ ಎಲಿಜಬೆತಳ ಜನನ. 

- ಕಥೆ : ಈ ನಾಟಕದ ಕರ್ತೃತ್ವ ಚರ್ಚೆಯ ವಿಷಯವಾಗಿದೆ; ಇದರ ಕಾವ್ಯಶೈಲಿ 
ಯಲ್ಲಿ ಪಂಡಿತರು ಒಬ್ಬನದಕ್ಕಿಂತ ಹೆಚ್ಚು ಕವಿಗಳ ಕೈವಾಡ ಕಂಡಿದ್ದಾರೆ; ಷೇಕ್ಸ್ಪಿಯರ್ 
ಅಲ್ಲದೇ ಅವನ ಸಮಕಾಲೀನ ಜಾನ್ ಫ್ರೆಚರ್‌ ಕೆಲವು ಭಾಗಗಳನ್ನು ಬರೆದಿರಬೇಕೆಂದು 
ನಿರ್ಧರಿಸಿದ್ದಾರೆ. ನಾಟಕಕ್ಕಿಂತ ಹೆಚ್ಚಾಗಿ ಎಂಟನೆ ಹೆನ್ರಿಯ ಜೀವನದ ಘಟನಾವಳಿ 
ಇದು. ಹೆನ್ರಿ , ಕ್ಯಾಥರೀನ್ , ಉಿ ಮುಂತಾದ ಪಾತ್ರಗಳ ಸೌಷ್ಠವತೆ ನಾಟಕಕ್ಕೆ ಕಳೆ 
ಕೊಟ್ಟಿದೆ. ಮಿತಿಮೀರಿದ ಅಧಿಕಾರ , ಅದರ ದುರುಪಯೋಗ ಪತನದ ದಾರಿಗೆಳೆಯುತ್ತವೆ, 
ಭಾಗ್ಯದ ಚಿತ್ತ ಚಂಚಲ ಎಂಬುದಕ್ಕೆ ಈ ನಾಟಕ ಉದಾಹರಣೆಯಂತಿದೆ. 

ಎಂಟನೆ ಹೆನ್ರಿ ಇಂಗ್ಲಂಡನ್ನು ಆಳುತ್ತಿದ್ದಾನೆ. ಕ್ಯಾಥರೀನ್ ಅವನ ರಾಣಿ. ಅವಳು 
ಹಿಂದೆ ಹೆನ್ರಿಯ ಅಣ್ಣ ಆರ್ಥರನ ಪತ್ನಿ ಯಾಗಿದ್ದಳು. ಅವನು ಸತ್ತ ಮೇಲೆ ಹೆನ್ರಿ ಅವಳನ್ನು 
ಮದುವೆಯಾದ. ಇಪ್ಪತ್ತು ವರ್ಷಗಳ ಕಾಲ ಹೆನಿಯೊಡನೆ ಸಂಸಾರ ಮಾಡಿ ಅವನ ಕತ್ತಿ 
ನಲ್ಲಿ ಹೊಳಪಳಿಯದ ಹಾರದ ಮಣಿಯಂತೆ ಬೆಳಗುತ್ತಿದ್ದಾಳೆ. ಕಾರ್ಡಿನಲ್ ಉಿ 

264 


ನಿಜ ಹೆನ್ರಿ ದಿ ಏಟ್ 
ಹೆನ್ರಿಯ ಮಂತ್ರಿ , ಅವನುಕ್ರೈಸ್ತ ಪಾದ್ರಿ , ಬುದ್ದಿವಂತ, ವಿದ್ವಾಂಸ. ಆದರೆ ದರ್ಪದ 
ವ್ಯಕ್ತಿ , ದೇಶದ ಪರಮಾಧಿಕಾರ ಅವನ ಕೈಲಿದೆ. ಕೈಯಿಂದ ನೆತ್ತಿಗೂ ಏರಿದೆ. ತಾನು 
ಯಾವ ದೊರೆಗೆ ಕಡಿಮೆಯೆಂಬಂತೆ ಮೆರೆದಿದ್ದಾನೆ. ಶ್ರೀಮಂತರಲ್ಲಿ ಹಲವರಿಗೆ ಉಿಯ 
ಬಗೆ , ಅಧಿಕಾರದಾಹ , ಮೋಹ, ಮಹತ್ವಾಕಾಂಕ್ಷೆ , ದೊರೆಯ ಮೇಲಿನ ಅವನ ಪ್ರಭಾವ 
ಗಳು ಒಗ್ಗ ವು . ಅಂಥವರಲ್ಲಿ ಮೂರನೆ ಬಕಿಂಗನ ಒಬ್ಬ . (ಮೂರನೆ ರಿಚರ್ಡನಿಂದ 
ನೇಣು ಕಂಡ ಎರಡನೆ ಬಕಿಂಗನಮಗ ಇವನು.) ಬಕಿಂಗಮ , ಉಿ ಪರಮ ಶತ್ರು 
ಗಳು. `ಗೋಲ್ಡ್ ಕ್ಲಾತ್ ' ಸಂಧಾನದ ಸಂಬಂಧದಲ್ಲಿ ಉಲ್ಸಿ ಫ್ರೆಂಚ್ ದೊರೆಯೊಡನೆ 
ಒಳಗೊಳಗೇ ಕೈ ಕೂಡಿಸಿ, ರಾಜನ ಗೌರವ, ಹಿತಾಸಕ್ತಿಗಳ ವಿರುದ್ಧ ವರ್ತಿಸಿರುವ ಒಳ 
ಗುಟ್ಟು ಬಕಿಂಗನಿಗೆ ತಿಳಿದಿದೆ. ಅವನು ದೊರೆಗೆ ಉಿಯ ನಿಜರೂಪವನ್ನು ಬಯಲು 
ಮಾಡಲು ನಿರ್ಧರಿಸುತ್ತಾನೆ. ಅಷ್ಟರಲ್ಲೇ ,ಉಿಯ ಆಜ್ಞೆಯಂತೆ ರಾಜ್ಯದ ಅಧಿಕಾರಿಗಳು 
ಬಕಿಂಗಮ್ ನನ್ನೇ ರಾಜದ್ರೋಹದ ಆಪಾದನೆಯ ಮೇಲೆ ಬಂಧಿಸಿ, ಸೆರೆಗೊಯ್ಯುತ್ತಾರೆ. 
ಈ ಆಪಾದನೆಗೆ ಮೂಲ, ಹಿಂದೆ ಬಕಿಂಗನ ಕೈಕೆಳಗೆ ಕೆಲಸದಲ್ಲಿದ್ದು ಬಲವಂತದ 
ನಿವೃತ್ತಿಗೊಳಗಾದ ಒಬ್ಬ ಭ್ರಷ್ಟ ಅಧಿಕಾರಿ ಬಕಿಂಗನಿಗೆ ದೊರೆಯನ್ನು ಕೊಲ್ಲುವ 
ಹವಣಿಕೆಯಿತ್ತೆಂದು ಕೊಟ್ಟ ಸಾಕ್ಷ , ಉಿ ಆ ಅಧಿಕಾರಿಗೆ ಲಂಚ ತಿನ್ನಿಸಿ ಸುಳ್ಳು ಸಾಕ್ಷ 
ನೀಡಲು ಮುಂದಾಗಿಸಿದ್ದಾನೆ. ವಿಚಾರಣೆಯಾಗಿ ಆ ನಿಸ್ಪೃಹನಿಗೆ ಗಲ್ಲಿನ ಶಿಕ್ಷೆಯಾಗು 
ಇದೆ. ಸ್ವತಃ ರಾಣಿ ಕ್ಯಾಥರೀನಳೇ ಅವನ ಪರ ವಾದಿಸಿದರೂ ಪ್ರಯೋಜನವಾಗುವುದಿಲ್ಲ. 

ಧರ್ಮಗುರು ಉಿ ಒಂದು ಕುಡಿತ -ಕುಣಿತದ ಕೂಟ ಸೇರಿಸಿ, ಚೆಲುವೆಯರನ್ನು 
ಕಲೆ ಹಾಕಿದ್ದಾನೆ. ಅಲ್ಲಿಗೆ ದೊರೆ ಮುಖವಾಡ ಕಟ್ಟಿ , ವೇಷ ಮರೆಸಿ ಅತಿಥಿಯಾಗಿ ಬರು 
ತ್ತಾನೆ. ಅಲ್ಲಿ ಸೇರಿದ ಬಿನ್ನಾಣಗಿತ್ತಿಯರಲ್ಲಿ ಲೈನ್ ಬುಲೆನ್ ಎಂಬವಳು ಒಬ್ಬಳು. 
ಅವಳು ಯುವತಿ, ಬಲು ಚೆಲುವೆ . ದೊರೆ ಅವಳಿಗೆ ಮಾರುಹೋಗುತ್ತಾನೆ. ತನ್ನ 
ಒಲವಿನ ಗುರುತಾಗಿ ಅವಳಿಗೆ ಸಂಬೋಕಿನ ದೊರೆಸಾನಿಯ ಪಟ್ಟ ಕಟ್ಟುತ್ತಾನೆ. 
- ಉಿಗೆ ಕ್ಯಾಥರೀನಳನ್ನು ಕಂಡರೂ ಆಗದು. ದೊರೆಯ ಮೇಲೆ ಅವಳ ಪ್ರಭಾವ 
ಬಹಳ ಹಿಂದೆ ಬಕಿಂಗನಪ್ರಸಂಗದಲ್ಲಿ ಅವಳು ತನಗೆ ಎದುರಾಗಿ ಅವನ ವಕೀಲಿ 
ವಹಿಸಿದ್ದಳು. ಇನ್ನೊಮ್ಮೆ ತಾನು ಹೊರಿಸಿದ್ದ ಆದಾಯದ ಆರನೆ- ಒಂದು ಭಾಗದ ತೆರಿಗೆ 
ರದ್ದು ಮಾಡಿಸಿದ್ದಲ್ಲದೆ ದೊರೆ ತನಗೇ ಬುದ್ದಿ ಹೇಳುವಂತೆ ಮಾಡಿದ್ದಳು . ಈಗ ಉಿ ಹೆನ್ರಿ 
ಕ್ಯಾಥರೀನರ ಮದುವೆಯನ್ನು ಮುರಿಯುವ ಪ್ರಯತ್ನ ಮಾಡಿದ್ದಾನೆ. ಅದಕ್ಕೆ ನೆಪ , 
ಅವಳು ದೊರೆಯ ಅಣ್ಣನ ಹೆಂಡತಿಯಾಗಿದ್ದವಳು. ಈ ಸಂಬಂಧ ಅಕ್ರಮ, ಧರ್ಮಬಾಹಿರ. 
ಲೈನ್ ಬುಲೆನಳಲ್ಲಿ ದೊರೆಗೆಪ್ರೇಮ ಚಿಗುರಿದಂತೆಲ್ಲ ಈ ನೆಪಕ್ಕೂ ಪುಷ್ಟಿ ಸಿಕ್ಕಿದೆ. ಇಪ್ಪತ್ತು 
ವರ್ಷಗಳ ಸುಖಸಂಸಾರದ ನಂತರ ಈಗ ಆ ವಿವಾಹದ ಧರ್ಮಾಧರ್ಮದ ಪ್ರಶ್ನೆ ಅವನ 
ಅಂತರಂಗವನ್ನು ಕೊರೆಯಲಾರಂಭಿಸಿದೆ ! ಉಿ ರೋಮಿನಿಂದ ಧರ್ಮಪಂಡಿತರನ್ನು 
ಕರೆಸಿ, ಸಭೆ ಸೇರಿಸಿ, ವಿವಾಹವಿಚ್ಛೇದನೆಯ ವಿಚಾರಣೆಗೆ ಏರ್ಪಾಡು ಮಾಡುತ್ತಾನೆ. ಅಲ್ಲಿ 
ಕ್ಯಾಥರೀನ್ ಈ ಹಗರಣವೆಲ್ಲವೂ ಉಿಯ ಕಿತಾಪತಿಯಿಂದಾದುದೆಂದೂ ಅವನ ಇಲ್ಲವೇ 
ದೊರೆಯ ತೀರ್ಪಿಗೆ ತಾನು ಬದ್ಧಳಾಗಲು ಸಿದ್ಧಳಿಲ್ಲವೆಂದೂ ಸ್ಪಷ್ಟಪಡಿಸುತ್ತಾಳೆ. ನೇರವಾಗಿ 
ಪೋಪಿಗೇ ಅರಿಕೆ ಒಪ್ಪಿಸಿ ಅವನಿಂದಲೇ ತೀರ್ಪು ಬೇಡುವುದಾಗಿ ಹೇಳಿ ಹೊರಡುತ್ತಾಳೆ. 


265 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಉಿ ಹೆನ್ರಿ -ಕ್ಯಾಥರೀನರ ವಿಚ್ಚೇದನೆಗೆ ಪ್ರಯತ್ನಿಸಿದುದಕ್ಕೆ ಇನ್ನೂ ಒಂದು 
ಕಾರಣವಿದೆ. ಫ್ರಾನ್ಸಿನ ದೊರೆಯ ತಂಗಿ ಅಲೆನ್ಸನ್ನ ಡಚೆಸಳಿಗೂ ಹೆನ್ರಿಗೂ ಲಗ್ನ 
ಹೊಂದಿಸಿ , ಆ ರಾಜಸಂಬಂಧದ ಮೂಲಕ ಫ್ರಾನ್ಸಿನ ದೊರೆಯನ್ನು ಮೆಚ್ಚಿಸಿ, ಒಳಹಾಕಿ 
ಕೊಳ್ಳಬೇಕೆಂದು ಅವನ ಆಸೆ. ಹೆನ್ರಿಗೆ ಲೈನ್ ಬುಲೆನಳನ್ನು ಮದುವೆಯಾಗುವ ಚಪಲ 
ವಿದೆಯೆಂದು ಅವನು ಕಾಣ. ಅದು ತಿಳಿದೊಡನೆಯೇ ಪಟ್ಟು ಬದಲಾಯಿಸಿ, ತಾನು 
ಉರುಳಿಸ ಹೊರಟಿದ್ದ ಕ್ಯಾಥರೀನಳ ಪರವಾಗಿಯೇ ವಕಾಲತ್ತು ವಹಿಸಲು ಗುಟ್ಟಾಗಿ 
ಮುಂದಾಗುತ್ತಾನೆ. ವಿಚ್ಚೇದನೆಯ ತೀರ್ಪನ್ನು ತಡೆ ಹಿಡಿಯುವಂತೆ ಪೋಪಿಗೆ ಪತ್ರ ಬರೆ 
ಯುತ್ತಾನೆ. ಆದರೆ ಅವನ ಯೋಗ ಮುಗಿದಿದೆ. ಆ ಪತ್ರ ಹಾಗೂ ಅವನು ಕೂಡಿಸಿ 
ಇಟ್ಟಿರುವ ಅಪಾರ ಆಸ್ತಿಪಾಸ್ತಿಯ ವಿವರದ ಪಟ್ಟ ಕೈತಪ್ಪಿ ದೊರೆಗೆ ತಲಪಿ , ಉಿಯ 
ಬಣ್ಣ ಬಯಲಾಗುತ್ತದೆ. ದೊರೆ ಅವನನ್ನು ತತ್ಕ್ಷಣ ಅಧಿಕಾರದಿಂದ ಕೆಳಗಿಳಿಸಿ ರಾಜ 
ದೇಹದ ಮೇಲೆ ಬಂಧಿಸುತ್ತಾನೆ. ಈಗ ಉಿ ಪರಿವರ್ತಿತ ವ್ಯಕ್ತಿ . ಅವನಲ್ಲಿ ಪಶ್ಚಾತ್ತಾಪ 
ಮೂಡಿದೆ. ಹೊರಡುವ ಮುನ್ನ ತನ್ನ ನೆಚ್ಚಿನ ಸೇವಕ ಕ್ರಾಮ್ವೆಲ್‌ನ ಬೀಳ್ಕೊಡುಗೆ 
ಪಡೆಯುತ್ತ ಎದೆ ಕರಗುವ ದನಿ , ಮಾತುಗಳಲ್ಲಿ ದೇವದೂತರುಗಳನ್ನು ಸಹ ಅವನತಿಗೆ 
ಇಳಿಸಿದ ಮಹತ್ವಾಕಾಂಕ್ಷೆಯ ದುಷ್ಪರಿಣಾಮಗಳನ್ನು ವರ್ಣಿಸಿ ಹೇಳಿ ಅವನ ಸುಖ ಕೋರು 
ತಾನೆ. ತನ್ನೆಲ್ಲ ಆಸ್ತಿಯನ್ನೂ ರಾಜನಿಗೆ ಬಿಟ್ಟು ಕೊಡುತ್ತಾನೆ. ಮುಂದೆ ಲೀಸ್ಟರನ 
ಸೆರೆಯಲ್ಲಿ ಕೊರಗಿನಿಂದ ಸಾಯುತ್ತಾನೆ. 

ಒ೦ದು ತಾರೆ ಉರುಳಿದಂತೆ ಮತ್ತೊಂದು ಮೇಲೇರುತ್ತದೆ. ಈಗ ಉಿಯ 
ಅಧಿಕಾರ, ಪದವಿಗಳು ಕ್ಯಾನ್ಮರನದು. ಅವನ ಬೆಂಬಲದಿಂದ ಹೆನ್ರಿ -ಕ್ಯಾಥರೀನರ 
ಮದುವೆಯ ಮುರಿಗಡೆಯಾಗುತ್ತದೆ. ಹೆನ್ರಿ ತಾನಾಗಲೇ ಗುಟ್ಟಾಗಿ ಗಂಧರ್ವ ವಿವಾಹ 
ಮಾಡಿಕೊಂಡಿದ್ದ ಆನ್ ಬುಲೆನಳಿಗೆ ರಾಣಿಯ ಪಟ್ಟ ಕಟ್ಟುತ್ತಾನೆ. ಇತ್ತ ಅವಳ ಪಟ್ಟಾಭಿ 
ಷೇಕವಾಗುತ್ತಿರುವಂತೆ ಅತ್ತ ಕ್ಯಾಥರೀನ್ ರೋಗದಿಂದ ನರಳುತ್ತ , ತನ್ನ ದುರ್ಗತಿಗೆ 
ಕೊರಗುತ್ತ ಸಾಯುತ್ತಾಳೆ. ಮುಂದೆ ದೊರೆಜನ ಕ್ಯಾನ್ಮರನ ವಿರುದ್ಧ ಪಿತೂರಿ ಹೂಡಿ 
ವಿಫಲರಾಗುತ್ತಾರೆ. ಅವನಿಗೆ ಹೆನ್ರಿಯ ಭದ್ರ ರಕ್ಷಣೆ ಯಿದೆ. 

ಹೆನ್ರಿಗೆ ಆನ್ ಬುಲೆನಳಲ್ಲಿ ಹೆಣ್ಣು ಮಗುವಾಗುತ್ತದೆ. ಆ ಮಗುವೇ ಮುಂದಿನ 
ಎಲಿಜಬೆತ್ ರಾಣಿ. ಅದರ ವೈಭವದ ನಾಮಕರಣದೊಡನೆ ನಾಟಕ ಮುಗಿಯುತ್ತದೆ. 


ಹರ್ಷ ನಾಟಕಗಳು ಮತ್ತು ರುದ್ರ ನಾಟಕಗಳು 
1. ಟೈಟಸ್ ಆಂಡೋನಿಕಸ್ 
ರಚನೆ : 1592 -3 ? ಮೊದಲ ಪ್ರಕಟನೆ : 1594, 
ಆಕರಗಳು : ರೋಮನ್ ಸೇನಾಪತಿಯೊಬ್ಬನನ್ನು ಕುರಿತ ಇದರ ಕಾಲ್ಪನಿಕ ಕಥೆ ಷೇಕ್ 
ಸ್ಪಿಯರ್‌ ಕಾಲೀನ ಇಂಗ್ಲೆಂಡ್‌ನಲ್ಲಿ ಪ್ರಚಾರದಲ್ಲಿದ್ದಿರಬಹುದೆಂಬುದಕ್ಕೆ ಆಧಾರಗಳಿವೆ. 
ಆದರೆ ನಿರ್ದಿಷ್ಟವಾದ ಯಾವ ಮೂಲಆಕರಗ್ರಂಥವೂ ಪತ್ತೆಯಾಗಿಲ್ಲ. 

266 


ಎ ಟೈಟಸ್ ಆಂಡೋನಿಕಸ್ ಎa 
ಕಥೆ : ಸೆನೆಕನ ನಾಟಕದ ಜಾತಿಗೆ ಸೇರುವ ಈ ಕೃತಿಯೊಂದು ಭಯಾನಕ ' ರಕ್ತ 
ನಾಟಕ', ಪಕ್ಷ - ಪ್ರತಿಪಕ , ಅಮಾನುಷ ಪ್ರತೀಕಾರ , ಕಗ್ಗೂಲೆ, ರಕ್ತಪಾತ – ಇವು 
ಇದರ ಬಂಡವಾಳ. ಇದೇ ಬಗೆಯ ಸಾಮಗ್ರಿಯನ್ನುಳ್ಳ ' ಹ್ಯಾಮೈಟ್' ನಂತಹ ದುರಂತ 
ನಾಟಕಗಳನ್ನು ಸಾಹಿತ್ಯದ ಎತ್ತರಕ್ಕೇರಿಸುವ ಕಲ್ಪನಾರ್ಥಕ ಸಾರ್ಥಕತೆ , ಆಧ್ಯಾತ್ಮಿಕ 
ಪ್ರಮಾಣಗಳು ಈ ಕೃತಿಗಿಲ್ಲ. ಷೇಕ್ಸ್ಪಿಯರನ ನಾಟಕಗಳಲ್ಲೆಲ್ಲಾ ತೀರಾ ಕೀಳು, 
ಅನನುಭವಿಯ ಅಪಕ್ವ ಕೃತಿಯೆಂದೆನಿಸಿಕೊಂಡಿದೆ. ಇದು ಅವನು ಬರೆದುದೇ ಅಲ್ಲ, 
ಅವನ ಹೆಸರಿನೊಂದಿಗೆ ಅಂಟಿಕೊಂಡಿದೆ, ಬೇರೆ ಯಾರೋ – ಪ್ರಾಯಶಃ ಫೀಲ್ - 
ಬರೆದುದನ್ನು ಷೇಕ್ಸ್ಪಿಯರ್ ತಿದ್ದಿರಬೇಕು ಎಂಬೆಲ್ಲ ವಾದಗಳಿವೆ. ಈಚಿನ ಸಂಶೋಧಕರು 
ಕೃತಿಯಲ್ಲಿ ಅನುಮಾನದ ಎಲ್ಲೆ ಮಾರುವಷ್ಟು ಕವಿಯ ಕೈವಾಡ ಕಂಡಿದ್ದಾರೆ. 

ರೋಮನರ ವೀರ ಸೇನಾಪತಿ ಟೈಟಸ್ ಆ೦ಡೋನಿಕಸ್ ಪಕ್ಕದ ಗಾತ್ ರಾಜ್ಯದ 
ಮೇಲೆ ಯುದ್ಧ ಮಾಡಿ ಗೆದ್ದು , ಅವರ ರಾಣಿ ಟಾನೊರಳನ್ನೂ ಅವಳ ಮೂವರು 
ಮಕ್ಕಳನ್ನೂ ಕೈಸೆರೆ ಹಿಡಿದು ತಂದಿದ್ದಾನೆ. ವಿಜಯದ ಹುಚ್ಚು ಕೆಟ್ಟಿನಲ್ಲಿ ಯುದ್ಧದಲ್ಲಿ 
ಸತ್ಯ ತನ್ನ ಮಕ್ಕಳ ಆತ್ಮಶಾಂತಿಗೆಂದು, ಟಾರಎಷ್ಟೇ ದಮ್ಮಯ್ಯಗುಡ್ಡೆ ಯಿಟ್ಟರೂ 
ಕೇಳದೆ ಅವಳ ಮಕ್ಕಳಲ್ಲಿ ಹಿರಿಯನಾದ ಅಲಾರ್ಬಸ್‌ನನ್ನು ಬಲಿ ತೆಗೆದುಕೊಳ್ಳುತ್ತಾನೆ. 

ಅದೇ ಹೊತ್ತಿಗೆ ರೋಮನ್ ದೊರೆ ಸತ್ತಿದ್ದು ಸಿಂಹಾಸನ ತೆರವಾಗಿರುತ್ತದೆ. 
ದೊರೆಯ ಮಕ್ಕಳಾದ ಸಾಟರ್‌ನೈನಸ್ ಮತ್ತು ಬಾಸಿಯಾನಸರು ಅದನ್ನು ಏರಲು ನಾನು 
ತಾನೆಂದು ಹಕ್ಕು ಸ್ಥಾಪಿಸುತ್ತಾರೆ. ಜನತೆ ಟೈಟಸನ ಪರಾಕ್ರಮ , ವಿಜಯಗಳನ್ನು 
ಮನ್ನಿಸಿ, ಅವನಿಗೇ ಕಿರೀಟವನ್ನರ್ಪಿಸುತ್ತದೆ. ಆದರೆ ಟೈಟಸ್ ಧರ್ಮಿಷ್ಟ , ದೊರೆಯ 
ಹಿರಿಯ ಮಗ ಸಾಟರ್‌ ನೈನಸ್‌ಗೆ ಅದು ನ್ಯಾಯವಾಗಿ ಸಲ್ಲಬೇಕೆಂದು ಹೇಳಿ ಅವನನ್ನು 
ಸಿಂಹಾಸನದ ಮೇಲೆಕೂರಿಸುತ್ತಾನೆ. ಅವನಕೋರಿಕೆಯಂತೆ ತನ್ನ ಮಗಳು ಲವಿನಿಯಾ 
ಳನ್ನು ಅವನಿಗೆ ಧಾರೆಯೆರೆದುಕೊಟ್ಟು ಆ ಮೂಲಕ ರಕ್ತಸಂಬಂಧವನ್ನು ಸ್ಥಾಪಿಸಲು 
ಒಪ್ಪುತ್ತಾನೆ. ಆದರೆ ಲವಿನಿಯಾ ಕಿರಿಯ ಬಾಸಿಯಾನಸ್‌ನ ಪ್ರೀತಿಯ ಸ್ವತ್ತು. ಅವನು 
ಅವಳನ್ನು ಹಾರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಾನೆ. ದೊರೆಗೆ ಕೊಟ್ಟ ಭಾಷೆಗೆ 
ತಪ್ಪಬೇಕಾಗಿ ಬಂದಕೋಪದಲ್ಲಿ ಟೈಟಸ್ ಪ್ರೇಮಿಗಳನ್ನು ಹಿಡಿದು ತರಲು ಹೋಗುತ್ತಾನೆ. 
ಅಡ್ಡಬಂದ ಮಗನಟಿಯಸ್‌ನನ್ನು ಮುಖಮೋರೆನೋಡದೆ ಕಡಿದುಹಾಕುತ್ತಾನೆ. 

ಈ ನಡುವೆ ಸಾಟರ್‌ ನೈನಸ್‌ಗೆ ಟಾನೊರಳ ಮೇಲೆ ಕಣ್ಣು . ಆ ವಿಶ್ವಾಸಘಾತಕ 
ಅವಳನ್ನು ಒಲಿಸಿಕೊಳ್ಳಲು ತನಗೆ ದೊರೆತನವಿತ್ರ ಟೈಟಸನಿಗೇ ದೇಶದ್ರೋಹಿಯ 
ಪಟ್ಟ ಕಟ್ಟಿ ಅವಮಾನಕ್ಕೀಡುಮಾಡುತ್ತಾನೆ. ವಾರತನ್ನ ರಾಣಿಯೆಂದು ಘ೦ಟಾ 
ಘೋಷವಾಗಿ ಸಾರುತ್ತಾನೆ. ತನ್ನ ಮಗನನ್ನು ವಧಿಸಿದ ಟೈಟಸನ ಮೇಲೆ ಸೇಡು 
ತೀರಿಸಿಕೊಳ್ಳಲು ಟಾನೊರಳಿಗೆ ಇದು ಒಳ್ಳೆಯ ಅವಕಾಶ ! 

ಏರನ್ ಟಾನೊರಳ ಕಳ್ಳ ನಲ್ಲ. ಕಗ್ಗಪ್ಪಿನ, ರಕ್ಕಸನೊಗದ ಆ ಪಿಶಾಚಿಗೆ 
ಮೂರುಮಕ್ಕಳ ತಾಯಿಯಾದರೂ ಕಾಮದ ಕಾವಡಗದ ರಾಣಿ ಮಾರುಹೋಗಿದ್ದಾಳೆ. 
ಒಮ್ಮೆ ಅಡವಿಯ ವಿಹಾರದಲ್ಲಿ ಏರನ್ -ಟಾರರು ನಡೆಸಿರುವ ಕಾಮಕೇಳಿ ಅಲ್ಲಿಗೆ 
ಅಕಸ್ಮಾತ್ತಾಗಿ ಬಂದ ಬಾಸಿಯಾನಸ್‌ ಮತ್ತು ಲವಿನಿಯಾರ ಕಣ್ಣಿಗೆ ಬೀಳುತ್ತದೆ. ಎಲ್ಲಿ 

267 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಸುದ್ದಿ ದೊರೆಯ ಕಿವಿಗೆ ಬೀಳುವುದೋ ಎಂದು ಹೆದರಿದ ದಾನೊರ ಒಂದು ತಂತ್ರ 
ಹೂಡುತ್ತಾಳೆ. ಅವರು ತನ್ನ ನ್ನು ಅವಮಾನಪಡಿಸಿ ಹಿಂಸಿಸುವುದಾಗಿ ಹೆದರಿಸಿದರೆಂದು 
ಅದೇ ಅಡವಿಗೆ ಬೇಟೆಗೆ ಬಂದಿದ್ದ ತನ್ನ ಮಕ್ಕಳು ಡಿಮಿಟ್ರಿಯಸ್, ಕೈರನರಿಗೆ ದೂರಿಡು 
ತಾಳೆ. ಅವರು ಇಂತಹ ಅವಕಾಶಕ್ಕೆ ಕಾಯುತ್ತಿದ್ದವರು ! ಅವರು ಬಾಸಿಯಾನಸ್‌ನನ್ನು 
ಕೊಂದು ಹೆಣವನ್ನು ಒಂದು ಹಳ್ಳ ಕೊಗೆದು, ತಾಯಿಯ ಚಿತಾವಣೆಯಿಂದ ಸಾಧ್ಯ, ಲವಿ 
ನಿಯಾಳೊಡನೆ ಹಟಸಂಭೋಗಮಾಡಿ ಅವಳ ನಾಲಗೆಕೈಗಳನ್ನು ಕತ್ತರಿಸಿ ಹಾಕುತ್ತಾರೆ. 
- ಈ ಹೊತ್ತಿಗೆ ಏರನ್‌ನ ಕುಹಕಕ್ಕೆ ಸಿಕ್ಕಿದ ಟೈಟಸನ ಮಕ್ಕಳು ನಾರ್ಟಿಯಸ್ 
ಮತ್ತು ಕ್ವಿಂಟಸರು ಬಾಸಿಯಾನಸ್‌ನ ಹೆಣವಿದ್ದ ಹಳ್ಳಕ್ಕೆ ತಪ್ಪಿ ಬಿದ್ದು , ಆ ಕೊಲೆಯ 
ಆರೋಪ ಹೊರಬೇಕಾಗುತ್ತದೆ. ನ್ಯಾಯಾಧಿಪತಿಗಳು ಅವರಿಬ್ಬರನ್ನೂ ತಪ್ಪಿತಸ್ಥರೆಂದು 
ತೀರ್ಮಾನಿಸಿ ಮರಣದಂಡನೆಗೆ ಗುರಿಮಾಡುತ್ತಾರೆ; ಅವರ ರಕ್ಷಣೆಗೆ ಬಂದ ಟೈಟಸನ 
ಮಗ ಲೂಸಿಯಸ್‌ನಿಗೆ ಗಡೀಪಾರಾಗುತ್ತದೆ. ಟೈಟಸ್ , ಅವನ ತಮ್ಮ ಮಾರ್ಕಸ್ , 
ಇನ್ನೊಬ್ಬ ಮಗ ಲೂಸಿಯಸರಲ್ಲಿ ಯಾರೊಬ್ಬರಾದರೂ ವಿಶ್ವಾಸ ಪ್ರಕಟಣೆಯ ಸಾಕ್ಷಿಯಾಗಿ 
ತನ್ನ ಒಂದು ಕೈ ಕತ್ತರಿಸಿ ಕಳಿಸಿದ್ದಾದರೆ, ದೊರೆ ಮರಣದಂಡನೆಗೆ ಗುರಿಯಾದ ಟೈಟಸನ 
ಮಕ್ಕಳನ್ನು ಕ್ಷಮಿಸಿ ಜೀವದಾನ ಮಾಡುವನೆಂಬ ಸುಳ್ಳು ಸುದ್ದಿ ತರುತ್ತಾನೆ, ಕುಹಕಿ 
ಏರನ್ , ಮುದುಕ ಟೈಟಸ್ ಹಿಂದೆ ಮುಂದೆ ನೋಡದೆ ಏರನನ ಸಹಾಯದಿಂದಲೇ 
ತನ್ನ ಕೈ ಕತ್ತರಿಸಿ ಕಳಿಸುತ್ತಾನೆ. ಆದರೆ ಎಂತಹ ಅಣಕ ! ಕತ್ತರಿಸಿ ಕಳಿಸಿದ ಕೈ 
ದೊರೆಯಿಂದ ತಿರಸ್ಕೃತವಾಗಿ ಟೈಟಸನಿಗೆ ಹಿಂದಿರುಗಿ ಬರುತ್ತದೆ, ಅದೂ ಮಕ್ಕಳ ತಲೆಗಳ 
ಸಮೇತ! ಅವನು ಪ್ರತೀಕಾರದ ಪಣ ತೊಟ್ಟು , ದೇಶಾಂತರವಾಸಕ್ಕೆ ಗುರಿಯಾದ ಮಗ 
ಲೂಸಿಯಸ್‌ನನ್ನು ಸೈನ್ಯ ಕಟ್ಟಿಕೊಂಡು ಬರಲು ಶತ್ರುಗಳಾದ ಗಾತರಲ್ಲಿಗೇ ಅಟ್ಟುತ್ತಾನೆ. 
ತಾನು ಹುಚ್ಚನಂತೆ ನಟಿಸುತ್ತ ಸೇಡಿಗೆ ಸಮಯ ಕಾಯುತ್ತಾನೆ. 

ಈ ನಡುವೆ ಬಾನೊರಳಿಗೆ ಒಂದು ಮಗುವಾಗುತ್ತದೆ. ಮಿ೦ಡ ಏರನ್ನಿಗೆ 
ಹುಟ್ಟಿದ ಪಾಪದ ಕೂಸು ಅದು. ಅದರ ಅಣ್ಣಂದಿರು ತಾಯಿಗೆ ಕಳಂಕ ತಪ್ಪಿಸಲೆಂದು 
ಅದನ್ನು ಕೊಲ್ಲಬಯಸುತ್ತಾರೆ. ಆದರೆ ಘಾತಕ ಏರನನ ಎದೆ ಸಹ ಹಸಿ ! ಅದರ 
ಬದಲು ಅದರ ಬಗ್ಗೆ ಸುದ್ದಿ ತಿಳಿದಿದ್ದ ದಾದಿ ಸೂಲಗಿತ್ತಿಯರನ್ನೇ ಕೊಂದು, ಅದನ್ನು 
ಗುಟ್ಟಾಗಿ ಬೆಳಸುವ ಏರ್ಪಾಡು ಮಾಡುತ್ತಾನೆ. 
* ಇತ್ತ ನಾಲಿಗೆ ಕೈಗಳನ್ನು ಕಳೆದುಕೊಂಡ ವಿಲಕ್ಷಣವತಿ ಲವಿನಿಯಾ ಸಂಜ್ಞೆಯ 
ಮೂಲಕ ತಂದೆಗೆ ತನ್ನ ಮಾನಭಂಗ , ಅಂಗಚ್ಛೇದಗಳ ಕರುಣ ಕಥೆ ತಿಳಿಸುತ್ತಾಳೆ. 

- ಈ ಹೊತ್ತಿಗೆ ಲೂಸಿಯಸ್ ಗಾತ್‌ನಿಂದ ಸೈನ್ಯ ಕಟ್ಟಿಕೊಂಡು ಬಂದುರೋಮಿನ 
ಮೇಲೆ ದಾಳಿಯಿಡುತ್ತಾನೆ. ತಾನೊರಳಿಗೆ ಸುದ್ದಿ ತಿಳಿಯುತ್ತದೆ. ಲೂಸಿಯಸನ ಜನ 
ಪ್ರಿಯತೆ ಹಾಗೂ ಅದರಿಂದ ತನ್ನ ಮೇಲಾಗುವ ಪರಿಣಾಮಗಳನ್ನು ಅವಳು ಬಲ್ಲಳು. 
ಆ ಚದುರೆ ಟೈಟಸನ ಮನೆಯಲ್ಲಿ ದೊರೆಗೂ ಲೂಸಿಯಸ್‌ನಿಗೂ ಸಂಧಾನವೇರ್ಪಡಿಸಿ , 
ಆ ಮೂಲಕ ಲೂಸಿಯಸ್‌ನನ್ನು ಅವನ ಸೈನ್ಯದಿಂದ ಬೇರ್ಪಡಿಸಲು ಪ್ರಯತ್ನಿ ಸುತ್ತಾಳೆ. 
ಅವಳೂ ಅವಳಿಬ್ಬರು ಮಕ್ಕಳೂ ವೇಷ ಮರಸಿ ' ಹುಚ್ಚ ' ಟೈಟಸನ ಮನೆಗೆ ಹೋಗಿ 
ಅವನ ಸೇಡಿನ ಪಣದಲ್ಲಿ ನೆರವಾಗಲು ಬಂದವರಂತೆ ನಟಿಸುತ್ತಾರೆ. ಅವನಿಗೆ ಇವರ 

268 


+ 


ಟೈ ಟಸನ ಕೈ ಕತ್ತರಿಸುತ್ತಿರುವಕೇಡಿ ಏರನ್ 
“ಕೊಳ್ಳೇ ಕೈಯ . . . ಗಿಡವು ಬಾಡಿದ ಮೇಲೆ ಅದನು ಕೀಳುದೆಲೇಸು. ” – ಟೈಟಸ್ . 
ಗುರುತು ಹಿಡಿಯುವುದು ಕಷ್ಟವಾಗದು. ಆದರೂ ಇವರನ್ನು ನಿಜವಾಗಿ ನಂಬಿದಂತೆ 
ತೋರಿಸಿಕೊಳ್ಳುತ್ತಾನೆ. ಅವನು ನಂಬಿದನೆಂದು ನಂಬಿ ಟಾಮೊರ ಮತ್ತು ಅವಳ 
ಮಕ್ಕಳು ಮೋಸಹೋಗುತ್ತಾರೆ. ಟೈಟಸ್ ಮಗಲೂಸಿಯಸ್‌ನನ್ನು ಅಲ್ಲಿಗೆ ಕರೆಸಲು 
ಒಪ್ಪುತ್ತಾನೆ. ಟಾನೊರ ಮಕ್ಕಳನ್ನು ಅಲ್ಲೇ ಬಿಟ್ಟು , ಸಾಟರ್‌ನೈನಸ್ ನನ್ನು ಕರೆದು 
ತರಲು ಹೋಗುತ್ತಾಳೆ. ಅವರು ಬರುವ ಹೊತ್ತಿಗೆ ಟೈಟಸ್ ಒ೦ದು 'ವಿಚಿತ್ರ 'ಭೋಜನಕ್ಕೆ 
ಸಿದ್ಧ ಮಾಡಿರುತ್ತಾನೆ. ಮಗಳನ್ನು ಕೆಡಿಸಿ ನಾಲಿಗೆ ಕೈಗಳನ್ನು ಕತ್ತರಿಸಿದ ಡಿಮಿಟ್ರಿಯಸ್‌ , 
ಕೈರನರ ತಲೆ ಕಡಿಯುತ್ತಾನೆ. ಲವಿನಿಯಾ ಅವರಿಂದ ತೊಟ್ಟಿಕ್ಕಿದ ರಕ್ತ ಕೂಡಿಸುತ್ತಾಳೆ. 
ಅವರ ಮಾಂಸರಕ್ತದಿಂದ ಸಿದ್ದ ಮಾಡಿದ ಕಜ್ಜಾಯ ಟಾನೊರಳಿಗೆ ಉಣಸಿಗುತ್ತದೆ. 


269 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 


ಘೋರ ಮಾರಣಹೋಮದಕೊನೆಯ ಹಂತ, ಮಗಳ ಅವಮಾನಕ್ಕೆ ಪ್ರತೀಕಾರ ಕೊಂಡ 
ಆ ಮಾನಮೂರ್ತಿ ಟೈಟಸ್ ಅವಳನ್ನು ಸಾಯಿಸಿ ವಿಮುಕ್ತಿ ನೀಡುತ್ತಾನೆ. ನಂತರ 
ಟಾನೊರಳನ್ನು ಕೊಲ್ಲುತ್ತಾನೆ. ಸಾಟರ್‌ ನೈನಸ್ ಟೈಟಸನ ಎದೆಗೆ ಚೂರಿ ಇಡುತ್ತಾನೆ. 
ಲೂಸಿಯಸ್ ಸಾಟರ್‌ ನೈನಸ್‌ನ ಮೇಲೆ ಬಿದ್ದು ಸಾಯಿಸಿ, ಜನತೆಗೆ ತನ್ನ ನಿರಪರಾಧಿ 
ತಂದೆಯ ಘೋರಕಥೆಯನ್ನು ವಿವರಿಸುತ್ತಾನೆ. ಜನ ಅವನನ್ನು ದೊರೆಯನ್ನಾಗಿ ಆರಿಸು 
ತಾರೆ. ಇಷ್ಟೆಲ್ಲಕ್ಕೂ ಕಾರಣನಾದ ಏರನ್ನಿಗೆ ಹಿಂಸಾತ್ಮಕ ಮರಣದಂಡನೆಯಾಗುತ್ತದೆ. 


2 . ದಿ ಕಾಮಿಡಿ ಅಫ್ ಎರರ್ 
ರಚನೆ : 1593-4, ಮೊದಲ ಪ್ರಕಟನೆ : 1623 . 
ಆಕರಗಳು : ಮುಖ್ಯವಾಗಿ ಲ್ಯಾಟಿನ್ ಹಾಸ್ಯಲೇಖಕ ಸ್ಟಾಟಸ್‌ನ ' ಮೆನೀ ( ಅವಳಿ 
ಜವಳಿ) ಎಂಬ ಪ್ರಹಸನ, ಧಣಿ-ನೌಕರರ ಜೋಡಿಯ ಸೃಷ್ಟಿಗೆ ಹಾಗೂ ಹೆಂಡತಿಯೇ 
ಗಂಡನನ್ನು ಮನೆಯಿಂದ ಹೊರಗಿಡುವ ಮೂರನೆ ಅ೦ಕದ ಮೊದಲ ದೃಶ್ಯದ ಸನ್ನಿವೇಶಕ್ಕೆ 
ಅವನದೇ ಇನ್ನೊಂದು ಕೃತಿ ' ಆ೦ಫಿಟು ' ಪ್ರೇರಣೆ. 

ಕಥೆ : ಎರಡು ಜತೆ ಅವಳಿ -ಜವಳಿಗಳು ಒಟ್ಟಾದ ಕಾಲ್ಪನಿಕ ಸನ್ನಿವೇಶದಲ್ಲಿ ಜನ 
ಒಬ್ಬರನ್ನು ಇನ್ನೊಬ್ಬರೆಂದು ಭ್ರಮಿಸಿದಾಗ ಹೊರಹೊಮ್ಮುವ ಹಾಸ್ಯದ ಹುಚ್ಚು ಹೊಳೆ 
ಈ ನಾಟಕ, ಕಥೆಯ ಕಟ್ಟಡ ಬಲು ತೊಡಕು . ಕವಿ ತುಂಬ ಕುಶಲತೆಯಿಂದ ಅದನ್ನು 
ನಿರ್ವಹಿಸಿದ್ದಾನೆ. ಇಲ್ಲಿ ಕ್ರಿಯೆ ಪ್ರಧಾನ, ವಿಚಾರ ಗೌಣ. ಕಾವ್ಯ ಸಾಧಾರಣ. 

ಎಫಿಸಸ್ ಪಟ್ಟಣಕ್ಕೂ ಸೈರಕ್ಕೂಸ್ ಪಟ್ಟಣಕ್ಕೂ ಬದ್ಧ ವೈರ. ಒಂದು ಪಟ್ಟಣ 
ದವರು ದಾರಿ ತಪ್ಪಿ ಇನ್ನೊಂದಕ್ಕೆ ಕಾಲಿಟ್ಟರೆ ದಂಡ, ಇಲ್ಲವೇ ಮರಣದಂಡನೆ. ಸೈರ 
ಕೂಸ್‌ನ ವೃದ್ದ ವ್ಯಾಪಾರಿ ಈಜಿಯನ್ ಎಫಿಸಸ್‌ಗೆ ಬಂದವನು ಅಲ್ಲಿ ಸಿಕ್ಕಿ ಬೀಳು 
ತಾನೆ. ಕಾನೂನಿನ ಪ್ರಕಾರ ಅಲ್ಲಿನ ದೊರೆ ಅವನಿಗೆ ಸಾವಿರ ವರಹಗಳ ದಂಡ ವಿಧಿಸುತ್ತಾನೆ. 
ಈಜಿಯನ್‌ನಲ್ಲಿ ಅಷ್ಟು ಹಣವಿಲ್ಲ. ಮರಣದಂಡನೆಯನ್ನು ಒಪ್ಪುವ ಮುನ್ನ ತನ್ನ ಕರುಣ 
ಕಥೆಯನ್ನು ಹೇಳಿಕೊಂಡು, ಎಫಿಸಸ್‌ಗೆ ಬಂದ ಕಾರಣ ತಿಳಿಸುತ್ತಾನೆ. ಕಾಲು ಶತ 
ಮಾನದ ಹಿಂದೆ ಈಜಿಯನ್ ದೂರದ ಎಪಿಡಾನ್ನ ಮ್ ಪಟ್ಟಣಕ್ಕೆ ಹೋಗಿದ್ದಾಗ ಅಲ್ಲಿ 
ಅವನ ಹೆಂಡತಿ ಅವಳಿ - ಜವಳಿ ಗಂಡುಮಕ್ಕಳನ್ನು ಹೆರುತ್ತಾಳೆ. ಅದೇ ಗಳಿಗೆಯಲ್ಲಿ 
ಅಲ್ಲಿನ ಬಡ ಹೆಂಗಸೊಬ್ಬಳು ಸಹ ಅವಳಿ- ಜವಳಿ ಗಂಡುಗಳನ್ನು ಹೆತ್ತಿದ್ದಾಳೆ. ಆ ಬಡ 
ಅವಳಿ- ಜವಳಿಗಳನ್ನು ಈಜಿಯನ್ ದಂಪತಿಗಳು ಕೊಳ್ಳುತ್ತಾರೆ, ಮುಂದೆ ತಮ್ಮ ಅವಳಿ 
ಮಕ್ಕಳಊಳಿಗಕ್ಕಾಗಲೆಂದು. ಈಜಿಯನ್‌ನ ಇಬ್ಬರ ಮಕ್ಕಳ ಹೆಸರೂ ಆ೦ಟಿಫೋಲಸ್ ; 
ಊಳಿಗದ ಇಬ್ಬರು ಮಕ್ಕಳ ಹೆಸರೂ ಡೊಮಿಯೊ ಹೆಸರಿನಂತೆ ರೂಪದಲ್ಲಿ ಸಹ 
ಒ೦ದೊ೦ದು ಜೊತೆ ಅವಳಿ- ಜವಳಿಗಳಿಗೂ ಪರಸ್ಪರ ಸಾಮ್ಯ , 

ಎಪಿಡಾನ್ನ ಮ್‌ನಲ್ಲಿ ಕೆಲಸ ಮುಗಿಸಿ ಈಜಿಯನ್ ದಂಪತಿಗಳು ಜೋಡಿಅವಳಿ 
ಜವಳಿಗಳೊಡನೆ ಊರಿಗೆ ಹೊರಡುತ್ತಾರೆ. ಆದರೆ ದುರ್ದೈವದಿಂದ ದಾರಿಯಲ್ಲಿ ಹಡಗು 
ಒಡೆದು, ಈಜಿಯನ್ ಮತ್ತು ಅವನ ಹೆಂಡತಿ ಬೇರೆಬೇರೆಯಾಗುತ್ತಾರೆ. ಎರಡು ಜೊತೆ 


- 270 


ದಿ ಕಾಮಿಡಿ ಅಫ್ ಎರರ್ ವಿ 
ಅವಳಿ-ಜವಳಿಗಳಲ್ಲಿ ಒಂದು ಜೋಡಿ ಈಜಿಯನ್ನ ಸಂಗಡ ; ಇನ್ನೊ೦ದು ಹೆಂಡತಿಯ 
ಸಂಗಡ, ಹೆಂಡತಿ, ತನ್ನೊ೦ದು ಮಗು, ಊಳಿಗದೊ೦ದು ಮಗು ಮೀನು-ದೋಣಿ 
ಯೊಂದರಲ್ಲಿ ಪಾರಾಗಿ ಹೋಗುವುದನ್ನು ಈಜಿಯನ್ ದೂರದಿಂದಲೇ ಕಾಣುತ್ತಾನೆ. 

ಹದಿನೆಂಟು ವರ್ಷಗಳು ಉರುಳುತ್ತವೆ. ಹೆಂಡತಿ ಮಕ್ಕಳು ಇನ್ನೂ ಕಾಣಸಿಕ್ಕಿಲ್ಲ. 
ತನ್ನೊಡನಿದ್ದ ಮಗು ಮತ್ತು ಆಳು ಮಗ ಬೆಳೆದು ದೊಡ್ಡವರಾಗಿದ್ದಾರೆ. ಕಳೆದು ಹೋದ 
ಸೋದರರನ್ನು ಹುಡುಕಿ ಬರುವೆನೆಂದು ಊರು ಬಿಟ್ಟು ಹೊರಡುತ್ತಾರೆ. ಅವರು ಸಹ 
ವಾಪಸು ಬರುವುದಿಲ್ಲ. ಅವರನ್ನು ಅರಸಿ ಹೊರಟ ಈಜಿಯನ್ ಊರೂರು ಸುತ್ತಿ ವಿಫಲ 
ನಾಗಿ , ಈಗ ಎಫಿಸಸ್‌ನಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದಾನೆ. 

ಈ ದಾರುಣ ಕಥೆಯನ್ನು ಕೇಳಿ ದೊರೆಯ ಎದೆ ಕರಗುತ್ತದೆ. ಆದರೆ ದಂಡವನ್ನು 
ಅಳಿಸುವಂತಿಲ್ಲ. ಒಂದು ದಿನದ ಗಡು ಕೊಡುತ್ತಾನೆ. ಅಷ್ಟರೊಳಗೆ ಈಜಿಯನ್ ದಂಡದ 
ಹಣವನ್ನು ಸಂಪಾದಿಸಿ ಕೊಟ್ಟರೆ ಪ್ರಾಣ ಉಳಿದು ಸ್ವಾತಂತ್ರ ದೊರೆಯುತ್ತದೆ. 

ಈ ನಡುವೆ ಸೈರಕೂಸ್‌ನ ಆ೦ಟಿಫೋಲಸ್ ತನ್ನ ಆಳಿನೊಡನೆ ಎಫಿಸಸ್ ಗೆ ಬಂದಿ 
ದ್ದಾನೆ. ಸೋಜಿಗವೆಂದರೆ, ಐದು ವರ್ಷಗಳಿಂದ ಯಾರನ್ನು ಅರಸುತ್ತಿರುವನೋ ಆ ತನ್ನ 
ಅಣ್ಣ ಮತ್ತು ಅವನ ಆಳು ಸಹ ಎಫಿಸಸ್‌ನಲ್ಲೇ ನೆಲಸಿದ್ದಾರೆ. ಆ ವಿಷಯ ಇವನಿಗೆ ತಿಳಿ 
ಯದು. ( ಧಣಿಗಳಿಬ್ಬರ ಹೆಸರೂ ಆ೦ಟಿಫೋಲಸ್ , ಆಳುಗಳದ್ದು ಡೋಮಿಯೊ ಆಗಿರು 
ವುದರಿಂದ ಪ್ರತ್ಯೇಕತೆಗಾಗಿ ಸೈರಕ್ಕೂಸ್‌ನಿಂದ ಬಂದವರನ್ನು ' ಸೈ - ಆ೦ಟಿಫೋಲಸ್ ”, 
“ ಸೈ -ಡೋಮಿಯೊ ' ಎಂದೂ ಎಫಿಸಸ್‌ನಲ್ಲಿ ನೆಲಸಿದವರನ್ನು ' ಎಫಿ - ಆ೦ಟಿಫೋಲಸ್ , 
* ಎಫಿ-ಡೋಮಿಯೊ ' ಎಂದೂ ಗುರುತಿಸಲಾಗಿದೆ.) ಎಫಿ- ಆ೦ಟಿಫೋಲಸ್‌ನದು ವಿರಸದ 
ದಾಂಪತ್ಯ , ಅವನ ಹೆಂಡತಿ ಏಡ್ರಿಯಾನ ಸಂಶಯಪಿಶಾಚಿ. ಗಂಡ ಸಹ ಅವಕಾಶ 
ಸಿಕ್ಕಾಗ ಚಂಚಲಚಿತ್ತನೇ ! ಆ ದಿನ ಗಂಡ ಎಷ್ಟು ಹೊತ್ತಾದರೂ ಮನೆಗೆ ಹಿಂದಿರುಗಿ 
ಬಾರದುದನ್ನು ಕಂಡು ಬೇಸತ್ತು , ಅವನನ್ನು ಹುಡುಕಿ ತರಲು ಆಳು ಎಫಿ- 

ಡೊಮಿಯೊ 
ನನ್ನು ಕಳಿಸುತ್ತಾಳೆ. ಆ ಆಳು ಪೇಟೆಯಲ್ಲಿ ಸೈ - ಆ೦ಟಿಫೋಲಸ್ ನನ್ನು ಕಂಡು ಅವನೇ 
ತನ್ನ ಧಣಿಯೆಂದು ತಪ್ಪು ತಿಳಿದು ಊಟಕ್ಕೆ ಮನೆಗೆ ಬರುವಂತೆ ಒತ್ತಾಯ ಮಾಡುತ್ತಾನೆ. 
ಎಫಿ-ಡೊಮಿಯೊ ಪೆಟ್ಟು ತಿಂದು ಹಿಂದಿರುಗಬೇಕಾಗುತ್ತದೆ. ಅವನು ಮೈ ಕೈ ಮೇಲೆಲ್ಲ 
ಅದರ ಸಾಕ್ಷ್ಯ ಹೊತ್ತು ಯಜಮಾನಿಯ ಬಳಿ ಬಂದು ನಡೆದುದನ್ನು ವಿವರಿಸುತ್ತಾನೆ. 
ಸಿಟ್ಟಿಗೆದ್ದ ಏಡ್ರಿಯಾನ ತಾನೇ ಗಂಡನ ಕಿವಿ ಹಿಡಿದು ಎಳೆದು ತರುವೆನೆಂದು ಹೊರಡುತ್ತಾಳೆ. 
ಪೇಟೆಯಲ್ಲಿ ಸೈ - ಆ೦ಟಿಫೋಲಸ್‌ನ ಭೇಟಿಯಾಗುತ್ತದೆ. ಅವನೇ ತನ್ನ ಗಂಡನೆಂದು 
ಬಗೆದು ಮನೆಗೆ ನಡೆಯನ್ನು ತಾಳೆ! ಸೈ - ಆ೦ಟಿಫೋಲಸ್ ತಬ್ಬಿಬ್ಬಾಗುತ್ತಾನೆ. ಎಫಿಸಸ್ 
ಮಾಟಮಂತ್ರಗಳ ಪಟ್ಟಣವೆಂದು ಖಚಿತವಾಗುತ್ತದೆ! ಆದರೂ ನೋಡಿಯೇ ಬಿಡುವು 
ದೆಂದು ತನ್ನ ಆಳಿನೊಡನೆ ಏಡ್ರಿಯಾನಳನ್ನು ಹಿಂಬಾಲಿಸುತ್ತಾನೆ. 
ಮನೆ ತಲಪಿ ಏಡ್ರಿಯಾನ ಸೈ - 

ಡೊಮಿಯೊನನ್ನು ಬಾಗಿಲ ಬಳಿ ಕಾವಲಿಟ್ಟು , 'ಗಂಡ' 
ನೊಡನೆ ಉಣಲು ಹೋಗುತ್ತಾಳೆ. ಇದುವರೆಗೆ ರಂಗದಾಚೆಗಿದ್ದ ಎಫಿ- ಆ೦ಟಿಫೋಲಸ್ 
ಎಫಿ-ಡೋಮಿಯೊನೊಡನೆ ಮನೆಗೆ ಹಿಂದಿರುಗುತ್ತಾನೆ. ಜೊತೆಗೆ ಗೆಳೆಯ ಬಾಜಾರ್ 
ಮತ್ತು ಅಕ್ಕಸಾಲಿಗ ಏಂಜಲೋರನ್ನು ಊಟಕ್ಕೆ ಕರೆ ತಂದಿದ್ದಾನೆ. ಕದ ತಟ್ಟಿದರೆ 


271 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ತೆಗೆಯುವವರಿಲ್ಲ. ಬಾಗಿಲ ಆ ಕಡೆ ಸೈ -ಡೋಮಿಯೊ ; ಈ ಕಡೆ ಎಸಿ-ಡೋಮಿಯೋ . 
ಒಬ್ಬ ತೆಗೆಯ , ಇನ್ನೊಬ್ಬ ಬಿಡ ; ನಡುವೆ ವಿನಿಮಯವಾಗದ ಬೈಗಳಿಲ್ಲ. ಗಲಭೆ ಕೇಳಿ 
ಎದ್ದು ಬಂದ ಏಡ್ರಿಯಾನಳೇ ಗಂಡನಿಗೆ “ನೀನೆಲ್ಲಿಯ ಗಂಡ ? ಹೊರಡಾಚೆ' ಎನ್ನುತ್ತಾಳೆ. 
ಅವಳು ಗಂಡನೆಂದುಕೊಂಡವ ಒಳಗೆ ಉಣ್ಣುತ್ತಿದ್ದಾನೆ. ಎಫಿ- ಆ೦ಟಿಫೋಲಸ್ ಕೋಪ 
ದಲ್ಲಿ ಗೆಳೆಯನೊಡನೆ ಗುರುತಿನ ಸೂಳೆಯೊಬ್ಬಳ ಮನೆಗೆ ಹೊರಡುತ್ತಾನೆ. ಹೆಂಡತಿಗೆ 
ಬುದ್ದಿ ಕಲಿಸಲು ಅವಳಿಗೆಂದು ಮಾಡ ಹೇಳಿದ್ದ ಹಾರವನ್ನು ಸೂಳೆಗೇ ಕೊಡಲು ನಿರ್ಧರಿಸಿ, 
ಅದನ್ನು ಅವಳ ಮನೆಗೆ ತಲಪಿಸುವಂತೆ ಅಕ್ಕಸಾಲಿಗನಿಗೆ ಹೇಳಿಕಳಿಸುತ್ತಾನೆ. 

ಏಡ್ರಿಯಾನಳ ತಂಗಿ ಲೂಸಿಯಾನ ಮದುವೆಗೆ ಬೆಳೆದು ನಿಂತ ಚೆಲುವೆ . ಸೈ - ಆ೦ಟಿ 
ಫೋಲಸ್ ಅವಿವಾಹಿತ ಯುವಕ. ಪ್ರೇಮಕ್ಕೆ ಪಕ್ಕಾದ ಹೃದಯ ಅವನದು. ' ಹೆಂಡತಿ' ಯ 
ಕಣ್ಣು ತಪ್ಪಿದೊಡನೆಯೇ ಪ್ರೇಮಾಲಾಪನೆ ಮಾಡಿ ಲಗ್ನವಾಗೆನ್ನುತ್ತಾನೆ. ಅವಳು 
' ಭಾವ' ನ ಮನೆಹಾಳತನಕ್ಕೆ ಛೀಮಾರಿ ಹಾಕುತ್ತಾಳೆ. ಹೊರಗಡೆ ಈ ಪ್ರಣಯ ಪ್ರಸಂಗ 
ವಾದರೆ ಒಳಗಡೆ ಮತ್ತೊಂದು, ಮನೆಯ ಅಡಿಗೆಯವಳು ಸೈ -ಡೋಮಿಯೊನನ್ನು ತನ್ನ 
ಗೆಣೆಗಾರ ಸಹನೌಕರ ಎಫಿ-ಡೋಮಿಯೊ ಎಂದು ತಪ್ಪು ತಿಳಿದು ಪ್ರಣಯಚೇಷ್ಟೆಗೆ 
ಆರಂಭಿಸಿದ್ದಾಳೆ. ಅವಳೋ ಸಾಕ್ಷಾತ್ ಹಿಡಿಂಬಿ! ಭೂಮ್ಯಾಕಾರದ ಮೈ , ಪಾದರಕ್ಷೆಯ 
ಬಣ್ಣ ! ಸೈ -ಡೋಮಿಯೊ ಅವಳ ಕಾಟ ತಾಳಲಾರದೆ ಹೊರಗೋಡಿ ಬಂದು , ಹತಾಶ 
ನಾಗಿ ನಿಂತ ಧಣಿಗೆ ತನ್ನ ಅವಸ್ಥೆಯನ್ನು ಬಣ್ಣಿಸುತ್ತಾನೆ. ಅದೇ ಹೊತ್ತಿಗೆ ಎಫಿ- ಆ೦ಟಿ 
ಫೋಲಸ್‌ನ ಅಪ್ಪಣೆಯಂತೆ ಕಂಠಿಹಾರ ತರಲು ಹೋದ ಏಂಜಲೋ ಅಲ್ಲಿಗೆ ಬಂದು ಸೈ 
ಆ೦ಟಿಫೋಲಸ್‌ನನ್ನು ಕಂಡು ಇವನೇ ಅವನೆಂದು ಬಗೆದು ಹಾರ ಒಪ್ಪಿಸಿ ಹೋಗುತ್ತಾನೆ. 

ಏಂಜಲೋ ವ್ಯಾಪಾರಿಯೊಬ್ಬನಿಂದ ಸಾಲ ಪಡೆದಿದ್ದಾನೆ. ಆ ವ್ಯಾಪಾರಿ ಸಾಲದ 
ಹಣ ವಾಪಸು ಮಾಡೆಂದು ನಿಂತ ಕಾಲ ಮೇಲೆ ಅವನನ್ನು ಪೀಡಿಸುತ್ತಿದ್ದಾನೆ. ತಪ್ಪಿದರೆ 
“ ಮುಂದಿನ ಕ್ರಮ ಜರುಗಿಸಲು ನ್ಯಾಯಾಧಿಕಾರಿಯನ್ನೂ ಕರೆತಂದಿದ್ದಾನೆ. ಏಂಜಲೋನ 
ಬಳಿ ಹಣವಿಲ್ಲ. ಆ೦ಟಿಫೋಲಸ್‌ನಿಂದ ಹಾರದ ಕಡೆಯ ಹಣ ಬರಬೇಕಾಗಿದೆ . ಅವನಿಂದ 
ಕೊಡಿಸುವುದಾಗಿ ಹೇಳಿ ಪೇಟೆಗೆ ಬಂದರೆ ಈ ಸಲ ಎದುರಾಗುವವನು ಎಫಿ- ಆ೦ಟಿ 
ಫೋಲಸ್ ! ಹೇಳಿದ ಹೊತ್ತಿಗೆ ಹಾರ ಬಾರದೇ ಅವನು ವ್ಯಗ್ರನಾಗಿದ್ದಾನೆ. ಏಂಜಲೊ 
ಹಾರದ ಹಣಕ್ಕೆ ಬೇಡಿಕೆ ಹಾಕಿದರೆ, ಎಫಿ- ಆ೦ಟಿಫೋಲಸ್ ಮೊದಲು ' ಹಾರ ತಾ ? 
ಎಂದು ಕೈಯೊಡ್ಡುತ್ತಾನೆ. ಇಬ್ಬರಿಗೂ ವಾಗ್ಯುದ್ದ ಏಂಜಲೋನದೂರೊಪ್ಪಿ ಅಧಿಕಾರಿ 
ಎಫಿ - ಆ೦ಟಿಫೋಲಸ್‌ನನ್ನು ಬಂಧಿಸುತ್ತಾನೆ. ಈ ಸಮಯಕ್ಕೆ ಸರಿಯಾಗಿ ಸೈ ಡೊಮಿಯೊ 
ಅಲ್ಲಿಗೆ ಧುಮುಕುತ್ತಾನೆ. ಏಂಜಲೊನಿಗೆ ತೆರಬೇಕಾದ ಹಣವನ್ನು ಹೆಂಡತಿಯಿಂದ 
ಕೇಳಿ ತರಲು ಅವನನ್ನೆ ಮನೆಗಟ್ಟುತ್ತಾನೆ. 

ಹಣ ತಂದ ಸೈ -ಡೊಮಿಯೊಗೆಭೇಟಿಯಾಗುವವನು ಸೈ - ಆ೦ಟಿಫೋಲಸ ! ಆಳು 
ಅವನಿಗೆ ಹಣ ಒಪ್ಪಿಸುತ್ತಾನೆ. ಅರ್ಧ ಗಂಟೆಯ ಹಿಂದೆ ಹಾರ ಗಿಟ್ಟ ತು ; ಈಗ ಹಣ . 
ಇದಲ್ಲವೇ ಅದೃಷ್ಟ ! ಆದರೆ ಈ ಮೆರೆತ ಬಹಳ ಹೊತ್ತು ಸಾಗದು . ಎಫಿ- ಆ೦ಟಿಫೋಲಸ್‌ನ 
ಸೂಳೆ ಸೈ - ಆ೦ಟಿಫೋಲಸ್‌ನಿಗೆ ಎದುರಾಗುತ್ತಾಳೆ. ಕಂಠೀಹಾರದ ಆಸೆತೋರಿಸಿ ಅವಳ 
ವಜ್ರದುಂಗುರವನ್ನು ಕಸಿದುಕೊಂಡು ಹೋದ ಎಫಿ- ಆ೦ಟಿಫೋಲಸ್ ಇನ್ನೂ ಹಿಂದಿರು 

272 


೨ ದಿ ಕಾಮಿಡಿ ಅಫ್ ಎರರ್ 
ಗಿಲ್ಲ. ಸೈ - ಆ೦ಟಿಫೋಲಸ್‌ನಕೊರಳಿನಲ್ಲಿ ಹಾರ ಥಳಥಳಿಸುತ್ತಿರುವುದನ್ನು ಕಂಡು ಅವಳು 
* ಉಂಗುರ ವಾಪಸು ಕೊಡು, ಇಲ್ಲವೇ ಹಾರ ತಾ ' ಅನ್ನು ತ್ತಾಳೆ. ಅವನು ಬೈದಟ್ಟು 
ತಾನೆ. ಸೂಳೆ ತನ್ನ ಗೆಣೆಯನಿಗೆ ಹುಚ್ಚೇ ಸರಿ ಎಂದು ತೀರ್ಮಾನಿಸಿ , ಹೋಗಿ ಅವನ 
ಹೆಂಡತಿಗೆ ಸಮಾಚಾರ ತಿಳಿಸುತ್ತಾಳೆ. ಏಡ್ರಿಯಾನ ಸಿಂಚ್ ಎ೦ಬವನ ಜತೆಗೂಡಿ 
ಕೊಂಡು ಓಡೋಡಿಬರುತ್ತಾಳೆ. ಸಿಂಚ್ ಮಾಯಮಂತ್ರ ಬಲ್ಲವ ; ಭೂತಚೇಷ್ಟೆ ಬಿಡಿಸು 
ವುದರಲ್ಲಿ ನಿಸ್ಸಿಮ ! ಅವನೂ ಅವನ ಸಹಾಯಕರೂ ಎದುರಿಗೆ ಸಿಕ್ಕ ಬ೦ದಿ ಎಫಿ- ಆ೦ಟಿ 
ಫೋಲಸ್ ಮತ್ತು ಎಫಿ-ದ್ರೋಮಿಯೊರನ್ನು ಹಗ್ಗದಲ್ಲಿ ಕಟ್ಟಿ ಮನೆಗೆ ಎಳೆದೊಯ್ಯುತ್ತಾರೆ. 
- ಏಡ್ರಿಯಾನ ಹಿಂದುಳಿದು ಗಂಡನ ಬಂಧನದ ಕಾರಣ ವಿಚಾರಿಸುತ್ತಿದ್ದಾಳೆ. 
ಇನ್ನೊಂದು ಕಡೆಯಿಂದ ಪಟ್ಟಣದ 'ಭೂತಚೇಷ್ಟೆಗಳಿಗೆ ಬೇಸತ್ತ ಸೈ - ಆ೦ಟಿಫೋಲ 
ಮತ್ತು ಸೈ -ಡೊಮಿಯೊ ಕತ್ತಿ ಹಿರಿದು ಬರುತ್ತಾರೆ. ಅದೇ ಆಗ ಸಿಂಚನ ಪಡೆಯಿ೦ದ 
ಕೈಗೆ ಹಗ್ಗ ಬಿಗಿಸಿಕೊಂಡು ಹೋದ ಗಂಡ ಬಿಡುಗಡೆ ಪಡೆದು ಬಂದದ್ದು ಹೇಗೆಂದು 
ಏಡ್ರಿಯಾನಳಿಗೆ ಆಶ್ಚರ್ಯ, ಭಯ ! ಅವಳೂ ಸಂಗಡಿಗರೂ ದಿಕ್ಕಾಪಾಲಾಗಿ ಓಡುತ್ತಾರೆ. 

ಸೈ - ಆ೦ಟಿಫೋಲಸ್ ಮತ್ತು ಅವನ ಆಳು ಇನ್ನೊಂದು ಗಳಿಗೆ ಸಹ ಆ ಪಟ್ಟಣದಲ್ಲಿ 
ನಿಲ್ಲಲು ಸಿದ್ಧರಿಲ್ಲ. ಹಡಗು ಹತ್ತುವುದೆಂದು ನಿರ್ಧರಿಸಿ , ತಮ್ಮ ಬಿಡಾರದತ್ತ ನಡೆದಿದ್ದಾರೆ. 
ಎದುರುಗಡೆಯಿಂದ ಏಂಜಲೋ ವ್ಯಾಪಾರಿಯೊಡನೆ ಬರುತ್ತಿದ್ದಾನೆ. ಎರಡು ಗುಂಪಿಗೂ 
ಮುಖಾಮುಖಿ. ಆ೦ಟಿಫೋಲಸ್‌ನ ಕತ್ತಿನಲ್ಲಿ ಹಾರವಿದೆ. ಹಾರ ಪಡೆದೂ ಸುಳ್ಳಾಡಿದ್ದು 
ಏಕೆಂದು ಏಂಜಲೋನ ಸವಾಲು : ಹಾಗೆ ಅಂದದ್ದು ಯಾವಾಗೆಂದು ಸೈ - ಆಂಟಿಫೋಲಸ್‌ನ 
ಜವಾಬು. ಹೀಗೆ ಬಿರುಸಿನ ವಾದವಿವಾದ ನಡೆದಿರುವಾಗ ಏಡ್ರಿಯಾನ ಅವರಿಗೆ ಎದು 
ರಾಗಬೇಕೆ! ಏಡ್ರಿಯಾನ ತನ್ನ ಹುಚ್ಚ ಗಂಡ' ನನ್ನು ಹಿಡಿಯಿರೆಂದು ಕೂಗಿಕೊಳ್ಳು ತ್ತಾಳೆ. 
ಮತ್ತೊಮ್ಮೆ ಅವಳ ಕೈಗೆ ಸಿಕ್ಕಿ ಹಣ್ಣಾಗಲಿಚ್ಛಿಸದ ಸೈರಕ್ಕೂಸನ ಧಣಿ- ನೌಕರರು ಓಡಿ, 
ಹತ್ತಿರದ ಕ್ರೈಸ್ತಮಠವೊಂದಕ್ಕೆ ನುಗ್ಗಿ ಅದರ ಒಡತಿಗೆ ಶರಣಾಗುತ್ತಾರೆ. ಏಡ್ರಿಯಾನಳೂ 
ಮಠಕ್ಕೆ ಬಂದು ತನ್ನ ಹುಚ್ಚ ಗಂಡನನ್ನು ತನಗೊಪ್ಪಿಸಬೇಕೆಂದು ಕಾಡುತ್ತಾಳೆ. ಮಠದ 
ಒಡತಿ ಅವನ ಹುಚ್ಚಿನ ವಿವರವೆಲ್ಲವನ್ನೂ ಕೇಳಿ, ಅದು ಗುಣವಾಗುವವರೆಗೆ ಅವನನ್ನು 
ಬಿಡಲಾಗುವುದಿಲ್ಲವೆಂದು ಖಡಾಖಂಡಿತವಾಗಿ ಹೇಳುತ್ತಾಳೆ. ಅದೇ ಸಮಯಕ್ಕೆ ಪಟ್ಟಣದ 
ದೊರೆ ಆ ಕಡೆಯಿಂದ ಬರುತ್ತಿದ್ದಾನೆ. ಹಿಂದಿನ ದಿನ ಸೆರೆಸಿಕ್ಕಿದ ಈಜಿಯನ್‌ಗೆ ದಂಡದ 
ಹಣ ತುಂಬಿಕೊಡಲಾಗದೆ, ಅವನನ್ನು ಗಲ್ಲಿಗೇರಿಸಲು ಕರೆದೊಯ್ಯುತ್ತಿದ್ದಾರೆ. ಏಡ್ರಿಯಾನ 
ದೊರೆಗೆ ಅಡ್ಡ ಹಾಕಿ ಗಂಡನನ್ನು ಬಿಡಿಸಿಕೊಡೆಂದು ಗೋಗರೆಯುತ್ತಾಳೆ. ದೊರೆ ಮಠದ 
ಒಡತಿಗೆ ಬರಹೇಳುತ್ತಾನೆ. ಆ ಹೊತ್ತಿಗೆ ಇನ್ನೊಂದು ಕಡೆಯಿಂದ ಎಫಿ- ಆ೦ಟಿಫೋಲಸ್ 
ತನ್ನ ಆಳಿನೊಡನೆ ಉರಿಗೊಳ್ಳಿ ಹಿಡಿದು ಓಡಿ ಬರುತ್ತಿದ್ದಾನೆ. ಅವರು ಕೈಕಟ್ಟನ್ನು ಕಿತ್ತೊ 
ಗೆದು ಹುಚ್ಚು ಬಿಡಿಸಲು ಬಂದ ಪಿಂಚ್ ಮಹಾಶಯನ ಗಡ್ಡಕ್ಕೆ ಬೆಂಕಿ ಹೊತ್ತಿಸಿ, ಆಮೇಲೆ 
ಕೆಸರೆರಚಿ ಆರಿಸಿ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಬಂದಿದ್ದಾರೆ. 

- ಎಫಿ- ಆ೦ಟಿಫೋಲಸ್ ದೊರೆಯ ಸೇವಕ. ಮಿಂಡನೊಡನೆ ಕಲೆತು ತನ್ನ ಮನೆಗೆ 
ತನ್ನನ್ನೇ ಸೇರಿಸದ ಹೆಂಡತಿಯನ್ನೂ ಹಾರ ಕೊಡದೆಯೇ ಅದರ ಕ್ರಯ ಬೇಡಿ ಸುಳ್ಳು 
ಸೆರೆಗೆ ಗುರಿಮಾಡಿದ ಅಕ್ಕಸಾಲಿಗನನ್ನೂ ಶಿಕ್ಷಿಸಬೇಕೆಂದು ದೊರೆಗೆ ದೂರಿಡುತ್ತಾನೆ. ಏಡ್ರಿ 


273 


ವಿಚಾರಣೆಯ ದೃಶ್ಯ : ಮಧ್ಯೆ ದೊರೆ, ಈ ಬದಿ ತನ್ನ ಆಳಿನೊಡನೆ ಎಫಿ- ಆಂಟಿಫೋಲಸ್ , ಆ ಬದಿ 

ಅವನ ಹೆಂಡತಿ ಏಡ್ರಿಯಾನ ಮತ್ತು ಅಕ್ಕಸಾಲಿಗ ಏಂಜಲೊ ನಿಂತಿದ್ದಾರೆ. 
ಯಾನ ಮತ್ತು ಏಂಜಲೂ ತಮ್ಮ ತಮ್ಮ ವಾದವನ್ನು ಸಾಕ್ಷಸಮೇತ ಮುಂದಿಡುತ್ತಾರೆ. 
ಆ೦ಟಿಫೋಲಸ್ ಒಳಗೇ ಇದ್ದು ಅಕ್ಕನೊಡನೆ ಊಟ ಮಾಡಿದನೆಂದೂ ಅವನನ್ನು 
ಯಾರೂ ಮನೆಯ ಹೊರಗಿಡಲಿಲ್ಲವೆಂದೂ ಲೂಸಿಯಾನ ಸಾಕ್ಷ ನೀಡುತ್ತಾಳೆ. ಆ೦ಟಿ 
ಫೋಲಸ್ ಮೊದಲ ಸಲ ಸಿಕ್ಕಾಗ ಹಾರ ದೊರೆತಿಲ್ಲವೆಂದು ಸುಳ್ಳಾಡಿ, ಮತ್ತೆ ಕಂಡಾಗ 
ತಾನು ಹಾಗೆ ಹೇಳಿದುದೇ ಇಲ್ಲವೆಂದುಕ್ರೈಸ್ತ ಮಠದೊಳಕ್ಕೆ ಓಡಿಹೋದನೆ೦ದು ಏಂಜಿಗೆ 
ಸಾಲ ಕೊಟ್ಟ ವ್ಯಾಪಾರಿ ಪ್ರಮಾಣಮಾಡುತ್ತಾನೆ. ಈ ಕಡೆ ಮಠ ಹೊಕ್ಕವನು ಈಗ ಆ 
ಕಡೆಯಿಂದ ಹೇಗೆ ಬಂದನೆಂದು ಎಲ್ಲರಿಗೂ ವಿಸ್ಮಯ ! ಆ ಹೊತ್ತಿಗೆ ಮಠದ ಒಡತಿ 
ಸೈ - ಆ೦ಟಿಫೋಲಸ್ ಮತ್ತು ಸೈ -ಡೋಮಿಯೊರೊಡನೆ ಬರುತ್ತಾಳೆ. ತನ್ನ ಕಣ್ಣಿಗೆ ಇಬ್ಬರು 
ಗಂಡಂದಿರು ಕಾಣುತ್ತಿರುವುದು ಹೇಗೆಂದು ಏಡ್ರಿಯಾನ! ಅವಳಿ ಜವಳಿಗಳ ಜೋಡಿ 
ಎದುರುಬದುರಾದಾಗ ಗುಟ್ಟು ಹೊರಬೀಳುತ್ತದೆ. ಮಠದ ಒಡತಿ ಸಹ ಹೊರಗಿನವಳಲ್ಲ; 
ಕಣ್ಮರೆಯಾಗಿದ್ದ ಈಜಿಯನ್ನ ಹೆಂಡತಿ. ಅವಳು ಗಂಡನನ್ನು , ಗಂಡ ಹೆಂಡತಿ- ಮಕ್ಕ 
ಇನ್ನೂ ಆಳುಗಳನ್ನೂ ಗುರುತಿಸುತ್ತಾರೆ. ಸಿಕ್ಕು ಹರಿದು, ಗೊಂದಲ ಕೊನೆಮುಟ್ಟುತ್ತದೆ. 


3. ದಿ ಟೇಮಿಂಗ್ ಅಫ್ ದಿ 
ರಚನೆ : 1593-4 , ಮೊದಲ ಪ್ರಕಟನೆ : 1623 . 
ಆಕರಗಳು : ' ದಿ ಟೀಮಿಂಗ್ ಅಫ್ ಎ ಹೂ ' ಎಂಬ ಕೆಲ ವರ್ಷಗಳ ಹಿಂದಿನ ಅಜ್ಞಾತ 
ಕರ್ತೃತ್ವದ ಒಂದು ನಾಟಕ ಇದಕ್ಕೆ ಆಕರವೆಂದು ಬಹುಜನ ಪಂಡಿತರ ಮತ. ಅದು 
ಆಕರವಲ್ಲ, “ ದಿ ಸೂ ' ಮತ್ತು ' ಎ ಹೂಗಳು ಒಂದೇ ನಾಟಕದ ಪಾಠಾಂತರಗಳೆಂದು 


274 


* ದಿ ಟೀಮಿಂಗ್ ಅಫ್ ದಿ ಪ್ರೊ ವಿಡಿ 
ಇನ್ನೊಂದು ಅಭಿಪ್ರಾಯ . ಬಿಯಾಂಕಳ ಪ್ರಣಯಪ್ರಸಂಗದ ಸನ್ನಿವೇಶಕ್ಕೆ ಜಾರ್ಜ್ 
ಗ್ಯಾಸ್ಕೊಯಿನ್ ಆರಿಯೊಸ್ಕೋನ ಇಟಾಲಿಯನ್ ನಾಟಕದಿಂದ ಅನುವಾದಿಸಿದ ' ಸಪೋ 
ಸಸ್ ” ನ ಅಂಥದೇ ಒಂದು ಸನ್ನಿವೇಶಪ್ರೇರಣೆಯಿರಬಹುದು. ಎರಡಕ್ಕೂ ಹೋಲಿಕೆಯಿದೆ. 

ಕಥೆ : ಗಯಾಳಿ ಹೆಣ್ಣು , ಅವಳನ್ನು ಪಳಗಿಸುವ ಛಲ ತೊಟ್ಟ ಒಡ್ಡ ಗಂಡು - ಈ 
ವಿರುದ್ದ ಪಾತ್ರಗಳ ತಿಕ್ಕಾಟದಿಂದ ಸಿಡಿದ ಕಿಡಿ, ಈ ಹುಚ್ಚಾಟ, ಪ್ರಹಸನದಲ್ಲಿ ಎರಡು 
ಬಗೆಯ ಪ್ರೇಮವಿಧಾನಗಳ ಪರಿಚಯ ದೊರೆಯುತ್ತದೆ : ಕ್ಯಾಥರೀನ-ಪಿಟಕಿಯೊರ 
ಒರಟು ಅಬ್ಬರದೊಂದು; ಬಿಯಾಂಕಳ ಬೆನ್ನು ಹತ್ತಿದವರ ಚತುರ ವ್ಯೂಹ, ತಂತ್ರಗಳದ್ದು 
ಇನ್ನೊಂದು. ಕವಿಯ ಪ್ರತಿಭೆ ಇಲ್ಲಿ ಸನ್ನಿವೇಶದ ಹೊರ ವಲಯದಿಂದ ಪಾತ್ರ ಕಲ್ಪನೆ, 
ಪೋಷಣೆಗಳ ಒಳ ವಲಯದ ಕಡೆಗೆ ಸರಿಯಲಾರಂಭಿಸಿರುವುದನ್ನು ಕಾಣಬಹುದು. 

ಕ್ರಿಸ್ಟೋಫರ್ ಸೈ ಎ೦ಬ ಒಬ್ಬ ಕಲಾಯಿಗಾರ ಒಂದು ದಿನ ಚೆನ್ನಾಗಿ ಕುಡಿದು 
ಪಡಖಾನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಅವನನ್ನು ಕಂಡು ಊರಿನ ಶ್ರೀಮಂತನೊಬ್ಬ 
ನಿಗೆ ಕೊಂಚ ಕುಚೋದ್ಯ ಮಾಡಬೇಕೆನಿಸುತ್ತದೆ. ಸೈನನ್ನು ತನ್ನ ಮಹಲಿಗೆ ತಂದು, 
ಭಾರೀ ಬೆಲೆಯ ಅಂಗಿ ಬಟ್ಟೆ ತೊಡಿಸಿ, ಸಜ್ಜಾದಕೋಣೆಯಲ್ಲಿ ಮಲಗಿಸುತ್ತಾನೆ. ಸೈ 
ಎದ್ದು ಕಣ್ಣು ಬಿಟ್ಟಾಗ ಸುತ್ತಮುತ್ತ ಆಳುಕಾಳುಗಳು ; ಪಕ್ಕದಲ್ಲಿ ಶುಕ್ರೂಷೆಯಲ್ಲಿ 
ನಿರತಳಾದ ' ಹೆಂಡತಿ' ( ಹೆಣ್ಣಿನ ವೇಷ ತೊಟ್ಟ ಒಬ್ಬ ಹುಡುಗ ' ಅವಳು') ; ಎಲ್ಲಿಲ್ಲದ 
ರಾಜಭೋಗ, ಹದಿನೈದು ವರ್ಷಗಳಿಂದ ಉನ್ಮಾದ ಕಾಡುತ್ತಿದ್ದು , ಈಗ ಬಿಟ್ಟಿದೆಯೆಂದು 
ಅವರೆಲ್ಲರೂ ಸೈನನ್ನು ನಂಬಿಸುತ್ತಾರೆ. ಹುಚ್ಚು ಮರುಕಳಿಸದಿರಬೇಕಾದರೆ ಅವನ 
ಮನಸ್ಸನ್ನು ಗೆಲುವಾಗಿಡಬೇಡವೆ ! ಅದಕ್ಕಾಗಿ ಅವನ ಮುಂದೊಂದು ನಾಟಕ ಆಡಿಸು 
ತಾರೆ. ಅದೇ “ ದಿ ಟೀಮಿಂಗ್ ಆಫ್ ದಿ ಷ ' - ಇದು ನಾಟಕಕ್ಕೆ ನಿಮಿತ್ಯ , ನಾ೦ದಿ. 
- ಬ್ಯಾಪ್ಟಿಸ್ಟ ಪಾಡ್ಯ ನಗರದ ಒಬ್ಬ ಧನಿಕ ವ್ಯಾಪಾರಿ . ಅವನಿಗೆ ಇಬ್ಬರು ಹೆಣ್ಣು 
ಮಕ್ಕಳು. ಹಿರಿಯವಳು ಕ್ಯಾಥರೀನ; ಕಿರಿಯವಳು ಬಿಯಾಂಕ, ಗುಣಸ್ವಭಾವಗಳಲ್ಲಿ 
ಆ ಅಕ್ಕ ತಂಗಿಯರು ಉತ್ತರ ದಕ್ಷಿಣ , ಕ್ಯಾಥರೀನ ಕಾಡಬೆಕ್ಕು : ಹಟಮಾರಿ, ಬಜಾರಿ, 
ಅವಳ ಕೈ ಮು೦ದು , ಬಾಯಿ ಮು೦ದು . ಬಿಯಾಂಕ ಅಷ್ಟೂ ಅಷ್ಟು ಮೆದುಕಲಿ; 
ಹೂವಿನಂತೆ ಹಸನು, ಕೋಮಲ. ಸ್ವಾಭಾವಿಕವಾಗಿ ಬಿಯಾಂಕಳ ಕೈ ಹಿಡಿಯಲು 
ಎಷ್ಟೋ ಯುವಕ ನರಗಳು ಮುಂದೆ ಬಂದಿದ್ದಾರೆ. ಅವರಲ್ಲಿ ಪ್ರಮುಖರೆಂದರೆ ಒಬ್ಬ 
ಗ್ರೇವಿಯೊ , ಇನ್ನೊಬ್ಬ ಹಾರ್ಟೆನ್ಸಿಯೊ . ಆದರೆ ಹಿರಿಯವಳಿಗೆ ಗಂಡು ಸಿಗುವ ತನಕ 
ಕಿರಿಯವಳ ಮದುವೆಯ ಮಾತೆತ್ತ ಬೇಡಿರೆಂದು ಬ್ಯಾಪ್ಟಿಸ್ಟ ಖಡಾಖಂಡಿತವಾಗಿ ಅಪ್ಪಣೆ 
ಮಾಡಿದ್ದಾನೆ. ಕ್ಯಾಥರೀನಳಿಗಾದರೆ ಕೈತುಂಬ ವರದಕ್ಷಿಣೆ ಕೊಡಲೂ ಅವನು ಸಿದ್ದ . 
ಅವಳ ಮದುವೆಯಾಗುವವರೆಗೆ ಬಿಯಾಂಕಳನ್ನು ಕಟ್ಟುನಿಟ್ಟಿನಲ್ಲಿಟ್ಟು ಕಾವ್ಯ , ಸಂಗೀತ 
ಗಳಲ್ಲಿ ತರಬೇತಿ ಕೊಡಿಸುವುದಾಗಿ ಹೇಳಿ, ಯಾರಾದರೂ ಯೋಗ್ಯ ಉಪಾಧ್ಯಾಯರಿದ್ದರೆ 
ಗೊತ್ತು ಮಾಡಿಕೊಡಿರೆಂದು ಪ್ರೇಮಿಯೊ - ಹಾರ್ಟೆನ್ಸಿಯೋರನ್ನೇ ಕೇಳುತ್ತಾನೆ. ಅದೇ 
ಆಗ ಪೀಸಾ ನಗರದಿಂದ ಬಂದ ಲೂಸೆಂಷಿಯೊ ಎ೦ಬಶ್ರೀಮಂತ ವಿದ್ಯಾರ್ಥಿ ಈ ವಿದ್ಯ 
ಮಾನಗಳೆಲ್ಲವನ್ನೂ ಮರೆಯಿಂದ ನೋಡುತ್ತಾನೆ. ಬಿಯಾಂಕಳನ್ನು ನೋಡಿ ಅವನಲ್ಲಿ 
ಪ್ರೇಮ ಚಿಗುರುತ್ತದೆ. ಆದರೆ ಅವಳನ್ನು ಕಾಣುವ ಬಗೆ ? ಗೆಲ್ಲುವ ಬಗೆ ? ಒಂದು 


275 


\E+ 


4 : 


1) 


ಚೆಲುವೆ ಬಿಯಾಂಕಳೊಡನೆ ಮುದಿ ವರ ಗ್ರೇಮಿಯೊ 


ಉಪಾಯ ಹೊಳೆಯುತ್ತದೆ. ಅವಳಿಗೆ ಉಪಾಧ್ಯಾಯರು ಬೇಕೆಂದಲ್ಲವೆ ಅವಳ ತಂದೆ 
ಹೇಳುತ್ತಿರುವುದು . ತಾನೇ ಆ ಉಪಾಧ್ಯಾಯನಾದರೆ ಸರಿ , ಕೆಲಸ ಕೈಗೂಡಿತು ! ಆ 
ಊರಿಗೆ ಹೊಸಬನಾದ್ದರಿಂದ ಯಾರಿಗೂ ಗುರುತು ಹತ್ತಿ ಪ್ರಮಾದವಾಗುವ ಸಂಭವವೂ 
ಇಲ್ಲ. ಲೂಸೆಂಷಿಯೊನ ಜತೆಯಲ್ಲಿ ಒಬ್ಬ ಆಳಿದ್ದಾನೆ. ಹೆಸರು ಟ್ರೇನಿಯೊ . ಅವನನ್ನು 
ಒಪ್ಪಿಸಿ ಅವನೊಡನೆ ವೇಷಾಂತರ ಮಾಡಿಕೊಳ್ಳು ತ್ತಾನೆ. ಈಗ ಲೂಸೆಂಷಿಯೊ ಲ್ಯಾಟಿನ್ 
ಅಧ್ಯಾಪಕ. ಅವನ ಆಳೇ 'ಲೂಸೆಂಷಿಯೊ '. ಆದರೆ ಬ್ಯಾಪ್ಟಿಸ್ಟನಲ್ಲಿಗೆ ಕರೆದೊಯ್ದು 
ಪರಿಚಯ ಮಾಡಿಕೊಡುವವರು ಯಾರು ? ಅದಕ್ಕೆ ಬಿಯಾಂಕಳ ಪ್ರೇಮಿಗಳಲ್ಲೊಬ್ಬನಾದ 
ಗ್ರೇಮಿಯೊನ ಸಹಾಯ ಸಿಗುತ್ತದೆ. ಈ ಉಪಾಧ್ಯಾಯ ಅವಳಿಗೆ ಪ್ರೇಮಮೀಮಾಂಸೆಯ 
ಪಾಠ ಹೇಳಿ, ಅವಕಾಶ ಸಿಕ್ಕ ಹಾಗೆಲ್ಲ ತನ್ನ ಪರವಾಗಿ ಮಾತನಾಡಿ ಅವಳನ್ನು ತನಗೆ 

276 


a ದಿ ಟೇಮಿಂಗ್ ಆಫ್ ದಿ ಪ್ರೊ 
ಒಲಿಸಿಕೊಡುವುದೆಂಬ ಕರಾರಿನ ಮೇಲೆಗೋಮಿಯೊ ಅವನನ್ನು ಬ್ಯಾಪ್ಟಿಸ್ಟನಲ್ಲಿಗೆ ಕರೆದೊ 
ಯು ತ್ತಾನೆ. 

ಇದೇ ಹೊತ್ತಿಗೆ, ಹಾರ್ಟೆನ್ಸಿಯೊನ ಒಬ್ಬ ಹಳೆಯ ಗೆಳೆಯ ಪಿಟೊಕಿಯೊ ವೆರೋನ 
ದಿ೦ದ ಪಾಡ್ಯಕ್ಕೆ ಭಾಗ್ಯನರಸಿ ಬರುತ್ತಾನೆ. ಹಾರ್ಟೆನ್ಸಿಯೊ ಅವನಿಗೆ ಕ್ಯಾಥರೀನಳ 
ವಿಷಯ ತಿಳಿಸುತ್ತಾನೆ. ಆ ಚಂಡಿಯ ಕೈ ಹಿಡಿಯಲು ಒಪ್ಪಿದ ಗಂಡಿಗೆ ಕೈ ತುಂಬ ವರ 
ದಕ್ಷಿಣೆ ಸಿಗುವುದೆನ್ನು ತ್ತಾನೆ. ಪಿಟಕಿಯೊಗೆ ಬೇಕಾದದ್ದೂ ಅದೇ . ಹೆಣ್ಣು ಹೇಗಿದ್ದ 
ರೇನು, ಅವಳು ಹೆಂಡತಿಯಾಗಿ , ಹಣ ತರುವುದಿದ್ದರೆ ಅವನು ಮದುವೆಗೆ ಸಿದ್ದ ! ಈ ಉಪ 
ಕಾರಕ್ಕೆ ಬದಲಾಗಿ ಹಾರ್ಟೆನ್ಸಿಯೊ ತಾನೊಂದು ಪ್ರತ್ಯುಪಕಾರ ಬೇಡುತ್ತಾನೆ. ಬಿಯಾಂಕ 
ಳನ್ನು ಕಾಣಬೇಕಾದರೆ ಅವಳ ಉಪಾಧ್ಯಾಯನಾಗುವುದೊಂದೇ ದಾರಿ ತಾನೆ! ತಾನು 
ಸಂಗೀತದ ಮೇಷ್ಟರಂತೆ ವೇಷ ಧರಿಸುವುದು, ಪಿಟೊಕಿಯೊ ಬ್ಯಾಪ್ಟಿಸ್ಟನಿಗೆ ತನ್ನ ಕಡೆ 
ಯವನೆಂದು ಪರಿಚಯ ಮಾಡಿಸಿ, ಪಾಠಕ್ಕೆ ಸೇರಿಸುವುದೆಂದು ಮಾತಾಗುತ್ತದೆ. 

ಲೂಸೆಂಷಿಯೊನ ವೇಷ ತೊಟ್ಟ ಆಳು ಟ್ರೇನಿಯೊ ಸಹ ಬಿಯಾಂಕಳ ಸಂಪರ್ಕ 
ಬೆಳಸಲು ಆತುರನಾಗಿದ್ದಾನೆ. ಅವಳನ್ನು ವರಿಸಲು ಬಂದಶ್ರೀಮಂತ ಪುತ್ರನಂತೆತೋರಿಸಿ 
ಕೊಂಡು ತನ್ನ ಧಣಿಯ ಪರವಾಗಿ ಅವಳನ್ನು ಒಲಿಸುವುದೆಂದು ಅವನ ಹವಣಿಕೆ . 

ಸಿಟೊಕಿಯೊ , ಹಾರ್ಟೆನ್ಸಿಯೊ , ಗ್ರೇಮಿಯೊ , ಲೂಸೆಂಷಿಯೊ , ಟ್ರೇನಿಯೊ – ಈ 
ಐವರೂ ಒಮ್ಮೆಲೇ ಬ್ಯಾಪ್ಟಿಸ್ಟನ ಮನೆಗೆ ಮುತ್ತಿಗೆ ಹಾಕುತ್ತಾರೆ! ಪರಿಚಯಗಳಾಗುತ್ತವೆ. 
ಹಾರ್ಟೆನ್ಸಿಯೊ , ಲೂಸೆಂಷಿಯೊರನ್ನು ಬ್ಯಾಪ್ಟಿಸ್ಟ ಪಾಠದ ಮೇಷ್ಟರುಗಳನ್ನಾಗಿ ಒಪ್ಪಿ 
ಒಳಗೆ ಕಳಿಸಿಕೊಡುತ್ತಾನೆ. ಹೋದ ಕೆಲವೇ ನಿಮಿಷಗಳಲ್ಲಿ ಹಾರ್ಟೆನ್ಸಿಯೊ ವಾಪಸು 
ಬರುತ್ತಾನೆ: ಕ್ಯಾಥರೀನ ಅವನು ತಂದ ತಂತಿವಾದ್ಯವನ್ನು ಅವನ ತಲೆಗೇ ಕುಕ್ಕಿ ಬೊಬ್ಬೆ 
ಎಬ್ಬಿಸಿ ಕಳಿಸಿದ್ದಾಳೆ. ಪಿಟೊಕಿಯೊಗೆದೊರೆಯುವ ಅವಳ ಸ್ವಭಾವದ ಪ್ರಥಮ ಪರಿಚಯ 
ಇದು ! ಈ ಸಂಗತಿ ಪಿಟಕಿಯೋನಧೃತಿಗೆಡಿಸುವ ಬದಲು ಇದ್ದಿದ್ದೂ ಹುರಿದುಂಬಿಸುತ್ತದೆ. 
ಅಂಥವಳು ನನಗೆ ಹತ್ತು ಪಟ್ಟು ಹೆಚ್ಚು ಮೆಚ್ಚು ಎನ್ನು ತ್ತಾನೆ, ಆ ಗಂಡು ! ಸದ್ಯದಲ್ಲೇ 
ಕ್ಯಾಥರೀನ-ಪಿಟಕಿಯೊರಿಗೆ ಮುಖಾಮುಖಿಯಾಗುತ್ತದೆ. ಆ ಚಂಡಿಗೆ ತಕ್ಕ ಭಂಡ 
ಇವನು . ಅವಳು ಕಾಡಬೆಕಾದರೆ ಇವನು ಕತ್ತೆಕಿರುಬ, ಅವಳು ಸೇರು ಅಳೆದರೆ ಇವನು 
ಸವಾಸೇರು ತೂಗುತ್ತಾನೆ. ಮಾತಿಗೆ ಮರುಮಾತು , ಕಿರ ಚಿಗೆ ಕೂಗು, ಪರಚಿಗೆ ಒದೆತ ! 
ಅವಳನ್ನು ಪಳಗಿಸುವ ತಂತ್ರವನ್ನು ಇವನು ಬಲ್ಲ. ದೃಶ್ಯ ಮುಗಿಯುವ ಮೊದಲೇ 
ಅವಳದು ಮೃದು, ಸಾಧು, ಸುಂದರ ಸ್ವಭಾವವೆಂದೆಲ್ಲ ಬಣ್ಣಿಸಿ, ಸ್ವತಃ ಹುಟ್ಟಿಸಿದ 
ತಂದೆಗೇ ಭಾವೀ ಅಳಿಯನ ದುರ್ಭಾಗ್ಯವನ್ನು ಕಂಡು ಕನಿಕರವೆನಿಸಿದರೂ , ತಾನೇ 
ಮುಂದಾಗಿ ಬರುವ ಭಾನುವಾರ ಮದುವೆಯೆಂದು ಘೋಷಿಸಿ ಊರಿಗೆ ಹೊರಡುತ್ತಾನೆ! 
ಕ್ಯಾಥರೀನ ಜನ್ಮದಲ್ಲೇ ಮೊಟ್ಟ ಮೊದಲ ಸಲ ನಾಚಿ, ನಿರ್ವಾಕಾಗಿ ಒಳಗೊಡುತ್ತಾಳೆ ! 

ಈಗ ಬಿಯಾಂಕಳ ಮದುವೆಗಿದ್ದ ಅಡ್ಡಿ ಹರಿಯಿತು. ಅತ್ರ ಒಳಗೆ ಇಬ್ಬರು 
ಮೇಷ್ಟರ ವೇಷದಲ್ಲಿ ಅವಳನ್ನು ಒಲಿಸುವ ಪ್ರಯತ್ನದಲ್ಲಿದ್ದರೆ ಇತ್ತ ಹೊರಗೆ ಗ್ರೇಮಿಯೊ 
ಮತ್ತು ಶ್ರೀಮಂತ ಪುತ್ರ ' ಟ್ರೇನಿಯೊ ಬ್ಯಾಪ್ಟಿಸ್ಟನನ್ನು ನಿರ್ಧಾರಕ್ಕಾಗಿ ಪೀಡಿಸು 
ತಿದ್ದಾರೆ. ಕಷ್ಟದ ಇತ್ಯರ್ಥ, ಕೊನೆಗೆ ಯಾರು ಹೆಚ್ಚು ಬಳುವಳಿ ಕೊಡುವರೋ 


277 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ಬಿಯಾಂಕ ಅವರ ಪಾಲೆನ್ನು ತಾನೆ ಬ್ಯಾಪ್ಟಿಸ್ಟ, ಗೋಮಿಯೋ ಚಾಪೆಯ ಕೆಳಗೆ ನುಸುಳಿ 
ದರೆ ಟೋನಿಯೊ ರಂಗೋಲಿಯ ಕೆಳಗೆತೂರಬಲ್ಲ ! ಅಪ್ಪನಿಗಿಲ್ಲದ ಆಸ್ತಿ ಪಾಸ್ತಿಯೆಲ್ಲವನ್ನೂ 
ಪಟ್ಟಿ ಹಾಕಿ ಅವೆಲ್ಲವೂ ಮುಂದೆ ಬಿಯಾಂಕಳದೇ ಎನ್ನು ತ್ತಾನೆ. ಅಲ್ಲದೇ ತಾನು 
ಯುವಕ ; ಗ್ರೇಮಿಯೊ ವಯಸ್ಸು ಕಳೆದವನು. ಟ್ರೇನಿಯೊ ತನ್ನ ಅಪ್ಪನನ್ನು ಕರೆಸಿ , 
ಮದುವೆ, ಬಳುವಳಿಗಳಿಗೆ ಅವನ ಒಪ್ಪಿಗೆ ನೀಡಿಸಬೇಕು, ಇಲ್ಲವೇ ಬಿಯಾಂಕಳ ಮದುವೆ 
ಗ್ರೇಮಿಯೊನೊ೦ದಿಗೆ ಎಂದು ತೀರ್ಮಾನವಾಗುತ್ತದೆ. ಈಗ ಟ್ರೇನಿಯೋಗೆ ಸಮಸ್ಯೆ : 
ಲೂಸೆಂಷಿಯೊನ ತಂದೆಯ ಪಾರ್ಟು ಮಾಡುವವನೊಬ್ಬನನ್ನು ಎಲ್ಲಿ ಹುಡುಕುವುದು ! 

ಒಳಗೆ ಮೇಷ್ಟರುಗಳ ಪ್ರೇಮಾಲಾಪ ಸಾಗಿದೆ ! ಲೂಸೆಂಷಿಯೋ ತನ್ನ ಗುರುತು 
ಕೊಟ್ಟು ಬಿಯಾಂಕಳ ಒಲವನ್ನು ಗೆದ್ದಿದ್ದಾನೆ. ಹಾರ್ಟೆನ್ಸಿಯೊಗೆ ನಿರಾಶೆ. ಹಿಂದೆ ಒಬ್ಬ 
ವಿಧವೆ ಅವನ ಬೆನ್ನು ಹತ್ತಿದ್ದಳು. ಲಕ್ಷಣ ಸಾಲದಾದರೂ ಹಣವ೦ತೆ ! ಇವನು ಒಲ್ಲೆ 
ನೆಂದಿದ್ದ . ಈಗ ಈ ಹಗರಣಕ್ಕಿಂತ ಅವಳೇ ಮೇಲೆಂದು ಯೋಚಿಸಿ, ಅವಳನ್ನು ಹುಡುಕಿ 
ಹೊರಡುತ್ತಾನೆ. 

ಕ್ಯಾಥರೀನಳ ಮದುವೆಯ ದಿನ ಮುಹೂರ್ತದ ಹೊತ್ತಾದರೂ ಗಂಡೇ ನಾಪತ್ತೆ ! 
ಕೋಪ, ದುಃಖ , ಅವಮಾನಗಳಿಂದ ಕ್ಯಾಥರೀನಳ ಕಣ್ಣಿನ ಕಟ್ಟೆ ಯೊಡೆದಿದೆ. ಆ 
ಹೊತ್ತಿಗೆ ಸಿಟೊಕಿಯೊ ಹಾಜರಾಗುತ್ತಾನೆ. ಆ ವರಮಹಾಶಯನ ರೂಪ ದೇವರಿಗೇ 
ಪ್ರೀತಿ! ಹಳೆಯ ಹರಕಲ ಅ೦ಗಿ , ತೇಪೆ ಹಾಕಿದ ಷರಾಯಿ , ಒಂದೊಂದು ಕಾಲಿಗೆ 
ಒಂದೊಂದು ತೆರನಾದ ಬೂಟು, ತುಕ್ಕು ಹಿಡಿದ ಕತ್ತಿ , ಕುಂಟ ಕುದುರೆ - ಇದು 
ಮದುವೆಯ ಗಂಡಿನ ಅವತಾರ ! ಯಾರು ಏನೇ ಅನ್ನಲಿ, ಬಟ್ಟೆ ಬದಲಿಸಿಲ್ಲ. 
ಅವಳು ಮದುವೆಯಾಗುವುದು ನನ್ನನ್ನೋ , ನನ್ನ ಬಟ್ಟೆ ಯನ್ನೋ ಎನ್ನು ತ್ತಾನೆ. 
ಮದುವೆಯ ಹೊತ್ತಿನಲ್ಲಿ ಸಹ ವಿಚಿತ್ರ ಆರ್ಭಟ ಅವನದು! ಒಬ್ಬನಿಗೆ ತದಕಿದ, ಇನ್ನೂ 
ಬೃನ ಮುಖಕ್ಕೆ ಮದ್ಯವೆರಚಿದ , ಇಡೀ ಚರ್ಚೆ ಮಾರ್ದನಿಸುವಂತೆ ಹೆಂಡತಿಗೆ ಮುತ್ತಿಟ್ಟ 
- ಹೀಗೆ ಏನೇನೋ ! ಅ೦ಥ ಹುಚ್ಚು ಮದುವೆಯನ್ನೆ ನೋಡಿರಲಿಲ್ಲವೆಂದು ಜನ ಆಡಿ 
ಕೊಂಡರು . ನಂತರ ಯಾರು ಎಷ್ಟೇ ಗೋಗರೆದರೂ ಮದುವೆಯ ಔತಣಕ್ಕೆ ನಿಲ್ಲದೆ, 
ಕ್ಯಾಥರೀನಳನ್ನು ಎತ್ತಿ ಕುದುರೆಯ ಮೇಲೆ ಕೂರಿಸಿಕೊಂಡು, ' ಇವಳು ನನ್ನ ಸ್ವತ್ತು , 
ಯಾರಾದರೂ ತಂಟೆಗೆ ಬಂದರೆ ಹುಷಾರ್ ' ಎಂದು ಮುರುಕು ಕತ್ತಿ ಝಳಪಿಸಿ ಹೊರಟು 
ಬಿಡುತ್ತಾನೆ. ಕ್ಯಾಥರೀನ ಕುಸಿದು ಹೋಗುತ್ತಾಳೆ. 

ಕತ್ತಲ ಹೊತ್ತು, ಚಳಿ ಗಾಳಿಯ ರಾತ್ರಿ , ಕೊರಕಲ ರಸ್ತೆ , ಕುಂಟ ಕುದುರೆ. 
ಕ್ಯಾಥರೀನ ಕೆಸರಿನಲ್ಲಿ ಕುಕ್ಕಿ ಬೀಳುತ್ತಾಳೆ. ಮೇಲೆತ್ತುವ ಬದಲು , ನೋಡಿಕೊಳ್ಳುವುದು 
ಹೀಗೆಯೇ ಎಂದು ಕುದುರೆಯಾಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಊರು ಸೇರಿದ 
ಮೇಲೆ ಅವಳಿಗೆ ಮೈ ಕೈ ತೊಳೆಯಗೊಡದೆ, ಬಟ್ಟೆ ಬದಲಿಸಲು ಬಿಡದೆ, ಊಟಕ್ಕೆ 
ಇಕ್ಕದೆ ಅವಳ ಯೋಗ್ಯತೆಗೆ ತಕ್ಕ ಅಣಿ ಮಾಡಲಿಲ್ಲವೆಂದು ಆಳುಗಳ ಮೇಲೆ ಕೂಗಿ, ರೇಗಿ , 
ಹಾರಾಡುತ್ತಾನೆ. ಕೊನೆಗೆ ಮಲಗ ಹೋದರೆ ಅದು ಅವಳಿಗೆ ತಕ್ಕಂತಿಲ್ಲವೆಂದು ಹಾಸಿಗೆ 
ಯನ್ನು ಕಿತ್ತೆಸೆದು ರಾತ್ರಿಯೆಲ್ಲಾ ನಿದ್ದೆ ಮಾಡಗೊಡುವುದಿಲ್ಲ. ' ಆಘಾತ ಕಲ್ಪ ' ಫಲಿಸುತ್ತದೆ. 
ಅವರು ಮತ್ತೆ ಪಾಡ್ವಕ್ಕೆ ಬರುವ ಹೊತ್ತಿಗೆ ಕ್ಯಾಥರೀನ ಸಂಪೂರ್ಣವಾಗಿ ಪಳಗಿರುತ್ತಾಳೆ. 


278 


= ದಿ ಟು ಜೆಂಟಲ್‌ಮೆನ್ ಅಫ್ ವೆರೋನ 
ಇತ್ತ ಟ್ರೇನಿಯೊ ತಲೆ ಮಾಸಿದ ಆಗಂತುಕನೊಬ್ಬನನ್ನು ಹಿಡಿದು ಲೂಸೆಂಷಿಯೋನ 
ಅಪ್ಪ ವಿನ್ಸೆಂಷಿಯೊನ ಪಾತ್ರ ಮಾಡಲು ಒಪ್ಪಿಸುತ್ತಾನೆ ; ಅವನಿಂದ ಇಲ್ಲದ ಆಸ್ತಿಯ 
ಬಗ್ಗೆ ದೊಡ್ಡ ಭಾಷಣ ಬಿಗಿಸುತ್ತಾನೆ. ಬ್ಯಾಪ್ಟಿಸ್ಟ ಮರುಳಾಗಿ ಬಿಯಾಂಕಳನ್ನು ಮದುವೆ 
ಮಾಡಿಕೊಡಲು ಒಪ್ಪುತ್ತಾನೆ. ಮೂವರೂ ಲೂಸೆಂಷಿಯೊನ ಮನೆಯಲ್ಲಿ ಸೇರಿದ್ದಾರೆ. 
ಅದೇ ಹೊತ್ತಿಗೆ ಅನಿರೀಕ್ಷಿತವಾಗಿ ಲೂಸೆಂಷಿಯೊನ ನಿಜವಾದ ಅಪ್ಪ ಮಗನನ್ನು ಹುಡುಕಿ 
ಪಾಡ್ವಕ್ಕೆ ಬಂದು ಬಾಗಿಲು ತಟ್ಟಬೇಕೆ! ಒಳಗೆ ವೇಷದ ಅಪ್ಪ , ಹೊರಗೆ ನಿಜವಾದ 
ಅಪ್ಪ , ಇಬ್ಬರಿಗೂ ಹಣಾಹಣಿ ಜಗಳ, ಕೊನೆಗೆ ನಿಜವಾದ ವಿನ್ಸೆಂಷಿಯೊನೇ ಮೋಸ 
ಗಾರನೆನಿಸಿಕೊಂಡು ಸೆರೆ ಕಾಣುವ ಹೊತ್ತು ಬರುತ್ತದೆ. ಆಗ ಲೂಸೆಂಷಿಯೊ ಓಡಿ ಬಂದು 
ತಂದೆಯ ಕಾಲಿಗೆ ಬೀಳುತ್ತಾನೆ. ಅವನ ಜೊತೆ ಬಿಯಾಂಕಳೂ ಇದ್ದಾಳೆ. ಅವರಿಬ್ಬರೂ 
ಈ ಮಧ್ಯೆ ಕದ್ದು ಓಡಿಹೋಗಿ, ಗುಟ್ಟಾಗಿ ಮದುವೆ ಮಾಡಿಕೊಂಡಿದ್ದಾರೆ! 

ಲೂಸೆಂಷಿಯೊನ ಮನೆಯಲ್ಲಿ ಅವನು, ಪಿಟೊಕಿಯೊ , ಹಾರ್ಟೆನ್ಸಿಯೊ ಸೇರಿದ್ದಾರೆ. 
ಮುನ್ನದುವೆಯ ಔತಣದ ವೇಳೆ ಮೂವರ ಹೆಂಡಿರಲ್ಲಿ ಯಾವಳು ಹೆಚ್ಚು ವಿಧೇಯ 
ಳೆಂಬ ಚರ್ಚೆ ಎದ್ದು , ಪಣ ಕಟ್ಟುತ್ತಾರೆ. ಗಂಡ ಹೇಳಿಕಳಿಸಿದೊಡನೆಯೇ ಬಂದು ಅತ್ಯಂತ 
ವಿಧೇಯಳೆನಿಸಿಕೊಳ್ಳುವವಳು ಬಿಯಾಂಕಳಲ್ಲ, ವಿಧವೆಯಲ್ಲ, ' ಚಂಡಿ ' ಕ್ಯಾಥರೀನಳು ! ಪತಿ 
ಭಕ್ತಿಯ ಬಗ್ಗೆ ಅವಳು ಕೊಡುವ ಉಪದೇಶದೊಂದಿಗೆ ನಾಟಕ ಮುಗಿಯುತ್ತದೆ. 


4 . ದಿ ಟು ಜೆಂಟಲ್‌ಮೆನ್ ಅಫ್ ವೆರೋನ 
ರಚನೆ : 1594-5, ಮೊದಲ ಪ್ರಕಟನೆ : 1623. 
ಆಕರ : ಅ೦ಶತಃ, ಜಾರ್ಜ್ ದ ಮಾಂಟ್ಮೇಯರನ ಸ್ಪಾನಿಷ್ ಕೃತಿ ' ಲ ಡಯಾನಾ 
ಇನಾಮೊರಾಡ , ಪ್ರಾಯಶಃ ಷೇಕ್ಸ್ಪಿಯರನ ಕಾಲದಲ್ಲಿ ಪ್ರಚಲಿತವಿದ್ದ ಯಂಗ್ ಎ೦ಬವ 
ನಿಂದಾದ ಇಂಗ್ಲಿಷ್ ಅನುವಾದ “ ಫೀಲಿಕ್ಸ್ ಅಂಡ್ ಫಿಲಿಯೋಮೆನ' ದ ಮೂಲಕ. 

ಕಥೆ : ಯೌವನದ ಪ್ರಣಯೋತ್ಪಾಹ, ಅದರ ಏರುತಗ್ಗು , ಸುತ್ತು ಬಳಸುಗಳನ್ನು 
ಕುರಿತ ಲಲಿತ ನಾಟಕ ಇದು . ಅಸಮರ್ಪಕವಾಗಿ , ಅಲ್ಲಲ್ಲಿ ಅಸಹಜವೆನಿಸುವಂತೆ ಬೆಳಸಿದ 
ಕಥಾವಸ್ತು , ಪುಷ್ಟಿ ಸಾಲದ ಪಾತ್ರಗಳು ಮುಂತಾದಕೊರತೆಗಳಿಂದ ಬಳಲಿದರೂ ಒಟ್ಟಿನಲ್ಲಿ 
ನಾಟಕ ಮನೋಹರವೆನಿಸಿಕೊಂಡಿದೆ. ನಡುನಡುವೆ ಮುದ್ದಾದ ಪದ್ಯವಿದೆ. 
- ವೆರೋನ ನಗರದಲ್ಲಿ ಇಬ್ಬರು ಯುವಕ ಮಿತ್ರರು. ಹೆಸರು ಪ್ರೋಟೋಸ್ ಮತ್ತು 
ವ್ಯಾಲಂಟೈನ್ . ಅವರ ಸ್ನೇಹ ಆತ್ಮೀಯ, ಗಾಢ. ವ್ಯಾಲಂಟೈನನಿಗೆ ಊರು ಬೇಸರ 
ವಾಗಿದೆ. ಅವನಿಗೆ ದೇಶ ತಿರುಗಿ ಅನುಭವ ಬೆಳಸಿಕೊಳ್ಳುವ ಬಯಕೆ, ಮಿಲಾನಿಗೆ ಹೊರಡು 
ತ್ತಾನೆ. ಅಲ್ಲಿ ದೊರೆಯ ಆಸ್ಥಾನ ಸೇರಿ, ಕೀರ್ತಿಗೌರವ ಗಳಿಸುವ ಆಲೋಚನೆ ಅವನದು . 
ಆದರೆ ಪ್ರೊಡ್ಯೂಸ್ ಅವನಂತೆ ಊರು ಬಿಡುವ ಸ್ಥಿತಿಯಲ್ಲಿಲ್ಲ. ಅವನು ಅದೇ ಪಟ್ಟಣದ 
ಜೂಲಿಯಾ ಎಂಬವಳನ್ನು ಪ್ರೀತಿಸುತ್ತಿದ್ದಾನೆ. ಈಗಿನ್ನೂ ಒಲವು ಬಲಿಯುತ್ತಿದೆ. 
ಹಠಾತ್ತನೆಊರು ಬಿಟ್ಟರೆ ಪ್ರೇಮದ ಪಾಡೇನಾಗಬೇಕು! 
- ವ್ಯಾಲಂಟೈನ್ ಮಿಲಾನಿಗೆ ಬಂದವನೇ ದೊರೆಯ ಮಗಳಾದ ಸಿಲ್ವಿಯಾಳಲ್ಲಿ 


279 


ಎಒ ಸೇಕ್ಸ್ಪಿಯರಿಗೆ ನಮಸ್ಕಾರ 
ಮೋಹಿತನಾಗುತ್ತಾನೆ. ಅವಳೂ ಅವನಲ್ಲಿ ಅನುರಕ್ತ , ಬಾಯಿ ಬಿಚ್ಚಿ ಆಡದಿದ್ದರೂ ಅದಕ್ಕೆ 
ನಾನಾ ಬಗೆಯಲ್ಲಿ ಅಭಿವ್ಯಕ್ತಿ ಕೊಡುತ್ತಾಳೆ. ಯಾರಿಗೋ ಕಳಿಸಲು ಬೇಕೆ೦ಬ ಆಟ ಹೂಡಿ 
ವ್ಯಾಲಂಟೈನನ್ನು ಪ್ರೇಮಪತ್ರ ಬರೆದುಕೊಡೆನ್ನು ತ್ತಾಳೆ. ಅವನು ಬರೆದುದನ್ನು ಅವನಿಗೇ 
ಹಿಂದಿರುಗಿಸಿ ' ಇವು ನನ್ನ ಬಹುಮಾನ , ಓದಿಕೊ ' ಎನ್ನುತ್ತಾಳೆ. ಆದರೆ ದೊರೆ ಅವಳನ್ನು 
ಧೂರಿಯೊ ಎಂಬವನಿಗೆ ಕೊಟ್ಟು ಮದುವೆ ಮಾಡಬೇಕೆಂದಿದ್ದಾನೆ. ಪ್ಯೂರಿಯೊ ಮೂರ್ಖ. 
ಆದರೂ ಅವನ ಶ್ರೀಮಂತಿಕೆ ದೊರೆಯನ್ನು ಸೆಳೆದಿದೆ. 

ಇತ್ತ ಪ್ರೊಡ್ಯೂಸನ ತಂದೆಗೆ ಅವನ ಪ್ರೇಮವ್ಯವಹಾರ ತಿಳಿಯದು. ಈ ವಯಸ್ಸಿನಲ್ಲಿ 
ಪ್ರವಾಸ ಮಾಡದಿದ್ದರೆ ಯೌವನಕ್ಕೆ ಅವಮಾನವೆಂದು ಚುಚ್ಚಿ , ವ್ಯಾಲಂಟೈನನ ಮೇಲ್ಪಂಕ್ತಿ 
ಯನ್ನನುಸರಿಸಿ ಮಿಲಾನಿಗೆ ಹೋಗಿ ಬಾ ಎಂದು ಒತ್ತಾಯ ಮಾಡಿ ಅಟ್ಟುತ್ತಾನೆ. 
ಹೋಗುವ ಮುನ್ನ ಪ್ರೊಡ್ಯೂಸ್ಜೂಲಿಯಾಳನ್ನು ಕಂಡು, ತಮ್ಮ ಪ್ರೇಮ ಶಾಶ್ವತವೆಂದು 
ಸಾರಿ , ಆ ಸಂಕೇತವಾಗಿ ಉಂಗುರಗಳನ್ನು ವಿನಿಮಯಮಾಡಿಕೊಂಡು ಬೀಳ್ಕೊಳ್ಳು ತ್ತಾನೆ. 

ಅನಿರೀಕ್ಷಿತವಾಗಿ ಬಂದ ಮಿತ್ರನನ್ನು ಕಂಡು ವ್ಯಾಲಂಟೈನನ ಆನಂದಕ್ಕೆ ಮಿತಿ 
ಪಾರವಿಲ್ಲ. ಅವನನ್ನು ಸಿಲ್ವಿಯಾಳಿಗೆ ಪರಿಚಯ ಮಾಡಿಕೊಡುತ್ತಾನೆ. ತನ್ನ ಅವಳ 
ಪ್ರೇಮದ ವಿಷಯ ತಿಳಿಸಿ, ಆ ರಾತ್ರಿ ಅವಳೊಡನೆ ಕದ್ದೊಡಬೇಕೆಂದಿರುವುದನ್ನು ಹೇಳಿ 
ನೆರವು ಬೇಡುತ್ತಾನೆ. ಸಿಲ್ವಿಯಾಳನ್ನು ಕಂಡು ಪ್ರೊಡ್ಯೂಸನ ಬಗೆ ಕದಡುತ್ತದೆ. ಆ 
ಉಬ್ಬರದಲ್ಲಿ ವ್ಯಾಲಂಟೈನ್ ಆಪ್ತಮಿತ್ರನೆಂಬುದನ್ನು , ತನ್ನನ್ನು ನೆಚ್ಚಿದ ಬೇರೆಪ್ರೇಯಸಿ 
ಯಿದ್ದಾಳೆಂಬುದನ್ನು ಅವಗಣಿಸಿ ಸ್ನೇಹಪ್ರೇಮಗಳೆರಡಕ್ಕೂ ಒಮ್ಮೆಲೇ ದ್ರೋಹ ಬಗೆ 
ಯುತ್ತಾನೆ. ಸಿಲ್ವಿಯಾಳನ್ನು ತನಗೇ ದಕ್ಕಿಸಿಕೊಳ್ಳುವ ದುರಾಲೋಚನೆಮೂಡುತ್ತದೆ. 
ಅದಕ್ಕೆ ಉಪಾಯ : ವ್ಯಾಲಂಟೈನನ ಪಲಾಯನತಂತ್ರವನ್ನು ದೊರೆಗೆ ಬಯಲು ಮಾಡು 
ವುದು. ವಿಷಯ ತಿಳಿದ ದೊರೆ ವ್ಯಾಲಂಟೈನನ್ನು ಹುಡುಕಿ ಬಂದಾಗ ಅವನ ಮೇಲಂಗಿ 
ಯೋಳಗೆ ನೂಲೇಣಿಯಿದೆ ;ಸಿಯಾಳಿಗೆ ಬರೆದ ಪಲಾಯನದ ಸೂಚನೆಯಿದೆ. ದೊರೆ 
ಅವನನ್ನು ಕೂಡಲೇ ಗಡೀಪಾರು ಮಾಡುತ್ತಾನೆ. ದುಃಖದಿಂದ ಕುಗ್ಗಿದ ವ್ಯಾಲಂಟೈನ್ 
ಮಿಲಾನನ್ನು ಬಿಟ್ಟು ಹೊರಟು, ದಾರಿಯಲ್ಲಿ ಡಕಾಯಿತರ ಕೈಗೆ ಸಿಕ್ಕಿ ಬೀಳುತ್ತಾನೆ. 
ಅವನಂಥದೇ ಪ್ರೇಮಾಪರಾಧಗಳಿಗೆ ಗುರಿಯಾದ ದೇಶಬಾಹಿರರು ಅವರು. ಆ ಜನ ಈ 
ಯುವಕನ ವರ್ಚಸ್ಸಿಗೆ ಮೆಚ್ಚಿ ತಮ್ಮ ಮುಖಂಡನನ್ನಾಗಿ ಮಾಡಿಕೊಳ್ಳು ತ್ತಾರೆ. 

- ಸಿಲ್ವಿಯಾಳನ್ನು ಗೆಲ್ಲ ಹೊರಟ ಪ್ರೊಡ್ಯೂಸನಿಗೆ ಒಂದು ಅಡ್ಡಿ ಕಳೆಯಿತು. ಇರುವ 
ಇನ್ನೊಂದು ಅಡ್ಡಿಯೆಂದರೆ ಪ್ಯೂರಿಯೊ . ಆ ಮೂರ್ಖನೂ ಒಂದು ಅಡ್ಡಿಯೆ ! 
- ಮಗಳನ್ನು ವ್ಯಾಲಂಟೈನಿಂದ ರಕ್ಷಿಸಿದ ಪ್ರೊಡ್ಯೂಸ್ ಈಗ ದೊರೆಗೆ ನೆಚ್ಚು . 
ಸಿಲ್ವಿಯಾಳ ಮನಸ್ಸು ವ್ಯಾಲಂಟೈನಲ್ಲಿ ಭದ್ರವಾಗಿ ನೆಲೆಯೂರಿದೆಯೆಂದು ದೊರೆ ಬಲ್ಲ. 
ಈಗ ಅದನ್ನು ಥ್ರಿ ಯೊನ ಕಡೆ ತಿರುಗಿಸಬೇಕು. ಇದರ ಸಾಧನೆಯ ದಾರಿಯೆಂದರೆ 
ಅವಳ ಮುಂದೆ ವ್ಯಾಲಂಟೈನನ್ನು ದುರ್ಗುಣಿಯೆಂದು ಹಳಿದು, ಥ್ರಿಯೊನನ್ನು ಹೊಗಳಿಸ 
ಬೇಕು. ಈ ಕೃತ್ಯದಲ್ಲಿ ದೊರೆ ಥ್ರಿಯೊರಿಬ್ಬರೂ ಪ್ರೊಟೊಸನ ನೆರವು ಬೇಡುತ್ತಾರೆ. 
ಸಿಲ್ವಿಯಾ ತನ್ನಂಥವರಿಂದ ಕಳಂಕಿತಳಾಗದಷ್ಟು ಶುದ್ದ ಪವಿತ್ರ ಹೃದಯಳೆಂಬುದನ್ನು 
ಪ್ರೊಡ್ಯೂಸ್ ಬಲ್ಲ. ಆದರೂ ಕ್ಯೂರಿಯೊನ ಒಲವಿಗೆ ನೀರೆರೆವ ನೆಪದಲ್ಲಿ ಸ್ವಾರ್ಥ ಸಾಧಿಸಿ 

280 


ಮೂರ್ಖಕ್ಯೂರಿಯೊ ಸಿಲ್ವಿಯಾಳನ್ನು ವರಿಸುವ ಹುರುಪಿನಲ್ಲಿದ್ದಾನೆ. ಎಡಗೊನೆಯಲ್ಲಿರುವವಳು 

- ಪ್ರೊಡ್ಯೂಸನ ಆಳು ಸೆಬಸ್ಟಿಯನ್ ಆಗಿ ಬಂದ ಜೂಲಿಯಾ, 
ಕೊಳ್ಳಲು ಅವಕಾಶ ಮಾಡಿಕೊಳ್ಳುತ್ತಾನೆ. ಅವಳ ಕಿಟಕಿಯ ಬಳಿ ಥ್ರಿ ಯೊನ ಕಡೆ 
ಯಿಂದ ಪ್ರೇಮಗೀತೆ ಹಾಡಿಸಿ, ಸಿಲ್ವಿಯಾ ಕಾಣಿಸಿಕೊಂಡಾಗ ತನ್ನ ಒಲವನ್ನು ಮುಂದೆ 
ಡ್ಡುತ್ತಾನೆ. ಇವನನ್ನರಿತ ಸೂಕ್ಷ್ಮಬುದ್ದಿ ಯ ಸಿಲ್ವಿಯಾ ' ಸುಳ್ಳ , ಮೋಸಗಾರ' ಎಂದೆಲ್ಲ 
ಬೈಯುತ್ತಾಳೆ. ಇದೇ ಸಮಯಕ್ಕೆ ಪ್ರೊಟ್ಯಸನ ಪ್ರೇಯಸಿ ಜೂಲಿಯಾ ವಿರಹ ತಾಳ 
ಲಾರದೆ ವೆರೋನದಿಂದ ಮಿಲಾನಿಗೆ ಬಂದು ಅಲ್ಲೇ ನಿಂತು ನೋಡುತ್ತಿದ್ದಾಳೆ. ತೊಟ್ಟ 
ವೇಷ ಗಂಡಾಳಿನದು. ಪ್ರಿಯತಮನ ವರ್ತನೆಯಿಂದ ಅವಳಿಗೆ ಬಹಳ ದುಃಖವಾಗುತ್ತದೆ. 

ಮಾರನೆ ದಿನ ಜೂಲಿಯಾ ಸೆಬಸ್ಬಿಯನ್ ಎಂಬ ಹೆಸರಿನಿಂದ ಪ್ರೊಟೊಸನ ಆಳಾಗಿ 
ಕೆಲಸಕ್ಕೆ ಸೇರುತ್ತಾಳೆ. ಅವಳಿಗೆ ಸಿಗುವ ಮೊದಲ ದೌತ್ಯ ಸಿಲ್ವಿಯಾಳನ್ನು ಕಂಡು ಅವನ 
ಉಂಗುರವನ್ನು ಉಡುಗೊರೆಯಾಗಿ ಕೊಟ್ಟು ಬರುವುದು . ವ್ಯಂಗ್ಯವೆಂದರೆ ಆ ಉಂಗುರ 
ಜೂಲಿಯಾಳದೆ ! ಹಿಂದೆ ವೆರೋನ ಬಿಟ್ಟು ಹೊರಡುವಾಗ ಒಲವಿನ ಗುರುತಾಗಿ ಅವನ 
ಬೆರಳಿಗೆ ತೊಡಿಸಿದ್ದು ದು . ಸಿಲ್ವಿಯಾ ಉಡುಗೊರೆಯನ್ನು ಒಪ್ಪದೆ ' ಆಳು ಸೆಬಸ್ವಿ ಯನ್ ' 
ನಿಗೇ ಅದನ್ನು ಬಹುಮಾನವಾಗಿ ಕೊಟ್ಟು ಬಿಡುತ್ತಾಳೆ. 
- ಸಿಲ್ವಿಯಾಳ ನೆಚ್ಚಿನವರಲ್ಲಿ ಸರ್ ಎಗ್ಧಮರ್‌ ಎಂಬವನೊಬ್ಬ. ಆತ ಪ್ರೇಮತತ್ವದ 
ಬದ್ದ ಆರಾಧಕ. ಹಿಂದೆ ಅವನು ಒಬ್ಬಳನ್ನು ಪ್ರೇಮಿಸಿದ್ದ ; ಅವಳು ಅಕಾಲಮರಣಕ್ಕೆ 
ತುತ್ತಾಗಿ ಸತ್ತಳು. ಅಂದಿನಿಂದ ಪ್ರೇಮಿಗಳಿಗೆ ಅವನ ಸೇವೆ, ಸಹಾಯ ಮೀಸಲು. 
ಅವನ ನೆರವಿನಿಂದ ಸಿಲ್ವಿಯಾ ಮಿಲಾನಿನಿಂದ ತಲೆ ತಪ್ಪಿಸಿಕೊಂಡು ನಲ್ಲನನ್ನು ಕೂಡಲು 
ಹೋಗುತ್ತಾಳೆ. ಪ್ರೊಡ್ಯೂಸ್ ಸೆಬಸ್ಟಿಯನನೊಂದಿಗೆ ಅವಳನ್ನು ಬೆನ್ನಟ್ಟುತ್ತಾನೆ. 

281 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಸಿಲ್ವಿಯಾ ದಾರಿಯಲ್ಲಿ ಡಕಾಯಿತರ ಕೈಗೆ ಸಿಕ್ಕಿ ಬೀಳುತ್ತಾಳೆ. ಪ್ರೊಡ್ಯೂಸ್ ಅವಳನ್ನು 
ರಕ್ಷಿಸಿ, ಆ ಉಪಕಾರದ ಅವಕಾಶ ಪಡೆದು ತನಗೆ ಒಲಿಯೆನ್ನು ತ್ತಾನೆ. ಅವಳು ಒಪ್ಪಳು. 
ಅವನು ಇನ್ನೇನು ಅವಳ ಮೇಲೆ ಬಲಾತ್ಕಾರ ಮಾಡಬೇಕು, ಆ ಹೊತ್ತಿಗೆ ವ್ಯಾಲಂಟೈನ್ 
ಅಲ್ಲಿ ಕಾಣಿಸಿಕೊಂಡು ಪ್ರೊಡ್ಯೂಸನನ್ನು ಮಿತ್ರದ್ರೋಹಕ್ಕಾಗಿ ನಿಂದಿಸುತ್ತಾನೆ. ತಪ್ಪಿನ 
ಅರಿವಾಗಿ ಪ್ರೊಡ್ಯೂಸ್ ಕ್ಷಮೆ ಬೇಡುತ್ತಾನೆ. ವ್ಯಾಲಂಟೈನ್ ಕ್ಷಮಿಸಿದ್ದೇ ಅಲ್ಲದೆ ಸಿಲ್ವಿಯಾ 
ಳನ್ನು ಅವನಿಗೇ ಬಿಟ್ಟು ಕೊಡಲು ಮುಂದಾಗುತ್ತಾನೆ. ಅ೦ಥ ಅತಿರೇಕದ ಔದಾರ 
ಅವನದು ! ಇದು ಆಳಿನ ವೇಷದ ಜೂಲಿಯಾಳಿಗೆ ಘಾತಕ ಸಂಗತಿ. ಅವಳು ಮೂರ್ಛ 
ಹೋಗುತ್ತಾಳೆ. ಎದ್ದ ಮೇಲೆ ಸಿಲ್ವಿಯಾಳಿಗೆ ಪ್ರೊಡ್ಯೂಸ್ ಕಳಿಸಿದ್ದ ಉಂಗುರವನ್ನು 
ಹಿಂದಿರುಗಿಸುವ ನೆಪದಲ್ಲಿ, ಅನನು ತನಗೆ ಕೊಟ್ಟಿದ್ದ ಉಂಗುರವನ್ನು ಕೈಲಿಟ್ಟು ತನ್ನ 
ಗುರುತು ತಿಳಿಸುತ್ತಾಳೆ. ಪ್ರೊಸನಿಗೆ ಅವಳನ್ನು ಕಂಡು ಪ್ರೇಮ ಮರುಕಳಿಸುತ್ತದೆ. 
ಅವಳು ಅವನನ್ನು ಕ್ಷಮಿಸಿ, ಮತ್ತೆ ತನ್ನ ಒಲವಿನ ತೆಕ್ಕೆಗೆ ಕರೆದುಕೊಳ್ಳುತ್ತಾಳೆ. 

ದೊರೆ ಮತ್ತು ಥ್ರಿಯೊರು ಸಹ ಸಿಲ್ವಿಯಾಳನ್ನು ಹುಡುಕುತ್ತ ಆ ಕಾಡಿಗೆ ಬಂದು , 
ಡಕಾಯಿತರ ಕೈಗೆ ಸಿಕ್ಕಿ ಬೀಳುತ್ತಾರೆ. ಅವರನ್ನು ವ್ಯಾಲಂಟೈನನ ಮುಂದೆ ಹಾಜರು 
ಪಡಿಸಲಾಗುತ್ತದೆ. ಸಿಲ್ವಿಯಾಳನ್ನು ಕಂಡೊಡನೆ ಥ್ರಿಯೊ ಅವಳ ಮೇಲೆ ಹಕ್ಕು 
ಸ್ಥಾಪಿಸುತ್ತಾನೆ. ವ್ಯಾಲಂಟೈನ್ ಅವನನ್ನು ಎದುರಿಸಿದಾಗ, ಆ ಗಂಡು ಒಲ್ಲದ ಹೆಣ್ಣಿ 
ಗಾಗಿ ಜೀವ ತೊರೆಯುವ ಮೂರ್ಖ ನಾನಲ್ಲ ಎಂದು ಹಿಂಜರಿಯುತ್ತಾನೆ. ದೊರೆ ಅವನ 
ಹೇಡಿತನಕ್ಕೆ ಶಪಿಸಿ, ಸಿಲ್ವಿಯಾಳನ್ನು ವ್ಯಾಲಂಟೈನನಿಗೆ ಕೊಟ್ಟು ಲಗ್ನ ಮಾಡುತ್ತಾನೆ. 

ಪ್ರೊಡ್ಯೂಸನ ಆಳು ಲಾನ್ಸ್ ತನ್ನ ನಾಯಿ 'ಕ್ರಾಬ್ ' ನೊಂದಿಗೆ ನಾಟಕಕ್ಕೆ ನಗೆ 
ಒದಗಿಸುತ್ತಾನೆ ( ಪುಟ 229 ), 


5 . ಲವ್ ಲೇಬರ್ ಲಾಸ್ಟ್ 
ರಚನೆ : 1594 -5, ಮೊದಲ ಪ್ರಕಟನೆ : 1598. 
ಕವಿಯ ಸ್ವತಂತ್ರ ಕೃತಿ ಇದು. ಹಾಗೆ ಆಕರವಿಲ್ಲದೆ ಬರೆದ ಮೂರರಲ್ಲಿ ಇದೊಂದು. 
ಇಲ್ಲಿನ ಬಿರೂನ್, ಲಾಂಗವಿಲ್ ಮತ್ತು ದುಮೇನರು ಅಂದಿನ ಜೀವಂತ ವ್ಯಕ್ತಿಗಳು. 
ಹಲವು ಸಮಸಾಮಯಿಕ ಸಂಗತಿಗಳ ಪ್ರಸ್ತಾಪ ಬರುವುದು ಈ ನಾಟಕದ ಒಂದು ವಿಶೇಷ. 

ಕಥೆ : ಇದು ಒಂದು ಯುವೋತ್ಸಾಹದಿಂದ ಕೂಡಿದ ರಮ್ಯ ಪ್ರೇಮದ ನಾಟಕ. 
ಕಥೆಯ ಕಟ್ಟಡ ಶಿಥಿಲ , ಪಾತ್ರಪೋಷಣೆ ದುರ್ಬಲ, ಕಾವ್ಯಶೈಲಿ ಪ್ರಾಸ,ಶ್ಲೇಷೆಗಳಿಂದ 
ಪರಿಪ್ಪು ತವಾದ ಅತಿರೇಕ, ಆದರೂ ( ಆಪೆರಾ' ಮಾದರಿಯ ಒಂದು ವಿಶಿಷ್ಟ ಗೀತಗುಣ ಈ 
ಕೊರತೆಗಳೆಲ್ಲವನ್ನೂ ಮರಸಿ, ನಾಟಕಕ್ಕೆ ಕನಸಿನ ಕಳೆಕೊಟ್ಟು ಬೆಳಗಿದೆ. 

ನವಾರ್ ಫ್ರಾನ್ಸಿನಸಮೀಪದ ಪುಟ್ಟ ರಾಜ್ಯ , ಫರ್ಡಿನೆಂಡ್ ಅಲ್ಲಿನ ದೊರೆ. ಬಿರೂನ್ , 
ಲಾಂಗವಿಲ್ ಮತ್ತು ದುಮೇನ್ ಅವನ ಆಪ್ತರು. ಒಮ್ಮೆ ದೊರೆ ಈ ಆಪ್ತರ ಜತೆಗೂಡಿ 
ರಾಜಾಸ್ಥಾನವನ್ನು ಜೀವನಕಲೆಯ ಪರಿಷತ್ತನ್ನಾಗಿ ಪರಿವರ್ತಿಸುವ ಶಪಥತೊಡುತ್ತಾನೆ. 
ಅದರ ಪ್ರಕಾರ ಮೂರು ವರ್ಷಗಳ ಕಾಲ ಎಲ್ಲರೂ ಅಧ್ಯಯನದಲ್ಲಿ ತೊಡಗಬೇಕು. ಆ 


282 . 


ಲವ್ ಲೇಬರ್ ಲಾಸ್ಟ್ - 
ಅವಧಿಯಲ್ಲಿ ಊಟನಿದ್ದೆಗಳನ್ನು ಕಡಿಮೆಮಾಡಿ , ಹೆಂಗಸರೊಡನೆ ಮಾತು ಸಹ ಆಡದಷ್ಟು 
ಕಟ್ಟು ಪಾಡಿನಲ್ಲಿರಬೇಕೆಂದು ನೇಮು, ಬಿರೂನ್ ಮಾನವ ಸ್ವಭಾವವನ್ನು , ಅದರ ಅವಶ್ಯಕತೆ 
ಗಳ ಒತ್ತಾಯವನ್ನು ಬಲ್ದಾತ. ಮೂರು ವರ್ಷಗಳಲ್ಲಿ ಮೂರು ಸಾವಿರ ಸಲ ಕಟ್ಟು 
ಮುರಿಯಬೇಕಾಗಬಹುದೆಂದು ಅವನಿಗೆ ಭಯ ! ಆದರೂ ಎಲ್ಲರೂ ನೇಮಕ್ಕೆ ಒಪ್ಪುತ್ತಾರೆ. 

ದೊರೆಗೆ ಬೇಕಾದವರಲ್ಲಿ ಆರ್ನಾಡೊ ಎಂಬವನು ಒಬ್ಬ. ಅವನು ಸ್ಪೇನಿನವನು, 
ಹಿಂದೆ ಸೈನಿಕನಾಗಿದ್ದನಂತೆ , ಮೋಜಿನ ಮನುಷ್ಯ , ಬಲು ಬಡಾಯಿಯ ಬಾಯಿ . ಅವನ 
ಮಾತಿನ ಬೆಡಗಿಗೆ ದೊರೆ ಮರುಳಾಗಿದ್ದಾನೆ. ನೇಮದ ಅವಧಿಯಲ್ಲಿ ಮನೋರಂಜನೆಯ 
ಅಗತ್ಯ ಬಿದ್ದರೆ ಅವನ ಹರಟೆ ಕೇಳುವುದೆಂದುಕೊಳ್ಳುತ್ತಾರೆ, ದೊರೆ ಮತ್ತು ದೊರೆಜನ. 

ಇನ್ನೂ ನೇನು ಆಚರಣೆಗೆ ಬರುವುದಕ್ಕಿಲ್ಲ, ಅದನ್ನು ಮುರಿದ ಒಂದು ಪ್ರಸಂಗ 
ದೊರೆಗೆ ವರದಿಯಾಗುತ್ತದೆ. ದೊರೆಯ ಊಳಿಗದವನಾದ ಕಾಸ್ವರ್ಡ್ ಜಾಕ್‌ ನಟ ಎಂಬ 
ಹಳ್ಳಿಯ ಹೆಣ್ಣಿನೊಂದಿಗೆ ಸಂಗ ಬೆಳಸಿದ್ದಾನೆ. ಇದನ್ನು ಪತ್ತೆ ಹಚ್ಚಿ ದೊರೆಗೆ ಸುದ್ದಿ ತಿಳಿಸು 
ನವನು ಆರ್ಮಾಡೊ . ಕಾಸ್ಟರ್ಡನಿಗೆ ಒಂದು ವಾರ ಕಾಲ ಆರ್ಮಾಡೊನಕೈಸೆರೆಯಲ್ಲಿದ್ದು 
ಹೊಟ್ಟು ನೀರಿನ ಮೇಲೆ ಕಾಲಹಾಕಬೇಕೆಂಬ ಶಿಕ್ಷೆಯಾಗುತ್ತದೆ. 

ದೊರೆ, ದೊರೆಜನರ ಸತ್ವ ಪರೀಕ್ಷೆಗೋ ಎಂಬಂತೆ, ಅವರು ನೇಮಕ್ಕೆ ತೊಡಗುವ 
ಹೊತ್ತಿಗೆ ಫ್ರಾನ್ಸಿನ ರಾಜಕುಮಾರಿ ರಾಜಕಾರದ ಮೇಲೆ ನವಾರಿಗೆ ಬರುತ್ತಾಳೆ. 
ಅವಳೊಡನೆ ರಾಸಲೈನ್ , ಮರಿಯಾ, ಕ್ಯಾಥರೀನ್ ಎ೦ಬ ಮೂವರು ಸಖಿಯರಿದ್ದಾರೆ. 
ಎಲ್ಲರೂ ಚೆಲುವೆಯರು, ಮದುವೆಗೆ ಹದನಾದ ವಯಸ್ಸು . ದೊರೆಗೆ ಈಗ ಪೀಕಲಾಟ! 
ರಾಜಕುಮಾರಿ ರಾಜದೂತಿಯಾಗಿ ಬಂದಿರುವುದರಿಂದ ಅವಳನ್ನು ನೋಡದೆ ಇರುವಂತಿಲ್ಲ. 
ನೋಡಿ, ಮಾತಾಡಿ, ಜತೆಗಿದ್ದರೆ ವ್ರತಭಂಗ ಅರಮನೆಯ ಬದಲು , ಹೆಬ್ಬಾಗಿಲಾಚೆ 
ಉದ್ಯಾನದಲ್ಲಿ ಗುಡಾರ ಹಾಕಿಸಿ ಅವರಿಗೆ ಅಲ್ಲಿ ಬಿಡಾರ ಮಾಡಿಕೊಡುತ್ತಾನೆ. ರಾಜ 
ಕಾರದ ಮೇಲೆ ದೊರೆ ರಾಜಕುಮಾರಿಯನ್ನು ಆಗಾಗ ನೋಡಬೇಕಾಗಿ ಬರುತ್ತದೆ. 
ನೋಡಿದಷ್ಟೂ ಅವಳಿಗೆ ಮಾರುಹೋಗುತ್ತಾನೆ. ಅವನಂತೆಯೇ ಅವನ ಆಪ್ತರಲ್ಲಿ 
ಒಬ್ಬೊಬ್ಬನೂ ರಾಜಕುಮಾರಿಯ ಬಳಗದ ಒಬ್ಬೊಬ್ಬಳಲ್ಲಿ ಮೋಹಿತನಾಗುತ್ತಾನೆ: 
ಬಿರೂನ್ ರಾಸಲೈನಳಲ್ಲಿ, ಲಾ೦ಗವಿಲ್ ಮರಿಯಾಳಲ್ಲಿ, ದುಮೇನ್ ಕ್ಯಾಥರೀನಳಲ್ಲಿ ! 

ಜಾಕ್‌ ನೆಟಳನ್ನು ಕೂಡಿದ್ದನೆಂದು ಕಾಸ್ವರ್ಡನಿಗೆ ಶಿಕ್ಷೆಕೊಡಿಸಿದ ಆರ್ಮಾಡೋ ಸ್ವತಃ 
ತಾನೇ ಆ ಅಪರಾಧದ ಸವಿ ಬಯಸದೇ ಇಲ್ಲ . ಅವನ ಪ್ರೇಮಿಯೇ , ಅದೂ ಜಾಕ್ 
ನೆಟಳಲ್ಲೇ ! ಅವನ ಬೇನೆ ಅವಳನ್ನು ಕುರಿತು ಕಾವ್ಯ ಬರೆಯುವಷ್ಟರವರೆಗೂ ಹೋಗಿದೆ. 
ಒಂದು ಪ್ರೇಮಪತ್ರ ಬರೆದು ಅದನ್ನು ಕಾಸ್ವರ್ಡನ ಮುಖಾಂತರವೇ ಜಾಕ್‌ ನೆಟಳಿಗೆ 
ಕಳಿಸುತ್ತಾನೆ. ಆ ಸೇವೆ ಮಾಡಲು ಒಪ್ಪಿದ್ದಕ್ಕೆ ಕಾಸ್ಟರ್ಡನಿಗೆ ಸಿಗುವ ಪ್ರತಿಫಲವೆಂದರೆ 
ವಾರದ ಸೆರೆಯಿಂದ ವಿಮುಕ್ತಿ , ಕಾಸ್ವರ್ಡ್ ಪತ್ರ ಕೊಂಡುಹೊರಟಿರುವಾಗ ಅಕಸ್ಮಾತ್ತಾಗಿ 
ಬಿರೂನನ ಭೇಟಿಯಾಗುತ್ತದೆ. ಅವನೂ ಕಾಸ್ವರ್ಡನ ಕೈಯಲ್ಲಿ ಒಂದು ಲಕೋಟೆಯಿಟ್ಟು 
ಅದನ್ನು ರಾಸಲೈನಳಿಗೆ ತಲಪಿಸಲು ಹೇಳುತ್ತಾನೆ. ಕಾಸ್ಟರ್ಡ್ ನಿರಕ್ಷರ ಕುಕ್ಷಿ, ಆ ಬೆಪ್ಪನ 
ಕೈಯಲ್ಲಿ ಪತ್ರಗಳೆರಡೂ ಅದಲುಬದಲಾಗುತ್ತವೆ. ಪರಿಣಾಮವಾಗಿ ರಾಸಲೈನಳಿಗೆ 
ಸಿಗುವುದು ಆರ್ನಾಡೋ ಜಾಕ್‌ ನೆಟಳಿಗೆ ಬರೆದ ಪ್ರೇಮಗಾಥ ! ಅದರ ನಾಗಾಡಂಬರ , 


283 


ಫ್ರಾನ್ಸಿನ ರಾಜಕುಮಾರಿ ಮತ್ತು ನವಾರಿನ ದೊರೆ ಫರ್ಡಿನೆಂಡ್ 
ಅಲಂಕಾರಗಳು ರಾಸಲೈನ್ ಮತ್ತು ಅವಳ ಸಂಗಾತಿಗಳಿಗೆ ಮನೋರಂಜನೆ ಕೊಡುತ್ತವೆ. 

ಜಾಕ್‌ ನೆಟಳಿಗೂ ಓದುಬರೆಹ ಬಾರದು. ಕಾಸ್ಟರ್ಡ್ ತಪ್ಪಿ ತಂದುಕೊಟ್ಟ ಬಿರೂನನ 
ಲಕೋಟೆಯನ್ನು ಊರಿನ ಉಪಾಧ್ಯಾಯ ಹಾಲಫಡ್ನಿಸ್‌ನಲ್ಲಿಗೆ ಕೊಂಡು ಹೋಗಿಓದಿ 
ಹೇಳೆನ್ನು ತಾಳೆ. ಅದರಲ್ಲಿ ಪ್ರೇಮಸಂಬಂಧವಾದ ಒಂದು ಸಾನೆಟ್ ಇದೆ. ಹಾಲಫಡ್ನಿಸ್ 
ಪಂಡಿತನಕ್ಕಿ ! ತನ್ನ ವಿದ್ವತ್ತಿನ ಪ್ರದರ್ಶನ ಮಾಡುವುದೆಂದರೆ ಅವನಿಗೆ ಬಲು ಆಸೆ. ಅದನ್ನು 
ಓದಿ ವಿಶ್ಲೇಷಿಸಿ ಜಿಜ್ಞಾಸೆ ನಡಸಿ, ಅದು ದೊರೆಜನರಲ್ಲೊಬ್ಬನ ವಿಳಾಸಕ್ಕಿರುವುದರಿಂದ 
ಹೋಗಿದೊರೆಗೆ ತಲಪಿಸೆಂದು ಜಾಕ್‌ ನೆಟಳನ್ನು ಕಳಿಸುತ್ತಾನೆ. 

ಇತ್ತ ದೊರೆಗೂ ಅವನ ಆಪ್ತರಿಗೂ ಪ್ರೇಮದ ಗುಂಗು ತಲೆಗೆ ಹೊಕ್ಕು, ಕಣ್ಣು 
ತೇಲುತ್ತಿದೆ. ಎಲ್ಲರೂ ಸಂಭಾವಿತರೇ ! ಯಾರಿಗೂ ತಾವು ಪಾಲಿಸಲು ಒಪ್ಪಿದ್ದ ನೇಮದ 
ಪರಿವೆಯಿಲ್ಲ. ಅವರೆಲ್ಲರೂ ಗುಟ್ಟಾಗಿ ತಮ್ಮ ತಮ್ಮ ಪ್ರಿಯತಮೆಯರ ಮೇಲೆ ಸಾನೆಟ್ 
ಬರೆಯಲುತೊಡಗಿದ್ದಾರೆ. ದೊರೆ ಕವಿತೆ ಕಟ್ಟುತ್ತಿರುವುದು ಬಿರೂನನ ಕಣ್ಣಿಗೆ ಬೀಳುತ್ತದೆ. 
ಅದೇ ರೀತಿ ಲಾ೦ಗವಿಲ್ ಬರೆದು ಗುನುಗುತ್ತಿರುವುದು ಬೇರೆ ಬೇರೆ ಅವಿತು ನೋಡುತ್ತಿರುವ 
ದೊರೆ, ಬಿರೂನರಿಗೆ ಕಾಣಿಸುತ್ತದೆ. ಹಾಗೆಯೇ ದುಮೇನ್ ಕಬ್ಬ ಹೊಸೆಯುತ್ತಿರುವುದನ್ನು 
ಉಳಿದ ಮೂವರೂ ನೋಡುತ್ತಾರೆ. ಲಾಂಗವಿಲ್ ನರಸಿನಿಂದ ಹೊರಬಂದು ದುಮೇ 
ನನ್ನು ಅವನ ಆತ್ಮವಂಚನೆಗೆ ಖಂಡಿಸುತ್ತಾನೆ. ದೊರೆ ಕಾಣಿಸಿಕೊಂಡು ಅವರಿಬ್ಬರನ್ನೂ 
ಅದೇ ಕಾರಣಕ್ಕೆ ಧಿಕ್ಕರಿಸುತ್ತಾನೆ. ಸಮಯ ಕಾಯುತ್ತಿದ್ದ ಬಿರೂನ್‌ ಹೊರಬಿದ್ದು ತಾನು 
ಮಹಾ ಸಭ್ಯನೆಂಬಂತೆ ಉಳಿದ ಮೂವರನ್ನೂ ಕಪಟಗಳೆಂದು ಟೀಕಿಸುತ್ತಾನೆ. ಇದೇ 

284 


sh ರೋಮಿಯೊ ಆಂಡ್ ಜೂಲಿಯೆಟ್ 
ಸಮಯಕ್ಕೆ ಜಾಕ್‌ ನೆಟ ಕೈಯಲ್ಲಿ ಬಿರೂನ್ ರಾಸಲೈನಳಿಗೆ ಕಳಿಸಿದ್ದ ಕವಿತೆಯ ಸಾಕ್ಷ 
ಹಿಡಿದು ಅಲ್ಲಿ ಹಾಜರಾಗಬೇಕೆ ! ಅವನ ಗುಟ್ಟೂ ಬಯಲಾಗುತ್ತದೆ. ಯೌವನದ ಬಿಸಿ 
ರಕ್ತಕ್ಕೆ ಮುಪ್ಪಿನ ನೇಮಗಳು ಒಗ್ಗವೆಂದು ಖಚಿತವಾಗಿ ನಾಲ್ವರೂ `ಸ್ತ್ರೀಯೇ ಸರ್ವಸ್ವ , 
ಪ್ರಪಂಚಪೋಷಕವಾದ ಸಾಹಿತ್ಯ , ಕಲೆ, ಪರಿಷತ್ತುಗಳೆಲ್ಲ ಅವಳಲ್ಲೇ ಇವೆ ' ಎಂಬ 
ತೀರ್ಮಾನಕ್ಕೆ ಬರುತ್ತಾರೆ! ನಾಟಕ, ಕುಣಿತಗಳಿಂದ ತಮ್ಮ ತಮ್ಮ ನಲ್ಲೆಯರನ್ನು ಬಹಿರಂಗ 
ವಾಗಿ ಪ್ರೀತಿಸಿ ಒಲಿಸಿಕೊಳ್ಳುವ ಯೋಜನೆ ಹಾಕುತ್ತಾರೆ. ಮೊದಲು ಉಡುಗೊರೆಗಳನ್ನು 
ಕಳಿಸಿಕೊಟ್ಟು, ನಂತರ ರಷ್ಯನರಂತೆ ವೇಷ ಮರಸಿ ಅವರನ್ನು ಹೋಗಿಕಾಣುವ ಸಂಚು 
ಹೂಡುತ್ತಾರೆ. ಈ ಸುದ್ದಿ ತಿಳಿದ ಚದುರೆಯರು ಮೊಗವಾಡ ಕಟ್ಟಿಕೊಂಡು ಅವರನ್ನು 
ಬರಮಾಡಿಕೊಳ್ಳುತ್ತಾರೆ. ದೊರೆಜನಕ್ಕೆ ಹುಡುಗಿಯರಲ್ಲಿ ಯಾರು ಯಾರೆಂದು ಗುರುತು 
ಹತ್ತದು! ಒಬ್ಬೊಬ್ಬನೂ ತನ್ನವಳಲ್ಲದ ಬೇರೆಯವಳೊಡನೆ ಕೂಡಿ, ಪ್ರೇಮ ತೋಡಿ 
ಕೊಳ್ಳುತ್ತಾನೆ! ಆ ಸರಸಗಾತಿಯರದು ಚುರುಕಿನ ನಾಲಿಗೆ, ಮಾತಿಗೆ ಮರುಮಾತಾಡಿ 
ದೊರೆಜನರನ್ನು ಸೋಲಿಸಿ, ಗೇಲಿಮಾಡಿ ಅಟ್ಟು ತ್ತಾರೆ. ದೊರೆಜನ ವೇಷ ಕಳಚಿ ಮತ್ತೆ 
ಅಲ್ಲಿಗೆ ಬಂದಾಗ ತಮ್ಮ ಬೆಪ್ಪು ತಿಳಿದು ಅವರು ಹೆಚ್ಚಾಗುತ್ತಾರೆ. 

ದೊರೆ ರಾಜಕುಮಾರಿಯನ್ನು ನೋಡ ಹೋಗಲಿರುವನೆಂದು ತಿಳಿದ ಆರ್ನಾಡೊ 
ಅವರಿಗಾಗಿ ' ನವಮಹಾರತ್ನಗಳು' ಎಂಬ ದೃಶ್ಯಾವಳಿಯ ಪ್ರದರ್ಶನಕ್ಕೆ ಸಿದ್ದತೆ ಮಾಡಿ 
ದ್ದಾನೆ; ಹಾಲಫಡ್ನಿಸ್, ಕಾಸ್ಟರ್ಡ್, ಊರ ಪಾದ್ರಿ ನಥಾನಿಯಲ್ ಮೊದಲಾದವರು 
ಅದರ ಪಾತ್ರವರ್ಗ : ಒಬ್ಬ ಹೆಕ್ಟರ್ , ಇನ್ನೊಬ್ಬ ಪಾಂಪೆ, ಮತ್ತೊಬ್ಬ ಹರ್ಕ್ಯುಲೀಸ್ , 
ಇತ್ಯಾದಿ. ಗಂಭೀರವೆಂದು ಉದ್ದೇಶಿಸಿದ ಪ್ರದರ್ಶನ ಹುಚ್ಚಾಟವಾಗಿ ನಗೆಗೀಡಾಗುತ್ತದೆ. 

ಇದೇ ಹೊತ್ತಿಗೆ, ಯೌವನ, ಪ್ರಣಯಗಳ ಚೆಲ್ಲಾಟದ ಈ ಸ್ವಪ್ನ ಪ್ರಪಂಚ ಅಶಾಶ್ವತ 
ವೆಂದು ತೋರಿಸಲೋ ಎಂಬಂತೆ , ಅದನ್ನು ಕೂರ ವಾಸ್ತವ ಜಗತ್ತಿಗೆ ಇಳಿಸುವ ಒಂದು 
ಸುದ್ದಿ ಬರುತ್ತದೆ. ರಾಜಕುಮಾರಿಯ ತಂದೆ ಹಠಾತ್ತನೆ ಸತ್ತಿದ್ದಾನೆ. ಅವಳು ಸಖಿಯ 
ರೊಡನೆ ಹೊರಟು ನಿಲ್ಲುತ್ತಾಳೆ. ರಾಜಕುಮಾರಿ ಮತ್ತು ಅವಳ ಸಖಿಯರು ತನ್ನ ನ್ಯೂ 
ದೊರೆಜನರನ್ನೂ ವರಿಸಲೊಪ್ಪಬೇಕೆಂದು ದೊರೆ ಫರ್ಡಿನೆಂಡ್ ಕೇಳಿಕೊಳ್ಳುತ್ತಾನೆ. ಆದರೆ 
ಮೊದಲು ಅವರ ವ್ರತಭಂಗಕ್ಕೆ ಪ್ರಾಯಶ್ಚಿತ್ತವಾಗಬೇಕು. ಒಂದು ವರ್ಷ, ಮತ್ತೆ 
ಮೇಲೊಂದು ದಿನದವರೆಗೆ ಅವರ ಪ್ರೇಮ ಹಾಗೆಯೇ ಉತ್ಕಟವಾಗಿ ಉಳಿದರೆ ಆಗ ತಮ್ಮ 
ಇಚ್ಛೆ ತಿಳಿಸುವುದಾಗಿ ಹೇಳಿ, ರಾಣಿಯ ಪರಿವಾರದವರು ದೊರೆಜನರ ಆಶಾಭಂಗಮಾಡಿ 
ಬೀಳ್ಕೊಡುತ್ತಾರೆ. ಆರ್ಮಾಡೊನ ನಾಟಕ ಮಂಡಳಿ ವಸಂತ- ಶಿಶಿರಗಳನ್ನು ಕುರಿತು 
ಮಂಗಳ ಹಾಡಿ ಮುಗಿಸುತ್ತಾರೆ ( ಪುಟ 179) . 


6. ರೋಮಿಯೊ ಅಂಡ್ ಜೂಲಿಯೆಟ್ 
ರಚನೆ : 1595- 6, ಮೊದಲ ಪ್ರಕಟನೆ : 1597. 
ಆಕರಗಳು : ಇಟಾಲಿಯನ್ ಕಾದಂಬರಿಗಾರರಾದ ಮಸೂಚಿಯೊ , ಬ್ಯಾಂಡೆಲೊ ಮೊದಲು 
ಈ ಕಥೆ ಬರೆದರು ; ಬ್ಯಾಂಡೆಲೊನ ಕೃತಿಯನ್ನು ಬೆಲ್ಫಾರ್ , ಪಿಯರ್ ಬೋಆಸ್ತಿವೊ 


285 


> ಷೇಕ್ಸ್ಪಿಯರಿಗೆ ನಮಸ್ಕಾರ ಎk 
ಫ್ರೆಂಚಿಗೆ ಅನುವಾದಿಸಿದರು . ಇವನ್ನು ಅವಲಂಬಿಸಿ ಆರ್ಥರ್ಬೂಕ್ ಇಂಗ್ಲಿಷ್‌ನಲ್ಲಿ ' ದಿ 
ಮ್ಯಾಜಿಕಲ್ ಹಿಸ್ಟರಿ ಆಫ್ ರೋಮಿಯಸ್ ಅಂಡ್ ಜೂಲಿಯೆಟ್ ' ಎಂಬ ಕವಿತೆ ಬರೆದ ; 
ವಿಲಿಯಂ ಪೇಂಟರ್‌ ತನ್ನ ' ಪ್ಯಾಲೆಸ್ ಅಫ್ ಫೆಷರ್ ' ನಲ್ಲಿ ಕಥೆ ಹೇಳಿದ. ಬಹುತರ 
ಆರ್ಥರನ ಕವಿತೆ ಷೇಕ್ಸ್ಪಿಯರನ ನಾಟಕಕ್ಕೆ ಆಧಾರವಾಗಿದೆ. 

ಕಥೆ : ಪರಿಚಯವೇ ಬೇಡದಷ್ಟು ಸುಪ್ರಸಿದ್ಧವಾದ ಕೃತಿ ಇದು. ಇಲ್ಲಿ ಪರಿಸರದ 
ಪೆಟ್ಟಿಗೆಸಿಕ್ಕಿ ದುರಂತವಾಗುವ ಉದಾತ್ತ ರಮ್ಯ ಪ್ರೇಮದ ಮರ್ಮಸ್ಪರ್ಶಿಯಾದ ಚಿತ್ರಣ 
ವಿದೆ. ಕವಿಯದು ಈಗ ಪಳಗಿದ ಕೈ . ಎಂತಲೇ ಇಲ್ಲಿನ ಕಾವ್ಯ ಮಧುರ, ಸುಂದರ. 
ಪಾತ್ರಗಳೂ ಮೈದುಂಬಿ ಬಂದಿವೆ . 

ವೆರೋನ ನಗರದಲ್ಲಿ ಎರಡು ಗಣ ಮನೆತನಗಳು ಒಂದು ಮಾಂಟೆಗೂರದು, 
ಇನ್ನೊ೦ದು ಕ್ಯಾಪುಲೆಟರದು. ಇವರ ನಡುವೆ ಎಂದೆಂದೂ ತೀರದ ಹಳೆಯ ಹಗೆತನ. 
ಒಂದು ಮನೆಯವರು ಇನ್ನೊ೦ದು ಮನೆಯವರಿಗೆ ಎದುರಾದರೆ ಕಾಲುಕೆರೆದು ಜಗಳಕ್ಕಿಳಿ 
ಯುತ್ತಾರೆ, ಹಾದಿಬೀದಿಗಳಲ್ಲೇ ಹೊಡೆದಾಟವಾಗಿ ತಲೆಗಳು ಉರುಳುತ್ತವೆ. ಇದನ್ನು 
ನೋಡಿಬೇಸತ್ತ ದೇಶದ ಅರಸು ಹಾಗೆ ಕಚ್ಚಾಡಿದವರಿಗೆ ಮರಣದಂಡನೆ ಸಾರಿದ್ದಾನೆ. 

ರೋಮಿಯೊ ಮಾಂಟೆಗೂರ ಹಿರಿ ಮಗ, ಸುಕುಮಾರ , ಸಭ್ಯ , ಅವನಿಗೆ ರಾಸಲೈನ್ 
ಎಂಬ ಚೆಲುವೆಯಲ್ಲಿಮೋಹ. ಅವಳು ಒಲಿಯಳು. ಆ ಭ್ರಮಣೆಯಲ್ಲಿ ನಿಲ್ಲ, ಕೂರ; 
ಅರಿವು ಮರೆತು ಅಲೆದಾಡುತ್ತಿದ್ಯಾನೆ. ಮಿತ್ರ ಬೆನ್ನೋಲಿಯೊಗೆ ಇದು ತಿಳಿಯುತ್ತದೆ. 
ಅವನ ದೃಷ್ಟಿಯಲ್ಲಿ ರಾಸಲೈನ್ ಅಷ್ಟೇನೂ ಸುಂದರಿಯಲ್ಲ. ಕಣ್ಣಿಗೆ ಸ್ವಾತಂತ್ರ 
ಕೊಟ್ಟು ನಾಲ್ಕಾರು ಚೆಲುವೆಯರತ್ತ ದೃಷ್ಟಿ ಹರಿಸು , ಆಗ ನೀನು ಹಂಸವೆಂದು 
ಕೊಂಡದ್ದು ಕಾಗೆಯೆಂದು ನಿನಗೆ ತಿಳಿದು ಹುಚ್ಚು ಬಿಡುತ್ತದೆ ಎಂದು ಉಪದೇಶ ನೀಡು 
ತಾನೆ. ಅದೇ ಸಮಯಕ್ಕೆ ಕ್ಯಾಪುಲೆಟರ ಮನೆಯಲ್ಲಿ ಒಂದು ನೃತ್ಯಗೋಷ್ಠಿ ಏರ್ಪಾ 
ಡಾಗಿದೆ. ಬೆನ್ನೋಲಿಯೊ ಸೂಚಿಸಿದ ಹೋಲಿಕೆಯ ಮದ್ದಿನ ಪ್ರಯೋಗಕ್ಕೆ ಸುಯೋಗ. 
ಅದಕ್ಕಲ್ಲವಾದರೂ ರಾಸಲೈನಳನ್ನು ನೋಡುವ ಅವಕಾಶ ದೊರೆಯುವುದೆಂದುಕೊಂಡು 
ರೋಮಿಯೊ ನೃತ್ಯಗೋಷ್ಠಿಗೆಹೋಗಲು ಒಪ್ಪುತ್ತಾನೆ. ಆದರೆ ಅಲ್ಲಿ ಶತ್ರುಗಳಾದ ಈ 
ಮಾಂಟೆಗೂರಿಗೆ ಪ್ರವೇಶವಿಲ್ಲ. ಮುಖ ನರಸಿ ಹೋಗುವುದೆಂದು ನಿಶ್ಚಯಿಸುತ್ತಾರೆ. 

- ದೀವಟಿಗೆಗಳ ಬೆಳಕಿನಲ್ಲಿ ನೃತ್ಯಗೋಷ್ಟಿ ನೆರೆದಿದೆ. ರೋಮಿಯೊ ಸಹ ತನ್ನ ಗೆಳೆಯ 
ರೊಡನೆ ಅಲ್ಲಿದ್ದಾನೆ. ಕ್ಯಾಪುಲೆಟರ ಟೈ ಬಾಲ್ಸ್ ಮೊಗವಾಡ ಧರಿಸಿದರೋಮಿಯೊನನ್ನು 
ಅವನ ಧ್ವನಿಯಿಂದಲೇ ಮಾಂಟೆಗೂ ಸಂತತಿಯವನೆಂದು ಗುರುತಿಸಿ , ಅವನು ತಮ್ಮ 
ಸಂತೋಷವನ್ನು ಅಣಕ ಮಾಡಬಂದವನೆಂದು ಬಗೆದು ಮೈಮೇಲೆ ಬೀಳಹೋಗುತ್ತಾನೆ. 
ಆದರೆ ಕ್ಯಾಪುಲೆಟರ ಯಜಮಾನ ಅವನನ್ನು ತಡೆದು ಬಂದವರೆಲ್ಲರೂ ಅತಿಥಿಗಳೇ , 
ಸಂತೋಷ ಸಮಾರಂಭ ಕಾಳಗವಾಗಿ ಕೊನೆಗೊಳ್ಳುವುದು ಬೇಡವೆಂದು ಬುದ್ದಿ ಹೇಳು 
ತಾನೆ. ಟೈ ಬಾಲ್ಸ್‌ ಕೆಚ್ಚಿನ ಆಳು. ಈ ಅತಿಕ್ರಮಣದ ಪ್ರತೀಕಾರಕ್ಕೆ ಸಮಯ ಕಾಯು 
ವುದೆಂದುಕೊಂಡು ಸುಮ್ಮನಾಗುತ್ತಾನೆ. 

ನೃತ್ಯದ ನಡುವೆ ಒಬ್ಬ ಅಪ್ರತಿಮ ಸುಂದರಿ ರೋಮಿಯೊನ ಕಣ್ಣಿಗೆ ಬೀಳುತ್ತಾಳೆ. 
ಅವಳು ಕ್ಯಾ ಪುಲೆಟನ ಮಗಳಾದ ಜೂಲಿಯೆಟ್ . ಆ ಕ್ಷಣ ಪರಸ್ಪರ ಪ್ರೇಮಾಂಕುರ 


286 


az ರೋಮಿಯೊ ಅಂಡ್ ಜೂಲಿಯೆಟ್ 
ವಾಗುತ್ತದೆ. ಇಬ್ಬರೂ ಕೂಡಿ ಮಾತಾಡಿ ನೃತ್ಯವಾಡುತ್ತಾರೆ. ರೋಮಿಯೋಗೆ ರಾಸ . 
ಲೈನಳಲ್ಲಿದ್ದ ಮೋಹ ಅಳಿಯುತ್ತದೆ. ನಂತರ ವಿಚಾರಿಸಿ ನೋಡಿದಾಗ ಒಬ್ಬರು ಇನ್ನೊಬ್ಬರ 
ಶತ್ರುಗಳ ಮಕ್ಕಳೆಂದು ತಿಳಿದು ಇಬ್ಬರಿಗೂ ದುಃಖವಾಗುತ್ತದೆ. 
- ರೋಮಿಯೊಗೆಪ್ರೇಮವೇದನೆ ತಾಳಲಾಗುವುದಿಲ್ಲ. ಗೆಳೆಯರಿಂದ ಕಳಚಿಕೊಂಡು 
ಕ್ಯಾಪುಲೆಟರ ಮನೆಯ ಹೊರತೋಟದಲ್ಲಿ , ಜೂಲಿಯೆಟಳ ಕೋಣೆಯ ಕಿಟಕಿಯಡಿ 
ಸುಳಿದಾಡುತ್ತಾನೆ. ಬೆಳುದಿಂಗಳ ರಾತ್ರಿ , ಜೂಲಿಯೆಟ್ ಮೇಲುಕಿಟಕಿಯಲ್ಲಿ ಕಾಣಿಸಿ 
ಕೊಳ್ಳುತ್ತಾಳೆ. ಅವಳೂ ಅವನ ಸ್ಥಿತಿಯಲ್ಲಿಯೇ ಇದ್ದಾಳೆ. ತಾರೆಗಳಿಗೆ ಸಂಬೋಧಿಸಿ 
ರೋಮಿಯೊನಲ್ಲಿ ತನಗುಕ್ಕಿದ ಅತೀವ ಪ್ರೇಮಕ್ಕೆ ನುಡಿಗೊಡುತ್ತಾಳೆ. ರೋಮಿಯೊಗೆ 
ಧೈರ ಬಂದು ತನ್ನ ಇರವನ್ನು ತಿಳಿಸಿಕೊಡುತ್ತಾನೆ. ಇಬ್ಬರೂ ತಮ್ಮ ಎದೆಬಯಕೆ 
ಗಳನ್ನು ಹೊರಗೆಡವುತ್ತಾರೆ. ಇಬ್ಬರ ನಡುವೆ ಉತ್ಕಟ ಪ್ರೇಮಸಂವಾದ ನಡೆಯುತ್ತದೆ. 
ಪರಿಣಾಮ ಏನೇ ಆಗಲಿ , ಮಾರನೆ ದಿನ ಗುಟ್ಟಾಗಿ ಮದುವೆಯಾಗುವುದೆಂದು ನಿರ್ಧರಿಸಿ, 
ಬೀಳ್ಕೊಡುತ್ತಾರೆ. ರೋಮಿಯೊಗೆಫೈಯರ್ ಲಾರೆನ್ಸ್ ಎಂಬ ಪಾದ್ರಿಯ ಬೆಂಬಲವಿದೆ. 
ಸಲಹೆ , ಸಹಾಯಗಳಲ್ಲಿ ಅವನ ಕೈ ಸದಾ ಮುಂದು. ಹಾಗೆಯೇ ಜೂಲಿಯೆಟ್ ಳಿಗೆ ಎಳೆ 
ತನದಿಂದ ಎತ್ತಿ ಆಡಿಸಿ ಬೆಳಸಿದ ಪರಿಚಾರಿಕೆಯ ರಕ್ಷೆಯಿದೆ. ಇವರ ನೆರವಿನಿಂದ ಮರು 
ದಿನ ರೋಮಿಯೋ ಜೂಲಿಯೆಟರು ಲಾರೆನ್ನನ ಮನೆಯಲ್ಲಿ ಗುಟ್ಟಾಗಿ ಸೇರುತ್ತಾರೆ. ಆ 
ಹಿತೈಷಿ ಅವರ ಮದುವೆ ಮಾಡಿಸುತ್ತಾನೆ. 
- ರೋಮಿಯೊ ಮದುವೆ ಮುಗಿಸಿ ಬರುವಾಗ ದಾರಿಯಲ್ಲಿ ಕ್ಯಾಪುಲೆಟರ ಟೈ ಬಾಲ್ಸ್ 
ತನ್ನ ಗೆಳೆಯ ಮರ್ಕ್ಯೂಷಿಯೊ , ಬೆನ್ನೋಲಿಯೊರೊಡನೆ ಕಚ್ಚಾಡುತ್ತಿರುವುದು ಕಾಣುತ್ತದೆ. 
ಟೈ ಬಾಲ್ಸ್ ರೋಮಿಯೊನನ್ನೆ ಅರಸುತ್ತಿದ್ದಾನೆ. ನೃತ್ಯಗೋಷ್ಠಿಯಲ್ಲಿ ಅತಿಕ್ರಮಣ 
ಮಾಡಿ ಬಂದುದಕ್ಕೆ ಸೇಡುತೀರಿಸಿಕೊಳ್ಳಲು ಅವನ ಕೈ ಕಡಿಯುತ್ತಿದೆ. ಕೆಣಕಿ ಮಾತಾಡು 
ತಾನೆ. ಅವನಿಗೆ ತಿಳಿಯದಾದರೂ ಈಗ ಅವನುರೋಮಿಯೊನ ಭಾವ, ರಕ್ತಬಂಧು. 
ರೋಮಿಯೊ ಅವನ ಚುಚ್ಚುನುಡಿಗಳಿಗೆ ಲಕ್ಷ್ಯ ಕೊಡುವುದಿಲ್ಲ. ರೋಮಿಯೊನ ವರ್ತನೆ 
ಯಲ್ಲಿ ಈ ಮಾರ್ಪಾಡೇಕೆಂದು ಮರ್ಕಷಿ ಯೊ ಕಾಣ. ಅವನಿಗೆ ರೇಗಿ ಟೈ ಬಾಲ್ಕನನ್ನು 
ಎದುರಿಸುತ್ತಾನೆ. ಇಬ್ಬರಿಗೂ ಹೋರಾಟ ನಡೆದು , ರೋಮಿಯೊ ಬಿಡಿಸ ಹೋದರೂ 
ಪ್ರಯೋಜನವಾಗದೆ, ಮರ್ಕ್ಯೂಷಿಯೊ ಟೈ ಬಾಲ್ವನ ಕತ್ತಿಯ ಪೆಟ್ಟಿಗೆ ಜೀವ ತೆರುತ್ತಾನೆ. 
ಆಪ್ತಮಿತ್ರನ ಸಾವು ರೋಮಿಯೊನನ್ನು ಕಲಕುತ್ತದೆ. ಟೈ ಬಾಲ್ವನೊಡನೆ ಕಾದು, 
ಅವನನ್ನು ಇರಿದು ಕೊಂದು , ಜನ ನೆರೆಯುವ ಮೊದಲೇ ಓಡಿ ಹೋಗಿ ಲಾರೆನ್ನನ ಮನೆ 
ಯಲ್ಲಿ ಅವಿತುಕೊಳ್ಳುತ್ತಾನೆ. ಟೈ ಬಾಲ್ಯನಕೊಲೆಗೆ ಅವನಿಗೆ ಸಿಗುವ ಶಿಕ್ಷೆ ದೇಶಾಂತರವಾಸ . 

ಸುದ್ದಿ ಕೇಳಿದ ಜೂಲಿಯೆಟ್ಳಿಗೆ ಬಹು ದುಃಖವಾಗುತ್ತದೆ. ಇತ್ತ ಬಂಧು ; ಅತ್ಯ 
ಪ್ರಿಯತಮ , ಮೂರೇ ಗಂಟೆಗಳವನಾದರೂ ಗಂಡ. ಕೊನೆಗೆ ಅವಳ ಭಾವನೆ ಓಲುವುದು 
ರೋಮಿಯೊನ ಕಡೆಗೇ , ಅವನಿಗೆ ಗುರುತಿನ ಉಂಗುರ ಕಳಿಸಿ ಆ ರಾತ್ರಿ ಬರಬೇಕೆಂದು 
ಕರೆ ಕಳಿಸುತ್ತಾಳೆ. ರೋಮಿಯೊ ನೂಲೇಣಿಯಿಂದ ಅವಳ ಕೋಣೆಗೆ ಹತ್ತಿ , ಆ ರಾತ್ರಿ 
ಅವಳೊಡನೆ ಕಳೆದು, ನಸುಕಿನಲ್ಲಿ ಮಾಂಟ್ಟಕ್ಕೆ ಹೊರಡುತ್ತಾನೆ. 

ಜೂಲಿಯೆಟಳನ್ನು ವಿರಹ ಕೊರೆಯುತ್ತಿದೆ. ಅವಳ ತಂದೆ ತಾಯಿಯರಿಗೆರೋಮಿಯೊ 


287. 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಜೊತೆ ಅವಳು ಮಾಡಿಕೊಂಡ ಲಗ್ನ ದ ವಿಷಯ ತಿಳಿಯದು. ಬಂಧು ಟೈ ಬಾಲ್ಯನ ಸಾವಿಗೆ 
ಶೋಕಿಸುತ್ತಿದ್ದಾಳೆಂದು ಅವರ ಊಹೆ. ಅವರಿಗೆ ಮೊದಲಿನಿಂದಲೂ ಜೂಲಿಯೆಟ್ ಳನ್ನು 
ದೊರೆಯ ಸಮೀಪಬಂಧುಗಳಲ್ಲೊಬ್ಬನಾದ ಪ್ಯಾರಿಸ್‌ನಿಗೆ ಕೊಟ್ಟು ಮದುವೆ ಮಾಡ 
ಬೇಕೆಂದು ಆಲೋಚನೆ. ಈಗಲೇ ಲಗ್ನ ಕೂಡಿಸಿದ್ದಾದರೆ ಅವಳ ಮನಸ್ಸು ಆ ಕಡೆ 
ಹರಿದು ದುಃಖದ ಭಾರ ಕಡಿಮೆಯಾಗಬಹುದೆಂದು ಅವರ ತರ್ಕ ! ಜೂಲಿಯೆಟ್ ಒಲ್ಲಳು . 
ಅವರು ಒತ್ತಾಯ ಮಾಡುತ್ತಾರೆ. ಅವಳ ಎದೆಬೆಂಕಿ ಇದ್ದಿದ್ರೂ ಹೊತ್ತಿ ಉರಿಯುತ್ತದೆ. 
ದಾರಿತೋರದೆ ದಿಕ್ಕೆಟ್ಟು ಫೈಯರ್‌ ಲಾರೆನ್ಸ್ನಲ್ಲಿಗೆ ಓಡಿಬರುತ್ತಾಳೆ. ಆ ಪಾದ್ರಿ ವನಸ್ಪತಿ 
ಶಾಸ್ತ್ರವನ್ನೂ ಬಲ್ಲ . ಅವನ ಬಳಿ ಸಮ್ಮೋಹನ ಶಕ್ತಿಯನ್ನುಳ್ಳ ಒಂದು ಬಗೆಯ ವಿಚಿತ್ರ 
ವಾದ ಮದ್ದಿದೆ. ಸೇವಿಸಿದವರು ಅದರ ಶಕ್ತಿ ಅಳಿಯುವವರೆಗೆ ಬದುಕಿಯೂ ಸತ್ತಂತೆ 
ಕಾಣುತ್ತಾರೆ. ಜೂಲಿಯೆಟಳನ್ನು ಅವಳಿಗೊದಗಿದ ಸಂಕಷ್ಟದಿಂದ ಪಾರಾಗಿಸಲು 
ಲಾರೆನ್ಸ್ ಒ೦ದು ಸಲಹೆಕೊಡುತ್ತಾನೆ : 'ಜೂಲಿಯೆಟ್ ಮದುವೆಗೆ ಒಪ್ಪಿ ತಾನುಕೊಡುವ 
ಮದ್ದನ್ನು ಸೇವಿಸುವುದು . ಸತ್ತಳೆಂದು ಬಗೆದು ಅವಳ ಜನ ಅಲ್ಲಿನ ಸಮಾಧಿಕ್ರಮದಂತೆ 
ಮನೆತನದ ಹೂಳನೆಯಲ್ಲಿ ಅವಳ ಶವವನ್ನು ಮಲಗಿಸಿ ಬರುತ್ತಾರೆ. ಮದ್ದಿನ ಸಮ್ಮೋಹನ 
ಶಕ್ತಿ ಮುಗಿದು ಅವಳಿಗೆ ಪ್ರಜ್ಞೆ ಬರುವ ಹೊತ್ತಿಗೆ ಲಾರೆನ್ಸ್ ರೋಮಿಯೋಗೆ ಸುದ್ದಿ ಕಳಿಸಿ 
ಅವನನ್ನು ಕರೆಸಿರುತ್ತಾನೆ. ಅವನು ಜೂಲಿಯೆಟಳನ್ನು ಕರೆದೊಯ್ಯುತ್ತಾನೆ.' 
- ಪ್ಯಾರಿಸ್‌ನ ಕೈ ಹಿಡಿಯುವ ಬದಲು ಸಾಯಲು ಸಹ ಸಿದ್ಧಳಾಗಿರುವಜೂಲಿಯೆಟ 
ಳಿಗೆ ಲಾರೆನ್ಸ್‌ನ ' ತಾತ್ಕಾಲಿಕ ಮರಣ ' ದ ಸಲಹೆಯಿಂದ ಅಂಜಿಕೆಯಾಗದು. ಧೈರದಿಂದ 
ಒಪ್ಪುತ್ತಾಳೆ. ಆದರೆ ಇವರು ಬಯಸಿದ್ದೆಂದು, ದೈವ ಬಗೆಯುವುದೇ ಮತ್ತೊಂದು : 
ಈ ಸಂಚನ್ನು ತಿಳಿಸಿ ಲಾರೆನ್ಸ್ ಬರೆದ ಪತ್ರ ರೋಮಿಯೊಗೆ ತಲಪುವುದೇ ಇಲ್ಲ! ಜೂಲಿ 
ಯೆಟ್ ಸತ್ತ ಸುದ್ದಿ ಮಾತ್ರ ಅವನಿಗೆ ಬೇರೊಂದು ಕಡೆಯಿಂದ ತಿಳಿಯುತ್ತದೆ. ಅವನ 
ಪ್ರೇಮದ ಉಜ್ವಲತೆ ಜೂಲಿಯೆಟಳದಕ್ಕೆ ಕಿಂಚಿತ್ತೂ ಕಡಿಮೆಯಿಲ್ಲ. ಅವಳೊಡನೆ 
ಅವನೂ ಸಾಯಲು ಸಿದ್ಧ . ಹತಾಶನಾಗಿ ಹೊಟ್ಟೆಗಿಲ್ಲದ ವೈದ್ಯನೊಬ್ಬನಿಗೆ ಹಣದ ಆಸೆ 
ತೋರಿಸಿ ಅವನಿಂದ ಘೋರವಿಷ ಸಂಪಾದಿಸಿ ವೆರೋನಕ್ಕೆ ಬರುತ್ತಾನೆ. ಜೂಲಿಯೆಟಳ 
ಶವದರ್ಶನಕ್ಕೆಂದು ಹೂಳ್ಳನೆಯ ಬಾಗಿಲು ತೆಗೆಯುತ್ತಿರುವಾಗಜೂಲಿಯೆಟಳ ಕೈ ಹಿಡಿಯ 
ಬೇಕಾಗಿದ್ದ ಪ್ಯಾರಿಸ್ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಜೂಲಿಯೆಟಳಲ್ಲಿ ಅವನಿಗೂ ತನ್ನದೇ 
ವಿಶಿಷ್ಟ ಪ್ರೇಮವಿದೆ. ಅವನು ಅಲ್ಲಿ ಸಮಾಧಿಗೆಹೂವಿಡಲು ಬಂದಿದ್ದಾನೆ. ರೋಮಿಯೊ 
ಜೂಲಿಯೆಟಳ ಪ್ರೇಮಿಯೆಂಬುದನ್ನು ಪ್ಯಾರಿಸ್ ಕಾಣ. ಅವಳು ವೈರಿ ಕ್ಯಾ ಪುಲೆಟನ 
ಮಗಳಾದ ಕಾರಣ ಅವಳ ಶವಕ್ಕೆ ಅವಮಾನ ಮಾಡಿ ಹಗೆ ತೀರಿಸಿಕೊಳ್ಳಲು ಬಂದಿ 
ದ್ದಾನೆಂದು ಬಗೆದು ಪ್ಯಾರಿಸ್ ಎದುರುಬೀಳುತ್ತಾನೆ. ಇಬ್ಬರಿಗೂ ಹೋರಾಟವಾಗುತ್ತದೆ. 
ರೋಮಿಯೊ ಪ್ಯಾರಿಸ್‌ನನ್ನು ಕೊಲ್ಲುತ್ತಾನೆ. ಕೊಂದ ಮೇಲೆ ಅವನಾರೆಂದು ಗುರುತು 
ಹತ್ತುತ್ತದೆ. ಸಾಯುವಮುನ್ನ ಪ್ಯಾರಿಸ್‌ನದೊ೦ದು ಎದೆಯಾಸೆ : ತನ್ನ ಶವ ಜೂಲಿಯೆಟಳ 
ಶವದ ಪಕ್ಕದಲ್ಲೆರಗಬೇಕು. ದುರ್ದೈವ ತನ್ನ ಗ್ರಂಥದಲ್ಲಿ ರೋಮಿಯೊನ ಹೆಸರಿನ 
ಜೊತೆಗೆ ಪ್ಯಾರಿಸ್‌ನದನ್ನೂ ಬರೆದಿದೆಯಲ್ಲವೆ! ಆ ಎಳೆಯನ ದುರ್ಗತಿಗೆ ಮರುಕ ಹುಟ್ಟಿ 
ರೋಮಿಯೋ ಅವನ ಕೊನೆಯ ಕೋರಿಕೆಯನ್ನು ನೆರವೇರಿಸುತ್ತಾನೆ. ನಂತರ ವಿಷ ಕುಡಿದು 

288 


ಎ ಮಿಡ್ಸಮ್ಮರ್-ನೈಟ್ಸ್ ಡ್ರಮ್ ಎ 
ತಾನೂ ಜೂಲಿಯೆಟಳ ಶವದ ಬಳಿ ಜೀವ ನೀಗುತ್ತಾನೆ. ಇದಾದ ಸ್ವಲ್ಪ ಹೊತ್ತಿನಲ್ಲೇ 
ಫೈಯರ್ ಲಾರೆನ್ಸ್ ಹೊಲ್ಮನೆಗೆ ಬರುತ್ತಾನೆ. ಆ ಕ್ಷಣಕ್ಕೆ ಸರಿಯಾಗಿ ಜೂಲಿಯೆಟ್ 
ಸಮ್ಮೋಹನ ದ್ರವ್ಯದ ಶಕ್ತಿ ಮುಗಿದು ಕಣ್ಣೆರೆಯುತ್ತಾಳೆ. ಆದರೆ ಕಾಲ ಮಿಂಚಿದೆ . ಪಕ್ಕ 
ದಲ್ಲಿರೋಮಿಯೊ ಸತ್ತು ಬಿದ್ದಿದ್ದಾನೆ, ಹತ್ತಿರದಲ್ಲೇ ವಿಷಪಾತ್ರೆಯಿದೆ. ಜೂಲಿಯೆಟ್ ಅವನ 
ಚೂರಿಯಿಂದಲೇ ಎದೆಯಿರಿದುಕೊಂಡು ತಾನೂ ಸಾಯುತ್ತಾಳೆ. ಮಾಂಟೆಗೂ -ಕ್ಯಾಪು, 
ಲೆಟರ ಹಿರಿಯರು ತಮ್ಮ ವೈರದ ಕಾರಣದಿಂದಾಗಿ ಆತ್ಮಾರ್ಪಣೆ ಮಾಡಿಕೊಳ್ಳ ಬೇಕಾಗಿ 
ಬಂದ ಆ ದುರಂತ ಪ್ರೇಮಿಗಳ ಶವಗಳ ಸಮ್ಮುಖದಲ್ಲಿ ಹಗೆ ತೊರೆದು ಒಂದಾಗುತ್ತಾರೆ. 


7. ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರಮ 
ರಚನೆ : 1595-6, ಮೊದಲ ಪ್ರಕಟನೆ : 1600 . 
ಆಕರಗಳು : ಇದು ಯಾವದೋ ವಿವಾಹ ಸಮಾರಂಭದಲ್ಲಿ ಆಡಲು ಬರೆದ ನಾಟಕವೆಂದು 
ಪಂಡಿತರ ಊಹೆ. ಥೀನ್ಯೂಸ್-ಹಿಪಾಲಿಟರ ಸೃಷ್ಟಿಗೆ ಪ್ರೊಟಾರ್ಕನ ' ಲೈಫ್ ಅಫ್ 
ಥೀಸೂಸ್' ಮತ್ತು ಚಾಸರನ 'ನೈಮ್ಸ್ ಟೇಲ್ ” ; ಸಿರನುಸ್ - ಥಿಸ್ಸೆ ' ಪ್ರಸಂಗ' ಕ್ಕೆ ಹಾಗೂ 
“ಟೈಟೇನಿಯ ' ಎಂಬ ಹೆಸರಿಗೆ ಆವಿಡನ ಮೆಟಾಮಾರ್ಫಸಿಸ್ ' ; ಪಕನ ಮತ್ತು ಕತ್ತೆ 
ತಲೆಯ ಕಲ್ಪನೆಗೆ ರೆಜಿನಾಲ್ಡ್‌ ಸ್ವಾಟನ ' ಡಿಸ್ಕವರಿ ಆಫ್ ವಿಚ್ ಕ್ರಾಫ್ಟ್ '; ಓಬೆರಾನನ 
ಪಾತ್ರಕ್ಕೆ ರಾಬರ್ಟ್ಗ್ರೀನನ 'ಜೇಮ್ಸ್ ದಿ ಫೋರ್ ' - ಹೀಗೆ ಹಲವಾರು ಕಡೆಯಿಂದ 
ಸಾಮಗ್ರಿ ಕೂಡಿಸಿದ್ದರೂ ಒಟ್ಟಿನ ಕಲ್ಪನೆ, ಅದರ ಸ್ವಪ್ನ ಬಂಧ ಷೇಕ್ಸ್ಪಿಯರನವೇ , 

ಕಥೆ : ಕವಿಯ ಮಹಾ ಹರ್ಷಕಗಳಲ್ಲಿ ಇದು ಒಂದು. ಓಬೆರಾನನ ಯಕ್ಷಲೋಕ, 
ಥೀಸ್ಕೂಸನ ಶ್ರೀಮಂತ ಪ್ರಪಂಚ, ಬಾಟಮನ ಸಾಮಾನ್ಯ ಜಗತ್ತು – ಹೀಗೆ ಕೃತಿ 
ಮೂರು ಹಾಸಿನ ಮಿಂಚುಬಟ್ಟೆ ; ನೆಯಿ ರುವುದು ಅಚ್ಚ ಕಾವ್ಯದ ಮಗ್ಗದಲ್ಲಿ. ಜೊತೆಗೆ 
ಹೆಸರಿಗೆ ತಕ್ಕಂತೆ ವಸಂತದ ಉಲ್ಲಾಸ, ಸ್ವಪ್ನದ ಮಾಧುರಗಳೂ ಕೂಡಿನಾಟಕದಶೋಭೆ 
ಹೆಚ್ಚಿದೆ. ಕಟ್ಟು ಕತೆಯಾದರೂ ಹಿನ್ನೆಲೆ ಇಂಗ್ಲೆಂಡಿನ ಹೂಹಕ್ಕಿಗಳ ಹಳ್ಳಿಗಾಡಿನದು. 

ಅಮೆಜಾನರ ರಾಣಿ ಹಿಪಾಲಿಟಳನ್ನು ಪರಾಕ್ರಮದಿಂದ ಗೆದ್ದು ತಂದು ಅವಳಿ 
ಗೊಲಿದ ಅಥೆನ್ಸಿನ ದೊರೆ ಥೀಸ್ಮಸ್ ಬರುವ ಪೂರ್ಣಿಮೆಯ ರಾತ್ರಿ ಅವಳನ್ನು ಲಗ್ನ 
ನಾಗುವುದೆಂದು ನಿಶ್ಚಯಿಸಿ ಆ ಸಂಭ್ರಮದಲ್ಲಿದ್ದಾನೆ. ಆ ಪ್ರೇಮಿಯ ಮುಂದೆ ಒಂದು 
ಪ್ರೇಮವ್ಯವಹಾರ ತೀರ್ಪಿಗೆ ಬರುತ್ತದೆ: ಈಜೂಸ್ ಎ೦ಬೊಬ್ಬ ಪ್ರಜೆ ತನ್ನ ಮಗಳು 
ಹರ್ಮಿಯಾಳ ಮೇಲೆದೂರು ತಂದಿದ್ದಾನೆ: ಅವಳೂ ಲೈ ಸ್ಯಾಂಡರ್ ಎಂಬ ಯುವಕನೂ 
ಒಬ್ಬರಿಗೊಬ್ಬರು ಒಲಿದಿದ್ದಾರೆ. ಆದರೆ ಈ ಜ್ಯೂಸನಿಗೆ ಈ ಜೋಡಿಸರಿಬೀಳದು. ಅವನು 
ಮಗಳನ್ನು ಡಿಮಿಟ್ರಿಯಸ್ ಎಂಬ ಇನ್ನೊಬ್ಬ ತರುಣನಿಗೆ ಕೊಟ್ಟು ಮದುವೆ ಮಾಡ 
ಬೇಕೆಂದಿದ್ದಾನೆ. ಡಿಮಿಟ್ರಿಯಸನೂ ಆ ಕಪ್ಪುಗೂದಲ , ಪುಟ್ಟ ಮಾಟದ ಚೆಲುವೆಗೆ 
ಮಾರುಹೋಗಿದ್ದಾನೆ. ಮಗಳ ಮದುವೆ ತಂದೆಯ ಇಚ್ಛೆಯಂತಾಗಬೇಕೆಂದು ಈ ಜೂಸನ 
ವಾದ. ಅದಕ್ಕೆ ದೇಶದ ಕಾಯಿದೆಯ ಬೆಂಬಲವೂ ಇದೆ. ಅದನ್ನು ಮುರಿಯ ಹೊರಟ 
ಹುಡುಗಿಯರು ಮರಣಪರ್ಯ೦ತ ಒಂಟಿಯಾಗಿ ಬಾಳು ಕಳೆಯಬೇಕು, ಇಲ್ಲವೇ ಸಾವಪ್ಪ 

289 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಬೇಕು. ಆದರೆ ಹರ್ಮಿಯಾ ಮೊ೦ಡಿ, ಕಾಯಿದೆ ಹೇಗೇ ಹೇಳಲಿ, ಅಪ್ಪ ಏನೇ ಹರಟಲಿ 
ಅವಳಿಗೆ ಸ್ಯಾಂಡರನೇ ಬೇಕು. ದೊರೆ ನಾಲ್ಕು ದಿನದ ಗಡು ಕೊಟ್ಟು ತನ್ನ ಮದುವೆ 
ನಡೆಯಲಿರುವ ಪೂರ್ಣಿಮೆಯ ರಾತ್ರಿಯೊಳಗೆ ನಿರ್ಧಾರ ತಿಳಿಸುವಂತೆ ಆಜ್ಞೆ ಮಾಡುತ್ತಾನೆ. 
ಈ ಕುತ್ಯದಿಂದ ಪಾರಾಗಲು ಅಥೆನ್ಸ್ ಬಿಟ್ಟು ಓಡಿಹೋಗುವುದೊಂದೇ ದಾರಿಯೆಂದು 
ಲೈ ಸ್ಯಾಂಡರ್‌ - ಹರ್ಮಿಯಾ ನಿಶ್ಚಯಿಸುತ್ತಾರೆ. ಅದಕ್ಕಾಗಿ ಮರು ದಿನ ರಾತ್ರಿ ಊರಾಚೆಯ 
ಬನದಲ್ಲಿ ಗುಟ್ಟಾಗಿ ಸೇರುವುದೆಂದು ಗೊತ್ತು ಮಾಡುತ್ತಾರೆ. 

ಲೈಸ್ಯಾಂಡರ್‌ - ಹರ್ಮಿಯಾ – ಡಿಮಿಟ್ರಿಯಸ್ – ಇವರ ಒಲವಿನ ಎಳೆದಾಟದ 
ಮುಮೂಲೆಯನ್ನು ಹಿಗ್ಗಿಸಿ ಚಚ್ಕನನ್ನಾಗಿ ಮಾಡುವವಳು ಹೆಲಿನಾ. ಅವಳೂ 
ಚೆಲುವೆಯೇ : ಕೆಂಗೂದಲ ಕನ್ನೆ , ತೆಳ್ಳಗೆ ಎತ್ತರಕ್ಕಿದ್ದಾಳೆ. ಹಿಂದೊಮ್ಮೆ ಅವಳೂ ಡಿಮೀ 
ಟ್ರಯಸನೂ ಪರಸ್ಪರ ಪ್ರೇಮಿಸುತ್ತಿದ್ದರು. ಆದರೆ ಡಿಮಿಟ್ರಿಯಸನ ಆಸಕ್ತಿ ಹರ್ಮಿಯಾಳ 
ಕಡೆ ಹರಿದಾಗಿನಿಂದ ಹೆಲಿನಾ ಅವನಿಗೆ ಬೇಡವಾಗಿದ್ದಾಳೆ. ಆ ಹತಾಶಳ ಅಸೂಯೆ 
ಕುದಿಯುತ್ತಿದೆ. ಲೈಮ್ಯಾಂಡರನೊಡನೆ ತಾನು ಊರು ಬಿಟ್ಟು ಹೋಗಲಿರುವ ಗುಟ್ಟನ್ನು 
ಹರ್ಮಿಯಾ ಹೆಲಿನಾಳಿಗೆ ತಿಳಿಸುತ್ತಾಳೆ - ಇದ್ದ ಅಡ್ಡಿ ಕಳೆಯಿತು, ಇನ್ನು ಡಿಮಿಟ್ರಿ 
ಯಸ್ ತನ್ನ ವನಾಗುವನೆಂದು ಅವಳ ನೊ೦ದೆದೆಗೆ ಸಂತನಣೆ ಸಿಗಲೆಂದು. ಆದರೆ ಹೆಲಿನಾ 
ಅದನ್ನು ಡಿಮಿಟ್ರಿಯಸನಿಗೆ ಬಯಲುಮಾಡುತ್ತಾಳೆ. ಅವನು ಹರ್ಮಿಯಾಳ ಬೆನ್ನು 
ಹತ್ತಿ ಹೋಗುವನೆಂದು ಅವಳು ಬಲ್ಲಳು. ಆಗ ತಾನೂ ಅವನ ಹಿಂದೆ ಹಿಂದೆ ಅಲೆದು , 
ನೋವನ್ನು ಇಮ್ಮಡಿಸಿಕೊಂಡು ಅದು ಕೊಡುವ ವಕ್ರ ಸುಖ ಸವಿಯುವುದು ಅವಳಉದ್ದೇಶ! 
- ದೊರೆ ಥೀಸ್ಕೂಸನ ಮದುವೆಯ ಸುದ್ದಿ ಕೇಳಿ ಅಥೆನ್ಸಿನ ಜನಕ್ಕೆ ಹೇಳತೀರದ 
ಉತ್ಸಾಹ, ಸಂಭ್ರಮ. ಬಡಗಿ, ದರ್ಜಿ ಮುಂತಾದ ಕೈಗೆಲಸದ ಹುಂಬರು ಕೆಲವರು 
ರಾಜದಂಪತಿಗಳ ಮನೋರಂಜನೆಗಾಗಿ ಒಂದು ನಾಟಕ ಸಿದ್ದ ಮಾಡುತ್ತಿದ್ದಾರೆ. ಅತ್ಯಂತ 
ಶೋಕಪ್ರದ ಹರ್ಷಕು ಅದು, ಪಿರಮಸ್ - ಥಿಸ್ಥೆಯರ ಕ್ರೂರ ಮರಣವನ್ನು ಕುರಿತದ್ದು ! 
ಪಾಪ ಆ ಜನ ಇದುವರೆಗೆ ಬುದ್ದಿ ಬಳಲಿಸಿದವರೇ ಅಲ್ಲ ; ಈಗ ಈ ನಾಟಕ ತಲೆ ತಿನ್ನುತ್ತಿದೆ! 
ಅವರಲ್ಲಿ ತುಂಬ ಹುರುಪಿನವನೆಂದರೆ ಬಾಟಮ್ . ಎಲ್ಲ ಪಾತ್ರಗಳನ್ನೂ ತಾನೊಬ್ಬನೇ 
ನಿರ್ವಹಿಸಲು ಸಿದ್ದ . ಅವನನ್ನು ಹಿಡಿದಿಡುವುದು ಮಹಾಪ್ರಯಾಸ, ಲೈಸ್ಯಾಂಡರ್‌ - 
ಹರ್ಮಿಯಾ ಸೇರಲಿದ್ದ ಬನದಲ್ಲೇ ಅವರೂ ನಾಟಕದ ಅಭ್ಯಾಸಕ್ಕೆ ಸೇರಿದ್ದಾರೆ. 

ಅದೇ ಬನದಲ್ಲಿ ಥೀಸ್ಕೂಸ್ - ಹಿಪಾಲಿಟರನ್ನು ಅವರ ವಿವಾಹದ ಸುಮುಹೂರ್ತ 
ದಂದು ಹರಸಲು ಒಂದು ಯಕ್ಷಗಣವೂ ಬಂದಿಳಿದಿದೆ. ಓಬೆರಾನ್‌ ಅವರ ರಾಜ ; ರಾಣಿ, 
ಟೈಟೇನಿಯ . ಈ ಯಕ್ಷ ರಾಜರಾಣಿಯರ ನಡುವೆ ಒಂದು ಸಾಕುಮಗುವಿನ ಬಗ್ಗೆ ತಿಸರ 
ವೆದ್ದಿದೆ. ಆ ಮಗು ತನಗೆ ಬೇಕೆಂದು ಅವನು; ಕೊಡೆನೆಂದು ಇವಳು . ಟೈಟೇನಿಯ ಓಲೆ 
ರಾನನಿಗೇ ಎದುರುಬಿದ್ದಿದ್ದಾಳೆ. ಅವಳಿಗೆ ಬುದ್ದಿ ಕಲಿಸುವ ದಾರಿನೋಡುತ್ತಿದ್ದಾನೆ ಅವನು. 

ಓಬೆರಾನನಿಗೆ ಒಬ್ಬ ಬಂಟ . ಹೆಸರು ರಾಬಿನ್ , ಮುದ್ದಿಗೆ ಕರೆಯುವುದು ಪಕ್ . 
ಯಕ್ಷ- ಮಾನುಷರ ನಡುವಿನ ಸೇತುವೆ ಇವನು . ತುಂಬ ತುಂಟ. ತನ್ನ ದಣಿಯನ್ನು 
ನಗಿಸಿ ಗೆಲುವಾಗಿರಿಸಲು ಯಾವ ಚೇಷ್ಟೆಗಾದರೂ ಸಿದ್ದ , ಓಬೆರಾನ್ ಪಕನಿಗೆ ಒ೦ದು 
ಮಂತ್ರ ಪುಷ್ಪದ ಗುರುತು ಹೇಳಿ ಅದನ್ನು ಹುಡುಕಿ ತರಲು ಕಳಿಸುತ್ತಾನೆ. ಮಲಗಿದವರ 

290 


"ನ 


ಎ ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರಮ್ ವಿ 
ಕಣ್ಣಿಗೆ ಅದರ ರಸ ಹಿಂಡಿದರೆ ಅವರು ಎಚ್ಚರಗೊಂಡಾಗ ಯಾರು ಮೊದಲು ಕಣ್ಣಿಗೆ 
ಬೀಳುವರೋ ಅವರಲ್ಲಿ ಮೋಹಿತರಾಗುತ್ತಾರೆ - ಇದು ಆ ಪುಷ್ಪದ ವೈಶಿಷ್ಟ ! 
ಟೈಟೇನಿಯಳ ಮೇಲೆ ಅದನ್ನು ಪ್ರಯೋಗಿಸಿ ಅವಳು ಆ ಬನದ ಮೃಗವೊಂದಕ್ಕೆ 
ಒಲಿಯುವಂತೆ ಮಾಡಿ , ಆ ಮೂಲಕ ಅವಳಿಗೆ ಬುದ್ದಿ ಕಲಿಸುವುದೆಂದು ಓಬೆರಾನನ 
ತಂತ್ರ , ಪಕ್ ಹೂ ತರಲುಹೋದಾಗ ಹರ್ಮಿಯಾಳನ್ನು ಅರಸಿ ಬಂದ ಡಿಮಿಟ್ರಿಯಸ್‌ , 
ಅವನನ್ನು ಹಿಂಬಾಲಿಸಿದ ಹೆಲಿನಾರು ಓಬೆರಾನನ ಕಣ್ಣಿಗೆ ಬೀಳುತ್ತಾರೆ. ತನ್ನನ್ನು 
ಬೆನ್ನಟ್ಟಿ ಕಾಡಬೇಡವೆಂದು ಡಿಮಿಟ್ರಿಯಸ್ ಹೆಲಿನಾಳನ್ನು ಅಟ್ಟಿ ಕೊಂಡು, ಅವಳ ಕಣ್ಣು 
ತಪ್ಪಿಸಿ ಮರೆಯಾಗುತ್ತಾನೆ. ಅವಳ ದುಸ್ಥಿತಿಯನ್ನು ಕಂಡು ಓಬೆರಾನನಿಗೆ ಮರುಕವಾಗು 
ತದೆ. ಒಲ್ಲದ ನಲ್ಲನೊಡನೆ ಅವಳನ್ನು ಒಂದುಗೂಡಿಸುವುದೆಂದುಕೊಂಡು ಪಕ್ ಹೂವಿನೊ 
ಡನೆ ಹಿಂದಿರುಗಿದಾಗ ಅವನಿಗೆ ಡಿಮಿಟ್ರಿಯಸ್ ತೊಟ್ಟ ಅಥೆನ್ಸಿನ ಪೋಷಾಕಿನ ಗುರುತು 
ಹೇಳಿ, ಅವನ ಕಣ್ಣಿಗೆ ಪುಷ್ಪ ರಸದ ಮ೦ತ್ರಾ೦ಜನ ಹಾಕಿ ಬರುವಂತೆ ಆದೇಶಿಸುತ್ತಾನೆ. 
ಆದರೆ ಹುಡುಕಿ ಹೊರಟಾಗ ಪಕ್ನ ಕಣ್ಣಿಗೆ ಬೀಳುವವರು ಮೊದಲೇ ಆ ಬನಕ್ಕೆ ಬಂದು 
ದಾರಿ ತಪ್ಪಿ , ಬಳಲಿ ನಿದ್ದೆಹೋಗುತ್ತಿರುವ ಲೈಸಾಂಡರ್ , ಹರ್ಮಿಯಾ, ಲೈಸ್ಯಾಂಡರ್ 
ಸಹ ಅಥೆನ್ಸಿನ ಪೋಷಾಕನ್ನೇ ತೊಟ್ಟ ವ. ಸರಿ , ದಣಿ ಹೇಳಿದವನು ಇವನೆಯೇ ಎಂದು 
ಪಕ್ ಅವನ ಕಣ್ಣಿಗೇ ಮುಂತಾಂ ಜನವಿಟ್ಟ ; ಗೊಂದಲ ಸುರುವಾಯಿತು ! ಲೈಸ್ಯಾಂಡರ್‌ 
ಕಣ್ಣೆರೆವ ಹೊತ್ತಿಗೆ ಸರಿಯಾಗಿ ಡಿಮಿಟ್ರಿಯಸನನ್ನು ಹಿಂಬಾಲಿಸಿ ಹೊರಟ ಹೆಲಿನಾ 
ಎದುರಿಗಿದ್ದಾಳೆ. ಈಗ ಲೈಸ್ಯಾಂಡರ್‌ ಮಂತ್ರಬದ್ದ . ಅವಳಲ್ಲಿ ಉತ್ಕಟ ಮೋಹವುಕ್ಕು 
ಇದೆ. ಅವಳ ಹಿಂದೆ ಹಿಂದೆ ಹೋಗುತ್ತಾನೆ. ಅವನು ಕುಚೋದ್ಯ ಮಾಡುತ್ತಿರುವನೆಂದು 
ಹೆಲಿನಾ ಬಗೆಯುತ್ತಾಳೆ. ಸ್ವಲ್ಪ ಹೊತ್ತಿನ ಮೇಲೆ ಹರ್ಮಿಯಾ ಎದ್ದು ಸ್ಯಾಂಡರ್ 
ಹತ್ತಿರವಿಲ್ಲದಿರುವುದನ್ನು ನೋಡಿ, ಅವನನ್ನು ಅರಸಿ ಹೊರಡುತ್ತಾಳೆ. ಈಗ ಹರ್ಮಿಯಾಳ 
ಬೆನ್ನ ಹಿಂದೆ ಡಿಮಿಟ್ರಿಯಸ್‌ : ಡಿಮಿಟ್ರಿಯಸನ ಹಿಂದೆ ಹೆಲಿನಾ ; ಹೆಲಿನಾಳ ಹಿ೦ದೆ 
ಲೈ ಸ್ಯಾಂಡರ್‌ ; ಲೈಮ್ಯಾಂಡರನ ಹಿಂದೆ ಹರ್ನಿಯಾ - ಮರುಳರ ಇರುನೆಸಾಲು ! 
- ಇತ್ಯ ಓಬೆರಾನ್ ತಾನು ಯೋಜಿಸಿದ್ದಂತೆ ಪಕ್ ತಂದ ಪುಷ್ಪವನ್ನು ಮಲಗಿ 
ನಿದ್ರಿಸುತ್ತಿರುವ ಟೈಟೇನಿಯಳ ಕಣ್ಣಿಗೆ ಹಿಂಡಿ, 'ಎದ್ದು ಕಣ್ಣೆರೆದಾಗ ನಿನ್ನ ಮುಂದೊಂದು 
ಹೀನ ಪಶುವಿದ್ದು ನೀನು ಅದನ್ನು ಮೋಹಿಸುವಂತಾಗಲಿ ಎಂದು ಶಾಪ ಹಾಕುತ್ತಾನೆ. 

ಪಕ ಬನದಲ್ಲಿ ಕುಣಿದಲೆಯುತ್ತ ಬಂದಾಗ ಹುಂಬರ ಗುಂಪು ನಾಟಕದ ಅಭ್ಯಾಸ 
ದಲ್ಲಿ ತಲ್ಲೀನವಾಗಿರುವುದು ಕಾಣಿಸುತ್ತದೆ. ಪಕ್ನ ಚೇಷ್ಟೆಗೆ ಹೇಳಿ ಮಾಡಿಸಿದಂತಹ 
ಅವಕಾಶ ! ಪಿರಮಸ್ ಪಾತ್ರದ ಬಾಟಮ್ ಇನ್ನೆನು ರಂಗಪ್ರವೇಶ ಮಾಡಬೇಕು, ಪಕ್ 
ಅವನ ತಲೆಗೆ ಒಂದು ಕತ್ತೆಯ ತಲೆ ತೊಡಿಸಿ ಮಂತ್ರ ಹಾಕುತ್ತಾನೆ. ಈಗ ಬಾಟಮ್ 
ಅರೆ ಕತ್ತೆ , ಅರೆ ಮನುಷ್ಯ ! ಆ ವಿಚಿತ್ರ ಮೃಗವನ್ನು ನೋಡಿ ಹೆದರಿದ ಅವನ ಜತೆಗಾರರು 
ಆ ಸ್ಥಳಕ್ಕೆ ದೆವ್ವ ಬಡಿದಿದೆಯನ್ನು ತ್ಯಾ ಕಾಲಿಗೆ ಬುದ್ದಿ ಹೇಳುತ್ತಾರೆ. ಬಾಟಮ್ ಏನೂ 
ಆಗದವನಂತೆ ಜೋರಾಗಿ ಹಾಡುತ್ತ ಓಡಾಡುತ್ತಾನೆ. ಆ ಗಾರ್ದಭಸ್ವರ ಟೈಟೇನಿಯ 
ಇನ್ನು ಎಚ್ಚರಿಸುತ್ತದೆ. ಆ ಮಂತ್ರಗ್ರಸ್ತೆ ಅವನಧ್ವನಿರೂಪಗಳಿಗೆ ಮಾರುಹೋಗುತ್ತಾಳೆ. 

ಪಕ್ ' ದಣಿಯ ತಂತ್ರ ಫಲಿಸಿದ ಸುದ್ದಿಯನ್ನು ಅವನಿಗೆ ತಿಳಿಸಿ ಸಂತೋಷಗೊಳಿಸು 


291 


೨ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿಡಿ 
ತಿದ್ದಾನೆ. ಆ ಸಮಯಕ್ಕೆ ಅವರ ಮುಂದೆ ಹರ್ಮಿಯಾ ಡಿಮಿಟ್ರಿಯಸರು ಕಾಣಿಸಿ 
ಕೊಳ್ಳು ತ್ತಾರೆ. ತನ್ನ ಒಲವಿನ ಕರೆಗೆ ಓಗೊಡೆಂದು ಡಿಮಿಟ್ರಿಯಸ್ ಹರ್ಮಿಯಾಳಿಗೆ 
ಗೋಗರೆದಿದ್ದಾನೆ. ಲೈ ಸ್ಯಾಂಡರ್‌ ಇನ್ನೂ ಕಾಣಸಿಗದ ಕಾರಣ ತನ್ನನ್ನು ಗೆಲ್ಲುವ ಆಸೆಗೆ 
ಡಿಮಿಟ್ರಿಯಸನೇ ಅವನನ್ನು ಕೊಂದಿರಬೇಕೆಂದು ಅವಳು ಆಪಾದಿಸಿ , ಅವನಿಂದ ಓಡಿ 
ಹೋಗುತ್ತಾಳೆ. ಡಿಮಿಟ್ರಿಯಸ್ ಅಲೆತದ ಬಳಲಿಕೆ ತಾಳಲಾರದೆ ನಿದ್ದೆ ಹೋಗುತ್ತಾನೆ. 

ಒಬ್ಬನ ಬದಲು ಇನ್ನೊಬ್ಬನ ಕಣ್ಣಿಗೆ ಅ೦ಜನ ಹಚ್ಚಿದ ಪಕ್ನ ಕೈತಪ್ಪು ಆಗ 
ಬೆಳಕಿಗೆ ಬರುತ್ತದೆ. ಅದನ್ನು ಸರಿಪಡಿಸುವುದು ಓಬೆರಾನನ ಕರ್ತವ್ಯ . ಹೆಲಿನಾಳನ್ನು 
ಕರೆತರಲು ಪಕನನ್ನು ಅಟ್ಟ , ಈ ಸಲ ಅದೇ ತಪ್ಪಾಗದಿರಲೆಂದು ಡಿಮಿಟ್ರಿಯಸನ ಕಣ್ಣಿಗೆ 
ತಾನೇ ಪುಷ್ಪರಸ ಹಿಂಡಿ ಕಾಯುತ್ತಾನೆ. ಡಿಮಿಟ್ರಿಯಸ್ ಕಣ್ಣು ಬಿಡುವ ಹೊತ್ತಿಗೆ 
ಹೆಲಿನಾ ಅಲ್ಲಿ ಹಾಜರಾಗುತ್ತಾಳೆ. ಅವಳನ್ನು ತೊರೆದಿದ್ದ ನಲ್ಲ ಮತ್ತೆ ಅವಳಿಗೆ ಒಲಿಯು 
ತಾನೆ. ಆದರೆ ಅವಳ ಬೆನ್ನ ಹಿಂದೆಯೇ ಲೈ ಸ್ಯಾಂಡರ್ , ಪಕ್ನ ತಪ್ಪಿನಿಂದಾಗಿ ಅವನೂ 
ಅವಳಿಗೊಲಿದವನೇ ಅಲ್ಲವೆ! ಇಬ್ಬರು ನಲ್ಲರೂ ಅವಳನ್ನು ಒಲಿಸಿಕೊಳ್ಳಲು ನಾನು 
ತಾನೆಂದು ಹಾರಾಡುತ್ತಾರೆ - ಹಿಂದೊಮ್ಮೆ ಷುರುವಿನಲ್ಲಿ ಹರ್ಮಿಯಾಳಿಗೆ ಮಾಡಿದ್ದಂತೆ ! 
ಯಾರೂ ಒಲಿಯದೆ ಹತಾಶಳಾಗಿದ್ದವಳಿಗೆ ಈಗ ಎರಡೂ ಕಡೆಯಿಂದ ಒಲುಮೆಯ ಸುಗ್ಗಿ , 
ದಿಗ್ಧಮೆ. ಇದು ಕುಚೋದ್ಯವೇ ಎಂದು ಅವಳ ಭಾವನೆ. ಈ ಹೊತ್ತಿಗೆ ಲೈ ಸ್ಯಾಂಡರ 
ನನ್ನು ಅರಸಿ ಹರ್ಮಿಯಾಳೂ ಅಲ್ಲೇ ಬರಬೇಕೆ! ತನಗೊಲಿದವರನ್ನು ತನ್ನಿ೦ದ ಸೆಳೆದು 
ಕೊಂಡಳೆಂದು ಹೆಲಿನಾಳೊಡನೆ ಜಗಳಕ್ಕಿಳಿಯುತ್ತಾಳೆ, ಆ ತಾಟಕಿ, ಇಬ್ಬರ ನಡುವೆ 
ಒ೦ದು ಪುಟ್ಟ ಯುದ್ದವೇ ಆಗುತ್ತದೆ. ಲೈಸ್ಯಾಂಡರ್‌ , ಡಿಮಿಟ್ರಿಯಸ್ ಎಷ್ಟೇ ಪ್ರಯತ್ನಿ 
ಸಿದರೂ ಸಂಧಾನವಾಗದು. ಆಗ ಓಬೆರಾನ್ ಮಧ್ಯೆ ಪ್ರವೇಶಿಸಿ ಅವರೆಲ್ಲರಿಗೂ ಮಂಕು 
ಕವಿಸಿ ಮಲಗಿಸುತ್ತಾನೆ. ಲೈಮ್ಯಾಂಡರನನ್ನು ಮಂತ್ರದ ಕಟ್ಟಿನಿಂದ ಬಿಡುಗಡೆ ಮಾಡು 
ತಾನೆ. ಮತ್ತೆ ಎದ್ದಾಗ ಆ ನಾಲ್ವರ ನಡುವೆ ಎಲ್ಲವೂ ನೇರ : ಡಿಮಿಟ್ರಿಯಸ್ ಹೆಲಿನಾ 
ಳಿಗೆ, ಹರ್ಮಿಯಾ ಲೈಮ್ಯಾಂಡರನಿಗೆ. 
* ಇತ್ಯ ಅಪ್ಪರಸಿ ಟೈಟೇನಿಯ ಕತ್ತೆ - ತಲೆಯ ಬಾಟಮನ ತೋಳೆಕ್ಕೆಯಲ್ಲಿ ಮಲಗಿ 
ಸ್ವರ್ಗಸುಖ ಕಾಣುತ್ತಿದ್ದಾಳೆ. ಹೀಗೆ ಮರುಳು ಮುಸುಕಿದವಳನ್ನು ನಿದ್ದೆಯಿಂದ ಎಬ್ಬಿಸಿ 
ಅವಳು ಕೊಡಲು ನಿರಾಕರಿಸಿದ್ದ ಮಗುವನ್ನು ಓಬೆರಾನ್ ವಶಪಡಿಸಿಕೊಳ್ಳು ತ್ತಾನೆ. ಅವಳ 
ಗರ್ವ ಮುರಿದದ್ದಾಯಿತು. ಈಗ ಓಬೆರಾನನಿಗೆ ಅವಳಲ್ಲಿ ಕನಿಕರ ಹುಟ್ಟುತ್ತದೆ. 
ಅವಳಿಗೂ ಭ್ರಮನಿರಸನ ಮಾಡುತ್ತಾನೆ. ಅಂತೆಯೇ ಬಾಟಮ್ ಎಚ್ಚೆತ್ತಾಗ ಕತ್ತೆ ತಲೆ 
ಹೋಗಿ ಅವನದೇ ತಲೆ ಬಂದಿರುತ್ತದೆ. ಆ ಹುಂಬ ಅದೆಲ್ಲವೂ 'ಕಣ್ಣು ಕೇಳದ, ಕಿವಿ 
ಕಾಣದ' ಅದ್ಭುತ ಸಪ್ರವೆಂದುಕೊಂಡು ಗೆಳೆಯರಿಗೆ ಅದರ ವರದಿ ಮಾಡುತ್ತಾನೆ. 

ಥೀಸೂಸನ ಲಗ್ನ ಮುಹೂರ್ತದಲ್ಲೇ ಲೈ ಸ್ಯಾಂಡರ್‌ ಹರ್ಮಿಯಾ, ಡಿಮಿಟ್ರಿಯಸ್ 
ಹೆಲಿನಾರ ಮದುವೆಯೂ ನಡೆಯುತ್ತದೆ. ಹುಂಬರು ಪಿರಮಸ್ - ಥಿಸ್ಸೆಯ ಅತ್ಯಂತಶೋಕ 
ಪ್ರದ ವಿನೋದ' ವನ್ನು ಆಡಿ ತೋರಿಸುತ್ತಾರೆ ( ಪುಟ 200 ), ನಲ್ಲನಲ್ಲೆಯರು ಮಲಗಲು 
ಹೊರಟ ಮೇಲೆ ಓಬೆರಾನ್ - ಟೈಟೇನಿಯರು ತಮ್ಮ ಯಕ್ಷಗಣದೊಂದಿಗೆ ಅಲ್ಲಿಗೆ ಬಂದು 
ದಂಪತಿಗಳೆಲ್ಲರನ್ನೂ ಹಾಡಿ ಹರಸುತ್ತಾರೆ ( ಪುಟ 202), ಪಸ್ ಮಂಗಳ ಹೇಳುತ್ತಾನೆ. 

292 


ದಿ ಮರ್ಚೆಂಟ್ ಅಫ್ ವೆನಿಸ್ 


8 . ದಿ ಮರ್ಚೆಂಟ್ ಅಫ್ ವೆನಿಸ್ 
ರಚನೆ : 1596 -7, ಮೊದಲ ಪ್ರಕಟನೆ : 1600 . 
ಆಕರಗಳು : ಸಾಲಪತ್ರದ ಪ್ರಸಂಗಕ್ಕೆ ಜಿಯೊ ಫಿಯೊ೦ತೀನೊನ ಇಟಾಲಿಯನ್ ಕೃತಿ 
“ ಇಲ್ ಪೆಕೊರನೆ'; ಕರಂಡಗಳದ್ದಕ್ಕೆ ರಿಚರ್ಡ್ ರಾಬಿನ್ಸನ್ ಇಂಗ್ಲಿಷಿನಲ್ಲಿ ಪುನರ್ 
ರಚಿಸಿದ ' ಜೆಸ್ತಾ ರೋಮಾನೊರುಮ್ ' ಎಂಬ ನೀತಿಗ್ರಂಥದ 66ನೆ ಕಥೆ. ಪೈಲಾಕನ 
ಮಗಳ ಪಾತ್ರಕ್ಕೆ ಮಾರ್ಲೊನ ' ದಿ ನ್ಯೂ ಆಫ್ ಮಾಲ್ಯ 'ಸ್ಫೂರ್ತಿಕೊಟ್ಟಿರಬಹುದು. 

ಕಥೆ : ಒಂದು ಕಡೆ ಜೀವವನ್ನು ಒತ್ತೆಯಿಡಲೂ ಹಿಂಜರಿಯದ ಆದರ್ಶ ಗೆಳೆತನ, 
ಇನ್ನೊ೦ದು ಕಡೆ ಜೀವಕ್ಕೆ ಕಂಟಕವಾಗಲೂ ಹೇಸದ ದುಷ್ಟ ಹಗೆತನ - ಇವುಗಳ ಇನೊಗದ 
ಚಿತ್ರಣವೇ ಈ ಜನಪ್ರಿಯ , ರಮ್ಯ ಹರ್ಷನಾಟಕದ ಗುರಿ. ಹಲವು ಅವಾಸ್ತವಾಂಶ 
ಗಳಿದ್ದರೂ ನಾಟಕದ ಅಚ್ಚು ಕಟ್ಟಾದಕಟ್ಟಡ, ಸೊಗಸಾದ ಕವಿತೆ, ಪೈಲಾಕ್ , ಪೋರ್ಷಿಯಾ 
ರ೦ತಹ ಕಡೆದು ಕಂಡರಿಸಿದ ಪಾತ್ರಗಳು ಅವನ್ನು ಮರಸುತ್ತವೆ. 
- ಆ೦ಟೋನಿಯೊ ವೆನಿಸ್ ನಗರದ ಗಣ್ಯ ವ್ಯಾಪಾರಿ. ಆತ ಧನಿಕ, ಅವನ ಸ್ಥಿತಿಗತಿಗಳು 
ಶ್ರೀಮಂತವಿರುವಂತೆ ಹೃದಯವೂ ಶ್ರೀಮಂತವೇ . ಬೇಡಿ ಬಂದವರಿಗೆ ಎಂದೂ ಇಲ್ಲವೆಂದವ 
ನಲ್ಲ. ಅವನಿಗೆ ಬಸಾನಿಯೋ ಎ೦ಬ ಒಬ್ಬ ಗೆಳೆಯ . ಅವನು ತರುಣ, ಸುಂದರ, ಬಲು 
“ ಚೈನಿ' ಯ ಆಸಾಮಿ . ಎಷ್ಟಿದ್ದರೂ ಕಳೆದು ಮತ್ತೆ ಇಲ್ಲವೆಂದು ಗೋಳಾಡುವ ಜಾತಿ! 
ಆ೦ಟೋನಿಯೋನಿಂದ ಹಿಂದೆ ಹಲವಾರು ಸಲ ಸಾಲ, ಸಹಾಯ ಪಡೆದಿದ್ದಾನೆ. 
- ದೂರದ ಬೆಲಾಂಟ್ ನಗರದಲ್ಲಿ ಪೋರ್ಷಿಯಾ ಎ೦ಬೊಬ್ಬಳು ಸುಂದರ ಕನ್ಯ 
ಯಿದ್ದಾಳೆ. ಸಾಯುವ ಮುನ್ನ ತ೦ದೆ ಅವಳಿಗೆ ತುಂಬ ಆಸ್ತಿಪಾಸ್ತಿಯನ್ನು ಬಿಟ್ಟಿದ್ದಾನೆ. 
ಜೊತೆಗೆ ಉಯಿಲಿನಲ್ಲಿ ಮಗಳ ಮದುವೆಗೆ ಒಂದು ವಿಚಿತ್ರ ಕ್ರಮ ಸೂಚಿಸಿ ಹೋಗಿದ್ದಾನೆ. 
ಚಿನ್ನ , ಬೆಳ್ಳಿ , ಸೀಸಗಳಿಂದ ಮಾಡಿದ ಮೂರು ಕರಂಡಗಳನ್ನು ಮಾಡಿಸಿ , ಒಂದರಲ್ಲಿ ಅವಳ 
ಚಿತ್ರವಿಟ್ಟು , ವರಿಸಲು ಬಂದವರಲ್ಲಿ ಯಾವನು ಆ ಕರಂಡವನ್ನು ಆರಿಸುತ್ತಾನೋ 
ಅವನಿಗೆ ಅವಳ ಕೈ ಹಿಡಿಯುವ ಹಕ್ಕೆಂದು ಸಾರಿದ್ದಾನೆ! ಬಸಾನಿಯೊಗೆ ಇಂಥ ಸಾಹಸ 
ಗಳೆಂದರೆ ಪ್ರೀತಿ, ತಾನೂ ಏಕೆ ಒಂದು ಕೈ ನೋಡಿ ಬರಬಾರದೆ೦ಬ ಚಪಲವಾಗುತ್ತದೆ. 
ಗೆದ್ದರೆ ಹೆಣ್ಣು , ಹಣ ಎರಡೂ ಸಿಗುತ್ತದೆ. ಆದರೆ ಬೆಲ್ಯಾ೦ಟಿಗೆ ಹೋಗಿ ಬರಲು ಮೂರು 
ಸಾವಿರ ಡಕೆಟ್ ಗಳಷ್ಟು ಖರ್ಚಿದೆ. ಅದು ಅಪಾರ ಹಣ. ಎಲ್ಲಿಂದ ತರುವುದು ? ಸರಿ, 
ಆಂಟೋನಿಯೊನ ಬಳಿಗೆ ಬಂದು ಸಾಲಕ್ಕೆ ಕೈಯೊಡುತ್ತಾನೆ. ಆ೦ಟೋನಿಯೊನಲ್ಲಿ 
ಈಗ ಅಷ್ಟು ಹಣವಿಲ್ಲ . ತನ್ನೆಲ್ಲವನ್ನೂ ವ್ಯಾಪಾರದ ಮೇಲೆತೊಡಗಿಸಿ , ಸರಕು ಕೊ೦ಡು 
ತರಲು ವಿದೇಶಕ್ಕೆ ಹೋಗಿರುವ ತನ್ನ ಹಡಗುಗಳ ವಾಪಸಾತಿಗೆ ಕಾದು ಕುಳಿತಿದ್ದಾನೆ. 
ಹಣ ಬೇಕಾದರೆ ಸಾಲವೊಂದೇ ಮಾರ್ಗ. ಆದರೆ ಬಡಿ ಕೊಟ್ಟು ಸಾಲ ತರುವುದು 
ಅವನ ತತ್ವಕ್ಕೆ ವಿರೋಧ. ತಾನು ಸಾಲ ಕೊಡುವಾಗಲೂ ಬಡ್ಡಿ ಬೇಡುವವನಲ್ಲ. ಆದರೆ 
ಮಿತ್ರನ ದರದಿನ ಮುಂದೆ ತತ್ವವೆ ? ಅದೇ ಊರಿನ ಪೈ ಲಾಕ್ ಎ೦ಬ ಸಾಹುಕಾರನಲ್ಲಿಗೆ 
ಹೋಗಿಮೂರು ತಿಂಗಳ ವಾಯಿದೆಯ ಮೇಲೆ ಹಣವನ್ನು ಕೈಗಡವಾಗಿ ಕೇಳುತ್ತಾನೆ. 
ಹೈ ಲಾಕ್ ಯೆಹೂದಿ, ಯೆಹೂದಿಗಳನ್ನು ಹೀನವಾಗಿ ಕಾಣುವ ಕ್ರೈಸ್ತರೆಂದರೆ ಅವನಿಗೆ 
ಉರಿ, ಜೊತೆಗೆ ಹಿಂದೆ ಕೆಲವು ಸಂದರ್ಭಗಳಲ್ಲಿ ಆಂಟೋನಿಯೊ ಅವನನ್ನು ಅವಮಾನ, 


293 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ 
ನಷ್ಟಗಳಿಗೆ ಗುರಿಪಡಿಸಿದ್ದು , ಅದರಿಂದ ಹುಟ್ಟಿದವೈಯಕ್ತಿಕದ್ವೇಷವೂ ಒಳಗೇ ಕೊರೆದು 
ಪೈಲಾಕನ ಮನಸ್ಸನ್ನು ಹಾಳುಗೆಡಿಸಿದೆ. ಈಗ ಹಗೆ ತೀರಿಸಿಕೊಳ್ಳಲು ಆ ಕೃಷಣನಿಗೆ 
ಸದವಕಾಶ. ಹಣ ಕೊಡಲು ಸಂತೋಷದಿಂದ ಒಪ್ಪುತ್ತಾನೆ, ಅದೂ ಬಡ್ಡಿಯೇ ಇಲ್ಲದೆ! 
ಆದರೆ ಒಂದು ಸಣ್ಣ ಷರತ್ತು : ವಾಯಿದೆ ಮುಗಿವುದರೊಳಗೆ ಹಣ ವಾಪಸು ಬರದಿದ್ದರೆ 
ಆಂಟೋನಿಯೊ ತನ್ನ ದೇಹದಲ್ಲಿನ ನೈಲಾಕ್ ಬೇಡಿದ ಭಾಗದಿಂದ ಒಂದು ಪೌಂಡು ತೂಕ 
ಮಾಂಸ ಕತ್ತರಿಸಿ ಕೊಡಬೇಕು. ಪೈಲಾಕ್ ಈ ಅಮಾನುಷ ಷರತ್ತನ್ನೂ ವಿನೋದ 
ಕಾಗಿಯೆಂಬಂತೆ ಮುಂದಿಡುತ್ತಾನೆ. ಆ೦ಟೋನಿಯೋಗೆ ಅ೦ಥ ದಂಡ ತೆರುವ ಅಗತ್ಯ 
ಎಂದೆಂದೂ ಬಾರದೆಂದು ದೃಢ ನಂಬಿಕೆ . ಏಕೆಂದರೆ ತಿಂಗಳೊಪ್ಪತ್ತಿನಲ್ಲಿ ಅವನ ಹಡಗುಗಳು 
ವಾಪಸಾಗಲಿವೆ. ಷರತ್ತಿಗೆ ಒಪ್ಪಿ ಸಾಲಪತ್ರಕ್ಕೆ ಸಹಿ ಹಾಕುತ್ತಾನೆ. 

ಬಸಾನಿಯೊನಕೈಗೆ ಹಣ ಬಂತು. ಅವನು ಬೆಲ್ಯಾಂಟಿಗೆ ಹೊರಡುವ ಮುನ್ನ ಒಂದು 
ಬೀಳ್ಕೊಡುಗೆಯ ಔತಣ ಕೊಡುತ್ತಾನೆ. ಅದಕ್ಕೆ ಹೈ ಲಾಕನೂ ಒಬ್ಬ ಆಮಂತ್ರಿತ ಅತಿಥಿ. 

ಹೈ ಲಾಕನಿಗೆ ಒಬ್ಬ ಹರೆಯದ ಮಗಳು. ಹೆಸರು ಜೆಸಿಕಾ, ಪೈಲಾಕ್ ತನ್ನ ಒಡವೆ 
ಕಾಸುಗಳಂತೆಯೇ ಅವಳನ್ನೂ ಜೋಪಾನವಾಗಿ ಕಾಪಾಡಿ, ಕಟ್ಟುನಿಟ್ಟಿನಲ್ಲಿ ಬೆಳಸಿದ್ದಾನೆ. 
ಆದರೆ ಅವಳ ದಾರಿ ಬೇರೆ. ಆ ಯೆಹೂದಿ ಹೆಣ್ಣು ಬದುಕಿನ ಬಂಡುಣಿ. ತಂದೆಯ ಮನೆ 
ಸೆರೆಯೆನ್ನಿಸಿದೆ. ಬಸಾನಿಯೊನ ಮಿತ್ರರಲ್ಲೊಬ್ಬನಾದ ಲೊರೆನೊ ಎ೦ಬ ಕ್ರೈಸ್ತ ತರುಣ 
ನನ್ನು ಪ್ರೀತಿಸುತ್ತಿದ್ದಾಳೆ, ಕದ್ದು ಓಡಿಹೋಗಿಗುಟ್ಟಾಗಿ ಮದುವೆ ಮಾಡಿಕೊಳ್ಳುವ ಹಂಚಿಕೆ 
ಅವರದು. ಸಮಯ ಕಾಯುತ್ತಿದ್ದಾರೆ. ಬಸಾನಿಯೊನ ಔತಣ ತಕ್ಕ ಅವಕಾಶ ಒದಗಿಸು 
ಇದೆ. ಪೈಲಾಕ್ ಮಗಳನ್ನು ಮನೆಯ ಕಾವಲಿಗಿಟ್ಟು , ಎಚ್ಚರಿಕೆ ಹೇಳಿ ಊಟಕ್ಕೆ 
ಹೊರಡುತ್ತಾನೆ. ಅಪ್ಪ ಕಣ್ಮರೆಯಾದೊಡನೆಯೇ ಜೆಸಿಕಾ ಅವನ ಖಜಾನೆಯನ್ನು ದೋಚಿ 
ಲೊರೆನೊ ನೊಂದಿಗೆ ಕದ್ದು ಓಡಿಹೋಗುತ್ತಾಳೆ. ಅವರು ಹೊರಟದ್ದೂ ಬೆಲ್ಯಾಂಟಿಗೇ ; 
ಈ ಪಲಾಯನಕ್ಕೆ ಆಂಟೋನಿಯೊನ ಸಂಗಡದವರ ಕುಮ್ಮಕ್ಕಿಲ್ಲದೇ ಇಲ್ಲ. ಪಲಾಯನದ 
ಸುದ್ದಿ ಕೇಳಿದ ಪೈಲಾಕನಿಗೆ ಹುಚ್ಚು ಹಿಡಿಯುವುದೊಂದು ಬಾಕಿ ! ಮಗಳು ಮನೆ ಹಾಳು 
ಮಾಡಿ ಹೋದಳೆಂದು ಅರಚುತ್ತ , ಗೋಳಿಡುತ್ತ ಹಾದಿಬೀದಿ ತುಳಿಯುತ್ತಾನೆ. ಇದು 
ಆಂಟೋನಿಯೊನ ತಂತ್ರವೇ ಎಂದು ಅವನಿಗೆ ಖಾತರಿ. ಹಳೆಯ ದ್ವೇಷ ಕಿಚ್ಚೆದ್ದು ಉರಿ 
ಯುತ್ತದೆ, ಮನಸ್ಸು ಸೇಡಿಗೆ ಹಾತೊರೆಯುತ್ತದೆ. ಮಗಳನ್ನು ಹುಡುಕಿ ತರಲು ಟುಬಲ್ 
ಎ೦ಬೊಬ್ಬ ಆಪ್ತನನ್ನು ಕಳಿಸುತ್ತಾನೆ. ಟುಬಲ್ ಊರೂರು ಅಲೆದರೂ ಜೆಸಿಕಾ ಕಾಣ 
ಸಿಗುವುದಿಲ್ಲ. ಆದರೆ ಎಲ್ಲೆಲ್ಲ ಅವಳು ಧಾರಾಳವಾಗಿ ಹಣ ಚೆಲ್ಲುತ್ತಿದ್ದಳೆಂಬುದೊಂದೇ 
ಗುಲ್ಲು. ಇದನ್ನು ಕೇಳಿ ಪೈ ಲಾಕನ ಎದೆಯೊಡೆದರೂ ಟಬಲ್ ತಂದ ಇನ್ನೊಂದು ವಾರ್ತೆ 
ದುಃಖದ ನಡುವೆ ಸಂತೋಷಕೊಡುತ್ತದೆ - ವ್ಯಾಪಾರಕ್ಕೆ ಹೋಗಿದ್ದ ಆಂಟೋನಿಯೋನ 
ಹಡಗುಗಳು ನೀರುಪಾಲಾಗಿವೆ ; ಈಗ ಅವನು ನಿರ್ಗತಿಕ ! ಹೈ ಲಾಕನ ಪ್ರತೀಕಾರಕ್ಕೆ 
ದಾರಿ ಸಿಕ್ಕಿತು ; ಒಂದು ಪೌಂಡು ಮಾಂಸದ ವಿನೋದದ ಷರತ್ತು ಈಗ ಉಪಯೋಗಕ್ಕೆ 
ಬಂದಂತಾಯಿತು. ಸಾಲಪತ್ರ ಮುಂದೊಡ್ಡಿ ವಿಚಾರಣೆಗೆ ಒತ್ತಾಯ ಮಾಡುತ್ತಾನೆ. 
- ಇತ್ಯ ಬೆಲ್ಯಾಂಟಿನಲ್ಲಿ ಪೋರ್ಷಿಯಾ ವರಪರೀಕ್ಷೆ ನಡೆಸುತ್ತಿದ್ದಾಳೆ. ದೊಡ್ಡ ದೊಡ್ಡ 
ರಾಜಕುಮಾರರೇ ಅದೃಷ್ಟ ಸಾಲದೆ ನಿರಾಶರಾಗಿ ಹಿಂದಿರುಗಿದ್ದಾರೆ. ಒಬ್ಬ ಚಿನ್ನದ 

294 


ಗೆಳೆಯ ಟುಬಲ್ ಫೈಲಾಕನಿಗೆ ಹಣ ಕದ್ದು ಓಡಿಹೋದ ಅವನ ಮಗಳ ಸುದ್ದಿ ತಂದಿದ್ದಾನೆ. 
“ ನಾ ಕೇಳಿದ್ದು , ಫೆಲಾಕ್ , ಜೆಸಿಕಾ ಜೆನೋವದಲ್ಲಿ ಒಂದು ರಾತ್ರಿ ನಾಲ್ಕಿ ಪ್ಪತ್ತು ಡಕೆಟ್‌ಗಳನ್ನು 

ದುಂದುವೆಚ್ಚ ಮಾಡಿದಳಂತೆ . . . ” – ಟುಬಲ್ . 


ಕರಂಡದ ಮೇಲಿನ ಮರುಳುಮಾತಿಗೆ ಮೋಸಬಿದ್ದು ಅದನ್ನು ಆರಿಸಿದ ; ಅದರಲ್ಲಿ 
ಅವನಿಗೆ ಸಿಕ್ಕಿದುದು ಒಂದು ಮಾನುಷ ರುಂಡ , 'ಹೊಳೆವುದೆಲ್ಲವೂ ಹೊನ್ನಲ್ಲ' ವೆಂಬ ಬುದ್ದಿ 
ನಾದ ! ಇನ್ನೊಬ್ಬ ಬೆಳ್ಳಿಯದನ್ನು ಆರಿಸಿ , ಒಳಗಿನ ನಕಲಿಯ ಚಿತ್ರವನ್ನು ಬಹುಮಾನ 
ವಾಗಿ ಪಡೆದ ! ಆ ಹೊತ್ತಿಗೆ ಬಸಾನಿಯೊ ಅಲ್ಲಿ ಬಂದಿಳಿಯುತ್ತಾನೆ. ಅವನನ್ನು ಕಂಡು 
ಪೋರ್ಷಿಯಾ ಮಾರುಹೋಗುತ್ತಾಳೆ. ಸರಿಯಾದ ಕರಂಡವನ್ನು ಆರಿಸಿ ಅವನು ತನ್ನ ಕೈ 
ಹಿಡಿಯುವಂತಾಗಬಾರದೇ ಎಂದು ಆಶಿಸುತ್ತಾಳೆ. ಅವರ ದೈವ ' ಅಸ್ತು ' ಅನ್ನು ತ್ತದೆ. 
ಬಸಾನಿಯೊ ದುರಾಸೆ ಪಡದೆಸೀಸದ ಕರಂಡಕ್ಕೆ ಕೈ ಹಾಕುತ್ತಾನೆ. ಅದರಲ್ಲೇ ಪೋರ್ಷಿಯಾಳ 
ಚಿತ್ರವಿದೆ. ಅವಳು ಬಸಾನಿಯೊನ ಬೆರಳಿಗೆ ಉಂಗುರ ತೊಡಿಸಿ , ಎಂದೆಂದೂ ಅದನ್ನು 
ಕಳೆದುಕೊಳ್ಳಬಾರದೆಂದುಕೋರಿಅವನನ್ನು ಗಂಡನನ್ನಾಗಿ ಒಪ್ಪುತ್ತಾಳೆ. ಇದೇ ಹೊತ್ತಿಗೆ 
ಲೊರೆನ್ನೊ - ಜೆಸಿಕಾರು ಅಲ್ಲಿಗೆ ಬರುತ್ತಾರೆ. ಆಂಟೋನಿಯೊ ಅವರನ್ನು ಬಸಾನಿಯೊನ 
ರಕ್ಷಣೆಗೆ ಕಳಿಸಿಕೊಟ್ಟಿದ್ದಾನೆ. ಜೊತೆಗೆ ಒಂದು ಪತ್ರ , ಅದರಲ್ಲಿ ಅವರೆಲ್ಲರ ಸಂತೋಷ 
ವನ್ನು ಮೊಟಕುಗೊಳಿಸುವ ಆ೦ಟೋನಿಯೊನಿಗೊದಗಿದ ದುರ್ಭಾಗ್ಯದ ಸುದ್ದಿಯಿದೆ. 

ತನ್ನ ಆಪ್ತಮಿತ್ರನಿಗೆ ಈ ದುರ್ಗತಿ ಒದಗಲು ತಾನೇ ಕಾರಣನೆಂದು ಬಸಾನಿಯೆಗೆ 
ಹೇಳತೀರದ ದುಃಖ , ಪಶ್ಚಾತ್ತಾಪ, ಪೋರ್ಷಿಯಾ ಹಿನ್ನೆಲೆಯೆಲ್ಲವನ್ನೂ ಕೇಳಿ ತಿಳಿದು 
ಕೊಳ್ಳು ತ್ತಾಳೆ. ಅವಳದು ಕರುಣೆಯೇ ಮೈವೆತ್ತಿ ಆದ ಹೃದಯ . ಚಿಟಿಕೆಯಲ್ಲಿ ಮದುವೆ 
ಮುಗಿಸಿ , ಸಾಲದ ಇಪ್ಪತ್ತು ಪಟ್ಟು ಕೊಡಬೇಕಾದರೂ ಸರಿಯೇ ಆ೦ಟೋನಿಯೊನನ್ನು 
ಉಳಿಸಿ ಬಾರೆಂದು ಬಸಾನಿಯೊನನ್ನು ಹಣದೊಡನೆ ನೆನಿಸಿಗೆ ಕಳಿಸಿಕೊಡುತ್ತಾಳೆ. ಅವನು 


295 


2 ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹೊರಟ ಮೇಲೆ ಆ ಚತುರೆ ಸುಮ್ಮನೆ ಕೂಡದೆ, ಗುಟ್ಟಾಗಿ ವಕೀಲನ ವೇಷ ತೊಟ್ಟು 
ವೆನಿಸಿಗೆ ಬರುತ್ತಾಳೆ. ಅವಳು ನ್ಯಾಯಾಸ್ಥಾನಕ್ಕೆ ಬರುವ ವೇಳೆಗಾಗಲೇ ವೆನಿಸಿನ 
ದೊರೆಯ ಮುಂದೆ ವಿಚಾರಣೆ ಮೊದಲಾಗಿದೆ. ಪೈ ಲಾಕ್ ಹಣ ಬೇಡ, ಆಂಟೋನಿಯೊನ , 
ಎದೆಯ ಭಾಗದಿಂದ ಒಂದು ಪೌಂಡು ಮಾಂಸ ದೊರೆತೇ ತೀರಬೇಕೆಂದು ಮೊ೦ಡು ಹಿಡಿದು 
ಕುಳಿತಿದ್ದಾನೆ. ದೊರೆ ಏನು ತೀರ್ಪುಕೊಡುವುದೆಂದುತೋಚದೆ ಪೇಚಿಗೆ ಸಿಕ್ಕಿರುವಾಗ 
ಪೋರ್ಷಿಯಾ ಆ ದಿನ ಅಲ್ಲಿ ವಕಾಲತ್ತು ವಹಿಸಬೇಕಾಗಿದ್ದ ಡಾ || ಬೆಲಾರಿಯೊ ಎ೦ಬ 
ನ್ಯಾಯಪಂಡಿತನ ಶಿಫಾರಸು ಪತ್ರ ಹಿಡಿದು ಹಾಜರಾಗುತ್ತಾಳೆ. ತಾನು ಖುದ್ದಾಗಿ ಬರಲಾ 
ಗದ ಕಾರಣ ಈ “ ಪ್ರತಿಭಾವಂತ ವಕೀಲ'ನನ್ನು ಕಳಿಸಿರುವುದಾಗಿ ಅವನು ಬರೆದಿದ್ದಾನೆ. 

ಪೋರ್ಷಿಯಾ ವಿಚಾರಣೆಗೆ ಆರಂಭಿಸುತ್ತಾಳೆ. ಹೌದು, ಆಂಟೋನಿಯೊ ಸಾಲ 
ಪಡೆದದ್ದುಂಟು, ವಾಯಿದೆ ಮುಗಿದಿದೆ, ಷರತ್ತಿನ ಪ್ರಕಾರ ಅವನು ಒಂದು ಪೌಂಡು 
ಮಾ೦ಸ ತೆರಬೇಕು , ನಿಜ. ಆದರೆ ಮಾನವ ವ್ಯವಹಾರದಲ್ಲಿ ಕರುಣೆಯೆಂಬುದೂ ಒ೦ದಿದೆ 
ಯಲ್ಲವೆ ? ಅದು ಮಳೆಗರೆದರೆ ಕೊಟ್ಟವ, ಕೊಂಡವರಿಬ್ಬರೂ ಪುನೀತರಾಗುವುದಿಲ್ಲವೆ ? 
ಪೋರ್ಷಿಯಾಳ ಈ ವಿವೇಕ ಯೆಹೂದಿಯ ಕಲ್ಲೆದೆಯನ್ನು ಕರಗಿಸದು. ಹಾಗಾದರೆ 
ನ್ಯಾಯ ನೆರವೇರಲಿ ಎನ್ನುತ್ತಾಳೆ ಅವಳು. ಪೈಲಾಕನ ಆನಂದಕ್ಕೆ ಪಾರವೇ ಇಲ್ಲ. 
ಅವಳನ್ನು ನ್ಯಾಯ ನೀಡಲು ಪುನರವತಾರವೆತ್ತಿ ಬಂದ ಡೇನಿಯಲ್ ಎಂದು ಕೊಂಡಾಡು 
ತ್ತಾನೆ. ಚಾಕು ತಕ್ಕಡಿಗಳನ್ನು ತೂಗಿಸುತ್ತ ಅವನು ಇನ್ನೇನು ಆಂಟೋನಿಯೊನ ಎದೆಗೆ 
ಕೈ ಹಾಕಬೇಕು, ಆಗ ಪೋರ್ಷಿಯಾ ತಡೆದು ಹೇಳುತ್ತಾಳೆ: ' ಕರಾರಿನಂತೆ ಮಾಂಸವಷ್ಟೆ 
ನಿನ್ನ ಪಾಲು, ರಕ್ತವಲ್ಲ ! ಒಂದು ಹನಿ ನೆತ್ತರೂ ತೊಟ್ಟಿಕ್ಕಕೂಡದು . ಅಲ್ಲದೇ ತೂಕ 
ಸರಿಯಾಗಿ ಒಂದು ಪೌಂಡಿರಬೇಕು ; ಗುಲಗಂಜಿ ಹೆಚ್ಚಿಲ್ಲ, ಕಡಿಮೆಯಿಲ್ಲ. ತಪ್ಪಿದರೆ 
ಕಾನೂನಿನ ಪ್ರಕಾರ ನಿನ್ನ ಆಸ್ತಿಯೆಲ್ಲವೂ ದೇಶಕ್ಕೆ ಮುಟ್ಟುಗೋಲು, ನೆನಪಿರಲಿ '. 

ಪೈಲಾಕ್ ಸೋತ. ಅವನ ಜಟ್ಟ ಪಟ್ಟು ಅವನನ್ನೆ ಕೆಡವಿ ಕೆಳಗುರುಳಿಸಿತು ! 
* ಹಾಗಾದರೆ ಹಣವೇ ಇರಲಿ ; ಅಸಲಿನ ಮೂರು ಪಟ್ಟಾದರೆ ಸಾಕು' ಎನ್ನು ತ್ತಾನೆ. 
ಆದರೆ ಪೋರ್ಷಿಯಾ ' ಸೌಂಡು ಮಾಂಸದ ಹೊರತು ಬೇರೇನನ್ನೂ , ಬರಿಯ ಅಸಲನ್ನು 
ಸಹ, ಕೊಡಿಸಲು ಸಿದ್ಧಳಿಲ್ಲ. ಅಷ್ಟೇ ಅಲ್ಲ , ದೇಶದ ಕಾನೂನಿನ ಪ್ರಕಾರ ವೆನಿಸ್ಸಿನವ 
ನೊಬ್ಬನ ಪ್ರಾಣಕ್ಕೆ ಗಂಡಾಂತರ ತರಲು ಪ್ರಯತ್ನಿಸಿದ ವಿದೇಶೀಯನಿಗೆ ಮರಣದಂಡನೆ, 
ಅವನ ಆಸ್ತಿಯಲ್ಲಿ ಅರ್ಧ ದೇಶದ ಸ್ವತ್ತು , ಉಳಿದರ್ಧ ನೊಂದವನಿಗೆ ಎಂಬ ನಿಯಮವಿದೆ. 
ಪೋರ್ಷಿಯಾ ಅದರ ನೆನಪು ಮಾಡಿಕೊಡುತ್ತಾಳೆ. ಆದರೆ ದೊರೆ ಕರುಣೆ ತೋರಿ 
ಪೈಲಾಕನಿಗೆ ಜೀವದಾನ ಮಾಡುತ್ತಾನೆ. ಆಂಟೋನಿಯೊ ತನ್ನ ಪಾಲಿಗೆ ಬರಲಿದ್ದ ಅರ್ಧ 
ನನ್ನೂ ಜೆಸಿಕಾ -ಲೊರೆನೊರಿಗೆಂದು ಸಾರಿ, ಪೈಲಾಕ್ ಕ್ರೈಸ್ತನಾಗಲು ಒಪ್ಪಿ , ತನ್ನ ನಂತರ 
ತನ್ನೆಲ್ಲವನ್ನೂ ಅವರಿಗೆ ಬಿಟ್ಟುಕೊಡಲು ಸಮ್ಮತಿಸಿದರೆ ಆಸ್ತಿಯ ಉಳಿದರ್ಧವನ್ನು ಅವನೇ 
ಅನುಭವಿಸಲೆಂದು ಆಶಿಸುತ್ತಾನೆ. ಅಂತೆಯೇ ತೀರ್ಪಾಗುತ್ತದೆ. 
- ತನ್ನ ಸೇವೆಗೆ ಪ್ರತಿಫಲವಾಗಿ ಪೋರ್ಷಿಯಾ ಬಸಾನಿಯೊನ ಬೆರಳಿನಲ್ಲಿದ್ದ ಉಂಗುರ 
ವನ್ನು ಬಯಸುತ್ತಾಳೆ. ಅದು ತಾನೇ ಕೊಟ್ಟಿದ್ದ ಮದುವೆಯುಂಗುರ, ಬಸಾನಿಯೊ 
ತನ್ನ ಇಚ್ಛೆ ಮೀರಿ ಅದನ್ನು ಕೊಡುತ್ತಾನೆ. ಅವನು ಬೆಲ್ಯಾಂಟಿಗೆ ಹಿಂದಿರುಗುವ ಮೊದಲೇ 

296 


> ಮಚ್ ಅಡೂ ಅಬೌಟ್ ನಥಿಂಗ್ 
ಪೋರ್ಷಿಯಾ ಅಲ್ಲಿದ್ದಾಳೆ. ಏನೂ ತಿಳಿಯದವಳ೦ತೆ ನಟಿಸಿ , ಗಂಡನ ಕೈ ಬೆರಳಿನಲ್ಲಿ 
ತನ್ನ ಉಂಗುರವಿಲ್ಲದುದನ್ನು ಕಂಡು ಮುನಿಸಿಕೊಳ್ಳುತ್ತಾಳೆ ! ಕೊನೆಗೆ ವಕೀಲನೊಬ್ಬ 
ನಿಂದ ತನಗೆ ದೊರೆಯಿತೆಂದು ಹೇಳಿ ಅದನ್ನು ತೆಗೆದು ತೋರಿಸುತ್ತಾಳೆ, ಆ೦ಟೋನಿನ 
ಪ್ರಾಣ ಉಳಿಸಿದ ಪ್ರತಿಭಾವಂತ ವಕೀಲ' ಅವಳೆಯೇ ಎಂಬುದು ಆಗ ಬಯಲಾಗುತ್ತದೆ. 

ಆ೦ಟೋನಿಯೊನ ಹಡಗು ಮುಳುಗಿದ ಸುದ್ದಿ ಸುಳ್ಳಾಗಿ ಅವನ ಭಾಗ್ಯ ಮತ್ತೆ 
ತೆರೆಯುತ್ತದೆ. ಪೈಲಾಕನ ಹೊರತು ಉಳಿದವರೆಲ್ಲರೂ ಸುಖ ಕಾಣುತ್ತಾರೆ. 


9. ಮಚ್ ಅಡೂ ಅಬೌಟ್ ನಥಿಂಗ್ 
ರಚನೆ : 1598-9. ಮೊದಲ ಪ್ರಕಟನೆ : 1600 . 
ಆಕರಗಳು : ಮುಖ್ಯಸೂತ್ರವಾದ ಕ್ಲಾಡಿಯೊ ಹೀರೊರ ಪ್ರಸಂಗಕ್ಕೆ ಎರಡು ಇಟಾಲಿ, 
ಯನ್ ಕೃತಿಗಳು ಆಕರ : ಒಂದು , ಬ್ಯಾಂಡಿನ ಒಂದು ಕಥೆ, ಬೆಲ್‌ ಫಾರ್‌ ತನ್ನ 
' ಇಸ್ಕಾರ್ ತಾಜಿಕ್ ನಲ್ಲಿ ಮಾಡಿದ ಫ್ರೆಂಚ್ ಅನುವಾದದ ಮೂಲಕ ; ಇನ್ನೊ೦ದು 
ಆರಿಯೊಸ್ಕೋನ ಆರೈಾಂಡೋ ಫ್ರರಿಯೊಸೊ ', ಜಾನ್ ಹ್ಯಾರಿಂಗ್ಟನನ ಇಂಗ್ಲಿಷ್ 
ಅನುವಾದದ ಮೂಲಕ. ನಾಟಕಕ್ಕೆ ಸ್ವಾರಸ್ಯ ತುಂಬುವ ಬೀಯಿ ಸ್ - ಬೆನಿಡಿಕ್ , 
ಡಾಗ್‌ಬೆರಿ -ವರ್ಜಿಸರಜೋಡಿಗಳು ಕವಿಯ ಸ್ವಂತ ಪ್ರತಿಭೆಯಿಂದ ಅವತರಿಸಿ ಬಂದವು. 

ಕಥೆ : ಸಾಮಾಜಿಕ ನಡವಳಿಕೆಗೆ ಕನ್ನಡಿಹಿಡಿಯುವ, ' ಕಾಮಿಡಿ ಅಫ್ ಮ್ಯಾನರ್ ' 
ಜಾತಿಯ ಹರ್ಷನಾಟಕ ಇದು. ಕಿಂವದಂತಿ - ' ಯಾರೋ ಅಂದರು' - ಪ್ರಬಲವಾದ 
ಅಸ್ತ್ರ ; ಅದರಿಂದ ಉದ್ದಾರ, ನಾಶ ಎರಡೂ ಸಾಧ್ಯ . ಎರಡರ ನಿದರ್ಶನವೂ ಇಲ್ಲಿದೆ. 
ಸರಸ ಸಂಭಾಷಣೆ ಹಾಗೂ ಉತ್ತಮ ಗದ್ಯ , ಪದ್ಯ ಭಾಗಗಳಿಂದ ಕೂಡಿ ನಾಟಕ ಮನೋ 
ಹರವಾಗಿದೆ. ಬೆನಿಡಿಕ್ -ಬೀಯಪ್ರಿಸ್ರದು ಅದ್ಭುತ ಜೊತೆ. ಅದನ್ನು ಕಲ್ಪಿಸಿ, ಕ್ಲಾಡಿಯೊ 
ಹೀರೊರ ನಟ್ಟಳೆಯೊಡನೆ ಗಂಟು ಕಾಣದಂತೆ ಕೂಡಿಸಿರುವುದು ಕವಿಪ್ರತಿಭೆಗೆ ಸಾಕ್ಷಿ . 

- ಡಾನ್ ಪೀಡೋ ಆರಗಾನನ ರಾಜಕುಮಾರ, ಡಾನ್ ಜಾನ್ ಅವನ ಮಲತಮ್ಮ , 
ತಂದೆಯ ಹಾದರಕ್ಕೆ ಹುಟ್ಟಿದವನು. ತನ್ನ ಅಣ್ಣನ ಮೇಲೆ ಬಂಡಾಯವೇಳುತ್ತಾನೆ. 
ಅಣ್ಣ ಕ್ಲಾಡಿಯೊ ಬೆನಿಡಿಕ್ ಎಂಬಿಬ್ಬರು ಯುವಕ ಸಾಹಸಿಗಳ ಸಹಾಯದಿಂದ ಅವನ 
ಕೊಂಬು ಮುರಿದು, ದಾರಿಗೆ ತರುತ್ತಾನೆ. ಆ ನಂತರ ಎಲ್ಲರೂ ಮೆಸೀನ ಪಟ್ಟಣಕ್ಕೆ 
ಅಲ್ಲಿನ ರಾಜ್ಯಪಾಲ ಲಿಯೊನಾಡೊನ ಅತಿಥಿಗಳಾಗಿ ಬರುತ್ತಾರೆ. ಕ್ಲಾಡಿಯೋ , ಬೆನಿಡಿ ಕ್ರು 
ಲಿಯೊನಾಟನ ಆಸ್ಥಾನಕ್ಕೆ ಮೊದಲಿನಿಂದಲೂ ಪರಿಚಿತರೇ , ಈಗ ಜಾನ್‌ನನ್ನು 
ಸೋಲಿಸಿದ ಮೇಲಂತೂ ಅವರ ಬಗ್ಗೆ ಎಲ್ಲರಿಗೂ ಉತ್ಸಾಹ. . 

- ಲಿಯೊನಾಡೊನ ಮನೆಯಲ್ಲಿ ಇಬ್ಬರು ಹುಡುಗಿಯರು : ಒಬ್ಬಳು ಅವನ ಮಗಳು 
ಹೀರೊ , ಇನ್ನೊಬ್ಬಳು ಅಣ್ಣನ ಮಗಳು ಬೀಯಿಸ್ , ಹೀರೊ ಸೌಮ್ಯ , ಸುಂದರಿ. 
ಮೆಸೀನಕ್ಕೆ ಬಂದೊಡನೆಯೇ ಕ್ಲಾಡಿಯೊ ಅವಳಲ್ಲಿ ಮೋಹಗೊಳ್ಳು ತ್ತಾನೆ. ಆದರೆ ಆ 
ಯುದ್ದ ವೀರಪ್ರೇಮದ ಕಣದಲ್ಲಿ ಎಂದೂ ಕಾದಿದವನಲ್ಲ ! ನನ್ನು ಗೌುವ ಧೈರ ಸಾಲದು. 
ಇದು ಪೀಡೋಗೆಗೊತ್ತಾಗುತ್ತದೆ. ಕ್ಲಾಡಿಯೋಗೆಸಹಾಯ ಮಾಡಲು ಅವನಿಗೆ ಉತ್ತು 

297 


04 


ಹೀರೊ , ಅವಳ ಹೆಣ್ಣಾಳು ಅರ್ಸೂಲರು ಬೆನಿಡಿಕ್ ಬೀಯಪ್ರಿಸ್ತನ್ನು ಪ್ರೇಮಿಸಿದ್ದಾನೆಂದು 
ಮಾತಾಡಿಕೊಳ್ಳುತ್ತಿರುವುದನ್ನು ಆ ಹೆಣ್ಣು ಕದ್ದು ಕೇಳುತ್ತಾಳೆ. 
ಕತೆ. ಆ ರಾತ್ರಿ ಮರಸು-ಕುಣಿತದಲ್ಲಿ ತಾನೇ ಕ್ಲಾಡಿಯೋ ಎ೦ಬ೦ತೆ ತೋರ್ಪಡಿಸಿಕೊಂಡು 
ಅವನ ಪರವಾಗಿ ಪ್ರೇಮಾಲಾಪ ಮಾಡಿ ಹೀರೋಳನ್ನು ಅವನಿಗೆ ಒಲಿಸಿಕೊಡುವ ಹೊಣೆ 
ಹೊರುತ್ತಾನೆ. ಇದರ ಸುಳಿವು ಡಾನ್ ಜಾನ್‌ನಿಗೆ ತಿಳಿಯುತ್ತದೆ. ಜಾನ್ ಪೆಟ್ಟು ತಿಂದ 
ಹಾವು. ಅವನದು ಮೇಲೆ ನಗೆ ; ಒಳಗೆ ತಣ್ಣನೆಯ ಬಿಸಿ ಹಗೆ, ಅಣ್ಣ ಪೀಡೆಗೆ 
ನೆರವಾಗಿ ತನ್ನ ನ್ನು ಉರುಳಿಸಿ ಅದರ ಪೂರ್ಣ ಕೀರ್ತಿ ಪಡೆದ ಕ್ಲಾಡಿಯೊನನ್ನು ಕಂಡರೆ 
ಉರಿ, ಸೇಡಿಗೆ ಸಮಯ ಕಾಯುತ್ತ ಕುಳಿತವನಿಗೆ ಈಗ ಅನುಕೂಲವಾದ ಸಂದರ್ಭ 
ಒದಗಿದೆ. ಕೆಡಕಿನ ಆಟ ಹೂಡುತ್ತಾನೆ. ಇದರಲ್ಲಿ ಅವನ ಇಬ್ಬರು ಬಂಟರು - 
ಬೊರಾಕಿಯೋ ಮತ್ತು ಕಾನೋಡ - ಅವನಿಗೆ ಬೆಂಬಲಿಗರಾಗಿದ್ದಾರೆ. 

ನರಸು -ಕುಣಿತ ನಡೆದಿರುವಾಗ ಜಾನ್ ಕ್ಲಾಡಿಯೊನ ಬಳಿಗೆ ಬಂದು ಪೀಡೆ 
ಹೀರೊಳಿಗೆ ಒಲಿದಿದ್ದಾನೆಂದು ಅವನ ಕಿವಿಯಲ್ಲಿ ಸುಳೂ ದುತ್ತಾನೆ. ಆ ಬೆಪ್ಪ ಕಣ ಕಾಲ 
ಅದನ್ನು ನಿಜವೆಂದೇ ನಂಬಿ ಹತಾಶನಾಗುತ್ತಾನೆ. ಅಷ್ಟರಲ್ಲಿಯೇ ಪೀಡೋ ತನ್ನ ಪ್ರಯತ್ನ 
ಯಶಸ್ವಿಯಾಗಿ ಕ್ಲಾಡಿಯೊನೊಡನೆ ಲಗ್ನ ಬೆಳಸಲು ಹೀರೊ ಹಾಗೂ ಅವಳ ತಂದೆ 
ಲಿಯೊನಾಟೂರನ್ನು ಒಪ್ಪಿಸಿರುವ ಸುದ್ದಿ ತರುತ್ತಾನೆ. ಮದುವೆ ಮುಂದಿನ ವಾರಕ್ಕೆ ನಿಶ್ಚಿತ 
ವಾಗುತ್ತದೆ. ಜಾನನ ಕುತಂತ್ರಕ್ಕೆ ಸೋಲಾಗುತ್ತದೆ. 
* ಬೆನಿಡಿಕ್ - ಬೀಯವ್ರಸರದುಮೋಜಿನಜೋಡಿ. ಅವರು ಪಾದರಸದ ಎರಡು ಸಜೀವ 
ಕಣಗಳು, ತವೊಳಗೆ ಪರಸ್ಪರ ಯಾವ ಭಾವನೆಯಿದೆಯೆಂದು ಅವರಿಗೇ ತಿಳಿಯದು ; 
ಮೇಲೆ ಸದಾ ಕಚ್ಚಾಡುತ್ತಿರುತ್ತಾರೆ. ಅವರು ಬಾಯಿ ಬಿಟ್ಟರೆ ಮಿಂಚು, ಗುಡುಗು, 
ಜಡಿಮಳೆ; ಮಾತಿಗೆ ಮಾತು ತಾಗಿದರೆ ಹಾರುವುದು ಚತುರೋಕ್ತಿಯ ಕಿಡಿ . ಬೆನಿಡಿಕನಿಗೆ 
ತಾನು ವಿವಾಹದ್ವೇಷಿಯೆಂದು ತೋರಿಸಿಕೊಳ್ಳಲು ಹೆಮ್ಮೆ , ಮದನನ ಹೂಬಿಲ್ಲು ಅವನ 
ಮುಂದೆ ನಿಶ್ಚಷ್ಟ ; ಅದರ ಕಮಾನನ್ನು ಕತ್ತರಿಸಿ ಎಸೆದಿದ್ದಾನಂತೆ ! ಹಾಗೆಯೇ ಪುರುಷ 

298 


ಮುಚ್೯ ಅದೂ ಅಬೌಟ್ ನಥಿಂಗ್ 2 
ದ್ವೇಷಿ ಬೀಯವ್ರ ಸ್ಳಿಗೆ ತನ್ನ ಕನ್ನೆತನದಲ್ಲಿ ಮಮತೆ. ಇಬ್ಬರೂ ತಮಗೆ ತಾವೇ ಮೋಸ 
ಹೋಗಿದ್ದಾರೆ. ಒಂದು ಲಗ್ನ ಕೂಡಿಸಿ ಗೆದ್ದ ಪೀಡೋಗೆಬೆಸಿಡಿಕ್ - ಬೀಯಿಸರನ್ನೂ ಒ೦ದಾ 
ಗಿಸುವ ಆಸೆ. ಆದರೆ ಹೇಗೆ ? ಲಿಯೊನಾ , ಕ್ಲಾಡಿಯೊ , ಹೀರೊರ ನೆರವಿನಿಂದ ಒಂದು 
ಉಪಾಯ ಹೂಡುತ್ತಾನೆ : ' ಬೀಯಪ್ರಿಸ್ ಒಳಗೇ ಬೆನಿಡಿ ಕ್ನನ್ನು ಗಾಢವಾಗಿ ಪ್ರೇಮಿಸಿ 
ದ್ದಾಳೆ, ತಿಳಿಸಿದರೆ ಎಲ್ಲಿ ಆ ಕಲ್ಲೆದೆಯ ಗಂಡು ತನ್ನ ಮುಖ ಮುರಿದು ಅಭಿಮಾನಭಂಗ 
ಮಾಡುವನೋ ಎಂದು ಹೆದರಿ ಅದಕ್ಕೆ ಬಹಿರಂಗ ಅಭಿವ್ಯಕ್ತಿ ಕೊಡದೆ ಒಳಗೇ ಕೊರಗು 
ತಿದ್ದಾಳೆ' ಎಂದು ಅವನ ಕಿವಿಗೆ ಬೀಳುವಂತೆ ಸುದ್ದಿ ಹಬ್ಬಿಸುವುದು. ಹಾಗೆಯೇ ಇತ್ತ 
ಬೆನಿಡಿಕ್ ಬೀಯಟ್ರಸ್ಟಿಗೆ ಒಲಿದಿದ್ದರೂ ಹೊರಗೆ ತೋರ್ಗೊಡದೆ ಒದ್ದಾಡುತ್ತಿದ್ದಾ 
ನೆಂದು ಅವಳಿಗೆ ಕೇಳುವಂತೆ ಗುಸಗುಸ ಪಿಸಪಿಸ ಆಡುವುದು . ಸದುದ್ದೇಶಪೂರಿತವಾದ ಈ 
ಯುಕ್ತಿ ಆ ಇಬ್ಬರು ಜಂಬದಕೋಳಿಗಳ ಭಾವನೆಗಳನ್ನೂ ಕೆಣಕಿ , ಕೆಲಸಕ್ಕೆ ತೊಡಗುತ್ತದೆ. 

ಅಣ್ಣ ಪೀಡೊ ಹೀಗೆ ದೂರದೂರವಿದ್ದವರನ್ನು ಕೂಡಿಸ ಹೊರಟರೆ ಆ ಕಡೆ ತಮ್ಮ 
ಜಾನ್ ಅದೇ ರೀತಿಯ ಸುಳ್ಳು ಸುದ್ದಿಯ ಇನ್ನೊಂದು ಅಸ್ತ್ರ ಹೂಡಿ ಕ್ಲಾಡಿಯೋ -ಹೀರೊರ 
ಜೋಡಿಯನ್ನು ಒಡೆಯುವ ಪ್ರಯತ್ನದಲ್ಲಿದ್ದಾನೆ. ಹೀರೊ ದಾರಿಗೆಟ್ಟ ಹೆಣ್ಣೆಂದು 
ಕ್ಲಾಡಿಯೊಗೆ ಸಾಧಿಸಿ ತೋರಿಸುವುದೇ ಆ ಅಸ್ತ್ರ . ಅದರ ಕರ್ತೃ ಬೊರಾಕಿಯೋ . ಅದಕ್ಕೆ 
ಜಾನ್‌ನಿಂದ ಅವನಿಗೆ ಸಿಗಲಿರುವ ಪ್ರತಿಫಲ ಒಂದು ಸಾವಿರ ಡಕೆಟ್ ಗಳು. ಹೀರೊಳಿಗೆ 
ಮಾರ್ಗರಿಟ್ ಎಂಬ ಹೆಣ್ಣಾಳಿ ದ್ದಾಳೆ. ಅವಳೂ ಬೋರಾಕಿಯೊ ಪ್ರೇಮಿಗಳು . ಮದುವೆಯ 
ಹಿಂದಿನ ರಾತ್ರಿ ಮಾರ್ಗರಿಟ್ಳಿಗೆ ಹೀರೊಳಉಡಿಗೆ ತೊಡಿಸಿ ಅವಳ ಮಲಗುವಕೋಣೆಯ 
ಕಿಟಕಿಯಲ್ಲಿ ನಿಲ್ಲಿಸಿ ಬೊರಾಕಿಯೊನನ್ನು ಬೀಳ್ಕೊಡುತ್ತಿರುವಂತೆ ದೃಶ್ಯ ಕಟ್ಟುವುದು . 
ಅದೇ ಹೊತ್ತಿಗೆ ಜಾನ್ ಕ್ಲಾಡಿಯೋನನ್ನು ಕರೆ ತಂದು ಅದನ್ನು ತೋರಿಸಿದರೆ ಆ ಬೆಪ್ಪ 
ಅವಳು ಹೀರೊಳೇ , ಕೂಡಿದ್ದ ತನ್ನ ಕಳ್ಳ ನಲ್ಲನನ್ನು ಬೀಳ್ಕೊಡುತ್ತಿದ್ದಾಳೆಂದು ನಂಬಿ 
ಮೋಸಹೋಗುತ್ತಾನೆ, ಮದುವೆ ಮುರಿಯುತ್ತದೆ – ಹೀಗಿದೆ ಅವರ ಕುಯುಕ್ತಿ . 

ಬೊರಾಕಿಯೊನ ದಾಳ ಬಯಸಿದಂತೆಯೇ ಉರುಳುತ್ತದೆ. ಕ್ಲಾಡಿಯೊ ಹಾಗೂ 
ಅವನ ಜತೆಗಿರುವ ಸೀಡೋ 'ಹೀರೋ ' ದುರಾಚಾರದ ಪ್ರಮಾಣವನ್ನು ಕಣ್ಣಾರೆ 
ಕಾಣುತ್ತಾರೆ. ಆದರೆ ಆ ಕ್ಷಣ ತೆಪ್ಪವಿದ್ದು , ಮಾರನೆಯ ದಿನ ಮುಹೂರ್ತದ ಹೊತ್ತಿನಲ್ಲಿ 
ನೆರೆದವರೆದುರಿಗೆ ಕ್ಲಾಡಿಯೊ ತಾನು ಹಿಂದಿನ ರಾತ್ರಿ ಕಂಡದ್ದನ್ನು ವರ್ಣಿಸಿ ಹೀರೋಳನ್ನು 
ಜಾರೆಯೆಂದು ಧಿಕ್ಕರಿಸಿ ಪೀಡೊನೊಡನೆ ಹೊರಟುಹೋಗುತ್ತಾನೆ. ಆ ಮುಗ್ಗೆ ಆಘಾತ 
ತಡೆಯಲಾರದೆಮೂರ್ಛಹೋಗುತ್ತಾಳೆ. ತಂದೆ ಲಿಯೊನಾಟಿ ವಿಶ್ವಾಸ- ಸಂಶಯಗಳ 
ನಡುವೆ ಹೊಯ್ದಾಡುತ್ತ ವಿಚಾರಣೆ ನಡೆಸಿ ನಿಜಸಂಗತಿಯನ್ನು ಹೊರತೆಗೆಯುವ ಪಣ 
ತೊಡುತ್ತಾನೆ. ಸದ್ಯಕ್ಕೆ ಹೀರೊಳನ್ನು ಬಚ್ಚಿಟ್ಟು ಅವಳು ಸತ್ತಳೆಂದು ಸುದ್ದಿ ಹರಡುತ್ತಾನೆ. 

- ಯಾರು ಎಷ್ಟೇ ನಂಬಲಿ , ಬೀಟ್ರಸ್ ಮಾತ್ರ ತನ್ನ ಸೋದರಿ ದುರಾಚಾರಿ 
ಯೆಂದು ಒಪ್ಪಲು ಸಿದ್ಧಳಿಲ್ಲ. ಅವಳಿಗಾದ ಅನ್ಯಾಯವನ್ನು ಸರಿಪಡಿಸಲು ಹೊರಟಾಗ 
ಬೀಯವ್ರ ಸ್ಳಿಗೆ ತನ್ನಂತೆಯೇ ಆತಂಕಭರಿತನಾದ ಬೆನಿಡಿಕ್ನ ಒತ್ತಾಸೆ ಸಿಗುತ್ತದೆ. 
ಪೀಡೊನಕುಚೇಷ್ಟೆ ಯಿಂದ ಮಾನಸಿಕವಾಗಿ ಹತ್ತಿರವಾಗಿದ್ದವರು ಅವರು. ಈಗಂತೂ 
ಒ೦ದೇ ಸಾಮಾನ್ಯ ವ್ಯಥೆ ಅವರಿಬ್ಬರನ್ನೂ ಇದ್ದಿದ್ದೂ ಸನಿಹಕ್ಕೆ ತಂದು ಒಂದಾಗಿಸುತ್ತದೆ. 


299 


ಹೀರೊಳ ದುರಂತದ ನೆರಳಿನಲ್ಲಿ ಒಂದಾದ ಬೆನಿಡಿಕ್ ಮತ್ತು ಬೀಯಿಸ್ 


ಸೊಕ್ಕು ,ಸೋಗುಗಳ ಮುಖವಾಡ ಕಳಚಿ ಎಸೆದು , ಪರಸ್ಪರಪ್ರೀತಿತೋಡಿಕೊಳ್ಳು ತ್ತಾರೆ. 
ತನ್ನ ಮೇಲಿನ ಪ್ರೀತಿನಿಜವಾದರೆ ಕ್ಲಾಡಿಯೊನನ್ನು ಕೊಂದು ಪ್ರತೀಕಾರ ತೀರಿಸಿಕೊಡೆನ್ನು 
ತಾಳೆ ಬೀಯಿ ಸ್ , ಬೆನಿಡಿಕ್ ಅವಳಿಗಾಗಿ ಮಿತ್ರಹತ್ಯೆಗೂ ಸಿದ್ದ ! 

ಈ ನಡುವೆ ಇನ್ನೊಂದು ತಮಾಷೆ ನಡೆದಿದೆ. ಹಿಂದಿನ ರಾತ್ರಿ ಬೊರಾಕಿಯೊ 
ಚೆನ್ನಾಗಿ ಕುಡಿದು ಆ ಮತ್ತಿನಲ್ಲಿ ತನಗೆ ದೊರೆತ ಸಾವಿರ ಡಕೆಟ್ ಬಹುಮಾನದ ಗುಟ್ಟನ್ನು 
ಕಾಡನಿಗೆ ತಿಳಿಸುತ್ತಿರುವುದು ಊರ ಕಾವಲಿನವರ ಕಿವಿಗೆ ಬೀಳುತ್ತದೆ. ಅವರು ಇದು 
ಯಾವದೋ ಕಳ್ಳತನದ ವ್ಯವಹಾರವಿರಬೇಕೆಂಬ ಅನುಮಾನದ ಮೇಲೆ ಇಬ್ಬರನ್ನೂ 
ಬಂಧಿಸಿ , ಪೋಲಿಸ್ ಅಧಿಕಾರಿ ಡಾಗ್‌ಬೆರಿ ಮತ್ತು ಅವನ ಸಹಾಯಕ ವರ್ಜಿಸರಿಗೆ 


300 


ಎ ದಿ ಮೇರಿ ವೈವ್ ಅಫ್ ವಿಂಡ್ಕರ್ 
ಒಪ್ಪಿಸುತ್ತಾರೆ. ಅವರೆಲ್ಲರೂ ಗಾಂಪಣ್ಣಗಳೇ ! ಜೊತೆಗೆ ಡಾಗ್‌ಬೆರಿ ಡೌಲಿನ ಮನುಷ್ಯ 
ಬೇರೆ. ತಪ್ಪೋ ನೆಪ್ರೊ ಅವನು ಆಡಿದ ಪದ ದೊಡ್ಡದಿರಬೇಕು; ನುಡಿಯಂತೆ ನಡೆಯಲ್ಲೂ 
ಡಂಭದ ಠೀವಿಯೇ ! ಆ ಬೆಳಿಗ್ಗೆ ಲಿಯೊನಾಟಿ ಮದುವೆಯ ಗಡಿಬಿಡಿಯಲ್ಲಿರುವಾಗ 
ಹೀಗೆ ಇಬ್ಬರು ಸೆರೆ ಸಿಕ್ಕಿದ್ದಾರೆಂದು ಅವರು ಸುದ್ದಿ ತರುತ್ತಾರೆ. ಅವನಿಗೆ ಹೊತ್ತಿಲ್ಲ; ನೀವೇ 
ವಿಚಾರಣೆ ನಡಸಿರೆನ್ನು ತ್ತಾನೆ. ಮೂರ್ಖರಾದರೂ ಅವರು ತಮ್ಮದೇ ರೀತಿಯಲ್ಲಿ ಪತ್ತೆ 
ತರದೂದು ನಡಸಿ, ಸತ್ಯ ಸಂಗತಿಯನ್ನು ಹೊರಗೆಡವುತ್ತಾರೆ. 

ಕ್ಲಾಡಿಯೊ ಈಗಶೋಕತಪ್ತ , ತಾನು ಮೋಸಹೋದದ್ದಿರಲಿ, ತನ್ನಿ೦ದಾಗಿ ಒಬ್ಬ 
ನಿರಪರಾಧಿ ಕನ್ಯ ದೂಷಿತಳಾಗಿ, ದುಃಖ ಅವಮಾನಗಳನ್ನು ಎದುರಿಸಲಾರದೇ ಪ್ರಾಣ 
ತೆತ್ತಿದ್ದಾಳೆ. ಹೋಗಿ ಲಿಯೊನಾಡೊನ ಕ್ಷಮೆ ಬೇಡುತ್ತಾನೆ. ಪ್ರಾಯಶ್ಚಿತವಾಗಿ 
ಹೀರೊಳ ಸಮಾಧಿಯ ಮುಂದೆ ಗೌರವ ಸಲ್ಲಿಸಿ, ಎಲ್ಲ ತರದಲ್ಲಿ ಅವಳಿಗೆ ತದ್ವತ್ತಾಗಿರುವ 
ತನ್ನ ಅಣ್ಣನ ಮಗಳನ್ನು ಅವಳ ಮುಖವನ್ನೂ ನೋಡದೆ ಮದುವೆಯಾಗಲು ಒಪ್ಪಿದರೆ 
ಮಾತ್ರ ಕ್ಷಮೆಯೆಂದು ಷರತ್ತು ಹಾಕುತ್ತಾನೆ ಲಿಯೊನಾಟೊ , ಕ್ಲಾಡಿಯೊ ಒಪ್ಪುತ್ತಾನೆ. 
ಮಾರನೆ ದಿನ ಮದುವೆ ನಡೆಯುತ್ತದೆ. ಹೊಸ ಹೆಣ್ಣು ಮುಖಕ್ಕೆ ಮುಸುಕು ಹೊದ್ದಿದ್ದಾಳೆ. 
ಮದುವೆಯ ನಂತರ ಮುಸುಕು ತೆಗೆದರೆ ಅವಳು ಭೂಗತಳಾಗಿದ್ದ ಹೀರೊಳೇ ! ಅವ 
ರೊಡನೆ ಬೆನಿಡಿಕ್‌ -ಬೀಯಿ ಸರ ವಿವಾಹವೂ ನೆರವೇರುತ್ತದೆ. ತನ್ನ ತ೦ತ್ರ ಸಾಧಿಸಿ ಓಡಿ 
ಹೋಗಿದ್ದ ಡಾನ್ ಜಾನ್ ಸಿಕ್ಕಿ ಬಿದ್ದು ವಿಚಾರಣೆಗೆ ಗುರಿಯಾಗುತ್ತಾನೆ. ದುರಂತವಾಗ 
ಬೇಕಿದ್ದ ನಾಟಕ ದಾರಿ ತಿರುವಿ ಸುಖದಲ್ಲಿ ಕೊನೆಗೊಳ್ಳುತ್ತದೆ. 


10. ದಿ ಮೇರಿ ವೈನ್ಸ್ ಅಫ್ ವಿಂಡ್ರರ್‌ 
ರಚನೆ 1598 -9 ? ಮೊದಲ ಪ್ರಕಟನೆ : 1602 . 
ಆಕರ : ಇದಕ್ಕೆ ಸಾದೃಶ್ಯಗಳು ಹಲವಾರು ದೊರೆತರೂ ಬೆರಳಿಟ್ಟು ಗುರುತಿಸಬಹುದಾದ 
ಯಾವೊಂದು ಆಕರವೂ ಇಲ್ಲ . ಕಂಡಂತೆಯೇ ಇದು ಕವಿಯ ಸ್ವಂತ ಸೃಷ್ಟಿ , ಸಂಶಯ 
ಗ್ರಸ್ತನಾದ ಗಂಡ , ವಿನೋದಪ್ರಿಯಳಾದ ಹೆಂಡತಿ, ಸಿಕ್ಕಿ ಬಿದ್ದಾಗ ಅವಳ ಸೆರಗ ಮರೆ 
ಯಲ್ಲಿ ಅವಿತುಕೊಳ್ಳುವ ಹೇಡಿ ಮಿ೦ಡ - ಈ ಜನಪ್ರಿಯ ಹಾಸ್ಯ ತಂತ್ರಗಳು ಇಂಗ್ಲಿಷ್ 
ಮತ್ತು ಇಟಾಲಿಯನ್ ನವೋದಯ ಸಾಹಿತ್ಯದಲ್ಲಿ ಇದ್ದಂತಹವೇ . ತಂತ್ರಿ ಹೊಸೆದ ಹಗ್ಗ 
ಅವನ ಕುತ್ತಿಗೆಗೇ ಉರುಳಾಗುವ ಸನ್ನಿವೇಶಕ್ಕೆ ಪ್ಲಾಟಸ್ ಹಾಗೂ ಇಟಾಲಿಯನ್ ಹರ್ಷ 
ನಾಟಕಗಳು ಸ್ಫೂರ್ತಿಕೊಟ್ಟಿರಬಹುದು. 

ಕಥೆ : ' ಹೆನ್ರಿ ದಿ ಫೋರ್ ' ನಾಟಕದಲ್ಲಿ ರಸಿಕಹೃದಯವನ್ನು ರಂಜಿಸಿ ಸೂರೆಗೊಂಡ 
ಹಾಸ್ಯ ವೀರ ಫಾಲ್ಸ್ಟಾಫನನ್ನು ಎಲಿಜಬೆತ್ ರಾಣಿ ಮತ್ತೆ , ಅದೂ ಪ್ರೇಮಿಯ ಪಾತ್ರ 
ದಲ್ಲಿ, ನೋಡಬಯಸಿದಳಂತೆ. ಕವಿ ಅವಸರದಲ್ಲಿ ಅಡ್ಡಿ ದ , ಈ ಹುಚ್ಚಾಟ ಪಾಕವಿಳಿಯಿತು. 
ಮೂಲದೇವರಿನೊಡನೆಹೋಲಿಸಿದಾಗ ಇಲ್ಲಿನ ಫಾಲ್ ಸ್ಟಾಫ ಬಲು ಬಡಕಲ ಮೂರ್ತಿ. 
ಶಿಥಿಲ ಸಂವಿಧಾನ, ದುರ್ಬಲ ಪಾತ್ರಗಳ ನಡುವೆ ಹೇಗೋ ತೂಗಿ ನಡೆದು ನಾಟಕವನ್ನು 
ಉಳಿಸಿದ್ದಾನೆ. ವಾತಾವರಣ ಹಾಗೂ ಪಾತ್ರಗಳಲ್ಲಿ ಇಂಗ್ಲೆಂಡಿನ ಹಳ್ಳಿಗಾಡಿನ ಕಂಪಿದೆ, 

301 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಸರ್ ಜಾನ್ ಫಾಲ್ ಸ್ಟಾಫ್ ಇಂಗ್ಲೆಂಡಿನ ವಿಂಡ್ಸ್ರ್‌ ಹಳ್ಳಿಯಲ್ಲಿ ಸಾಮಾಜಿಕ 
ಪರಿಸರದಲ್ಲಿ ಪುನರವತಾರವೆತ್ತಿ ಬಂದಿದ್ದಾನೆ. ಅವನೊಡನೆ ನಿವಮ್ , ಬಾರ್ಡೋಲ್ಸ್ , 
ಸಿಸ್ಟಲರ ಪಟಾಲಂ ಇದ್ದೇ ಇದೆ. ಮಿಸೈಸ್ ಕ್ಲಿಯೂ ಇದ್ದಾಳೆ. ಹಳ್ಳಿ ಯ ನ್ಯಾಯಾ 
'ಧೀಶ ಪ್ಯಾಲೊ ಸಹ ಇದ್ದಾನೆ. ಸರಿ , ಫಾಲ್ ಸ್ಟಾಫ್ ಇದ್ದಲ್ಲಿ ಚತುರೋಕ್ತಿ, ಕುಚೋದ್ಯ, 
ಹಾಸ್ಯ , ಹುಚ್ಚಾಟಕ್ಕೆ ಇನ್ನೇನು ಬೇಕು ? 

ಫಾಲ್ ಸ್ಟಾಫ್ ಮತ್ತು ಅವನ ಸಂಗಡಿಗರು ಪ್ಯಾಲೆ ಹಾಗೂ ಅವನ ಬೆಪ್ಪ ಬಂಧು 
ಸ್ಥ೦ಡರನಿಗೆ ಕೊಡುತ್ತಿರುವ ಕಿರುಕುಳ ಒ೦ದೊ೦ದಲ್ಲ. ಇವತ್ತು ಅವರ ಕೆಲಸದಾಳು 
ಗಳನ್ನು ಹೊಡೆದರು , ನಾಳೆ ಮನೆಯ ಬೀಗ ಮುರಿದರು , ನಾಡಿದ್ದು ಸಾಕುಜಿ೦ಕೆಯನ್ನು 
ಕೊಂದರು , ಹೀಗೆ ದಿನಕ್ಕೊಂದು ಕಾಟ ಇದ್ದದ್ದೇ . ಪೇಜ್ ಊರಿನಶ್ರೀಮಂತರಲ್ಲೊಬ್ಬ. 
ಒಮ್ಮೆ ತನ್ನ ಮನೆಯ ಮುಂದೆ ಪ್ಯಾಲೆ ಮತ್ತು ಫಾಲ್ ಸ್ಟಾಫನ ಗುಂಪಿನವರು ಕಚ್ಚಾಡು 
ತಿರುವುದನ್ನು ಕಂಡು, ' ಆದ ಅನ್ಯಾಯಗಳೆಲ್ಲವನ್ನೂ ಕುಡಿದು ಮರೆಯುವಿರಂತೆ , ಬನ್ನಿ ' 
ಎಂದು ಅವನು ಅವರನ್ನು ಪಾನೋತ್ಸವಕ್ಕೆ ಆಮಂತ್ರಿಸುತ್ತಾನೆ. ಆ ಕೂಟದಲ್ಲಿ ಫಾಲ್ 
ಸ್ವಾಥನಿಗೆ ಸೇಜನ ಹಾಗೂ ಊರಿನ ಇನ್ನೊಬ್ಬಶ್ರೀಮಂತ ಫೋರ್ಡನ ಪತ್ನಿ ಯರ ಭೇಟಿ 
ಯಾಗುತ್ತದೆ. ಫಾಲ್ ಸ್ಟಾಫ್ ಕಚ್ಚೆ ಹರಕ. ಮೈ ಮುಪ್ಪಿನಿಂದ ಜೀರ್ಣವಾಗಿದ್ದರೂ 
ತನ್ನಲ್ಲಿನ್ನೂ ಸ್ತ್ರೀ ಸಹನ ಶಕ್ತಿಯಿದೆಯೆಂದು ನಂಬಿ ನಡೆದಿದ್ದಾನೆ. ಸೇಜ್ ಮತ್ತು 
ಫೋರ್ಡನ ಹೆಂಡತಿಯರು ಪತಿವ್ರತೆಯರಾದರೂ ತುಂಬ ಸರಸಗಾತಿಯರು. ಆ ಸತಿ 
ಯರ ಹಾವಭಾವಗಳನ್ನು ಅವರು ತನ್ನ ರೂಮಿಗೆ ಮರುಳಾಗಿ ಕೊಟ್ಟ ಆಮಂತ್ರಣದಸೂಚನೆ 
ಯೆಂದು ಫಾಲ್ ಸ್ಟಾಫ್ ತಪ್ಪು ತಿಳಿಯುತ್ತಾನೆ ! ಅವನ ಪ್ರಕಾರ ಆ ಹಾವಭಾವಗಳನ್ನು 
ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ್ದಾದರೆ " ಫಾಲ್ ಸ್ಟಾಫ್ , ನಾವು ನಿನ್ನವರು' ಎಂದಂತೆ ! 
ಅವನ ಎರಡು ಕಣ್ಣುಗಳಲ್ಲಿ ಒ೦ದು ಅವರ ಬೆಡಗಿನ ಮೇಲಾದರೆ ಇನ್ನೊ೦ದು ಅವರ 
ಹತೋಟಿಯಲ್ಲಿರುವ ಗಂಡಂದಿರ ಖಜಾನೆಯ ಮೇಲೆ! ಮನೆಗೆ ಹಿಂದಿರುಗಿದೊಡನೆಯೇ 
ಒಂದು ಪ್ರೇಮಪತ್ರ ಬರೆದು ಅದರ ನಕಲು ಮಾಡಿ ಒ೦ದನ್ನು ಪೇಜನ ಹೆಂಡತಿಗೂ 
ಇನ್ನೊಂದನ್ನು ಫೋರ್ಡನ ಹೆಂಡತಿಗೂ ತಲಪಿಸಿ ಬರುವಂತೆ ನಿಮ್ , ಪಿಸ್ಸಲರಿಗೆ ಹೇಳು 
ತಾನೆ. ಅವರು ಅವನ ತಲೆಹಿಡಕರಾಗಲು ಒಪ್ಪರು. ಫಾಲ್ ಸ್ಟಾಫ್ ಅವರನ್ನು ಕೆಲಸದಿಂದ 
ಒದ್ದೋಡಿಸಿ , ಪತ್ರಗಳನ್ನು ತನ್ನ ಆಳು ರಾಬಿನನ ಮುಖಾಂತರ ಕಳಿಸಿಕೊಡುತ್ತಾನೆ. 

ಪೇಜ್ ಮತ್ತು ಫೋರ್ಡರ ಹೆಂಡತಿಯರ ವಿನೋದಕ್ಕೆ ಒಳ್ಳೆಯ ಗ್ರಾಸ ಸಿಕ್ಕಿತು! 
ಅವರು ತಮಗೆ ಬಂದ ಕಾಗದಗಳನ್ನು ಒಬ್ಬರಿಗೊಬ್ಬರು ತೋರಿಸಿ , ಫಾಲ್ ಸ್ಟಾಫನಿಗೆ 
ಬುದ್ದಿ ಕಲಿಸುವ ದಾರಿ ಹುಡುಕುತ್ತಾರೆ. ಮಿಸ್ಸೆಸ್ ಕೈಕ್ತಿ ಹಳ್ಳಿಯ ಹೆಸರಾಂತ ಮಧ್ಯ 
ವರ್ತಿ, ಫಾಲ್ ಸ್ಟಾಫನಿಗೆ ಬೇಕಾದವಳು. ಅವಳ ಮೂಲಕ ಫಾಲ್ಸ್ಟಾಫನ ಬಯಕೆಗೆ 
ತಮ್ಮ ಒಪ್ಪಿಗೆಯಿದೆಯೆಂಬಂತೆ ಉತ್ತೇಜನಕರವಾದ ಉತ್ತರ ಕಳಿಸುತ್ತಾರೆ. ಫೋರ್ಡನ 
ಹೆಂಡತಿ ಆ ರಾತ್ರಿ ಗಂಡ ಮನೆಯಲ್ಲಿಲ್ಲದ ಹೊತ್ತಿನಲ್ಲಿ ಬಂದು ಕಾಣಬೇಕೆಂದು ನೇರವಾಗಿ 
ಆಮಂತ್ರಣವನ್ನೆ ಕಳಿಸಿದ್ದಾಳೆ. ಪೇಜನ ಹೆಂಡತಿ ಹೆಚ್ಚು ಪರಿಚಯ ಬೆಳಸಿಕೊಳ್ಳುವ 
ಉತ್ಸಾಹತೋರಿ, ಆಳಿನ ಕೈಯಲ್ಲಿ ಆಗಾಗ್ಗೆ ಸಂದೇಶ ಕಳಿಸುತ್ತಿರಬೇಕೆಂದು ಕೋರಿದ್ದಾಳೆ. 
ಫಾಲ್ಸ್ಟಾಫ್ ಹಿರಿಹಿರಿ ಹಿಗ್ಗಿ , ಇಟ್ಟ ಹೆಜ್ಜೆಯನ್ನು ಮು೦ದರಿಸುತ್ತಾನೆ. 

302 


> ದಿ ಮೆರಿ ವೈನ್ಸ್ ಅಫ್ ವಿಂಡರ್‌ 
ಈ ನಡುವೆ ಫಾಲ್ ಸ್ಟಾ ಫನ ವರ್ತನೆಯನ್ನು ಕಂಡು ರೇಗಿದ ನಿವಮ್ , ಸಿಸ್ಟಲರು 
ಗುರುವಿಗೇ ತಿರುಮಂತ್ರ ಕಲಿಸ ಹೊರಡುತ್ತಾರೆ; ಪೇಜ್ ಮತ್ತು ಫೋರ್ಡರಿಗೆ ಫಾಲ್ 
ಸ್ಟಾಫ್ ಅವರ ಹೆಂಡತಿಯರ ಬೆನ್ನಟ್ಟಿರುವ ಗುಟ್ಟನ್ನು ರಟ್ಟು ಮಾಡುತ್ತಾರೆ. ಪೇಜ್ 
ಸರಸಪ್ರಿಯ , ನಕ್ಕು ಸುಮ್ಮನಾಗುತ್ತಾನೆ. ಆದರೆ ಫೋರ್ಡ್ ಸಂಶಯಪಿಶಾಚಿ. ಅವನಿಗೆ 
ಸುದ್ದಿ ಯ ಆಳ ಹುಡುಕಿ ನೋಡುವವರೆಗೆ ಸಮಾಧಾನವಿಲ್ಲ. ವೇಷ ಮರೆಸಿಕೊಂಡು 
' ಮಾಸ್ಟರ್ ಬೂಕ್' ಎಂಬ ಹೆಸರಿನಿಂದ ಫಾಲ್ ಸ್ಟಾಫನ ಪರಿಚಯ ಬೆಳಸಿಕೊಳ್ಳು ತ್ತಾನೆ. 
ಫೋರ್ಡನ ಹೆಂಡತಿಗೆ ತಾನು ಮರುಳಾಗಿರುವುದಾಗಿ ಹೇಳಿ, ಹಣದ ಆಸೆತೋರಿಸಿ ಫಾಲ್ 
ಸ್ವಾಫ್ ಅವಳನ್ನು ತನಗೆ ಒಲಿಸಿಕೊಡಬೇಕೆಂದು ಬೇಡುತ್ತಾನೆ! ಫಾಲ್ ಸ್ಟಾಫ್ ಒಪ್ಪಿ 
ಆ ರಾತ್ರಿ ತಾನು ಅವಳನ್ನು ನೋಡಲಿರುವ ರಹಸ್ಯವನ್ನು ಬಯಲುಮಾಡುತ್ತಾನೆ. 

ಆ ರಾತ್ರಿ ಗೊತ್ತಾದ ಹೊತ್ತಿಗೆ ಫಾಲ್ ಸ್ಟಾಫ್ ಫೋರ್ಡನ ಹೆಂಡತಿಯನ್ನು ಭೇಟಿ 
ಮಾಡಿ ರಂಗುರಂಗಿನ ಮಾತಿನಿಂದ ಅವಳನ್ನು ರಮಿಸಲು ಆರಂಭಿಸಿದ್ದಾನೆ. ಅವಳು 
ಪೇಜನ ಹೆಂಡತಿಯ ನೆರವಿನಿಂದ ಅವನ ಮುಖಕ್ಕೆ ಮಸಿ ಬಳಿಯಲು ಮೊದಲೇ ಏರ್ಪಾಡು 
ಮಾಡಿಟ್ಟಿದ್ದಾಳೆ! ಒಳಗೆ ಫಾಲ್ ಸ್ಟಾಫನಪ್ರೇಮಸಲ್ಲಾಪ ನಡೆದಿರುವಾಗ ಪೇಜನ ಹೆಂಡತಿ 
ಹಠಾತ್ತನೆ ಅಲ್ಲಿಗೆ ಬರುತ್ತಾಳೆ. ಫಾಲ್ ಸ್ಟಾಫ್ ಅವಳಿಗೂ ಒಲಿದವನಲ್ಲವೆ ! ಅವಳ ಕೈಗೆ 
ಸಿಕ್ಕು ಬೀಳಲಿಚ್ಛಿಸದೆ, ಹೋಗಿ ಪರದೆಯ ಹಿಂದೆ ಅವಿತುಕೊಳ್ಳು ತ್ತಾನೆ. ಆದರೆ ಅವಳು 
ತಂದಿರುವ ಒಂದು ಸುದ್ದಿ ಅವಳ ಬರವಿಗಿಂತಲೂ ಹೆಚ್ಚು ಗಂಡಾಂತರಕಾರಿ : ಫೋರ್ಡ್ 
ಹೆಂಡತಿಯ ನಡತೆಯನ್ನು ಸಂಶಯಿಸಿ ಹಳ್ಳಿಯ ಗಣ್ಯರೆಲ್ಲರನ್ನೂ ಕಟ್ಟಿಕೊಂಡು ಅಲ್ಲಿಗೆ 
ಬರುತ್ತಿರುವನೆಂದು ಅವಳು ತಿಳಿಸುತ್ತಾಳೆ. ಫಾಲ್ ಸ್ಟಾಫನ ಮರ್ಯಾದೆ ಮಣ್ಣು 
ಪಾಲಾಗುವ ಹೊತ್ತು ಬಂದಿದೆ. ಅಭಿಮಾನ ತೊರೆದು ಪರದೆಯ ನರಸಿನಿಂದ ಹೊರ 
ಬರುತ್ತಾನೆ. ಆ ಚದುರೆಯರು ಕೊಳೆಬಟ್ಟೆ ಯ ದೊಡ್ಡ ಗೋಡೆಯೊಂದರಲ್ಲಿ ಆ ದಡಿಯ 
ನನ್ನು ಕೂರಿಸಿ, ಮೇಲೆ ಮತ್ತಷ್ಟು ಮೈಲಿಗೆ ಹೇರಿ ಅಗಸನ ಮನೆಗೆಂಬಂತೆ ಸಾಗಹಾಕು 
ತಾರೆ. ಆಳುಗಳು ಅದೇ ಹೊತ್ತಿಗೆ ಅಲ್ಲಿಗೆ ಬಂದ ಫೋರ್ಡನ ಮುಂದೆಯೇ ಅವನಿಗೆ 
ಪತ್ತೆ ಸಿಗದಂತೆ ಆ ಕೊಳೆಗೂಡೆಯನ್ನು ಕೊಂಡೊಯ್ಯುತ್ತಾರೆ. ಅದನ್ನು ಒಗೆದು ಬರಲು 
ಜಾಗ ಸಹ ಮೊದಲೇ ನಿಶ್ಚಿತವಾಗಿದೆ : ಥೇಮ್ಸ್ ನದಿಯ ಹತ್ತಿರದ ಒ೦ದು ಕೊಚ್ಚೆಯ 
ಗುಂಡಿ! ಫೋರ್ಡ್ ಫಾಲ್ಸ್ಟಾಫನಿಗಾಗಿ ಮನೆಯನ್ನೆಲ್ಲಾ ತಲಾಶೆ ಮಾಡಿ , ಅವನು 
ಸಿಗದುದಕ್ಕೆ ಹೆಚ್ಚಾಗಿ ಜತೆಯವರಿಂದ ನಗೆಗೀಡಾಗುತ್ತಾನೆ. 

ಫಾಲ್ಸ್ಟಾಫನ ಅವಸ್ಥೆ ದೇವರಿಗೇ ಪ್ರೀತಿ! ಗೂಡೆಯಲ್ಲಿ ಕೊಳೆಬಟ್ಟೆ ಯ ಗಬ್ಬು 
ನಾತ, ಉಸಿರಡಚು , ಫೋರ್ಡನ ಕೈಗೆ ಸಿಕ್ಕು ಬೀಳಬಹುದೆಂಬ ಭಯ ; ನಂತರ ಕೊಚೆ 
ಗುಂಡಿಯಲ್ಲಿ ಮುಳುಗಿ ಮೈಯೆಲ್ಲಾ ರಾಡಿ ! ಅಂತೂ ಹೇಗೋ ಸತ್ತೆನೊ ಕೆಟ್ಟೆನೋ ಎಂದು 
ಬದುಕಿ ಬರುತ್ತಾನೆ. ಆದರೆ ಒಂದರ ಹಿಂದೆಯೇ ಇನ್ನೊ೦ದು ಬೇಸ್ತು ಕಾದಿದೆ. ಮರು ದಿನ 
ಮುಂಜಾನೆ ಫೋರ್ಡನ ಹೆಂಡತಿ ಕಳೆದ ರಾತ್ರಿಯ ಪ್ರಸಂಗಕ್ಕೆ ವಿಷಾದ ಸೂಚಿಸಿ, ಮತ್ತೆ 
ಆಗಲೇ ಬಂದು ಹೋಗುವಂತೆ ಕೈಕ್ತಿ ಯ ಮುಖಾಂತರ ಕರೆ ಕಳಿಸಿದ್ದಾಳೆ! ಫಾಲ್ ಸ್ಟಾಫ್ 
ಹೋಗದೆ ಉ೦ಟಿ ? ಆದರೆ ಅವನ ಗ್ರಹಗತಿ ಅನುಕೂಲವಾಗಿಲ್ಲ . ಕೈಯ ಹಿಂದೆಯೇ 
' ಮಾಸ್ಟರ್ ಬೂಕ್' (ಫೋರ್ಡ್) ಬರುತ್ತಾನೆ. ಫೋರ್ಡನ ಹೆಂಡತಿಯನ್ನು ಅವನಿಗೆ 

303 


ಪೇಜನ ಮತ್ತು ಫೋರ್ಡನ ಹೆಂಡತಿಯರ ಒಲವಿನ ಇಕ್ಕಟ್ಟಿನಲ್ಲಿ ಫಾಲ್ ಸ್ಟಾಫ್ 


ಒಲಿಸಿಕೊಡಲು ತಾನು ಒಪ್ಪಿದ್ದ ರಾಯಭಾರ ಸಾಂಗವಾಗಿ ನಡೆದಿದೆಯೆಂದು ಹೇಳಿ ಫಾಲ್ 
ಸ್ಟಾಫ್ ಅವನನ್ನು ಮೆಚ್ಚಿಸಬೇಕು. ಸರಿ , ಗೂಡೆಯಲ್ಲಿ ಅವಿತುಹೋದುದರಿಂದ ಮೊದಲು 
ಮಾಡಿ ರಾತ್ರಿಯ ಸಾಹಸಗಳೆಲ್ಲವನ್ನೂ ಅತಿರಂಜಿತವಾಗಿ ವರ್ಣಿಸಿ, ಅವನ ಅಸೂಯೆ 
ಯನ್ನು ಇದ್ದಿದ್ರೂ ಕೆರಳಿಸಿ, ಮತ್ತೆ ಕಾಣಲಿರುವ ಗುಟ್ಟನ್ನೂ ಬಿಟ್ಟು ಕೊಡುತ್ತಾನೆ. 

ಎರಡನೆಯ ಭೇಟಿಯಂದೂ ಮತ್ತೆ ಮೊದಲನೆಯದರ ಪುನರಾವರ್ತನೆಯೇ ! 
ಫಾಲ್ಸ್ಟಾಫ್ ಫೋರ್ಡನ ಹೆಂಡತಿಯೊಡನೆ ಕೂಡಿರುವಾಗ ಪೇಜನ ಹೆಂಡತಿ ಪ್ರವೇಶಿಸಿ 
ಫೋರ್ಡ್ ಬರುತ್ತಿರುವ ಸುದ್ದಿಯನ್ನು ಕೊಡುತ್ತಾಳೆ, ಅವನಿಗೆ ಕಳೆದ ಸಲದ ಗೂಡೆಯ 
ಗುಟ್ಟು ಸಹ ತಿಳಿದಿದೆಯನ್ನು ತ್ತಾಳೆ. ಪಲಾಯನಕ್ಕೆ ಈ ಬಾರಿ ಬೇರೆ ಏನಾದರೂ ತಂತ್ರ 
ಹುಡುಕಬೇಕು. ಫೋರ್ಡನ ಮನೆಯ ಹೆಣ್ಣಾಳಿಗೆ ಒಬ್ಬ ಮುದಿ ಅತ್ತೆಯಿದ್ದಾಳೆ. 
ಗಾ ತಾಕಾರಗಳಲ್ಲಿ ಫಾಲ್ಸ್ಟಾ ಫನಂತೆಯೇ ದಡೂತಿ! ಆ ಸರಸಗಾತಿಯರು ಫಾಲ್ ಸ್ಟಾಫ 
ನಿಗೆ ಅವಳ ಲಂಗತೊಡಿಸಿ ಹೊರಹಾಕುತ್ತಾರೆ. ಫೋರ್ಡನಿಗೆ ಆ ಮುದುಕಿಯ ತಲೆ ಕಂಡ 
ರಾಗದು . ಅವಳು ಮಾಟಗಾತಿಯೆಂದು ಅವನ ಮತ. ಫಾಲ್ ಸ್ವಾಫೆ ಅವಳ ವೇಷ 
ತೊಟ್ಟು ಬಾಗಿಲ ಬಳಿ ಎದುರಾದಾಗ ಫೋರ್ಡ್ ' ಅವಳಿಗೆ ಎರಡು ಬಿಗಿದು ಕಳಿಸುತ್ತಾನೆ! 
ಫಾಲ್ ಸ್ಟಾ ಫನಿಗಾಗಿ ಮನೆಯ ಮೂಲೆಮೂಲೆಯನ್ನೂ ಹುಡುಕಿ ಈ ಸಲವೂ ನಗೆಪಾಟ 
೮ಾಗುತ್ತಾನೆ. ಆಗ ಆ ಹೆಂಡಂದಿರು ತಮ್ಮ ಗಂಡಂದಿರಿಗೆ ನಡೆದುದೆಲ್ಲವನ್ನೂ ಸಾದ್ಯಂತ 
ವಾಗಿ ವರದಿ ಮಾಡುತ್ತಾರೆ. ಫೋರ್ಡನ ಸಂಶಯ ಕಳೆಯುತ್ತದೆ. ಎಲ್ಲರೂ ಸೇರಿ ಫಾಲ್ 
ಸ್ವಾ ಫನಿಗೆ ಅ೦ತಿಮ ಶಾಸ್ತಿ ಮಾಡುವ ಉಪಾಯ ಹುಡುಕುತ್ತಾರೆ - ಸಾರ೦ಗದಂತೆ 
ದೊಡ್ಡ ಕೊಂಬುಳ್ಳ ಹರ್ ಎಂಬ ಬೇಟೆಗಾರ ವಿಂಡ್ಸ್ರನ ವನದಲ್ಲಿ ಬೀಡು ಬಿಟ್ಟಿರುವನೆಂದು 

304 


• ದಿ ಮೆರಿ ನೈಮ್ಸ್ ಆಫ್ ವಿಂಡ್ಕರ್ 
ಒಂದು ನಂಬಿಕೆ. ಪ್ರೇಮಮಿಲನಕ್ಕೆ ಮನೆಗಿಂತ ಅಡವಿ ವಾಸಿಯಲ್ಲವೆ ! ಫಾಲ್ ಸ್ಟಾಫ್ 
ರಾತ್ರಿ ಹರ್ ನಂತೆ ವೇಷ ತೊಟ್ಟು ಆ ವನಕ್ಕೆ ಬರುವಂತೆ ಪೇಜನ ಮತ್ತು ಫೋರ್ಡನ 
ಹೆಂಡತಿಯರು ಅವನನ್ನು ಪುಸಲಾಯಿಸುವುದು. ಅವರು ಹಾಗೆ ಕೂಡಿದಾಗ ಇತರರು 
ಕಿನ್ನರ ಕಿಂಪುರುಷರಂತೆ ವೇಷ ಮರಸಿ ಬಂದು ಫಾಲ್ ಸ್ಟಾಫನಿಗೆ ಚಿತ್ರಹಿಂಸೆ ಮಾಡುವುದು . 
- ಈ ನಡುವೆ ವಿಂಡ್ಕರ್‌ನಲ್ಲಿ ಇನ್ನೊಂದು ಉಪನಾಟಕ ನಡೆದಿದೆ. ಪೇಜ್ ದಂಪತಿ 
ಗಳಿಗೆ ಲ್ಯನ್ ಎಂಬ ಮಗಳಿದ್ದಾಳೆ. ಆ 'ಊರಿಗೊಬ್ಬ ಪದ್ಮಾವತಿ' ಯ ಕೈ ಹಿಡಿಯಲು 
ಮುಂದಾಗದ ಗಂಡೇ ಇಲ್ಲ . ಅವರಲ್ಲಿ ಬೆಪ್ಪುತಕ್ಕಡಿ ಪ್ಲೆಂಡರ್ ಒಬ್ಬ . ಸ್ಮಾಲೊ ಹಾಗೂ 
ನೇಲ್ಲಿನ ಪಾದ್ರಿ ಸರ್ ಹ್ಯ ಇವಾನ್ಸ್ ಅವನಿಗೆ ಷಾಗಿರ್ದು; ಹುಡುಗಿಯ ತಂದೆ ಪೇಜನಿಗೂ 
ಅವನು ಮೆಚ್ಚು . ಇನ್ನೊಬ್ಬ, ಫ್ರಾನ್ಸಿನ ವೈದ್ಯ ಡಾ | ಕಯಸ , ಮಹಾ ಜಗಳಗಂಟ ; 
ದೇವರ ತಾಳ್ಮೆ , ಇಂಗ್ಲಿಷ್ ಭಾಷೆಗಳೆರಡನ್ನೂ ಕೊಂದ ಕೀರ್ತಿ ಅವನದು: ಪೇಜನ 
ಹೆಂಡತಿಯ ಒತ್ತಾಸೆ ಅವನ ಕಡೆ, ಮೂರನೆಯವನು ಫೆಂಟನ್ , ಅವನದು ಪ್ರೇಮಿಯ 
ಕಣ್ಣು , ಪ್ರೇಮಿಯ ಹೃದಯ . ಅವನ ವ್ಯಕ್ತಿತ್ವದಲ್ಲಿ ವಸಂತದ ಸೌರಭವಿದೆ. ಆನ್ ಒಲಿ 
ದಿರುವುದು ಅವನಿಗೆ. ತನ್ನ ಪ್ರೇಮ,ಪ್ರಯತ್ನಗಳಷ್ಟೇ ಅವನ ಆಸರೆ. ಇವರೆಲ್ಲರೂ ಮಿಸ್ಸೆಸ್ 
ಕ್ರಿಶ್ಚಿಯನ್ನು ಆಶ್ರಯಿಸಿದ್ದಾರೆ. ಆ ಮನೆಮನೆಯ ಚೀಲಿ ತಾನು ಆನಳ ಮನಸ್ಸನ್ನು 
ಚೆನ್ನಾಗಿ ಬಲ್ಲೆನೆನ್ನು , ಎಲ್ಲರಿಗೂ ಆಸೆತೋರಿಸಿ ಯಾರಿಗೂ ಹೆಚ್ಚು ಪ್ರೋತ್ಸಾಹಕೊಡದೆ 
ಸ್ವಾರ್ಥ ಸಾಧಿಸಿಕೊಳ್ಳುತ್ತಿದ್ದಾಳೆ. ಫಾಲ್ ಸ್ಟಾ ಫನಿಗೆ ಬುದ್ದಿ ಕಲಿಸಲು ವೇಷ ಮರೆಸಿ 
ವಿಂಡ್ಕರ್‌ ವನದಲ್ಲಿ ಸೇರುವುದೆಂದುಕೊಂಡ ರಾತ್ರಿಯೇ ಆನಳ ಪ್ರೇಮಿಗಳಲ್ಲಿ ಒಬ್ಬೊ 
ಬ್ಬನೂ ತನ್ನ ಬೆಂಬಲಿಗರ ನೆರವಿನಿಂದ ಅವಳನ್ನು ಹಾರಿಸಿಕೊಂಡು ಹೋಗಿ ಮದುವೆ 
ಯಾಗುವುದೆಂದು ಸಂಚು ಹೂಡುತ್ತಾನೆ. 

ಆ ರಾತ್ರಿ ಎಲ್ಲವೂ ನಿಶ್ಚಯಿಸಿದಂತೆಯೇ ನಡೆಯುತ್ತದೆ. ಫಾಲ್ ಸ್ಟಾಫ್ ಕೊಂಬಿನ 
ಮುಖವಾಡ ತೊಟ್ಟು ಹರ್ ನ ವೇಷದಲ್ಲಿ ನಿಂತೃರನ ವನಕ್ಕೆ ಬಂದಿದ್ದಾನೆ. ಪೇಜನ 
ಮತ್ತು ಫೋರ್ಡನ ಪತ್ನಿಯರು ಅವನನ್ನು ಕೂಡುತ್ತಾರೆ. ಅವನಿಗೆ ಸ್ವರ್ಗ ಮೂರೇ 
ಗೇಣು ! ಆ ಹೊತ್ತಿಗೆ ಸರಿಯಾಗಿ ಗದ್ದಲ ಕೇಳಿಬರುತ್ತದೆ. ಗರತಿಯರಿಬ್ಬರೂ ಹೆದರಿದಂತೆ 
ಮಾಡಿ ಓಡಿ ಹೋಗುತ್ತಾರೆ. ಕಿನ್ನರಕಿಂಪುರುಷರ ವೇಷ ಧರಿಸಿದ ಊರ ಜನರ ತಂಡ 
ದೀವಟಿಗೆಗಳನ್ನು ಹಿಡಿದು ನುಗ್ಗಿ ಬಂದು , ಫಾಲ್ ಸ್ಟಾಫನನ್ನು ಸುತ್ತುಗಟ್ಟಿ , ಚಿವುಟ , ಬರೆ 
ಹಾಕಿ ಹಣ್ಣು ಗಾಯಿ ನೀರುಗಾಯಿ ಮಾಡುತ್ತಾರೆ. ಅದೇ ಅವನ ಕೊನೆ. ಪೇಜ್ ಮತ್ತು 
ಫೋರ್ಡರಿಗೆ ಕೊಂಬು ತೊಡಿಸಹೋದವನು ( ಮಿಂಡನ ಬೆನ್ನಟ್ಟಿ ದ ಹೆಂಡತಿಯನ್ನುಇವನ 
ಸಂಕೇತ ಇದು : Cuckold ) ತಾನೇ ಕೊಂಬು ತೊಟ್ಟು ನಗೆಗೇಡಿಯಾಗುತ್ತಾನೆ ! 
- ಈ ಗದ್ದಲಗೊಂದಲಗಳ ನಡುವೆ ಹಂಚಿಕೆಯಂತೆ ನಳ ಮೂವರು ಪ್ರೇಮಿಗಳೂ 
ಉಟ್ಟ ಬಟ್ಟೆಯ ಬಣ್ಣದ ಗುರುತಿನ ಮೇಲೆ ಒಬ್ಬೊಬ್ಬ ' ಕಿನ್ನರಿ' ಯನ್ನು ಅಪಹರಿಸಿಕೊಂಡು 
ಹೋಗುತ್ತಾರೆ. ತಮಗೆ ಸಿಕ್ಕಿದವಳು ಆನಳೇ ಎಂದು ಪ್ಲೆಂಡರ್ ಮತ್ತು ಡಾ || ಕಯಸ್ 
ಬಗೆದಿದ್ದಾರೆ. ಆದರೆ ಸದ್ಯದಲ್ಲೇ ಅವರ ಬಣ್ಣ ಬಯಲಾಗುತ್ತದೆ : ಅವರಿಗೆ ಸಿಕ್ಕಿದವರು 
ಹೆಣ್ಣು ವೇಷದಲ್ಲಿರುವ ಗಂಡುಹುಡುಗರು ! ಆನ್ ಅವರಿಬ್ಬರಿಗೂ ಮಂಕು ಬೂದಿ ಎರಚಿ, 
ತಾನೊಲಿದ ಫೆಂಟನ್‌ನನ್ನು ಮದುವೆಯಾಗಿ ಬರುತ್ತಾಳೆ. 

305 


C ಷೇಕ್ಸ್ಪಿಯರಿಗೆ ನಮಸ್ಕಾರ - 
11 . ಜೂಲಿಯಸ್ ಸೀಸರ್ 
ರಚನೆ : 1599 - 1600 , ಮೊದಲ ಪ್ರಕಟನೆ : 1623. 
ಆಕರ : ರೋಮನ್ ಚರಿತ್ರಕಾರ ಪೂವಾರ್ಕನ ' ಪ್ಯಾರಲಲ್ ಲೈನ್ಸ್ ' ನಲ್ಲಿ ದೊರೆಯುವ 
ಸೀಸರ್ , ಬೂಟಸ್ , ಆಂಟನಿ ಅವರ ಜೀವನಚರಿತ್ರೆಗಳು , ಸರ್ ಥಾಮಸ್ ನಾರ್ತನ 
ಇಂಗ್ಲಿಷ್ ಅನುವಾದದ ಮುಖಾಂತರ. 

ಕಥೆ :ರೋಮಿನ ಚರಿತ್ರೆಯ ಆಧಾರದ ಮೇಲೆ ಕವಿ ಬರೆದ ಮೂರು ರುದ್ರನಾಟಕ 
ಗಳಲ್ಲಿ ಇದು ಮೊದಲನೆಯದು. ಬಂಧ ಹಾಗೂ ಪಾತ್ರರಚನೆಗೆ ಪ್ರಸಿದ್ದವಾಗಿದೆ. 
ಕಾವ್ಯವೂ ಸೊಗಸೇ , ಬೂಟಸನ ಉನ್ನತ ಆದರ್ಶ , ಅದರ ಪ್ರಚೋದನೆಯಿಂದ ದೇಶಹಿತ 
ಕಾಗಿ ಅವನು ನಡಸಿದ ಸೀಸರನಕೊಲೆ, ಆಕೊಲೆಕೊಟ್ಟ ಫಲ – ಇವು ನಾಟಕದ ವಸ್ತು . 
ಮನುಷ್ಯನ ಬುದ್ದಿ ದೊಂಬಿಯಲ್ಲಿ ಹೇಗೆ ವರ್ತಿಸುವುದೆಂಬುದರ ಒ೦ದು ಪರಿಣಾಮಕಾರಿ 
ಯಾದ ಚಿತ್ರಣವೂ ಇಲ್ಲಿ ದೊರೆಯುತ್ತದೆ. ಅದನ್ನು ಹಿಡಿದು ಎಂದರೆ ಅತ್ತ ತಿರುಗಿಸಿ 
ಆಡಿಸುವ ಆ್ಯಂಟನಿಯ ಸೂಕ್ಷ , ಚತುರ ವಾಡ್ಮಿತೆ ಜಗತ್ತಿನ ಸಾಹಿತ್ಯದಲ್ಲೇ ಅನುಪಮ . 

ಕ್ರಿಸ್ತಪೂರ್ವ 44 . ನಾಲ್ಕು ವರ್ಷಗಳ ಹಿಂದೆ ಸಾಂಸೆಯನ್ನು ಸೋಲಿಸಿ ಕೊಂದು 
ಮೇಲೇರಿದ ರೋಮಿನ ಸೇನಾಪತಿ ಜೂಲಿಯಸ್ ಸೀಸರ್ ಈಗ ದಂಗೆಯೆದ್ದ ಅವನ 
ಮಕ್ಕಳನ್ನೂ ಸದೆಬಡಿದು ಬಂದಿದ್ದಾನೆ. ಜನಸಾಮಾನ್ಯರಿಗೆ ಅವನು ನಾಯಕಮಣಿ, 
ಸಾಕ್ಷಾತ್ ದೇವರು . ಅವನ ವಿಜಯ ಅವರಿಗೆ ಸಂಭ್ರಮದ ಸಂಗತಿ. ಆದರೆ ರೋಮಿನ 
ಶಾಸಕರಲ್ಲಿ ಹಲವರಿಗೆ ಸೀಸರನ ಉಚ್ಛಾಯ ಹಿಡಿಸದು. ಅವರಲ್ಲಿ ಕ್ಯಾಷಿಯಸ್ 
ಮುಖ್ಯ . ಅವನಿಗೆ ಸೀಸರನ ಏಳಿಗೆಯನ್ನು ಕಂಡು ಒಳಗೊಳಗೇ ಕರುಬು. ಜೊತೆಗೆ 
ಸ್ವಭಾವದಿಂದ ಗರ್ವಿಷ್ಣ ನಾದ ಸೀಸರನಲ್ಲಿ ಸಾಂಸೆಯ ಪತನಾನಂತರ ಅಹಂಕಾರ 
ಹೆಚ್ಚಿದ್ದು ಅವನೆಲ್ಲಿ ನಿರಂಕುಶಪ್ರಭುವಾಗಿ ಬಿಡುವನೋ ಎಂಬ ಸ್ವಾಭಾವಿಕವಾದ ಭಯವೂ 
ಸೇರಿದೆ. ಕಾಸ್ಯ , ನಿನ್ನ ಮುಂತಾದವರೊಡನೆ ಅವನು ಸೀಸರನ ಅಧಃಪತನಕ್ಕೆ ಗುಟ್ಟಾಗಿ 
ಪಿತೂರಿ ನಡೆಸಿದ್ದಾನೆ. ಬೂಟಸ್ ರೋಮಿನ ಒಬ್ಬ ಗಣ್ಯಶಾಸಕ. ಆತ ಮಹಾ 
ಆದರ್ಶವಾದಿ, 'ಮನುಷ್ಯನೆಂದರೆ ಇವನಯ್ಯ !' ಎನ್ನುವಷ್ಟರಮಟ್ಟಿನ ಗುಣಶ್ರೇಷ್ಠ, ಜನ 
ರಿಗೆ ಅಚ್ಚುಮೆಚ್ಚು. ಕ್ಯಾಷಿಯಸನ ಸಂಚು ಹಣ್ಣಾಗಿ ಅದು ಜನಮಾನ್ಯವಾಗಬೇಕಾದರೆ 
ಅವನು ಅದಕ್ಕೆ ಬೂಟಸನ ಒಲವು, ಬೆಂಬಲಗಳನ್ನು ದೊರಕಿಸಿಕೊಳ್ಳಬೇಕು. 

- ರೋಮಿನಲ್ಲಿ ವರ್ಷಕ್ಕೊಮ್ಮೆ ಫಲದೇವತೆ ಲೂಸರ್ಕಸನ ಉತ್ಸವ ನಡೆಯುವ ಪರಿ 
ಪಾಟವಿದೆ. ಈ ಸಲದ ಉತ್ಸವದಲ್ಲಿ ಸೀಸರನ ಮೆರವಣಿಗೆ ಹೊರಟಿರುವಾಗ ಒಬ್ಬ ಕಣಿ 
ಗಾರ ಅಡ್ಡ ಬಂದು ಅವನಿಗೆ ಮುಂಬರುವ ' ಮಾರ್ಚ್ ಹದಿನೈದರ ಬಗ್ಗೆ ಜೋಕೆ' ಎಂದು 
ಮುನ್ನೆಚ್ಚರಿಕೆ ಕೊಡುತ್ತಾನೆ. ಸೀಸರ್ ನಕ್ಕು ಅವನನ್ನು ಕನಸಿಗನೆಂದು ಅವಗಣಿಸು 
ತಾನೆ. ಅದೇ ಹೊತ್ತಿಗೆ ಅಲ್ಲೊಂದು ಸಣ್ಣ ನಾಟಕ ನಡೆಯುತ್ತದೆ. ಸೀಸರನ ನೆಚ್ಚಿನವ 
ರಲ್ಲೊಬ್ಬನಾದ ಮಾರ್ಕ್ ಆ್ಯಂಟನಿ ಅವನಿಗೆ ಮೂರು ಬಾರಿ ಕಿರೀಟ ಒಪ್ಪಿಸಲು ಮುಂದಾ 
ಗುತ್ತಾನೆ. ಸೀಸರ್‌ ಕೊಳ್ಳಲೊಪ್ಪದೆ ಮೂರು ಬಾರಿಯೂ ಅದನ್ನು ನಿರಾಕರಿಸುತ್ತಾನೆ. 
ನೆರವಿ ಚಪ್ಪಾಳೆ ತಟ್ಟಿ ಅವನ ವರ್ತನೆಗೆ ಪ್ರಶಂಸೆ ಸೂಚಿಸುತ್ತದೆ. ಇದು ತಾನು ದೊರೆ 
ಯಾಗುವ ಬಗ್ಗೆ ಜನರ ಇಂಗಿತವೆಂತೆಂದು ತಿಳಿಯಲು ಸೀಸರ್‌ ಹೂಡಿಸಿದ ಆಟ ಅಷ್ಟೆ ! 


306 


5 ಜೂಲಿಯಸ್ ಸೀಸರ್ ಎ 
ಬೂಟಸನೊಬ್ಬನೇ ಈ ಉತ್ಸವದಲ್ಲಿ ಭಾಗವಹಿಸದೆ ದೂರ ಉಳಿದಿದ್ದಾನೆ. ಅವನಿಗೆ 
ಸೀಸರನ ಬಗ್ಗೆ ಗಾಢವಾದ ಒಲವಿದೆ, ನಿಜ . ಆದರೆ ದಿನೇ ದಿನೇ ಬೆಳೆಯುತ್ತಿರುವ ಅವನ 
ಮಹತ್ವಾಕಾಂಕ್ಷೆ , ಜನ ಅವನಿಗೆ ಪಟ್ಟ ಕಟ್ಟಿ ನಿರಂಕುಶಪ್ರಭುತ್ವಕ್ಕೆ ಎಡೆ ಮಾಡಿಕೊಡ 
ಬಹುದೆಂಬ ಸಂಶಯ ಬೂಟಸನನ್ನು ಚಿ೦ತಾ ಕುಲನನ್ನಾಗಿ ಮಾಡಿವೆ. ಕ್ಯಾಷಿಯಸ್ 
ಇಂತಹ ಸಮಯವನ್ನೆ ಸಾಧಿಸಿ ಅವನ ಬಳಿಸಾರಿ ಭಾವನೆಗಳನ್ನು ಕೆಣಕುತ್ತಾನೆ 
( ಪುಟ 204), ಸೀಸರನ ಹಿರಿಮೆಯನ್ನು ಅಲ್ಲಗಳೆದು, ಕಲಾಸಸನಂತೆ ಅವನು ಬೆಳೆದು 
ನಿಂತು ತಾವು ಅವನ ಕಾಲ ನಡುವೆ ಕೀಳರಾಗಿ ಓಡಾಡಬೇಕಾಗಿ ಬಂದ ದುರವಸ್ಥೆಯನ್ನು 
ನೆನಪು ಮಾಡಿಕೊಡುತ್ತಾನೆ. ನಿನಗಿಲ್ಲದ ಯಾವ ಅರ್ಹತೆ ಅವನಿಗಿದೆಯೆಂದು ಸವಾಲು 
ಹಾಕುತ್ತಾನೆ. ಬ್ಯೂಟಸ್ ಘನವಂತ, ರೋಮಿನ ಹಿತಗೌರವಗಳಿಗಾಗಿ ಅವನು ಏನನ್ನು 
ಮಾಡಲೂ ಸಿದ್ದ , ಕ್ಯಾಷಿಯಸನ ಪ್ರಚೋದನೆ ಅವನನ್ನು ವಿಚಾರಪರನನ್ನಾಗಿ ಮಾಡು 
ತದೆ. ಮತ್ತೆ ಸೇರಿ ಮಾತು ಮುಂದುವರಿಸುವುದೆಂದು ಗೊತ್ತು ಮಾಡುತ್ತಾರೆ. 

ಕ್ಯಾಷಿಯಸ್ ಬೂಟಸನನ್ನು ಮುದ್ದಾಗ ಗೆದ್ದದ್ದಾಗಿದೆ; ಇನ್ನು ಮರುಭೇಟಿಯಂದು 
ಪೂರ್ಣವಾಗಿ ತನ್ನ ಕಡೆ ಒಲಿಸಿಕೊಳ್ಳಲು ಅಣಿಮಾಡಿಕೊಳ್ಳು ತ್ತಾನೆ. ರೋಮಿನ ಜನತೆ 
ತಮ್ಮ ವಿಮುಕ್ತಿಗಾಗಿ ಬೂಟಸನನ್ನು ನೆಚ್ಚಿದೆಯೆಂದು ತೋರಿಸುವ ಗುಪ್ತಪತ್ರಗಳನ್ನು 
ಬರಸಿ, ಆ ರಾತ್ರಿ ಊಟಸನಕೋಣೆಯಲ್ಲಿ ಹಾಕಿಸುತ್ತಾನೆ. ಈ ನಡುವೆ ಪ್ರಕೃತಿಯಲ್ಲಿ 
ಕಂಡು ಕೇಳದ ಭಯಂಕರ ವೈಲಕ್ಷಣ್ಯಗಳು ಮೇಟೈಸಿವೆ . ಆಕಾಶದಿಂದ ರಕ್ತದ ಮಳೆ 
ಸುರಿದಿದೆ , ಬಿರುಗಾಳಿ, ಬೆಂಕಿಯುಗುಳುತ್ತ ಬೀಸಿದೆ , ಗೂಬೆ ಹಗಲ ಹೊತೇ ಕಿರಿಚಿದೆ . ಇವು 
ಬರಲಿರುವ ಯಾವದೋ ಮಹಾ ವಿಷ್ಣವದ ಮುಂಗುರುತುಗಳೆಂದು ಜನ ಹೆದರಿದ್ದಾರೆ. 

ಮಾರ್ಚ್ ಹದಿನೈದರ ಹಿಂದಿನ ರಾತ್ರಿ , ಬೆಳಕು ಹರಿಯುವ ಮುನ್ನ ಸಂಚುಗಾರ 
ರೆಲ್ಲರೂ ಬ್ಯೂಟಸನ ಮನೆಯಲ್ಲಿ ಸೇರುತ್ತಾರೆ. ಇಡೀ ರಾತ್ರಿ ಅವನಿಗೆ ನಿದ್ದೆ ಹತ್ತಿಲ್ಲ. 
ರೋಮಿನದೇ ಚಿಂತೆ . ಹಿಂದೆ ತನ್ನ ಪೂರ್ವಿಕರು ಟಾರ್ಕ್ವಿನ್ ರೋಮಿನ ರಾಜನೆಂದು 
ಕೊಂಡಾಗ ಅವನನ್ನು ಹೊಡೆದಟ್ಟಿ ರೋಮನ್ನು ಕಾದಿದ್ದರು. ಈಗ ಅ೦ಥದೇ ಇನ್ನೊಂದು 
ಸನ್ನಿವೇಶ; ತನ್ನ ಸರದಿ, ತನ್ನ ಪಾತ್ರ . ಈ ಘನತೆಯ ಅರಿವೇ ಅವನ ದೌರ್ಬಲ್ಯವಾಗಿ 
ಸೀಸರನ ಹತ್ಯೆಯ ಸಂಚಿಗೆ ಅವನನ್ನು ಒಪ್ಪಿಸುತ್ತದೆ. ಆದರೆ ಅಲ್ಲಿ ಸಹ ಅವನಿಗೆ ತನ್ನದೇ 
ಆದರ್ಶ. ಅವನು ಕಸಾಯಿ ಅ೦ಗಡಿಯ ಕಟುಕನಲ್ಲ , ದೇವಮಂದಿರದ ಬಲಿಗಾರ . 
ಸೀಸರನನ್ನು ಬೇಟೆನಾಯಿಗಿಕ್ಕುವ ಮಿಗದಂತೆ ಕಡಿಯಬಾರದು , ದೇವಭೋಜ್ಯವಾಗು 
ನಂತೆ ಕಡೆಯಬೇಕು. ಮಾರ್ಕ್ ಆಂಟನಿಯನ್ನೂ ಕೊಲ್ಲಬೇಕೆನ್ನುವ ಕ್ಯಾಷಿಯಸನ 
ಸೂಚನೆಗೆ ಅವನು ಒಪ್ಪ . 

- ಅತ್ರ ಸೀಸರನ ಮನೆಯಲ್ಲಿ ಅದೇ ರಾತ್ರಿ ಪತ್ನಿ ಕ್ಯಾಲ್ಪರ್ನಿಯಳಿಗೆ ದುಸ್ವಪ್ನ : ಗಂಡನ 
ವಿಗ್ರಹ ಹತ್ತು ಹೋಳಾಗಿ ಒಡೆದು ನೆತ್ತರ ಕಾಲುವೆ ಹರಿದಂತೆ, ರೋಮನರು ಬಿಟ್ಟು 
ಬಂದು ಅದರಲ್ಲಿ ಕೈ ತೊಳೆದ೦ತೆ ! ಸೀಸರ್ ಆ ದಿನ ಹೊರಹೋಗಬಾರದೆಂದು ಬೆಳಗಾಗ 
ಕಾಲ್ಪರ್ನಿಯ ಗೋಗರೆಯುತ್ತಾಳೆ. ಊರಪೂಜಾರಿಗಳು ಸಹ ಅದೇ ಭವಿಷ್ಯ ಕಳಿಸಿ 
ದ್ದಾರೆ. ಸೀಸರ್ ಒಂದು ಕ್ಷಣ ಹಾಗೆಯೇ ಆಗಲೆನ್ನು ತ್ತಾನೆ. ಆದರೆ ಅಷ್ಟರಲ್ಲೇ ಅವನನ್ನು 
ಶಾಸನಸಭೆಗೆ ಕರೆದೊಯ್ಯಲು ಬಂದ ಡೀಹೈಸ್‌ ಬೂಟಸ್ ಆ ಕನಸಿಗೆ ಬೇರೆಯೇ 


307 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ಒ೦ದು ಅರ್ಥ ಕಲ್ಪಿಸುತ್ತಾನೆ. ಅದು ಸೀಸರನ ರಕ್ತದಿಂದರೋಮ್ ಹೊಸ ಜೀವ ಪಡೆಯ 
ಲಿರುವ ಸಂಕೇತವೆನ್ನುತ್ತಾನೆ. ಆ ದಿನ ಶಾಸಕರು ಸೀಸರನಿಗೆ ಕಿರೀಟವಿಟ್ಟು ಸರ್ವಾಧಿ 
ಕಾರಿಯ ಪಟ್ಟ ಕಟ್ಟಲಿರುವರೆಂದೂ ಸೀಸರ್‌ ಬಾರದೆ ಉಳಿದರೆ ಅವರ ಮನಸ್ಸು ಬದಲಾಗ 
ಬಹುದೆಂದೂ ಹೇಳುತ್ತಾನೆ. ವಿಧಿಯ ಕೈ ಮೇಲಾಗುತ್ತದೆ. ಸೀಸರ್‌ ನಿರ್ಧಾರ ಬದಲಿಸಿ 
ಹೊರಟು ನಿಲ್ಲುತ್ತಾನೆ. ಅವನನ್ನು ಕರೆದೊಯ್ಯಲು ಉಳಿದ ಸಂಚುಗಾರರೂ ಬರುತ್ತಾರೆ. 

ಆರ್ಟಿಮಿಡೋರಸ್ ಎಂಬಾತನಿಗೆ ಸ೦ಚಿನ ಗುಟ್ಟು ತಿಳಿದಿದೆ. ಇದರ ಒಕ್ಕಣೆ ಬರೆದು 
ದಾರಿಯಲ್ಲಿ ಸೀಸರನ ಕೈಗಿಡುತ್ತಾನೆ. ಸೀಸರನಿಗೆ ಅದನ್ನು ಓದಲು ಹೊತ್ತಿಲ್ಲ, ಅದು 
ಓದುವ ಸ್ಥಳವಲ್ಲ. ಆ ಪತ್ರ ಅವನ ಕೈಯಲ್ಲೇ ಉಳಿಯುತ್ತದೆ. 

ಪ್ರಾಯಶಃ ಸೀಸರನನ್ನು ಯಾರಾದರೂ ಉಳಿಸಬಹುದಾದರೆ ಅವನು ಮಾರ್ಕ್ 
ಆಂಟನಿ. ಇದನ್ನು ಬಲ್ಲ ಸಂಚುಗಾರರು ತಮ್ಮ ಲೊಬ್ಬನು ಅವನನ್ನು ಬೇರೊಂದೆಡೆಗೆ 
ಕರೆದೊಯ್ಯುವಂತೆ ಏರ್ಪಡಿಸಿದ್ದಾರೆ. ಕೊಲೆಗೆ ನೆಪ ? ಅದನ್ನೂ ಯೋಚಿಸಿಯಾಗಿದೆ. 
ಪಬ್ಲಿ ಯಸ್ ಸಿಂಬರ್‌ ಎಂಬವನನ್ನು ಸೀಸರ್‌ ಗಡೀಪಾರು ಮಾಡಿದ್ದಾನೆ. ಅವನ ತಮ್ಮ 
ಅಣ್ಣನ ಪರವಾಗಿ ಕ್ಷಮಾಯಾಚನೆ ಬೇಡಿ ಮನವಿ ಸಲ್ಲಿಸುತ್ತಾನೆ. ಸೀಸರ್ ನಿರ್ಧಾರ 
ಬದಲಿಸುವುದು ಸಾಧ್ಯವಿಲ್ಲವೆಂದು ಕಟುವಾಗಿ ನುಡಿಯುತ್ತಾನೆ. ಬೂಟಸ್ ಆದಿಯಾಗಿ 
ಸಂಚುಗಾರರೆಲ್ಲರೂ ಅಪರಾಧಿಗೆ ಕ್ಷಮೆ ದೊರೆಯಲೆಂದು ಬೇಡುತ್ತಾರೆ. ಅವರ ಪ್ರಯತ್ನ 
ಆಲಿಂಪಸ್ ಪರ್ವತವನ್ನೆ ಆದಂತೆ ! ಆಗ ಕಾಸ್ಕ ಬಾಯಿನ ಬದಲು ಕೈ ಮಾತಾಡಲೆನ್ನು , 
ಸೀಸರನ ಎದೆಗೆ ಇರಿಯುತ್ತಾನೆ. ಉಳಿದವರೂ ಒಂದೊಂದು ಏಟು ಹಾಕುತ್ತಾರೆ.ಕೊನೆಯ 
ಏಟು ಬೂಟಸನದು. ಸೀಸರ್ ಆ ಆಪ್ತಮಿತ್ರನಿಂದ ಅದನ್ನು ನಿರೀಕ್ಷಿಸಿರಲಿಲ್ಲ. ' ಏನು 
ನೀನುವೇ ಬೂಟಸ್ ? ಹಾಗಾದರೆ ಸೀಸರ್‌ ಉರುಳಲಿ' ಎನ್ನುತ್ತ ಕುಸಿದು ಬಿದ್ದು ಪ್ರಾಣ 
ಬಿಡುತ್ತಾನೆ, ಅದೂ ತಾನು ಕೊಂದಿದ್ದ ಪಾಂಪೆಯ ವಿಗ್ರಹದಡಿಯಲ್ಲೇ ! ಎಂತಹ ಅಣಕ ! 

ಸೀಸರನ ಕೊಲೆಯ ನಂತರ ಲೈ೦ಟನಿ ಹೊರಬಂದು ಸಂಚುಗಾರರಿಗೆ ಅಧೀನ 
ನಾದಂತೆ ನಟಿಸಿ , ಅವರನ್ನು ಒಲಿಸಿಕೊಳ್ಳುತ್ತಾನೆ. ಸೀಸರನ ಶವಸಂಸ್ಕಾರದಲ್ಲಿ ತನಗೂ 
ಮಾತನಾಡಿ ಅವನ್ನ ಸ್ಮತಿಗೆ ಗೌರವ ಸಲ್ಲಿಸುವ ಅವಕಾಶ ಕೊಡಿರೆಂದು ಬೇಡುತ್ತಾನೆ. 
ಕ್ಯಾಷಿಯಸ್ ವಾಸ್ತವವಾದಿ. ಅದರಿಂದ ಹೇಗೋ ಏನೋ ಎಂಬ ಅಂಜಿಕೆ ಅವನದು . 
ಆದರೆ ಬ್ಯೂಟಸ್ ಸಮದರ್ಶಿ , ಒಪ್ಪಿ ಅದಕ್ಕೆ ಅನುವು ಮಾಡಿಕೊಡುತ್ತಾನೆ. 

ಮೊದಲು ಬೂಟಸನ ವಕ್ತವ್ಯ , ಸೀಸರನ ಬಗ್ಗೆ ತನಗಿದ್ದಪ್ರೀತಿಗೌರವಗಳನ್ನು ಎತ್ತಿ 
ಆಡಿ, ಅವನಿಗಿಂತ ಮೇಲಾಗಿ ತಾನು ರೋಮನ್ನು ಪ್ರೀತಿಸಿದ ಕಾರಣ ಅವನನ್ನು ಕೊಲ್ಲ 
ಬೇಕಾಯಿತೆನ್ನು ತ್ತಾನೆ. ಜನ ಅವನ ಕೃತ್ಯವನ್ನು ಮೆಚ್ಚಿ ಜಯಘೋಷ ಮಾಡುತ್ತಾರೆ. 
ತನ್ನ ನಂತರ ಮಾತಾಡಲಿರುವ ಆಂಟನಿಗೂ ಕಿವಿಗೊಡಬೇಕೆಂದು ಹೇಳಿ ಬೂಟಸ್ 
ಹೊರಡುತ್ತಾನೆ. ಆಂಟನಿ ತಾನು ಒರಟನೆಂದುಕೊಂಡರೂ ಸೂಕ್ಷ್ಮ , ವ್ಯಂಗ್ಯಗಳನ್ನು 
ಬೆರಸಿ ಮಾತನಾಡುತ್ತಾನೆ. ಅತ್ಯಂತ ಚತುರತೆಯಿಂದ ಸೀಸರ್ ಮಹತ್ವಾಕಾಂಕ್ಷೆ 
ಯಾಗಿರಲಿಲ್ಲವೆಂದು ಸಾಧಿಸುತ್ತಾನೆ. ಅವನು ಜನತಾಪ್ರೇಮಿಯಾಗಿದ್ದನೆಂದುತೋರಿಸಿ 
ಜನರನ್ನು ಕೊಲೆಗಾರರ ವಿರುದ್ಧ ಎತ್ತಿ ಕಟ್ಟುತ್ತಾನೆ. ದೊಂಬಿ ಅವನ ಮಾತಿನ ಗಾರುಡಿಗೆ 
ಮರುಳಾಗಿ ದಂಗೆಯೆದ್ದು , ಕೊಲೆಗಾರರ ಮನೆಮಠಗಳಿಗೆ ಬೆಂಕಿಯಿಡುತ್ತದೆ ( ಪುಟ 210) . 

308 


2 ಆ್ಯಸ್ ಯು ಲೈಕ್ ಇಟ್ 2 
ಆಂಟನಿ ಸೀಸರನ ಬಂಧು ಆಕ್ಟೇವಿಯಸ್ ಮತ್ತು ಲೆಪಿಡಸರೊಡನೆ ಕೈ ಕೂಡಿಸಿ 
ರೋಮಿನ ಆಡಳಿತ ವಹಿಸಿಕೊಳ್ಳುತ್ತಾನೆ. ಬ್ಯೂಟಸ್ , ಕ್ಯಾಷಿಯಸರು ತಮ್ಮ ಸೈನ್ಯ 
ದೊಡನೆ ಓಡಿಹೋಗಿರೋಮಿನಾಚೆಯ ಸಾರ್ಡಿನ್‌ನಲ್ಲಿ ಬೀಡುಬಿಟ್ಟಿದ್ದಾರೆ. ಅಲ್ಲಿಂದ 
ಆಂಟನಿಯ ಗುಂಪಿನ ವಿರುದ್ಧ , ಕದನ ಹೂಡಿ ರೋಮಿನ ಬಿಡುಗಡೆ ಮಾಡುವುದು 
ಬ್ಯೂಟಸನ ಉದ್ದೇಶ. ಆದರೆ ದುರ್ದೈವ ಅವನನ್ನು ಕಾಡಿದೆ. ನೆಚ್ಚಿದ ಕಡೆಯಿಂದ ನೆರವು 
ಒದಗದು. ಸೈನ್ಯ ತಪ್ಪು ಹಾದಿಗಿಳಿಯುತ್ತದೆ. ಸ್ವತಃ ಕ್ಯಾಷಿಯಸನೇ ಅಪ್ರಾಮಾಣಿಕನಾದ 
ಸಂಶಯ ಬಂದು ಇಬ್ಬರ ನಡುವೆ ಮನಸ್ತಾಪ ಹುಟ್ಟುತ್ತದೆ. ಇವೆಲ್ಲಕ್ಕಿಂತ ದೊಡ್ಡ 
ಸೆಟ್ಟಿಂದರೆ ಒಲವಿನ ಮಡದಿ ಪೋರ್ಷಿಯಾ ಅವನ ಚಿಂತೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ 
ಸುದ್ದಿ ಬರುತ್ತದೆ. ಅದರ ನೆರಳಿನಲ್ಲಿ ಕ್ಯಾಷಿಯಸ್ ಬ್ಯೂಟಸ್ ವಿರಸ ತೊರೆದು ಹೇಗೋ 
ಒ೦ದಾಗುತ್ತಾರೆ. ಆದರೆ ಅವರ ಕದನತಂತ್ರ ತಪ್ಪುತ್ತದೆ. ಸಾರ್ಡಿನನ ಗುಡ್ಡ ಗಾಡಿನ 
ಆಸರೆ ತೊರೆದು ಫಿಲಿಪ್ಪಿಯ ಬಯಲಿನಲ್ಲಿ ಕದನ ಹೂಡುವುದೆಂದುಬೂಟಸ್ , ಕ್ಯಾಷಿಯಸ್ 
ಉತ್ತಮ ಸೇನಾನಿ. ಆ ಸಲಹೆ ಸೂಕ್ತವಲ್ಲವೆಂದು ಬಲ್ಲ. ಆದರೂ ಮತ್ತೆ ಭಿನ್ನಾಭಿಪ್ರಾಯ 
ಬೇಡವೆಂದು ಅದಕ್ಕೆ ಒಪ್ಪುತ್ತಾನೆ. ಕದನದ ಹಿಂದಿನ ರಾತ್ರಿ ಬೂಟಸನಿಗೆ ಸೀಸರನ ಪ್ರೇತ 
ಕಾಣಿಸಿಕೊಂಡು ಮತ್ತೆ ಫಿಲಿಪ್ಪಿಯಲ್ಲಿನೋಡುವುದಾಗಿ ಹೇಳಿ ಹೋಗುತ್ತದೆ. 

- ಫಿಲಿಪ್ಪಿಯ ಬಯಲಿನಲ್ಲಿ ಆಕ್ಟೇವಿಯಸನ ಎದುರು ಬೂಟಸನ ಪಡೆ, ಆಂಟನಿಯ 
ಎದುರು ಕ್ಯಾಷಿಯಸನ ಪಡೆ. ಮೊದಲ ಹಂತದಲ್ಲಿ ಬೂಟಸನಿಗೆ ಗೆಲುವಾಗುತ್ತದೆ. 
ಕ್ಯಾಷಿಯಸನಿಗೆ ಅದರ ಸುದ್ದಿ ಕೊಡಲು ಹೋದಬ್ಯೂಟಸನ ಸೈನಿಕರು ಅವನನ್ನು ಸುತ್ತು 
ಗಟ್ಟಿದ್ದ ಆಂಟನಿಯ ಪಡೆಯನ್ನು ಮುರಿದು ಜಯಘೋಷ ಮಾಡುತ್ತ ಒಳನುಗ್ಗು ತ್ತಾರೆ. 
ಕ್ಯಾಷಿಯಸ್ ಶತ್ರುಗಳೇ ಹತ್ತಿರಾದರೆಂದು ತಪ್ಪು ಬಗೆದು ಸೀಸರನ ಕೊಲೆಗೆ ಪ್ರತೀಕಾರ 
ವೆಂಬಂತೆ ಅವನನ್ನು ಇರಿದ ಕತ್ತಿಯಿಂದಲೇ ವೀರಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. 

ಬೂಟಸನಲ್ಲಿ ಒಂದಿಷ್ಟೂ ಹುರುಪುಳಿದಿಲ್ಲ . ಸಂಜೆಯ ಹೊತ್ತಿಗೆ ಅವನ ಸೈನಿಕರಲ್ಲಿ 
ಸತ್ತವರೆಷ್ಟೋ , ಸೆರೆಯಾದವರೆಷ್ಟೋ , ಸೋಲುಸಿದ್ದ ಎಂಬುದನ್ನು ಸಾರಲೆಂಬಂತೆ ಸೀಸರಿನ 
ಪ್ರೇತ ಮತ್ತೊಮ್ಮೆ ಮುಖ ತೋರಿಸಿ ಹೋಗುತ್ತದೆ. ಆಳಿನ ಕೈಯಲ್ಲಿ ಕತ್ತಿ ಹಿಡಿಸಿ ಅದರ 
ಮೇಲೆ ನುಗ್ಗಿ ಕ್ಯಾಷಿಯಸ್‌ನಂತೆ ತಾನೂ ವೀರಮರಣ ಕಾಣುತ್ತಾನೆ. ಸಾಯುವ ಮುನ್ನ 
ಅವನು ಆಡುವ ಕೊನೆಯ ಮಾತಿದು : ' ನಿನ್ನನ್ನು ಕೊಂದಾಗ ಈಗಿರುವ ಇಚ್ಛೆಯಲ್ಲಿ 
ಅರ್ಧದಷ್ಟೂ ಇರಲಿಲ್ಲ, ಸೀಸರ್ '. 


12 . ಆ್ಯಸ್ ಯು ಲೈಕ್ ಇಟ್ 
ರಚನೆ : 1599 -1600 , ಮೊದಲ ಪ್ರಕಟನೆ : 1623 . 
ಆಕರ : ಚಾಸರನದಲ್ಲವಾದರೂ ಅವನ ಹೆಸರಿಗೆ ಅ೦ಟಿಕೊ೦ಡಿರುವ ' ದಿ ಟೇಲ್ ಆಫ್ 
ಗ್ರಾಮೆಲಿನ್ ' ಕಾವ್ಯದ ಆಧಾರದ ಮೇಲೆ ಥಾಮಸ್ ಲಾಡ್ಸ್ ಬರೆದ 'ರೋಸಲಿಂಡ್ - 
ಯೂಫುಯೆಸ್ ಗೋಲನ್ ಲೆಗಸಿ' ಎಂಬ ರಮ್ಯಕೃತಿ, ನಾಟಕಕ್ಕೆ ತಿಲಕವಿಡುವ 
ಚೇಸ್, ಟಚ್ಸ್ಟನ್ ಮುಂತಾದ ಹಲವು ಪಾತ್ರಗಳು ಷೇಕ್ಸ್ಪಿಯರನ ಸ್ವಂತ ಕಲ್ಪನೆ. 

309 


ಎa ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕಥೆ : ಗ್ರಾಮಜೀವನದ ಉಚ್ಚತೆಯನ್ನು ಅದರ ಹಸುರು ಹಿನ್ನೆಲೆಯಲ್ಲಿಯೇ ಎತ್ತಿ 
ಹಿಡಿಯುವ ಈ ಕೃತಿ ಮಾತಾಯಿ ಪ್ರಕೃತಿಗೆ ಕವಿ ಸಲ್ಲಿಸಿದ ಸಂಭಾವನೆಯಂತಿದೆ. ಇದರ 
ಮೈಸಿರಿಯಲ್ಲಿ ಹಳ್ಳಿಗಾಡಿನ ಹರಹಿದೆ, ಹಸನಿದೆ. ಬಳಸಿದ ಮಾಧ್ಯಮ ಬಹುವಾಗಿ ಗದ್ಯ 
ಹೃದ್ಯವಾದ ಗದ್ಯ , ರೊಸಲಿಂಡ್ ನಾಟಕದ ಜೀವಾಳ. ಆ ಜಾಣೆ ಷೇಕ್ಸ್ಪಿಯರನ 
ಹರ್ಷನಾಟಕಗಳ ನಾಯಿಕೆಯರಲ್ಲಿ ಮೊದಲ ಸ್ಥಾನವನ್ನು ' ಟೈಲ್ಸ್ ನೈಟ್ ' ನ ವಯೋಲ 
ಳೊಂದಿಗೆ ಸಮಭಾಗಿಯಾಗಿ ಹಂಚಿಕೊಂಡಿದ್ದಾಳೆ. ಇತರ ಪಾತ್ರಗಳಲ್ಲಿ ಕಬ್ಬಿನಿಂದಲೂ 
ಕಹಿ ಹಿಂಡಬಲ್ಲ ನಿರಾಶಾವಾದಿ ಚೇಸ್ ಮುಖ್ಯ . ನಾಟಕದ ಕಥೆ ಅಲ್ಪ , ಅಬದ್ದ ಸಹ . 

ಫ್ರಾನ್ಸ್‌ನಲ್ಲಿ ಒಂದು ಪ್ರಾಂತ, ಅದಕ್ಕೆ ಫ್ರೆಡ್ರಿಕ್ ಎಂಬ ದೊರೆ, ಫ್ರೆಡ್ರಿಕ್ ನಿಗೆ 
ಸಿಂ ಹಾಸನ ನ್ಯಾಯಬದ್ಧವಾಗಿ ಬಂದದ್ದಲ್ಲ. ಹಿಂದೆ ಅವನ ಅಣ್ಣ 'ಹಿರಿಯ ದೊರೆ? 
ಅದನ್ನು ಆಳುತ್ತಿದ್ದ. ತನ್ನ ಫ್ರೆಡ್ರಿಕ್‌ ಒರಟ , ಅಸೂಯಾಪರ, ಸಾಧುಸ್ವಭಾವದ 
ಅಣ್ಣನನ್ನು ಕೃತ್ರಿಮದಿಂದ ಪದಚ್ಯುತಗೊಳಿಸಿ ತಾನು ಗದ್ದುಗೆಯೇರಿ ಕುಳಿತಿದ್ದಾನೆ. 
ದೇಶಭ್ರಷ್ಟನಾದ ' ಹಿರಿಯ ದೊರೆ' ತನ್ನ ನೆಚ್ಚಿನ ಆಸ್ಥಾನಿಕರಲ್ಲಿ ಕೆಲವರನ್ನು ಕೂಡಿ 
ಕೊ೦ಡು ಆರ್ಡೆನ್ ಬನಕ್ಕೆ ಹೋಗಿ ನೆಲಸಿದ್ದಾನೆ. ನಿಸರ್ಗದುಡಿಯ ಆ ಶಾ೦ತ, ಸರಳ 
ಜೀವನದಲ್ಲೇ ಅವನ ಸುಖದ ಬುತ್ತಿ ಕಟ್ಟಿದೆ. 

ಹಿರಿಯ ದೊರೆ' ಗೆ ರೋಸಲಿಂಡ್ , ಫ್ರೆಡ್ರಿಕ್ ಗೆ ಸೀಲಿಯಾ ಎಂಬ ಹೆಣ್ಣು ಮಕ್ಕಳು. 
ಫ್ರೆಡ್ರಿಕ್ ಅಣ್ಣನನ್ನು ಕಾಡಿಗೆ ಅಟ್ಟಿದರೂ ರೊಸಲಿ೦ಡಳನ್ನು ಅರಮನೆಯಲ್ಲೇ ಉಳಿಸಿ 
ಕೊ೦ಡಿದ್ದಾನೆ, ಮಗಳಿಗೆ ಜೊತೆ ತಪ್ಪದಿರಲೆಂದು. ರೋಸಲಿಂಡ್ , ಸೀಲಿಯಾ ಜೂನೊ 
ದೇವಿಯ ಹಂಸಯುಗಳಗಳಂತೆ ಎರಡೊಂದಾದವರು . ಅವರದು ಹಾಲುಸಕ್ಕರೆಯ ನಂಟು. 

ಹಿರಿಯ ದೊರೆ' ಆಳುತ್ತಿದ್ದಾಗ ಅವನಿಗೆ ಸರ್ ರೋಲಂಡ್ ಎ೦ಬ ಆಪ್ತಮಿತ್ರನಿದ್ದ . 
ಅವನಿಗೆ ಆಲಿವರ್ , ಆರಂಡೊ ಎಂಬಿಬ್ಬರು ಮಕ್ಕಳು. ಅಪ್ಪ ಕಿರಿಯವನಾದ 
ಆರೈಾಂಡೊನನ್ನು ಹಿರಿಯ ಆಲಿವರನ ವಶಕ್ಕೆ ಒಪ್ಪಿಸಿ, ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ 
ಕೊಡಿಸೆಂದು ಹೇಳಿಉಯಿಲಿನಲ್ಲಿ ಹಣ ಬಿಟ್ಟು ಸತ್ತಿದ್ದ. ಆದರೆ ಆಲಿವರ್‌ ದುಷ್ಟ , ಸ್ವಾರ್ಥಿ. 
ತಮ್ಮನಿಗೆ ನಾಗರಿಕಯೋಗ್ಯವಾದ ಯಾವ ಶಿಕ್ಷಣವನ್ನೂ ಕೊಡಿಸದೆ ಅಲಕ್ಷ ಮಾಡಿ 
ದ್ದಾನೆ. ಓದುಬರೆಹ ಬಾರದಿದ್ದರೂ ಆಧ್ವಾಂಡೋ ಘನವಂತ, ರೂಪಗುಣಗಳಲ್ಲಿ ಚೆಲುವ, 
ಮೇಲಾಗಿ ಧೀರ. ವಯಸ್ಸಿಗೆ ಬಂದ ಮೇಲೆ, ಓದಿಸಿ ನಾಗರಿಕನನ್ನಾಗಿ ಮಾಡು ಇಲ್ಲವೇ 
ಪಾಲಿನ ಆಸ್ತಿ ಕೊಟ್ಟು ಬಿಡು ಎಂದು ಅಣ್ಣನಿಗೆ ಎದುರುಬೀಳುತ್ತಾನೆ. 

ಫ್ರೆಡ್ರಿಕ್‌ನ ಆಸ್ಥಾನದಲ್ಲಿ ಚಾರ್ಲ್ಸ್ ಎಂಬೊಬ್ಬ ಜಟ್ಟಿ , ಇಡೀ ಫ್ರಾನ್ಸಿನಲ್ಲೇ ಅನ 
ನೊಡನೆ ಗುದ್ದಾಡಿ ಗೆದ್ದ ಎದೆಗಾರನಿರಲಿಲ್ಲ. ' ದಮ್ಮಿದ್ದರೆ ಬಂದು ಒಂದು ಕೈ ನೋಡಿ! 
ಎಂಬುದು ವೀರ, ಬಲಿಷ್ಠರೆಂದುಕೊಂಡವರಿಗೆ ಅವನು ಹಾಕಿದ್ದ ಖಾಯಂ ಸವಾಲು. 
ಆರೈಾಂಡೋ ಆ ಸವಾಲಿಗೆ ಒಪ್ಪುತ್ತಾನೆ. ಇದು ಆಲಿವರನಿಗೆ ತನ್ನ ತುತ್ತಿನಲ್ಲಿನ ಕಲ್ಲಾ 
ಗಿದ್ದ ತಮ್ಮನನ್ನು ತೊಡೆದು ಹಾಕಲು ಅನಾಯಾಸವಾಗಿ ಒದಗಿದ ಸದವಕಾಶ. ಅವನೂ 
ಚಾರ್ಲ್ಸ್ ಪರಿಚಿತರು. ಕುಸ್ತಿಯ ಹೆಸರಿನಲ್ಲಿ ತಮ್ಮನಕೊಲೆಗೆ ಏರ್ಪಾಡು ಮಾಡುತ್ತಾನೆ. 

ಗೊತ್ತಾದಂತೆ ಕುಸ್ತಿಯ ಪಂದ್ಯ ನಡೆಯುತ್ತದೆ. ಆದ್ವಾಂಡೋ - ಚಾರ್ಲ್ಸ್ರದು 
ಇರುವೆ- ಆನೆಗಳ ಸಾಟಿ. ಆದರೆ ಛಲದ ಮುಂದೆ ಶಕ್ತಿಯೇ ! ಆರಾ೦ಡೊ ಮಿಂಚಿನ 

310 


ಎ ಆ್ಯಸ್ ಯು ಲೈಕ್ ಇಟ್ 
ವೇಗದಲ್ಲಿ ಜಟ್ಟಿ ಯನ್ನು ಹೊಡೆದುರುಳಿಸಿ ಅಪೂರ್ವ ವಿಕ್ರಮ ಸ್ಥಾಪಿಸುತ್ತಾನೆ. ಎಲ್ಲರ 
ಬಾಯಿಯಲ್ಲಿ ಅವನ ಸಾಹಸದ ಮಾತೇ ! ದೊರೆಫ್ರೆಡ್ರಿಕನೂ ಅಭಿನಂದಿಸಲು ಬರು 
ತಾನೆ. ಆದರೆ ಆ ಯುವಕವೀರ ' ಹಿರಿಯ ದೊರೆ' ಯ ಆಪ್ತನ ಮಗನೆಂದು ತಿಳಿದಾಗ 
ಫ್ರೆಡರಿಕ್ ನ ಹರ್ಷ ಬೇಸರಕ್ಕೆ , ಪುರಸ್ಕಾರ ತಿರಸ್ಕಾರಕ್ಕೆ ತಿರುಗುತ್ತದೆ. ರೋಸಲಿ೦ಡಳಿಗೆ 
ಹಾಗಲ್ಲ. ಕುಸ್ತಿಗೆ ಮೊದಲೇ ಅವಳು ಆಆಾಂಡೋನನ್ನು ಕಂಡು ಮಾತನಾಡುವ 
ಅವಕಾಶ ಒದಗಿತ್ತು . ಆ ಭೇಟಿಯಲ್ಲಿ ಕಣ್ಣು ತಾಗಿದೊಡನೆಯೇ ಅವರು ಪರಸ್ಪರ 
ಮರುಳಾಗಿದ್ದರು. ಈಗ ತನ್ನ ಎದೆಬಯಕೆಯನ್ನು ಕೆರಳಿಸಿದ ಆ ದಿಟ್ಟ ಗಂಡು ತಂದೆಯ 
ಕೆಳೆಯ ಮಗನೆಂದು ತಿಳಿದಾಗ ಅವಳ ಸಂತೋಷಕ್ಕೆ ಎಣೆಯೇ ಇಲ್ಲ. ತನ್ನ ಭಾವನೆಗಳ 
ಸಂಕೇತವಾಗಿ ಕತ್ತಿನ ಹಾರವನ್ನು ಕಳಚಿಕೊಟ್ಟು ಬಿಡುತ್ತಾಳೆ. ಈ ಸಮಾಚಾರ ದೊರೆಗೆ 
ತಿಳಿ ದಾಗ ಅವನ ರೋಷಉಕ್ಕುತ್ತದೆ. ರೊಸಲಿ೦ಗ್ ಆ ಕೂಡಲೇ ದೇಶ ಬಿಟ್ಟು ಹೋಗ 
ಬೇಕೆಂದು ಆಜ್ಞೆ ಮಾಡುತ್ತಾನೆ. ಅವಳನ್ನು ಬಿಟ್ಟು ಸೀಲಿಯಾ ಒಬ್ಬಳೇ ಹೇಗಿದ್ದಾಳು ? 
ತಾನೂ ಹೊರಡುವ ಹಟನಿಶ್ಚಯ ತೊಡುತ್ತಾಳೆ. ' ಹಿರಿಯ ದೊರೆ' ಆರ್ಡೆನ್ ಬನದಲ್ಲಿರು 
ವನೆಂದು ಅವರು ಕೇಳಿ ಬಲ್ಲರು. ಹೋಗಿ ಅವನನ್ನು ಕೂಡುವುದೆಂದುಕೊಳ್ಳು ತ್ತಾರೆ. 
ಬೆಂಗಾವಲಿಗೆ ಗಂಡು ದಿಕ್ಕಿಲ್ಲದೇ ಇಬ್ಬರು ಹುಡುಗಿಯರೇ ಕಾಡುಮೇಡನ್ನು ಅಲೆಯುವು 
ದಾದರೂ ಎಂತು ? ಒಂದು ಉಪಾಯ ಮಾಡುತ್ತಾರೆ. ರೊಸಲಿ೦ಡ ಗ೦ಡುಡಿಗೆತೊಟ್ಟು 
* ಗ್ರಾನಿಮೀಡ್' ಎಂದು ಹೆಸರಿಟ್ಟು ಕೊಂಡು ಕುರುಬರ ಹುಡುಗನಂತೆ ತೋರಿಸಿಕೊಳ್ಳು 
ತಾಳೆ. ಸೀಲಿಯಾ ಅವನ ತಂಗಿ ' ಏಲಿಯಿನಾ' ಆಗುತ್ತಾಳೆ. ಈ ಕುರುಬತಿಯರಿಗೆ 
ಆಸ್ಥಾನದ ನಕಲಿ ಟಚ್ಸ್ಟನ್ ದಾರಿಜೊತೆಯಾಗುತ್ತಾನೆ. ಮೂವರೂ ಹೊರಡುತ್ತಾರೆ. 

ಆರ್ಡೆನ್ ಬನದ ಗಡಿ ತಲಪುವ ಹೊತ್ತಿಗೆ ಅವರಿಗೆ ದಾರಿ ನಡೆನಡೆದು ಹೆಜ್ಜೆ ಮುಂದಿಡ 
ಲಾಗದಷ್ಟು ದಣಿವಾಗಿದೆ. ಜೊತೆಗೆ ಹಸಿವು, ನೀರಡಿಕೆಗಳು ಬೇರೆ ಬಾಧಿಸಿವೆ . ' ಹಿರಿಯ 
ದೊರೆ' ಯನ್ನು ಹುಡುಕುವ ಆಸೆ ತೊರೆದು ಪ್ರಯಾಣವನ್ನು ಅಲ್ಲಿಗೇ ಮುಗಿಸುವುದೆಂದು 
ನಿಶ್ಚಯಿಸುತ್ತಾರೆ. ಹತ್ತಿರದಲ್ಲೇ ಮಾರಾಟಕ್ಕಿದ್ದ ಒಂದು ಹಟ್ಟಿ , ಕುರಿಮಂದೆ, ಹುಲ್ಲು 
ಬನ್ನಿ ಗಳನ್ನು ಕೊಂಡು ಅಲ್ಲೇ ಬೀಡು ಬಿಟ್ಟು ಕುರುಬ ಬಾಳ್ವೆ ನಡಸಲಾರಂಭಿಸುತ್ತಾರೆ. 

ಅತ್ತ ಆರೈಾಂಡೋಗೆ ಅದೇ ಗತಿ ಕಾದಿದೆ. ಕುಸ್ತಿಯಲ್ಲಿ ತಮ್ಮನ ಸಾವು ಖಂಡಿತ 
ವೆಂದುಕೊಂಡು ನಲಿದಿದ್ದ ಆಲಿವರನಿಗೆ ಈಗ ಅವನ ಗೆಲುವಿನ ಸುದ್ದಿ ಕೇಳಿ ಹೊಟ್ಟೆಯಲ್ಲಿ 
ಹುಳಿ ಹಿಂಡಿದಂತಾಗಿದೆ. ಅವನನ್ನು ಹೇಗಾದರೂ ಕೊಂದೇ ತೀರುವ ಛಲ ತೊಡುತ್ತಾನೆ. 
ರಾತ್ರಿ ಮಲಗಿರುವಾಗ ತಮ್ಮನಕೋಣೆಗೆ ಬೆಂಕಿ ಹಚ್ಚಿ ಜೀವಂತ ಸುಡುವುದು ಅವನ 
ವ್ಯೂಹ. ಈ ವಿಷಯ ಮನೆಯ ಮುದಿಯಾಳು ಆಡಮ್ ನಿಂದ ಆರೈಾಂಡೋಗೆ ತಿಳಿಯು 
ತದೆ. ಅವನು ಆ ಕ್ಷಣ ದೇಶ ಬಿಟ್ಟು ಹೋಗುವ ನಿಶ್ಚಯ ಮಾಡುತ್ತಾನೆ. ತುಳಿದ ದಾರಿ 
ಅವನನ್ನೂ ಆರ್ಡೆನ್ ಬನಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿ ಅವನಿಗೆ ಹಿರಿಯ ದೊರೆಯ 
ಭೇಟಿಯಾಗುತ್ತದೆ. ಕೃತ್ರಿಮ ನಾಗರಿಕತೆಯಿಂದ ದೂರವಾಗಿ ತಾಯಿ ಪ್ರಕೃತಿಯ ಮಡಿಲಿ 
ನಲ್ಲಿ ಸದ್ಭಾವ, ಸಂತೃಪ್ತಿಗಳನ್ನೇ ಜೀವನಧರ್ಮಗಳನ್ನಾಗಿ ಮಾಡಿಕೊಂಡು ಹಾಡು, 
ಹರಟೆ, ಬೇಟೆಗಳಲ್ಲಿ ' ಹಿರಿಯ ದೊರೆ' ಜೇಕ್ಸಿಸ್ , ಏಮಿಯನ್ಸ್ ಮುಂತಾದ ಆಸ್ಥಾನಿಕ 
ರೊಡನೆ ಕಾಲ ಕಳೆಯುತ್ತಿದ್ದಾನೆ( ಪುಟ 177). ಆಗ್ಲಾಂಡೊ ಅವರಲ್ಲೊಬ್ಬನಾಗುತ್ತಾನೆ. 

311 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಆರ್ಡೆನ್ನಿನ ಹಸುರು ತಣ್ಣಿನ ವಾತಾವರಣದಲ್ಲಿ ಆರಾ೦ಡೊನ ಮನಸ್ಸಿಗೆ ನೆಮ್ಮದಿ 
ದೊರೆತು ರೊಸಲಿಂಡಳ ನೆನಪು ಒಲವಾಗಿ ಹರಿಯುತ್ತದೆ. ಅವಳು ಅದೇ ಬನದಲ್ಲಿ 
ವಾಸಿಸುತ್ತಿರುವಳೆಂದು ಅವನು ಕಾಣ. ಅವಳ ಮೇಲೆ ಬಗೆ ಬಗೆಯ ಕವಿತೆ ಕಟ್ಟ ಗಿಡ 
ಮರಗಳಿಗೆ ತೂಗು ಹಾಕುತ್ತಾನೆ, ತೊಗಟೆಗಳ ಮೇಲೆಲ್ಲ ಅವಳ ಹೆಸರು ಕೆತ್ತುತ್ತಾನೆ. 
ಅವು ರೊಸಲಿಂಡಳ ಕಣ್ಣಿಗೂ ಬಿದ್ದು ಯಾರನೆಂದು ಹೊಳೆಯದಿದ್ದರೂ ಅವಳ ಎದೆ 
ಉಬ್ಬುತ್ತದೆ. ಕೊನೆಗೊಮ್ಮೆ ಆಕಸ್ಮಿಕವಾಗಿ ಅವರ ಭೇಟಿಯಾಗುತ್ತದೆ. ಆಲ್ಟಾಂಡೊ 
ಗಂಡುವೇಷದಲ್ಲಿರುವ ಅವಳನ್ನು ಗುರುತಿಸಲಾರ. ಎಷ್ಟೆ ಇಚ್ಛೆಯಾದರೂ ಅವಳು 
ತನ್ನ ಸ್ವಾಭಾವಿಕ ರೂಪದಲ್ಲಿ ತೋರಿಸಿಕೊಳ್ಳುವಂತಿಲ್ಲ. ಹಾಗೆಯೇ ಮಾತು ಬಂದು 
ಪ್ರೇಮಕಾವ್ಯ ಕೊರೆದು ಬನದ ಗಿಡಮರಗಳನ್ನು ಹಾಳುಗೆಡಿಸುತ್ತಿರುವ ಹುಚ್ಚು ಪ್ರೇಮಿಯ 
ವಿಷಯವೆತ್ತುತ್ತಾಳೆ ರೊಸಲಿಂಡ್ , ಆಲ್ಟಾಂಡೊ ಅದು ತಾನೇ ಎಂದು ಒಪ್ಪಿಕೊಳ್ಳು 
ತಾನೆ. ಅವಳು ಆ ಹುಚ್ಚು ಬಿಡಿಸಲು ತನ್ನಲ್ಲೊಂದು ಚಿಕಿತ್ಸೆಯಿದೆಯನ್ನು ತಾಳೆ. 
ಆಧ್ಯಾ೦ಡೆಗೆ ತನ್ನ ಹುಚ್ಚು ಬಿಡಬೇಕೆಂದೇನಿಲ್ಲ, ಬದಲು ಅದರಿಂದ ಅವನಿಗೆ ಸುಖವೇ . 
ಆದರೂ ಗೆಳೆಯ ' ಗ್ಯಾನಿಮೀಡ' ನನ್ನು ಮೆಚ್ಚಿಸಲೆಂದು ಹೂ ಅನ್ನು ತ್ತಾನೆ. ಆಳ್ವಾಂಡೋ 
ಆ ' ಗೆಳೆಯ ' ನನ್ನ ಪ್ರಿಯತಮೆ ರೊಸಲಿಂಡ' ಎಂದು ಭಾವಿಸಿ ಪ್ರೀತಿ ತೋಡಿಕೊಳ್ಳ 
ಬೇಕಂತೆ - ಇದೇ ರೊಸಲಿ೦ಡ ಹೇಳುವ ಚಿಕಿತ್ಸೆ ! ಮೊದಲ ಸಮಾಗಮದಲ್ಲೇ 
ಆಲ್ವಾಂಡೋ ಹೊತ್ತು ಮೀರಿ ಬಂದನೆಂದು ರೊಸಲಿ೦ಡ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. 
ಪ್ರಿಯತಮೆಯರಂತೆಯೇ ಒಂದು ಕಣ್ಣಿನಿಂದ ಅಟ್ಟಿಕೊಂಡು, ಇನ್ನೊಂದರಿಂದ ಎದೆಗೆಳೆದು 
ಕೊಳ್ಳುತ್ತಾಳೆ. ಮತ್ತೆ ಮುಂದಿನ ಸಮಾಗಮ ಎರಡು ಗಂಟೆಗೆ. 

ಈ ನಡುವೆ ಪ್ರಾನ್ಸಿನ ರಾಜಾಸ್ಥಾನದಲ್ಲಿ ರೋಸಲಿ೦ಡಳೊಡನೆ ಮಗಳು ಸೀಲಿಯಾ 
ತಲೆ ತಪ್ಪಿಸಿಕೊಂಡು ಹೋದುದಕ್ಕೆ ದೊರೆಫ್ರೆಡ್ರಿಕ್ ಉರಿದೆದ್ದಿದ್ದಾನೆ. ಇದೇ ಹೊತ್ತಿಗೆ 
ಆಹ್ವಾಂಡೋ ಸಹ ಕಣ್ಮರೆಯಾದುದು ಸಂಶಯಕ್ಕೆ ಆಸ್ಪದವಿತ್ತಿದೆ. ಅವನ ಅಣ್ಣ ಆಲಿವರ 
ನನ್ನು ಕರೆಸಿ ನಿನ್ನ ತಮ್ಮ ಎಲ್ಲಿದ್ದರೂ ಹುಡುಕಿ ತಾ , ಇಲ್ಲವೇ ನಿನಗೂ ಗಡೀಪಾರು ಎಂದು 
ಕಟ್ಟಪ್ಪಣೆ ಮಾಡುತ್ತಾನೆ. ಆಲಿವರ್‌ ಹೆದರಿ, ತಮ್ಮನನ್ನು ಹುಡುಕುತ್ತಾ ಆರ್ಡೆನ್ 
ಬನಕ್ಕೆ ಬರುತ್ತಾನೆ. ದಾರಿಯ ದಣಿವು ಕಳೆಯಲೆಂದು ಮರದ ಕೆಳಗೆ ಮಲಗಿ ನಿದ್ರಿಸು 
ತಿರುವಾಗ ಸಿಂಹವೊಂದು ಅವನ ಮೇಲೆ ಹಾರಲು ಹತ್ತಿರದ ಪೊದರಿನಲ್ಲಿ ಹೊಂಚು 
ಹಾಕುತ್ತಿದೆ. ಅದೇ ಹೊತ್ತಿಗೆ ' ಗ್ಯಾನಿಮೀಡ'ನೊಡನೆ ಎರಡನೆಯ ಸಮಾಗಮಕ್ಕೆಂದು 
ಆ ದಾರಿಯಲ್ಲಿ ಹೊರಟ ಆಧ್ಯಾ೦ಡೆನ ಕಣ್ಣಿಗೆ ಆ ದೃಶ್ಯ ಬೀಳುತ್ತದೆ. ಅಪಾಯಕ್ಕೆ 
ತುತ್ತಾದವನು ತನ್ನ ಕ್ರೂರಿ ಅಣ್ಣನೆಂದೂ ತಿಳಿಯುತ್ತದೆ. ಆಲ್ಟಾಂಡೊ ಅವನಿಂದಾದ 
ಅನ್ಯಾಯಗಳೆಲ್ಲವನ್ನೂ ಮರೆತು ಸಿಂಹವನ್ನೆದುರಿಸಿ ಕೊಲ್ಲುತ್ತಾನೆ. ತಮ್ಮನಉಪಕಾರ 
ಅಣ್ಣನಲ್ಲಿ ಪಶ್ಚಾತ್ತಾಪ ಮೂಡಿಸುತ್ತದೆ. ಆಲ್ಟಾಂಡೊ ಅಣ್ಣನನ್ನು ಕ್ಷಮಿಸುತ್ತಾನೆ. 
ಹೋರಾಟದಲ್ಲಿ ಅವನಿಗೆ ಗಾಯವಾಗಿದೆ , ಹೊತ್ತಿಗೆ ಸರಿಯಾಗಿ `ಗ್ಯಾನಿಮೀಡ' ನನ್ನು 
ಹೋಗಿನೋಡಲಾರ. ತನ್ನ ಬದಲು ಅಣ್ಣನನ್ನೆ ಕಳಿಸಿಕೊಟ್ಟು ನಡೆದುದನ್ನು ವಿವರಿಸು 
ವಂತೆ ಹೇಳುತ್ತಾನೆ. ಇದನ್ನು ಕೇಳಿದ ' ಗ್ಯಾನಿಮೀಡ್' ಮೂರ್ಛ ಹೋಗುತ್ತಾನೆ. 
ಅವರ ಪ್ರೇಮ ಅಷ್ಟು ಗಾಢ! 

312 


ಎ ಟೈಲ್ಸ್ , ನೈಟ್ ಎ 
ಇದೇ ಸಂದರ್ಭದಲ್ಲಿ ಆಲಿವರನಿಗೆ ಸೀಲಿಯಾಳ ಭೇಟಿಯಾಗುತ್ತದೆ. ಇಬ್ಬರೂ ಪರ 
ಸ್ಪರ ಮೋಹಿಸುತ್ತಾರೆ. ಮರು ದಿನವೇ ಮದುವೆಯಾಗುವುದೆಂದೂ ಗೊತ್ತು ಮಾಡುತ್ತಾರೆ. 
ಇದನ್ನು ಕೇಳಿ ಆಲ್ಟಾಂಡೊಗೆ ತನ್ನ ರೊಸಲಿಂಡ್ ಜೊತೆಯಲ್ಲಿದ್ದಿದ್ದರೆ ತಾನೂ ಹಾಗೆಯೇ 
ಸುಖಿಯಾಗಬಹುದಿತ್ತೆ೦ಬ ಆಸೆ ಚಿಗುರುತ್ತದೆ. ಅದನ್ನು ' ಗ್ಯಾನಿಮೀಡ್' ನೊಂದಿಗೆ ತೋಡಿ 
ಕೊಳ್ಳು ತ್ತಾನೆ. ' ಗ್ರಾನಿಮೀಡ್' ಬರಿಯ ಚಿಕಿತ್ಸೆಗಳನ್ನೇ ಏಕೆ , ಮಾಯಮಂತ್ರಗಳನ್ನೂ 
ಬಲ್ಲವ! ಆಲಿವರ್‌ - ಸೀಲಿಯಾರ ಮದುವೆಯ ಹೊತ್ತಿಗೆ ರೊಸಲಿ೦ಡಳನ್ನು ಕರೆತಂದು 
ಕಣ್ಣ ಮುಂದೆ ನಿಲ್ಲಿಸುವುದಾಗಿ ಮಾತುಕೊಡುತ್ತಾನೆ. 

ಈ ನಡುವೆ ಆರ್ಡೆನ್ ನಲ್ಲಿ ಇನ್ನೂ ಒಂದೆರಡು ಪ್ರೇಮಪ್ರಸಂಗಗಳು ಕೂಡಿ ಬಂದಿವೆ . 
ಅಲ್ಲಿಯ ಹಸುರಿನ ಮಹಿಮೆ ಅಂಥದು ! ' ಗ್ಯಾನಿಮೀಡ್' ( ಏಲಿಯಿನಾ'ರ ಸೇವೆಯಲ್ಲಿರುವ 
ಕುರುಬ ಹೈದಸಿಲ್ವಿಯಸ್‌ನಿಗೆ ಕುರುಬರ ಹೆಣ್ಣು ಫೀಬಿಯ ಮೇಲೆ ಅಗಾಧಪ್ರೇಮ . ಆದರೆ 
ಫೀಬಿ ಅವನನ್ನೊಲ್ಲಳು , ಅವಳು ಒಲಿದಿರುವುದು ' ಗ್ರಾನಿಮೀಡ್' ನಿಗೆ ! ತನ್ನ ಬಗ್ಗೆ 
ಅಭಿಪ್ರಾಯ ಬದಲಿಸುವ ಪ್ರಸಂಗ ಬಂದರೆ ಸಿಲ್ವಿಯಸ್‌ನನ್ನು ಮದುವೆಯಾಗುವುದಾಗಿ 
“ ಗ್ಯಾನಿಮೀಡ್' ಫೀಬಿಯಿಂದ ಮಾತು ಪಡೆದಿದ್ದಾನೆ. ಈ ಎಲ್ಲ ರಮ್ಯ ಪ್ರೇಮವನ್ನು 
ಕುಚೋದ್ಯ ಮಾಡುವ ಪಟ್ಟಿ ನಕಲಿ ಟಚ್ ಸ್ಟನ್ ಸಹ ಆಡ್ರಿ ಎಂಬ ಆ ಬನದ ಬೀದಿನೆಣ್ಣಿಗೆ 
ಮರುಳಾಗಿ , ಅವಳನ್ನು ಮದುವೆಯಾಗುವ ದಾರಿನೋಡುತ್ತಿದ್ದಾನೆ. 

ಮರು ದಿನ ಹಿರಿಯ ದೊರೆ' ಯ ಸಮ್ಮುಖದಲ್ಲಿ ರೊಸಲಿಂಗ್ ವೇಷ ಕಳಚಿ ತಾನೇ 
ತಾನಾಗಿ ಕಾಣಿಸಿಕೊಂಡು ಎಲ್ಲರಿಗೂ ಆಶ್ಚರ್ಯ ಆನಂದಗಳನ್ನು ೦ಟುಮಾಡುತ್ತಾಳೆ. 
ಆಲ್ವಾಂಡೋ -ರೊಸಲಿಂಡ್ , ಆಲಿವರ್‌ -ಸೀಲಿಯಾ, ಸಿಲ್ವಿಯಸ್ - ಫೀಬಿ, ಟಚ್ಸ್ಟನ್ - ಆಡ್ರಿ 
– ಒಮ್ಮೆಲೇ ಹಲವು ಮದುವೆಗಳ ಸಂತೆ ; ಪೌರೋಹಿತ್ಯ ' ಹಿರಿಯ ದೊರೆಯದು ! 

ಹಿರಿಯ ದೊರೆ' ಯ ಮೇಲೆಕೋಧಕೆರಳಿ ಅವನನ್ನು ಕೊಲ್ಲಲೆಂದು ಸೈನ್ಯಸಮೇತ 
ನಾಗಿ ಬಂದ ಫ್ರೆಡ್ರಿಕ್‌ನಿಗೆ ಆರ್ಡೆನ್ನಿನ ಒಬ್ಬ ಸಾಧುವಿನ ಪ್ರಭಾವದಿಂದ ಹೃದಯ ಸರಿ 
ವರ್ತನೆಯಾಗಿ ಇತರರ ಆನಂದದಲ್ಲಿ ಅವನೂ ಪಾಲ್ಗೊಂಡು ಅದನ್ನು ಇಮ್ಮಡಿಸುತ್ತಾನೆ. 


13 . ಟೈಲ್ಸ್ ನೈಟ್ ; ಆ‌ , ವಾಟ್ ಯು ವಿಲ್ 
ರಚನೆ : 1599 - 1600 , ಮೊದಲ ಪ್ರಕಟನೆ : 1623 . 
ಆಕರ : ಅಲಿವಿಯಾ- ಆರ್ಸಿನೋ , ವಯೋಲ- ಸಿಬಸ್ಬಿಯನ್ನರ ಕಥಾವಸ್ತು ಹಲವು ಹಂತ 
ಗಳಲ್ಲಿ ಇಳಿದುಬಂದದ್ದು : ಇಟಲಿಯ ಸಿಯನ್ನಾ ದಲ್ಲಿ ಪ್ರಚಾರದಲ್ಲಿದ್ದ ಲಿಂಗನಾ ' ಎ೦ಬ . 
ಹಾಸ್ಯನಾಟಕವನ್ನು ಅವಲಂಬಿಸಿ ಬ್ಯಾಂಡೆಲೋ ಕಥೆ ರಚಿಸಿದ ; ಬೆಲ್ ಫಾರ್ ಅದನ್ನು 
ಫ್ರೆಂಚಿಗೆ ರೂಪಾಂತರಿಸಿದ; ಬಾರ್ನಬೆ ರಿಚ್ ತನ್ನ ' ಫೇರ್‌ವೆಲ್ ಟು ಮಿಲಿಟರಿ ಪ್ರೊಫೆ 
ಷನ್ ' ನಲ್ಲಿ ' ಅಸಲೊನಿಯಸ್ ಅ೦ಡ್ ಸಿಲ್ಲ' ಎಂಬ ಹೆಸರಿನಲ್ಲಿ ಇಂಗ್ಲಿಷಿಗೆ ತಂದ; ಅದರ 
ಆಧಾರದ ಮೇಲೆ ಷೇಕ್ಸ್ಪಿಯರ್‌ ಈ ನಾಟಕ ರಚಿಸಿದ. ನಾಟಕದ ಸ್ವಾರಸ್ಯವಿರುವುದು 
ಅದರ ಉಪಕಥೆ ಹಾಗೂ ಅಲ್ಲಿನ ಪಾತ್ರಗಳಲ್ಲಿ, ಅವು ಕವಿಯ ಸ್ವಕಪೋಲಕಲ್ಪಿತ. 

ಕಥೆ : ಇದು ಷೇಕ್ಸ್ಪಿಯರನ ಶ್ರೇಷ್ಟ ಹರ್ಷಕಗಳಲ್ಲೊಂದು. ಮೊದಲ ಕೆಲವು 


313 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ನೀ 
ನಾಟಕಗಳಲ್ಲಿಯಂತೆ ಇಲ್ಲಿಯೂ ಒಬ್ಬನನ್ನು ಇನ್ನೊಬ್ಬನೆಂದುಕೊಂಡ ತಪ್ಪು ಗುರುತಿ 
ನಿಂದ ಉಂಟಾಗುವ ಗೊಂದಲದ ಸನ್ನಿವೇಶ ಆಧಾರ. ವಯೋಲ- ಆರ್ಸಿನೋ - ಆಲಿವಿಯಾರ 
ಮುಖ್ಯ ಕಥೆಯಲ್ಲಿ ಮಧುರ ಪ್ರೇಮದಿಂದ ಉದ್ಭವಿಸಿದ ರಮ್ಯ ಭಾವ, ಮ್ಯಾಟ್ರೋಲಿಯೊ 
ಟೋಬಿ- ಮರಿಯಾ ಅವರುಗಳ ಉಪಕಥೆಯಲ್ಲಿ ನಿಚ್ಚಳವಾದ ಹಾಸ್ಯ ಪ್ರಧಾನಾಂಶಗಳು . 
ಕವಿಯ ಕೌಶಲ ಇವೆರಡನ್ನೂ ಬಿರುಕು ಕಾಣದಂತೆ ಎರಕ ಹೊಯ್ದಿದೆ. ಮಾಲ್ಗೊ 
ಲಿಯೋನ ಪಾತ್ರ ಕವಿ ತನ್ನ ಕಾಲದ ಮಡಿವಂತಿಕೆಯನ್ನು ಕುರಿತು ಮಾಡಿದ ವಿಡಂಬನೆ 
ಇರಬಹುದು. ಹಿಂದಿನ ನಾಟಕದ ರೊಸಲಿ೦ಡಳ೦ತೆ ವಯೋಲಳದೂ ಕವಿಯ ರನ್ನ 
ನಾಯಿಕೆಯರಲ್ಲಿ ಉನ್ನತ ಸ್ಥಾನ. ಅವಳು ಹೂ ಬಿಸಿಲಾದರೆ ಇವಳು ಬೆಳುದಿಂಗಳು. 

ಮೆಸಲೀನದ ಶ್ರೀಮಂತ ಪುತ್ರಿ ವಯೋಲ ಮತ್ತು ಅವಳ ಅವಳಿ ಸೋದರ ಸಿಬ 
ಯನ್ ದೇಶಪರ್ಯಟನೆಗೆಂದು ಹೊರಟಿರುವಾಗ ದಾರಿಯಲ್ಲಿಹಡಗೊಡೆದು ಸಿಬಸ್ವಿ ಯನ್ 
ನಾಪತ್ತೆಯಾಗುತ್ತಾನೆ. ವಯೋಲಒಬ್ಬಳೇ ದೋಣಿಹತ್ತಿ ಹತ್ತಿರದ ಇಲ್ಲೀರಿಯಾ ದೇಶದ 
ದಂಡೆ ಮುಟ್ಟು ತಾಳೆ. ಆ ಕಂಡುಕೇಳದ ದೇಶದಲ್ಲಿ ಹುಡುಗಿಯೊಬ್ಬಳೇ ಏಕಾಕಿಯಾಗಿ 
ತನ್ನ ದೈವವನ್ನು ಎದುರಿಸಬೇಕಾಗುತ್ತದೆ. ಪುರುಷವೇಷತೊಟ್ಟು ' ಸಿಸೇರಿಯೊ ' ಎ೦ಬ 
ಹೆಸರಿನಿಂದ ಅಲ್ಲಿನ ದೊರೆ ಆರ್ಸಿನೊನ ಆಸ್ಥಾನದಲ್ಲಿ ಗಂಡಾಳಾಗಿ ಕೆಲಸಕ್ಕೆ ಸೇರುತ್ತಾಳೆ. 

ದೊರೆ ಆರ್ಸಿನೋ ಅವಿವಾಹಿತ, ಅತ್ಯಂತ ಭಾವನಾಪ್ರಿಯ. ಆ ನಗರದ ಅಲಿವಿಯಾ 
ಎ೦ಬ ಶ್ರೀಮಂತ ಕನೈಯಲ್ಲಿಮೋಹಗೊಂಡಿದ್ದಾನೆ. ಅಲಿವಿಯಾ ಸುಂದರಿ , ಸಂಪನ್ನೆ . 
ಆದರೆ ಆಗ ತಾನೆ ಅವಳ ತಮ್ಮ ಸತ್ತಿದ್ದು ತುಂಬ ದುಃಖದಲ್ಲಿದ್ದಾಳೆ. ಅವಳೂ ಭಾವನಾ 
ಪ್ರಿಯಳೆ ! ಸೋದರವಿಯೋಗವನ್ನು ಅತಿಯಾಗಿ ಹಚ್ಚಿಕೊಂಡು ಆ ಮಾನಸಿಕ ಸ್ಥಿತಿ 
ಯಲ್ಲಿ ಎಲ್ಲವನ್ನೂ ಕಡೆಗಾಣಿಸಿದ್ದಾಳೆ; ದೊರೆಯ ಒಲವನ್ನೂ ಒಲ್ಲಳು. ಪರಿಣಾಮವಾಗಿ 
ದೊರೆ ಭಗ್ನ ಪ್ರೇಮಿ. ಅವನಿಗೆ ಸದಾ ಪ್ರೇಮದೇ ಆಲಾಪನೆ, ಅಲಿವಿಯಾಳದೇ ಚಿಂತನೆ. 
ಅವನನ್ನು ಸಂತೈಸುವುದು ಆಳು ಸಿಸೇರಿಯೊನಕಸುಬು. ದೊರೆ ಆಳಿಗೆ ಆಲಿವಿಯಾಳನ್ನು 
ಹೋಗಿನೋಡಿ ತನ್ನ ಪರವಾಗಿ ಪ್ರೇಮಯಾಚನೆ ಮುಂದುವರಿಸುವ ನಿಯೋಗ ವಹಿಸು 
ತಾನೆ. ಆದರೆ ಆಳಿನ ಮನಸ್ಸನ್ನು ದೊರೆ ಏನು ಬಲ್ಲ ? ಆಳಾಗಿ ಬಂದ ವಯೋಲ 
ದೊರೆಗೇ ಮಾರುಹೋಗಿದ್ದಾಳೆ! ತೊಟ್ಟ ಗಂಡುವೇಷಬಯಕೆಯ ಹಾದಿಯಲ್ಲಿ ಮುನ್ನಡೆ 
ಯಲು ಅಡ್ಡಿ ಮಾಡಿದೆ. ಶಿಲಾವಿಗ್ರಹದ ತಾಳ್ಮೆ ತೊಟ್ಟು ಕಾಲಹಾಕುತ್ತಾಳೆ. ಕೊರಗು 
ಮೊಗ್ಗಿನೊಳಗಿನ ಹುಳುವಿನಂತೆ ಅವಳ ಹೊಗೆನ್ನೆ ಗಳನ್ನು ಕೊರೆದು ತಿನ್ನುತ್ತಿದೆ. 

ದೊರೆಯ ಪ್ರೇಮದೌತ್ಯವನ್ನು ಹೊತ್ತು ತಂದ ' ಸಿಸೇರಿಯೊ ' ನನ್ನು ಕಂಡೊಡನೆ 
ಅಲಿವಿಯಾ ( ಅವನಲ್ಲೇ ' ಅನುರಕ್ತಳಾಗುತ್ತಾಳೆ ! ದೊರೆ ಬೇಡವಾದರೂ ದೊರೆಯ ಆಳು 
ಬೇಕಾಗುತ್ತಾನೆ. ಉಂಗುರದ ಉಡುಗೊರೆ ಹೊರಿಸಿ , ಮತ್ತೆ ಮತ್ತೆ ಬರಲು ಕರೆ ಕೊಟ್ಟು 
ತನ್ನ ಭಾವನೆಗಳಿಗೆ ಬಹಿರಂಗ ಅಭಿವ್ಯಕ್ತಿ ಕೊಡುತ್ತಾಳೆ, ' ಸಿಸೇರಿಯೊ ' ವೇಷದ ವಯೋಲ 
ಳಿಗೆ ಇದರ ಮರ್ಮ ಅರ್ಥವಾಗದೇ ಇಲ್ಲ. ಆದರೆ ಅವಳು ಏನು ತಾನೆ ಮಾಡಬಲ್ಲಳು ! 

ಅಲಿವಿಯಾಳ ಗೃಹಕೃತ್ಯ ಯಾವ ದೊರೆಯದಕ್ಕೂ ಕಡಿಮೆಯಿಲ್ಲ. ಹಲವು ಬಗೆಯ 
ಮೂಷಕಗಳು ಅಲ್ಲಿ ಬಿಲಮಾಡಿ ದಾಳಿ ನಡೆಸಿವೆ. ಅವರಲ್ಲಿ ಅವಳ ಚಿಕ್ಕಪ್ಪ ಸರ್ ಟೋಬಿ 
ಬೆಲ್ಸ್ ಒಬ್ಬ : ಉಡಾಳ, ಕೈಯಲ್ಲಿ ಬಿಡಿಗಾಸಿಲ್ಲ. ಸದಾ ಕುಡಿದು , ದಾಂದಲೆ ಹಾಕುತ್ತ 

314 


ಎ ಟೈಲ್ಸ್ , ನೈಟ್ ವಿ 
ಕಾಲ ತಳ್ಳುತ್ತಿದ್ದಾನೆ. ತಾನೊಬ್ಬನೇ ಸಾಲದೆಂಬಂತೆ ತನ್ನ ಹಳೆಯ ಗೆಳೆಯ ಸರ್‌ 
ಆ್ಯಂಡೂ ಏಗ್ಯುಚೀಕನನ್ನೂ ಕರಸಿದ್ದಾನೆ. ಸರ್ ಏರು ಚೀಕ್ ಹಣವಂತ ಮುಟ್ಟಾಳ. 
ಅಲಿವಿಯಾಳನ್ನು ಕಂಡು ಅವನ ಬಾಯಿ ಚಪ್ಪರಿಸಿದೆ. ಅವಳೊಡನೆ ಮದುವೆ ಕೂಡಿಸಿ 
ಕೊಡುವ ಆಸೆ ತೋರಿಸಿ, ಟೋಬಿಏಯ್ಯುಚೀಕನಿಂದ ಹಣ ಕಿತ್ತು , ಅವನನ್ನು ಹೀರಿ ಹಿಪ್ಪೆ 
ಕಾಯಿ ಮಾಡುತ್ತಿದ್ದಾನೆ. ಇವರಿಗೆ ಕುಡಿತದಲ್ಲಿ ಜೊತೆಕೊಟ್ಟು ಹಾಡು, ಹಾಸ್ಯಗಳಿಂದ 
ತಣಿಸುವವನು ಅಲಿವಿಯಾಳ ನಕಲಿ ಫೆಸ್ಟ್ , ಬೇಕಾದಾಗ ಊಟ, ತಿಂಡಿ, ಮದ್ಯಗಳನ್ನು 
ಪೂರೈಸಿ ತೃಪ್ತಿ ಪಡಿಸುವುದು ಹೆಣ್ಣಾಳು ಮರಿಯಾಳ ಕೆಲಸ. ಆಳಾದರೂ ಸ್ವಭಾವದಿಂದ 
ಆ ಮರಿಗುಬ್ಬಿ ಸರಸಗಾತಿ. ಅವಳಿಗೆ ಟೋಬಿಯೆಂದರೆ ಎದೆಯುಬ್ಬು ! 
- ಇವರೆಲ್ಲರೂ ಒಂದು ಒಟ್ಟಾದರೆ ಮನೆವಾರ್ತೆಯ ಮ್ಯಾಟ್ರೋಲಿಯೊ ಒಬ್ಬನೇ 
ಇನ್ನೊಂದು ಕಡೆ, ಮತ್ತೊಂದು ಬಗೆ. ಅವನು ಸ್ವಪ್ರೀತ, ದುರಭಿಮಾನಿ. ಆ ಸೋಗಿನ 
ಕತ್ತೆ ನಡೆದಾಡಿದರೆ ಶ್ರೀಮದ್ದಾ೦ಭೀರ ತುಳುಕಾಡುತ್ತದೆ. ಮನೆಯೊಡತಿ ತನ್ನನ್ನು 
ಮೋಹಿಸಿದ್ದಾಳೆಂದು ನಂಬಿ , ಮುಂದೊಮ್ಮೆ ಅವಳ ಕೈ ಹಿಡಿದು ಕೌ೦ಟ್ ' ಎನ್ನಿಸಿ 
ಕೊಳ್ಳುವ ಕನಸು ಕಾಣುತ್ತಿದ್ದಾನೆ. ಆ ಮಡಿವಂತನಿಗೆ ಟೋಬಿಯ ಗುಂಪಿನವರ 
ಸರಸ ಚೆಲ್ಲಾಟಗಳು ಒಗ್ಗವು. ಎಲ್ಲರ ಮೇಲೂ ದಬ್ಬಾಳಿಕೆ ನಡೆಸುತ್ತ ಓಡಾಡುತ್ತಾನೆ. 
ಅವನ ವರ್ತನೆಯನ್ನು ನೋಡಿ ರೇಗಿದ ತುಂಟ ಮರಿಯಾ ಜೊತೆಯವರ ನೆರವಿನಿಂದ 
ಒಂದು ಕುಚೇಷ್ಟೆ ಮಾಡುತ್ತಾಳೆ. ಒಡತಿ ತನ್ನನ್ನು ಪ್ರೀತಿಸುತ್ತಿದ್ದಾಳೆ೦ಬ ಮ್ಯಾ 
ಲಿಯೊನ ಭ್ರಮೆಯನ್ನು ಅವಳು ಬಲ್ಲಳು. ಒಡತಿ ಬರೆದಂತೆ ಒಂದು ಪ್ರೇಮಪತ್ರ ಸೃಷ್ಟಿಸಿ 
ಅದು ಅವನ ಕೈಗೆ ಸಿಗುವಂತೆ ಮಾಡುತ್ತಾಳೆ. ಅದರಲ್ಲಿ ಅಡ್ಡಪಟ್ಟಿ ಯ ಉದ್ದನೆಯ 
ಹಳದಿ ಕಾಲಚೀಲಗಳನ್ನು ತೊಟ್ಟು ಸದಾ ನಸುನಗೆ ಬೀರುತ್ತ ಓಡಾಡಿ ತನಗೆ ಹರ್ಷ 
ತರುವಂತೆ ಆದೇಶವಿದೆ. ಇವೆಲ್ಲವೂ ಒಡತಿಗೆ ಒಗ್ಗದ ವಿಷಯಗಳು ! ಆದರೆ ಬೆಪ್ಪ 
ಮಾಲ್ಗೊಲಿಯೊ ಆ ಸುಳ್ಳು ಕಾಗದವನ್ನು ನಿಜವೆಂದೇ ನಂಬಿ ಹಿಗ್ಗಿ , ಅದನ್ನು ಅಕ್ಷರಶಃ 
ಪಾಲಿಸುತ್ತಾನೆ. ಅವನು ಈಚೀಚೆಗೆ ಏನೋ ಒಂದು ಬಗೆಯಾಗಿದ್ದಾನೆಂದು ಮರಿಯಾ 
ಮೊದಲೇ ಒಡತಿಗೆ ಸುಳಿವು ಕೊಟ್ಟು ಅವಳ ಮನಸ್ಸನ್ನು ಹದಗೊಳಿಸಿಟ್ಟ ದ್ದಾಳೆ. ಅಲಿ 
ನಿಯಾ ಅವನ ವಿಚಿತ್ರ ವೇಷವರ್ತನೆಗಳನ್ನು ಕಂಡೊಡನೆಯೇ ಅದು ' ನಡು ಬೇಸಗೆಯ 
ಹುಚ್ಚೆಂದು ತೀರ್ಮಾನಿಸಿ ಅವನ ಮೇಲೆ ಒಂದು ಕಣ್ಣಿಡುವಂತೆಟೋಬಿ, ಮರಿಯಾರಿಗೆ 
ಹೇಳುತ್ತಾಳೆ. ಅವರು ಬಯಸುತ್ತಿದ್ದುದೂ ಅದನ್ನೇ ! ಸರಿ, ಅವರು ಮಾಲೋಲಿಯೊ 
ನನ್ನು ಕತ್ತಲಕೋಣೆಗೆ ತಳ್ಳಿ ದೆವ್ವ ಬಿಡಿಸಿದಂತೆ ಹುಚ್ಚು ಬಿಡಿಸಲು ಹೊರಡುತ್ತಾರೆ! 
- ಇತ್ಯ ತಾನು ಬಯಸಿದ ಅಲಿವಿಯಾಳ ಪ್ರೇಮಕಟಾಕ್ಷ ದೊರೆಗೂ ದೊರಕದೆ 
ದೊರೆಯ ಆಳಿನ ಮೇಲೆ ಬಿದ್ದಿರುವುದನ್ನು ವಿದ್ಯುಚೀಕ್ ಗಮನಿಸದೆ ಇಲ್ಲ . ಆಸೆ ತೊರೆದು , 
ಬಂದ ದಾರಿ ಹಿಡಿದು ಊರಿಗೆ ಹಿಂದಿರುಗುವ ಯೋಚನೆ ಮಾಡುತ್ತಾನೆ. ಅವನು 
ಹೋದರೆ ಟೋಬಿಯ ಗತಿ ? ಬೇಕುಬೇಕಾದಾಗ ಹಣ ಒದಗಿಸುವರಾರು ? ಟೋಬಿ 
ಏದ್ಯುಚೀಕನ ಆಸೆಯ ಕುಡಿಯನ್ನು ಬಾಡದೆ ಉಳಿಸಲು ' ಸಿಸೇರಿಯೊನೊಡನೆ ಕತಿ 
ಕಾಳಗ ಮಾಡಿ ಗೆದ್ದರೆ ಒಂದೇ ಏಟಿಗೆ ಗೌರವ ಹಾಗೂ ' ಅಲಿವಿಯಾಳ ಕೃಪಾದೃಷ್ಟಿಗಳನ್ನು 
ಗೆಲ್ಲಬಹುದೆಂದು ಸಲಹೆ ನೀಡಿ ಅವನನ್ನು ಪ್ರಚೋದಿಸುತ್ತಾನೆ. ಅತ್ತ ' ಸಿಸೇರಿಯೊ ' ಗೂ 

315 


ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕಾಳಗವನ್ನೆ ದುರಿಸುವಂತೆ ಚಿತಾವಣೆ ಮಾಡುತ್ತಾನೆ. ಇಬ್ಬರೂ ಭೂಪರೇ ! ವಯೋಲ 
ಹಿಂದೆಂದೂ ಕತ್ತಿ ಕಂಡವಳೇ ಅಲ್ಲ; ಏಗು ಚೀಕನಿಗೆ ಅದು ಭೂಷಣದ ವಸ್ತು ! ನಡು 
ನಡುಗುತ್ತಲೇ ಇಬ್ಬರೂ ಕತ್ತಿ ಹಿಡಿದು ಒಬ್ಬರನ್ನೊಬ್ಬರು ಎದುರಿಸುತ್ತಾರೆ. 

ಈ ನಡುವೆ ಆಂಟೋನಿಯೊ ಎಂಬ ನೌಕಾಪತಿ ನೀರುಪಾಲಾಗಿದ್ದ ವಯೋಲಳ 
ಸೋದರ ಸಿಬಸ್ಪಿಯನ್‌ನನ್ನು ರಕ್ಷಿಸಿ ಇಲ್ಲೇರಿಯಾಗೆ ಕರೆತಂದಿದ್ದಾನೆ. ಇಬ್ಬರ ನಡುವೆ 
ಗಾಢ ಸ್ನೇಹ ಬೆಳೆದಿದೆ. ಆಂಟೋನಿಯೊಗೂ ದೊರೆ ಆರ್ಸಿನೋಗೂ ಹಳೆಯ ವೈರ. 


ಆಂಟೋನಿಯೊ 
ಆ೦ಟೋನಿಯೊ ಇಲ್ಲೀರಿಯಾದ ಹಾದಿಬೀದಿಗಳಲ್ಲಿ ರಾಜಾರೋಷವಾಗಿ ಓಡಾಡುವಂತಿಲ್ಲ ; 
ಸಿಕ್ಕಿ ಬಿದ್ದರೆ ಕೈಸೆರೆ . ತನ್ನ ಹಣದ ಚೀಲವನ್ನು ಸಿಬಸ್ವಿಯನ್‌ಗೆ ಕೊಟ್ಟು ಊರು ತಿರುಗಿ 
ಬರಲು ಕಳಿಸಿ, ತಾನು ಅಲ್ಲಲ್ಲೇ ಕದ್ದು ಸುಳಿದಾಡುತ್ತಿದ್ದಾನೆ. ಆಗ ದೂರದಲ್ಲಿ 
ಏnು ಚೀಕ್ ' ಸಿಸೇರಿಯೊರು ನಡೆಸಿರುವ ಕತ್ತಿ ಕಾಳಗ ಕಾಣಿಸುತ್ತದೆ. ಅವಳಿ - ಹುಟ್ಟಿ 
ನಿಂದಾಗಿ 'ಸಿಸೇರಿಯೊ ' ಥೇಟ್ ಸಿಬಸ್ಟಿಯನ್ ನಂತೆಯೇ ಕಾಣುತ್ತಿದ್ದಾನೆ. ಆಂಟೋನಿಯೊ 
ತನ್ನ ಮಿತ್ರನೇ ತೊಂದರೆಗೆ ಸಿಕ್ಕಿ ಬಿದ್ದಿದ್ದಾನೆಂದು ಬಗೆದು ಅವನ ರಕ್ಷಣೆಗೆ ನುಗ್ಗುತ್ತಾನೆ. 
ಅಷ್ಟರಲ್ಲೇ ಅಲ್ಲಿಗೆ ಬಂದ ದೊರೆಯ ಅಧಿಕಾರಿಗಳು ಅವನನ್ನು ಗುರುತಿಸಿ ಬಂಧಿಸುತ್ತಾರೆ. 
ಆ೦ಟೋನಿಯೋ ಅವರನ್ನು ಹಿಂಬಾಲಿಸುವ ಮುನ್ನ ಹಣದ ಚೀಲ ವಾಪಸು ಮಾಡೆಂದು 
ಗೆಳೆಯನನ್ನು ಕೇಳುತ್ತಾನೆ. ' ಸಿಸೇರಿಯೊ ' ತಬ್ಬಿಬ್ಬಾದರೆ ಆಶ್ಚರ್ಯವೇನಿದೆ ! ಅವನು 
ನನಗೆ ಯಾರೂ ಯಾವ ಹಣದ ಚೀಲವನ್ನೂ ಕೊಟ್ಟಿರಲಿಲ್ಲವೆನ್ನು ತ್ತಾನೆ. ಆ೦ಟೋನಿಯೊ 
ಮಿತ್ರನ ವಿಶ್ವಾಸಘಾತಕತೆಗೆ ಶಪಿಸುತ್ತ ಅಧಿಕಾರಿಗಳೊಡನೆ ಹೋಗುತ್ತಾನೆ. 

ಇತ್ತ ಸಿಬಸ್ವಿ ಯನ್ ಊರು ಸುತ್ತುತ್ತ ನಡೆದಿರುವಾಗ ಏಗ್ಯು ಚೀಕ್ ಎದುರಾಗಿ, 
ಅವನನ್ನೆ ' ಸಿಸೇರಿಯೊ ' ಎಂದುಕೊಂಡು ಅರ್ಧಕ್ಕೆ ನಿಂತಿದ್ದ ಕಾಳಗವನ್ನು ಮುಂಬರಿಸಲು 

316 


ವಿ ಹ್ಯಾ ಮೈಟ್ 
ಕತ್ತಿ ಹಿರಿಯುತ್ತಾನೆ. ಸಿಬಸ್ವಿ ಯನ್‌ಗೆ ಅಚ್ಚರಿ, ಆದರೆ ಅವನೇನು ಪುಕ್ಕಲನೆ ? ಕತ್ತಿಗೆ 
ಕತ್ತಿ ತಿರುವುತ್ತಾನೆ. ಅದನ್ನು ನಿರೀಕ್ಷಿಸದ ಏಗು ಚೀಕನಿಗೂ ಅವನ ನೆರವಿಗೆ ಬಂದ 
ಟೋಬಿಗೂ ಗಾಯವಾಗುತ್ತದೆ! ಒ೦ದು ಅಚ್ಚರಿಯಿಂದ ಸುಧಾರಿಸಿಕೊಳ್ಳುವ ಮೊದಲೇ 
ಅದಕ್ಕೂ ಹೆಚ್ಚಿನ ಇನ್ನೊಂದು ಅಚ್ಚರಿ ಸಿಬಸ್ವಿಯನ್‌ಗೆ ಕಾದಿದೆ. ಒಬ್ಬ ಸುಂದರ ತರುಣಿ 
ಎದುರಾಗಿ ಅವನನ್ನು ಮನೆಗೆ ಕರೆದೊಯ್ದು ಸತ್ಕರಿಸುತ್ತಾಳೆ, ಪ್ರೀತಿ ಮಾಡುತ್ತಾಳೆ. 
ಅವಳು ಅಲಿವಿಯಾ, “ಪ್ರಿಯ' ನಿಂದ ಹಿಂದಿನಂತೆ ನಿರಾಕರಣೆ ಬಾರದು. ಶುಭಸ್ಯ ಶೀಘ್ರ , 
ಕೂಡಲೇ ಪಾದ್ರಿಗೆ ಹೇಳಿಕಳಿಸಿ ಮದುವೆಯ ಶಾಸ್ತ್ರ ಮುಗಿಸುತ್ತಾಳೆ. 
* ಆಳಿನ ಮುಖಾಂತರ ಮಾಡಿಸಿದ ಪ್ರೇಮಯಾಚನೆ ನಿಷ್ಪಲವಾಯಿತೆಂದು ದೊರೆ 
ತಾನೇ ಖುದ್ದಾಗಿ ಅಲಿವಿಯಾಳ ಮನೆಗೆ ಹೊರಟಿದ್ದಾನೆ. ಜೊತೆಯಲ್ಲಿ ' ಸಿಸೇರಿಯೊ ' ನೂ 
ಇದ್ದಾನೆ. ಅಧಿಕಾರಿಗಳು ಆ೦ಟೋನಿಯೊನನ್ನು ಅದೇ ದಾರಿಯಲ್ಲಿ ಕರೆದೊಯ್ಯುತ್ತಿದ್ದಾರೆ. 
ದೊರೆಗೂ ಅವನಿಗೂ ಹಳೆಯ ಹಗೆಯ ಬಗ್ಗೆ ಮಾತಾಗುತ್ತದೆ. ಆಂಟೋನಿಯೋ ಇಲ್ಲಿ 
ರಿಯಾಗೆ ಬಂದ ಹಿನ್ನೆಲೆಯನ್ನು ವಿವರಿಸಿ, ದೊರೆಯ ಜೊತೆಗಿರುವ ' ಸಿಸೇರಿಯೊನನ್ನು 
ಹಣದ ಚೀಲ ಕೊಂಡು ಹಿಂದಿರುಗಿಸದ ವಂಚಕನೆಂದು ಕರೆಯುತ್ತಾನೆ. ಅದೇ ಹೊತ್ತಿಗೆ 
ಅಲಿವಿಯಾ ಎದುರಾಗಿ ' ಸಿಸೇರಿಯೊನನ್ನು ಪತಿಯೆಂದು ಸಂಬೋಧಿಸುತ್ತಾಳೆ. ಇದು 
ಹೇಗೆ? ತನ್ನ ಪರವಾಗಿ ಅಲಿವಿಯಾಳನ್ನು ಒಲಿಸಿ ಬರಲು ಹೋಗುತ್ತಿದ್ದ ಆಳೇ ಅವಳನ್ನು 
ದಕ್ಕು ಹಾಕಿಕೊಂಡನೆ ? ದೊರೆಗೆಕೋಪ. ' ಸಿಸೇರಿಯೊ ' ಅಲ್ಲಗಳೆದರೆ ನಂಬುವವರಾರು ? 
ಅಲಿವಿಯಾ ಮದುವೆ ಮಾಡಿಸಿದ ಪಾದ್ರಿಯನ್ನೆ ಕರೆಸಿ ಸಾಕ್ಷ ಕೊಡಿಸುತ್ತಾಳೆ. ಇಷ್ಟೆಲ್ಲ 
ಗೊಂದಲ ಸಾಲದೆಂಬಂತೆಟೋಬಿಏಯ್ಯುಚೀಕರು ಧಾವಿಸಿ ಬಂದು ಸಿಸೇರಿಯೊ ' ಕತ್ತಿ ಬೀಸಿ 
ತಮಗೆ ಗಾಯಗೊಳಿಸಿದನೆಂದು ಆರೋಪಹೊರಿಸುತ್ತಾರೆ. ಒಬ್ಬನ ಮೈ ರಕ್ತ ಕಾರಿದೆ, 
ಇನ್ನೊಬ್ಬನ ತಲೆ ಒಡೆದು ಬಿರುಕಾಗಿದೆ. ಪಾಪ, ' ಸಿಸೇರಿಯೊ 'ನದು ಎಂತಹ ದುರವಸ್ಥೆ ! 

ಆದರೆ ಆ ಹೊತ್ತಿಗೆ ಸಿಬಸ್ಬಿಯನ್ ಅಲ್ಲಿ ಹಾಜರಾಗುತ್ತಾನೆ. ಎದುರುಬದುರಾದ 
“ ಸಿಸೇರಿಯೊ ', ಸಿಬಸ್ಬಿಯನ್ನರ ತಾದ್ರವ್ಯವನ್ನು ಕಂಡು ಎಲ್ಲರಿಗೂ ಅಚ್ಚರಿ. ಆಗ 
ಸಿಸೇರಿಯೊ ' ನ ವೇಷ ಕಳಚಿ ವಯೋಲ ತನ್ನ ನಿಜರೂಪವನ್ನು ಹೊರಗೆಡವುತ್ತಾಳೆ. 
ನಡೆದುದೆಲ್ಲವನ್ನೂ ವಿವರಿಸುತ್ತಾಳೆ. ದೊರೆ ಅವಳಿಗೆ ಮಾರುಹೋಗುತ್ತಾನೆ. ಅವರ 
ಮದುವೆಯಾಗುತ್ತದೆ. ಮರಿಯಾಳ ಜಾಣೆಗೆ ಮರುಳಾಗಿದ್ದ ಟೋಬಿ ಅವಳ ಕೈ ಹಿಡಿಯು 
ತಾನೆ. ಮಾಲ್ವೇಲಿಯೊನ ಬಿಡುಗಡೆಯಾಗುತ್ತದೆ. ಇತರರ ಸುಖದಲ್ಲಿ ತನ್ನ ಅಸುಖ 
ವನ್ನು ಹೆಚ್ಚಿಸಿಕೊಳ್ಳುವ ಅವನೊಬ್ಬನ ಹೊರತು ಉಳಿದೆಲ್ಲರನ್ನೂ ಹರ್ಷ ಹರಸುತ್ತದೆ. 


14. ಹ್ಯಾನ್ಸೆಟ್, ಪ್ರಿನ್ಸ್ ಅಫ್ ಡೆನ್ಮಾರ್ಕ್ 
ರಚನೆ : 1600-1, ಮೊದಲ ಪ್ರಕಟನೆ : 1603 , 
ಆಕರಗಳು : ಡೇನಿಷ್‌ ಕವಿ ಸ್ಯಾಕ್ರೋ ಗ್ರ , ಮಾಟಿಕಸ್ ಲ್ಯಾಟಿನ್‌ನಲ್ಲಿ ರಚಿಸಿದ ' ಜೆಸ್ತಾ 
ಡೇನಿಕಮ್ ' ಎಂಬ ಡೆನ್ಮಾರ್ಕ್ ರಾಜಕುಲಚರಿತ್ರೆಯಲ್ಲಿನ ಹಾಮೈಟನ ಕಥೆಯನ್ನು 
ಬೆಲ್‌ ಫಾರ್‌ ತನ್ನ ' ಇಸ್ಕಾರ್ ತಾಜಿಕ್ 'ನಲ್ಲಿ ಫ್ರೆಂಚಿಗೆ ತಂದುಕೊಂಡ. ಆ ಪಾಠ 


317 


ನಿಹಿ ಷೇಕ್ಸ್ಪಿಯರಿಗೆ ನಮಸ್ಕಾರ ನಿ 
ಮುಖ್ಯ ಆಕರ. ಈ ನಾಟಕರಚನೆಗೆ ಕೆಲ ವರ್ಷಗಳ ಹಿಂದೆ ರಂಗ ಕಂಡಿದ್ದ , ಪ್ರಾಯಶಃ 
ಥಾಮಸ್ ಕಿಡಿ ಬರೆದ ಇದೇ ಹೆಸರಿನ ಇನ್ನೊಂದು ನಾಟಕವೂ ಆಕರವಾಗಿದ್ದಿರಬಹುದು. 

ಕಥೆ : ಕವಿಯ ಕೃತಿಗಳಲ್ಲೆಲ್ಲಾ ಅತಿ ಮೆಚ್ಚಿನ ನಾಟಕ ಹಾಗೂ ಪಾತ್ರ ಯಾವುದೆಂದು 
ಎಣಿಕೆಗೆ ಹಾಕಿದರೆ ಬಹುಮತದ ಪಟ್ಟ ಹ್ಯಾ ಮೈ ಟ್ ಗೆ. ತಂದೆಯ ಕೊಲೆ, ತಾಯಿಯ 
ಹಾದರಗಳು ಸೇಡಿಗೆ ಅವಕಾಶ ಒದಗಿಸಿ , ಅತಿಮಾನುಷ ಶಕ್ತಿಯೊಂದು ಅದಕ್ಕೆ ಪ್ರಚೋದನೆ 
ಕೊಟ್ಟಾಗಸೂಕ್ಷ್ಮ , ಚಿಂತನಪರ , ಅನಿಶ್ಚಿತ ಮನಸ್ಸಿನ ತರುಣನೊಬ್ಬನು ಆ ಸನ್ನಿವೇಶಕ್ಕೆ 
ಯಾವ ಪ್ರತಿಕ್ರಿಯೆ ನೀಡಬಹುದೆಂಬುದು ಈ ನಾಟಕ, ಹ್ಯಾಮ್ಲಟನ ಪಾತ್ರ , ಅವನ 
ಚಿಂತನಶೀಲತೆ , ಆ೦ತರಿಕ ಘರ್ಷಣೆ , ನ್ಯಾಯಾನ್ಯಾಯವಿವೇಚನೆ, ವ್ಯಾಕುಲಲೋಲತೆ , 
ಆತ್ಮದಂಡನೆ – ಇವೆಲ್ಲವೂ ಆಧುನಿಕ ಮನೋಧರ್ಮದ ಹದಕ್ಕೆ ಹೊಂದಿಕೊಂಡ ರುಚಿ 
ಗಳು. ಎಂತಲೇ ಈ ಕಾಲಕ್ಕೆ ನಾಟಕ ಇನ್ನೂ ಪ್ರಿಯ ! ' ಹ್ಯಾಮೈಟ್' ತನ್ನ ಕಾವ್ಯ 
ಸಂಪನ್ನತೆ ಹಾಗೂ ಪಾತ್ರಗೌರವಗಳಿಂದಾಗಿ ಜಗತ್ತಿನ ಮಹಾಕೃತಿಗಳಲ್ಲೊಂದಾಗಿದೆ. 
- ಡೆನ್ಮಾರ್ಕಿನ ದೊರೆಮಗ ಹಾಮೈಟ್ ವಿಟೆನ್ ಬರ್ಗ್ನಲ್ಲಿ ವಿದ್ಯಾಭ್ಯಾಸ ನಡೆಸಿರು 
ವಾಗ ಅವನ ತಂದೆ ಹಿರಿಯ ದೊರೆ ಹಠಾತ್ತನೆ ಹಾವು ಕಡಿದು ತೀರಿಕೊಂಡನೆಂಬ ಸುದ್ದಿ 
ಬರುತ್ತದೆ; ಊರಿಗೆ ಹೊರಟು ಬರುತ್ತಾನೆ. ತಂದೆಯ ಮರಣವೊಂದೇ ಸಾಲದೆಂಬಂತೆ 
ಅದರ ಹಿಂದೆಯೇ ಮನಸ್ಸನ್ನು ಕಲಕಿ ಕಸವಿಸಿಗೊಳಿಸುವ ಇನ್ನೂ ಒಂದೆರಡು ಸಂಗತಿಗಳು 
ನಡೆಯುತ್ತವೆ : ಕಣ್ಣೀರು ಬತ್ತುವ ಮೊದಲೇ ತಾಯಿ ಗರ್ಟೂಡ್ ಸಲ್ಲದ ಆತುರತೆಯಿಂದ 
ಚಿಕ್ಕಪ್ಪ ಕ್ಲಾಡಿಯಸ್‌ನನ್ನು ಮದುವೆಯಾಗುತ್ತಾಳೆ; ಆ ದುರುಳ ನ್ಯಾಯಸಮ್ಮತವಾಗಿ 
ಹ್ಯಾನ್ಸೆಟನಿಗೆ ಬರಬೇಕಾದ ಸಿಂಹಾಸನವನ್ನು ತಾನೇ ಏರಿಕೂರುತ್ತಾನೆ. ಹ್ಯಾಮ್ ಟ್ 
ತರುಣ, ಭಾವನಾಲೋಲ. ಈ ಎಲ್ಲ ಆಘಾತಗಳು ಅವನ ಸೂಕ್ಷ್ಮ ಮನಸ್ಸಿನ ಮೇಲೆ 
ಆಳವಾದ ಪರಿಣಾಮ ಮಾಡಿ ಮೊದಲೇ ವ್ಯಾಕುಲಸ್ವಭಾವದವನಾದ ಅವನನ್ನು ಇದ್ದಿದ್ದ 
ವ್ಯಥೆಗೀಡುಮಾಡುತ್ತವೆ. ಕನಸಿನಲ್ಲಿ ಸಹ ಕಲ್ಪಿಸಿಕೊಳ್ಳಲಾಗದ ತಾಯಿಯ ಚಂಚಲ 
ವರ್ತನೆ ಇಡೀ ಕುಲದ ಬಗ್ಗೆ ಯೇ ದ್ವೇಷ ಕೆರಳಿಸುತ್ತದೆ. ಬದುಕು ಬೇಡವಾಗುತ್ತದೆ. 

ಇದೇ ಸಮಯಕ್ಕೆ ಎದೆಝಲ್ಲೆನ್ನಿ ಸುವ ಒಂದು ವಿಚಿತ್ರ ಘಟನೆ ವರದಿಯಾಗುತ್ತದೆ. 
ಸತ್ತ ದೊರೆಯ ಪ್ರೇತ ನಡುರಾತ್ರಿ ಕೋಟೆಗೋಡೆಯ ಮೇಲೆ ಮತ್ತೆ ಮತ್ತೆ ಕಾಣಿಸಿ 
ಕೊಂಡು ಮರೆಯಾಗುತ್ತಿದೆ. ಅದನ್ನು ಕಂಡ ಹ್ಯಾಮೇಟನ ಆಪ್ತಮಿತ್ರ ಹೊರೇಷಿಯೊ 
ಅದರ ಸುದ್ದಿ ತರುತ್ತಾನೆ. ಹ್ಯಾ ಮೈ ಟ್ ಆ ರಾತ್ರಿ ತಾನೇ ಹೋಗಿನೋಡಿದಾಗ ಪ್ರೇತ 
ಕೈಮಾಡಿ ಕರೆಯುತ್ತದೆ ; ಅವನು ಹಿಂಬಾಲಿಸುತ್ತಾನೆ. ಪ್ರೇತ ಒಂದು ಘೋರವಾದ 
ರಹಸ್ಯವನ್ನು ಬಯಲುಮಾಡುತ್ತದೆ - ತನಗಾದುದು ಸ್ವಾಭಾವಿಕವಾದ ಸಾವಲ್ಲ; ಹೇಯ 
ವಾದ ಕೊಲೆ, ಕೊಂದವನು ತನ್ನ ಕ್ಲಾಡಿಯಸನೇ ; ಅದರಲ್ಲಿ ರಾಣಿ ಗರ್ಟೂಡ 
ಷರೀಕು! ಅವಳ ಮೇಲಿನ ಬಯಕೆಗೆ , ದೊರೆತನದ ಆಸೆಗೆ ಕ್ಲಾಡಿಯಸ್ ಆ ಪಾಪಕ್ಕಿಳಿದ. 
ಪ್ರೇತ ಮುಂದುವರಿದು ಕೊಲೆಯಾದ ರೀತಿಯನ್ನು ವಿವರಿಸಿ, ತಂದೆಯ ಮೇಲಿನಪ್ರೀತಿಗೆ 
ಸೇಡು ತೀರಿಸಿಕೊ ಎಂದು ಹೇಳಿ ಮಾಯವಾಗುತ್ತದೆ. ಹ್ಯಾ ಮೈ ಟನದು ಮೊದಲೇ ಗಾಯ 
ಗೊ೦ಡ ಮನಸ್ಸು , ಈಗ ಮೇಲೆ ಈ ಬರೆ ! ಸುದ್ದಿಯನ್ನು ಗುಟ್ಟಾಗಿಟ್ಟು ಮುಂದಿನ ಕ್ರಮ 
ಯೋಚಿಸುತ್ತಾನೆ. ಅವನು ಹೇಡಿಯಲ್ಲ. ಆದರೆ ಅಳೆದು ಸುರಿದು , ನ್ಯಾಯಾನ್ಯಾಯ 

318 


ನಿಜ ಹ್ಯಾಮ್ ವಿ , 
ಗಳನ್ನು ವಿವೇಚಿಸುತ್ತ ಅದರಲ್ಲೇ ಕಾಲ ದೂಡುವುದು ಅವನ ಪ್ರಕೃತಿ, ಸೇಡಿನ ಹೆಸರಿನಲ್ಲಿ 
ಹೋಗಿ ಥಟ್ಟನೆ ಕ್ಲಾಡಿಯಸ್ ನನ್ನು ಕೊಲ್ಲಲಾರ. ತನ್ನೊಳಗೇ ಹಂಚಿಕೆ ಹಾಕಿಕೊಳ್ಳು 
ತಾನೆ. ಅದರ ಮೊದಲ ಹೆಜ್ಜೆಯಾಗಿ ಮತಿಭ್ರಮಣೆಯಾದವನಂತೆ ನಟಿಸುತ್ತಾನೆ. 

- ಪೊಲೋನಿಯಸ್ ಅರಮನೆಯ ಗೃಹಮಹತ್ತರ. ಅವನು ವಾಚಾಳಿ, ಮೂರ್ಖ. 
ಕರೆಯದ ಕಡೆ ಮುನ್ನು ಗು ವುದು ಅವನ ವೈಶಿಷ್ಟ , ಲಾರ್ಟಸ್‌ ಅವನ ಮಗ, ಅಫೀಲಿಯಾ 
ಮಗಳು , ಅಫೀಲಿಯಾ ಚೆಲುವೆ, ನುಗ್ಗೆ , ಹ್ಯಾಮ್ಲ ಟನಿಗೆ ಅವಳಲ್ಲಿ ತುಂಬ ಪ್ರೀತಿ. 
ಅವಳಿಗೆ ಅಪ್ಪ ಅಣ್ಣಂದಿರು ದೊರೆನುಗನಲ್ಲಿ ಸಲುಗೆ ಸಾಧುವಲ್ಲ, ಅವನಿಗೆ ಬೇಕೆಂದರೂ 
- ಬೇಕಾದವರನ್ನು ಮದುವೆಯಾಗುವ ಸ್ವಾತಂತ್ರ್ಯವಿಲ್ಲವೆಂದು ಬೋಧಿಸಿ ಅವಳು ಅವನನ್ನು 
ನೋಡದಂತೆ ದಿಗ್ಟಂಧನ ಹಾಕಿದ್ದಾರೆ. ಅವಳಿಗೆ ಸಹ ತಂದೆಯ ಮಾತೆಂದರೆ ವೇದವಾಕ್ಯ , 
ಶಿರಸಾವಹಿಸಿ ಹ್ಯಾಮೈಟನಿಂದ ದೂರವಿದ್ದಾಳೆ. ಈ ಸ್ಥಿತಿಯಲ್ಲಿ ಹ್ಯಾಮೈಟ್ ಒಮ್ಮೆ ಅವಳ 
ಕೋಣೆಗೆ ಬಂದು , ಅವಳ ಮುಖವನ್ನು ದೀರ್ಘಕಾಲ ದಿಟ್ಟಿಸಿನೋಡಿ, ತಾನು ಹುಚ್ಚನೆಂಬ 
ಅಭಿಪ್ರಾಯ ಕೊಟ್ಟು ಹೋಗುತ್ತಾನೆ. ಪೊಲೋನಿಯಸ್‌ಗೆ ಇದು ಗೊತ್ತಾದಾಗ ಭಗ್ನ 
ಪ್ರೇಮವೇ ಈ ಹುಚ್ಚಿಗೆ ಕಾರಣವೆಂದು ನಿಶ್ಚಯಿಸಿ, ಅವನು ಅದನ್ನು ಕ್ಲಾಡಿಯಸ್ 
ಗರ್ಟೂಡರಿಗೆ ವರದಿ ಮಾಡುತ್ತಾನೆ. ಹ್ಯಾನ್ಸೆಟ್- ಅಫೀಲಿಯಾರ ಭೇಟಿ ಏರ್ಪಡಿಸಿ ತನ್ನ 
ತರ್ಕ ಸರಿಯೆಂದು ಸಾಧಿಸಿತೋರಿಸಲು ಮುಂದಾಗುತ್ತಾನೆ. 

- ಹ್ಯಾಮೈಟ್ ಒಬ್ಬನೇ ಅರಮನೆಯ ಕೋಣೆಯಲ್ಲಿ ಚಿಂತಾಮಗ್ನನಾಗಿದ್ದಾನೆ ; 
ಕ್ಲಾಡಿಯಸ್, ಪೊಲೋನಿಯಸರು ಕದ್ದು ನೋಡುತ್ತಿದ್ದಾರೆ. ಹ್ಯಾಮ್ಲಟನ ಮನಸ್ಸು 
ಆತ್ಮಹತ್ಯೆಯ ಕಡೆ ತಿರುಗಿ, ಜೀವನ - ಮರಣಗಳ ಚರ್ಚೆ ನಡೆಸಿದೆ. ಸತ್ತರೆ ಬದುಕಿನ ಭಾರ 
ಕಳೆಯುತ್ತದೆ, ನಿಜ. ಆದರೆ ಸಾವಿನಾಚೆಯನ್ನು ಕಂಡವರಾರು ? ಅಲ್ಲಾದರೂ ಸುಖ 
ಶಾ೦ತಿ ಖಂಡಿತವೆಂದು ಯಾವ ನೆಚ್ಚಿಕೆ ?ಹ್ಯಾಟ್ ಈ ಗುಂಗಿನಲ್ಲಿರುವಾಗ ಅಫಿಲಿಯಾ 
ಎದುರಾಗುತ್ತಾಳೆ. ಅವಳನ್ನು ಕಂಡು ಅವನ ಸ್ತ್ರೀದ್ವೇಷಉದ್ರೇಕಗೊಳ್ಳುತ್ತದೆ. ಹೆಂಗಸರ 
ಪ್ರಾಮಾಣಿಕತೆಯನ್ನು ಪ್ರಶ್ನಿಸಿ ಮಾರ್ಮಿಕವಾಗಿ ಮಾತಾಡುತ್ತಾನೆ ( ಪುಟ 225 ) . 
ಅದನ್ನು ಕದ್ದು ಕೇಳಿದ ಕ್ಲಾಡಿಯಸ್‌ನಿಗೆ ಅವನದು ಹುಚ್ಚಲ್ಲವೆಂದು ಖಚಿತವಾಗುತ್ತದೆ. 
ಅವನು ಅದರ ಧಾಟಿಯಲ್ಲಿ ಗಂಡಾಂತರಕಾರಿಯಾದ ಯಾವದೋ ಸಂಚಿನ ಗೂಢಾರ್ಥ 
ನನ್ನು ಕಂಡು ಹೆದರಿ , ಹ್ಯಾಮ್ಲ ಟನನ್ನು ಇಂಗ್ಲೆಂಡಿಗೆ ಕಳಿಸುವ ಹಂಚಿಕೆ ಮಾಡುತ್ತಾನೆ. 

ಈ ನಡುವೆ ಊರಿಗೊಂದು ನಾಟಕಮಂಡಳಿ ಬಂದಿದೆ. ಹ್ಯಾನ್ಸೆಟನಿಗೆ ನಾಟಕ 
ವೆಂದರೆ ಖಯಾಲಿ ; ಅವರನ್ನು ಬರಮಾಡಿಕೊಳ್ಳು ತ್ತಾನೆ. ಅವರಲ್ಲೊಬ್ಬನಿಗೆ ಹಿಂದೆ ಅವನ 
ಬಾಯಿಂದಕೇಳಿದ್ದ ನಾಟಕವೊಂದರ ಸಂಭಾಷಣೆಯನ್ನು ಆಡಿ ತೋರಿಸಲು ಹೇಳುತ್ತಾನೆ. 
ಒಬ್ಬ ರಾಣಿ ತನ್ನ ಗಂಡನ ಸಾವಿಗೆ ಗೋಳಿಡುವ ಸನ್ನಿವೇಶ ಅದು. ಕಣ್ಣಲ್ಲಿ ಧಾರಾಕಾರ 
ವಾಗಿ ನೀರು ಹರಿಸಿ ಆ ಪಾತ್ರಧಾರಿ ಆಡಿತೋರಿಸುವ ನಾಟಕಖಂಡ ಹಾಮೈಟನ ಬಗೆ 
ಕದಡುತ್ತದೆ. ಇಲ್ಲದ ರಾಣಿಯ ಹಳೆಯ ಕಟ್ಟು ಕತೆಯೊಂದನ್ನು ಆಡಿ ತೋರಿಸುವಾಗಲೇ ಆ 
ನಟ ಅಷ್ಟೊಂದು ಭಾವನೆ ಪ್ರಕಟಿಸಬಲ್ಲ; ತಾನೋ ತಂದೆಯ ಕೊಲೆಯಾಗಿ, ತಾಯಿ 
ಹಾದರಕ್ಕಿಳಿದು, ಕೊಲೆಗಾರ ಯಾರೆಂದು ತಿಳಿದೂ ಭಾವನೆಗಳೇ ಇಲ್ಲದವನಂತೆ ಸುಮ್ಮನೆ 
ಕುಳಿತಿದ್ದಾನೆ – ಈ ನಿಷ್ಕ್ರಿಯತೆಯನ್ನು ನೆನೆದಾಗ ಹ್ಯಾಮ್ಲ ಟನಿಗೆ ತನ್ನ ಮೇಲೆಯೇ 


319 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹೇಸಿಗೆ ಬರುತ್ತದೆ. ಮನಸ್ಸು ಮತ್ತೆ ನಿರ್ಧಾರ , ಕ್ರಿಯಾಸಾಧನೆಗಳತ್ತ ಒಲಿಯುತ್ತದೆ. 
ಆದರೆ ಕ್ಲಾಡಿಯಸ್‌ನೇ ಕೊಲೆಗಾರನೆಂಬುದಕ್ಕೆ ಏನು ಪ್ರಮಾಣ, ಯಾರು ಸಾಕ್ಷಿ ? 
ಯಾವದೋ ದುಷ್ಟ ಶಕ್ತಿಯೊ೦ದು ತಂದೆಯ ಪ್ರೇತದಂತೆ ನಟಿಸಿ , ತನ್ನನ್ನು ಪಾಪಕ್ಕೆಳೆಯು 
ತಿರಬಾರದೇಕೆ ? ಪ್ರಮಾಣ ಕಾಣಲು ಒಂದು ಉಪಾಯ ಹೊಳೆಯುತ್ತದೆ. ಹೇಗೂ 
ಆಟದವರು ಬಂದಿದ್ದಾರೆ. ತಂದೆಯ ಕೊಲೆಯ ಸನ್ನಿವೇಶವನ್ನು ಅವರಿಂದ ನಾಟಕ ಕಟ್ಟಿ 
ಆಡಿಸಿ , ಅದಕ್ಕೆ ಕ್ಲಾಡಿಯಸ್‌ನ ಪ್ರತಿಕ್ರಿಯೆ ಏನೆಂದು ಏಕೆನೋಡಬಾರದು ? 

ಮರು ರಾತ್ರಿ ನಾಟಕ ನಡೆಯುತ್ತದೆ. ಅದು ಕ್ಲಾಡಿಯಸ್‌ನ ಪಾಪಗಳ ಪ್ರತಿ ಚಿತ್ರ . 
ಅಲ್ಲಿನಕೊಲೆಯ ಘಟನೆಯನ್ನು ನೋಡಿಕ್ಲಾಡಿಯಸ್‌ನ ಅ೦ತರ೦ಗ ಕದಡುತ್ತದೆ. ಕತ್ತಲ 
ಮನೆಯಲ್ಲಿ ' ಬೆಳಕು, ಬೆಳಕು' ಎಂದು ಕೂಗುತ್ತ ಅರ್ಧಕ್ಕೆ ಹೊರಟು ಹೋಗುತ್ತಾನೆ. 
ಹ್ಯಾ ಟ್ ಬಯಸಿದ ಪ್ರಮಾಣ ಸಿಕ್ಕಿತು, ಇನ್ನು ಸೇಡು ತೀರಿಸುವುದೊಂದು ಬಾಕಿ ! 

ನಾಟಕ ಮುಗಿದ ಮೇಲೆಗರ್ಟೊ ಡ ಮಗನನ್ನು ಕಂಡು ಮಾತನಾಡುವುದೆಂದು 
ಮೊದಲೇ ಏರ್ಪಾಡಾಗಿದೆ. ಅವಳ ಕೋಣೆಗೆ ಹೋಗುವಾಗ ಕ್ಲಾಡಿಯಸ್ ಒಬ್ಬನೇ 
ಪ್ರಾರ್ಥನೆಯಲ್ಲಿ ತೊಡಗಿರುವುದನ್ನು ಹ್ಯಾಮೈಟ್ ನೋಡುತ್ತಾನೆ. ಕೊಲ್ಲುವುದಿದ್ದರೆ 
ಇದಕ್ಕಿಂತ ಅವಕಾಶವಿಲ್ಲ. ಆದರೆ ಹ್ಯಾಮ್ಲಟನ ಮನಸ್ಸು ಆ ಬಗೆಯ ರಕ್ತಪ್ರತೀಕಾರಕ್ಕೆ 
ಒಪ್ಪದು, ಅದೂ ಕ್ಲಾಡಿಯಸ್ ಪ್ರಾರ್ಥನಾಮಗ್ನನಾಗಿ, ದೇವಸನ್ನಿಧಿಯಲ್ಲಿರುವಾಗ ! 

ಗರ್ಟೂಡ್ ಮಗನಿಗಾಗಿ ಕಾದಿದ್ದಾಳೆ. ಆತ್ಮೀಯವಾಗಿ ಮಾತನಾಡಿ ಅವನ ಬಗೆ 
ತಿಳಿಯುವುದು ಅವಳ ಉದ್ದೇಶ. ಈ ಭೇಟಿ ಸಹ ಪೊಲೋನಿಯಸನ ಉಪದ್ಯಾಪದಿಂದ 
ಸಂಭವಿಸಿರುವುದೇ ! ಅವರ ಮಾತನ್ನು ಕದ್ದು ಕೇಳಿ ದೊರೆಗೆ ವರದಿ ಮಾಡಲು ಅವನು 
ಪರದೆಯ ಹಿಂದೆ ಸಿದ್ಧನಾಗಿ ನಿಂತಿದ್ದಾನೆ. ತಾಯಿ ಮಕ್ಕಳ ಮುಖಾಮುಖಿಯಾಗುತ್ತದೆ. 
ಚಿಕ್ಕಪ್ಪನ ಬಗೆಗೆ ಮಗನ ಈಚೀಚಿನ ವರ್ತನೆ ಸರಿಯಲ್ಲವೆಂದು ತಾಯಿ ಖಂಡಿಸುತ್ತಾಳೆ. 
ಅವನು ಎದುರುಬೀಳುತ್ತಾನೆ. ರಾಣಿಗೆ ಮಗನ ಒರಟುತನವನ್ನು ನೋಡಿತನ್ನನ್ನು ಅವನು 
ಎಲ್ಲಿ ಕೊಲ್ಲುವನೋ ಎಂಬ ಭಯ ; ಕಿರಿಚಿಕೊಳ್ಳು ತ್ತಾಳೆ. ಪರದೆಯ ಹಿಂದಿನಿಂದಲೇ 
ಪೊಲೊನಿಯಸನೂ ಅವಳ ಪರವಾಗಿ ಸಹಾಯ ಬೇಡಿ ಕೂಗಿಕೊಳ್ಳುತ್ತಾನೆ. ಅವನು 
ಪೊಲೋನಿಯಸ್‌ ಎಂದು ಹ್ಯಾಮೇಟ್ ಕಾಣ. ಕ್ಲಾಡಿಯಸ್‌ನೆಂದುಕೊಂಡು ಕತ್ತಿ ಹಿರಿದು 
ಇರಿಯುತ್ತಾನೆ. ಪೊಲೋನಿಯಸ್ ಸತ್ತು ಬೀಳುತ್ತಾನೆ. ಹ್ಯಾಮ್ಲಟನ ತರ್ಕ ತಪ್ಪುತ್ತದೆ. 

ಎದುರಿಗಿರುವವಳು ತಾಯಿಯೆಂಬುದನ್ನು ಮರೆತು ಹ್ಯಾ ಮೈ ಟ್ ಅವಳ ಪಾಪ 
ಗಳನ್ನು ಮುಖಕ್ಕೆ ಎತ್ತಿ ಆಡಿ, ಜನ್ಮ ಜಾಲಾಡುತ್ತಾನೆ. ಅವನ ಮಾತಿನ ಚೂರಿಪೆಟ್ಟಿಗೆ 
ಅವಳ ಅ೦ತರಾತ್ಮ ನುಲಿದು ವಿಲಿವಿಲಿ ಒದ್ದಾಡುತ್ತದೆ. ಹ್ಯಾಟನ ಸೇಡು ತಾಯಿಯ 
ಮೇಲಲ್ಲವೆಂದು ಪ್ರೇತ ಹಿಂದೆಯೇ ಹೇಳಿತ್ತು . ಅವನು ಮಾತು ಮೀರಿದನೇನೋ ಎಂಬಂತೆ 
ಅದು ಮತ್ತೆ ಕಾಣಿಸಿಕೊಂಡು ಅವನ ಗುರಿಯನ್ನು ನೆನಪು ಮಾಡಿಕೊಟ್ಟು ಹೋಗುತ್ತದೆ. 

ಪೊಲೋನಿಯಸನ ಸಾವಿನ ಸುದ್ದಿ ಕ್ಲಾಡಿಯಸ್‌ನನ್ನು ಕದಡುತ್ತದೆ. ಹ್ಯಾಮೇ ವ್ 
ಡೆನ್ಮಾರ್ಕಿನಲ್ಲೇ ಉಳಿದರೆ ಒಂದಲ್ಲ ಒಂದು ದಿನ ತನ್ನ ನ್ಯೂ ಆಹುತಿ ತೆಗೆದುಕೊಳ್ಳದೇ ಬಿಡ. 
ತಕ್ಷಣ ಹಂಚಿಕೆಯಂತೆ ಅವನನ್ನು ಇಂಗ್ಲೆಂಡಿಗೆ ಸಾಗಹಾಕುತ್ತಾನೆ; ಅಷ್ಟೆ ಅಲ್ಲ, ಅವನ 
ಕತೆ ಅಲ್ಲೇ ಮುಗಿದು ಮತ್ತೆ ಡೆನ್ಮಾರ್ಕಿನ ಮುಖ ನೋಡದಂತೆ ಹವಣಿಸುತ್ತಾನೆ. ಜೊತೆಗೇ 

320 


ಎ ಹ್ಯಾಮೈಟ್ 
ಪೊಲೋನಿಯಸ್ ಸತ್ಯ ಸಂದರ್ಭವನ್ನು ಅಡಗಿಸಿಡುತ್ತಾನೆ. ಅದು ಹೊರಬಿದ್ದರೆ ಅದರ 
ಬೆನ್ನಿಗೆ ತನ್ನ ದುಷ್ಕ ತ್ಯಗಳೂ ಬಯಲಾಗದೆ ಇರವು! 

ಅಫೀಲಿಯಾ ದುರ್ದೆವಿ. ತಾನೊಲಿದವನಿಂದ ದೂರವುಳಿದ ವ್ಯಥೆ, ಅವನ ವತಿ 
ಭ್ರಮಣೆ, ಮೇಲಾಗಿ ಈಗ ತಂದೆಯ ಸಾವು – ಈ ಎಲ್ಲ ಆಘಾತ ತಡೆಯಲಾರದೆ ಅವಳಿಗೆ 
ಹುಚ್ಚು ಹಿಡಿಯುತ್ತದೆ. ಶೋಕಸ್ವರವೆತ್ತಿ ಹಾಡುತ್ತ , ಹೂ ಕೂಡಿಸಿ ಮಾಲೆ ಕಟ್ಟಿ ತಂದೆಯ 
ಸಮಾಧಿಯ ಮೇಲೆ೦ಬ೦ತೆ ಅವನ್ನು ಅಲ್ಲಲ್ಲಿ ಅರ್ಪಿಸುತ್ತ ಕಾಡುಮೇಡು ಸುತ್ತುತ್ತಾಳೆ. 
- ಪ್ಯಾರಿಸ್‌ನಲ್ಲಿದ್ದ ಪೊಲೊನಿಯಸನ ಮಗ ಲಾರ್ಟಸ್‌ ತಂದೆ ಸತ್ತ ಸುದ್ದಿ ಕೇಳಿ 
ಓಡಿ ಬರುತ್ತಾನೆ. ಸಾವನ್ನು ಮುತ್ತಿದ ರಹಸ್ಯ , ಅದರ ಪರಿಣಾಮವಾಗಿ ತಂಗಿಗೆ ಹಿಡಿದ 
ಹುಚ್ಚು ಅವನನ್ನು ಕುದ್ದ ನನ್ನಾಗಿ ಮಾಡಿವೆ . ಕ್ಲಾಡಿಯಸ್ ನನ್ನು ಎದುರಿಸಿ ಸಮಜಾಯಿಷಿ 
ಕೇಳುತ್ತಾನೆ. ಕ್ಲಾಡಿಯಸ್ ಚತುರ, ಅದಕ್ಕೆ ಹ್ಯಾ ಮೈ ಟನೇ ಕಾರಣನೆಂದು ಚುಚ್ಚಿ 
ಕೊಟ್ಟು ಅವರಿಬ್ಬರ ನಡುವೆ ಹಗೆ ಬಿತ್ತುತ್ತಾನೆ. ಇದೇ ಹೊತ್ತಿಗೆ ತಾನು ಕೂಡಲೇ 
ಊರಿಗೆ ಹಿಂದಿರುಗಲಿರುವುದಾಗಿ ಹ್ಯಾಮೈಟ್ ನಿಂದ ಪತ್ರ ಬರುತ್ತದೆ. ಇಂಗ್ಲೆಂಡ್ ತಲಪಿ 
ದೊಡನೆ ತನ್ನ ಕೊಲೆಯಾಗುವಂತೆ ಕ್ಲಾಡಿಯಸ್ ಹೂಡಿದ್ದ ಕುಟಿಲ ತಂತ್ರವನ್ನು ಅವನು 
ಅಷ್ಟೇ ಚತುರತೆಯಿಂದ ಕೆಡಿಸಿ, ಕೊಲೆಯ ಕತ್ತಿ ಯಲಗು ತನ್ನ ಬದಲು ತನ್ನನ್ನು ಕೊಲ್ಲಿ 
ಸಲು ಕರೆದೊಯ್ದಿದ್ದ ಸಂಚುಗಾರರ ಮೇಲೆಯೇ ಬೀಳುವಂತೆ ಮಾಡಿ ಬರುತ್ತಿದ್ದಾನೆ ! 
ಅವನು ವಾಪಸಾಗಲು ಇನ್ನೂ ಒಂದು ಪ್ರಚೋದನೆಯಿದೆ: ನಾರ್ವೆಯ ದೊರೆಮಗ 
ಫಾರ್ಟಿನ್‌ಬ್ಯಾಸ್ ಜೀವದ ಹಂಗು ತೊರೆದು ಪೋಲಂಡಿನ ಮೇಲೆಸೈನ್ಯ ನುಗ್ಗಿಸಿದ್ದಾನೆ 
ವಿವಾದದ ಸಂಗತಿ ಮೊಟ್ಟೆ ಚಿಪ್ಪಿನಗಲದ ಭೂಮಿ ; ಆದರೆ ಪ್ರಶ್ನೆ ಆತ್ಮಗೌರವದ್ದು ! ಇದು 
ಹ್ಯಾ ಟನನ್ನು ಮತ್ತೊಮ್ಮೆ ವಿಚಾರಪರನನ್ನಾಗಿ ಮಾಡಿದೆ. ಆ ಬಗೆಯ ಗೌರವಪ್ರಜ್ಞೆ 
ತನಗೇಕಿಲ್ಲ ! ತಂದೆಯ ಕೊಲೆ, ತಾಯಿಯ ಹಾದರಗಳೂ ತನ್ನನ್ನು ಕ್ರಿಯಾನಿಷ್ಟ ನನ್ನಾಗಿ 
ಮಾಡಿಲ್ಲವೇಕೆ ? ಹಾಮೈಟನ ಮನಸ್ಸು ಸೇಡಿಗೆ ಹಾತೊರೆದು ಊರ ಕಡೆ ತಿರುಗಿದೆ. 

ಕ್ಲಾಡಿಯಸ್‌ನ ಒಂದು ತಂತ್ರ ಕೆಟ್ಟಿತು. ಅವನ ಕುಟಿಲ ಬುದ್ದಿ ಥಟ್ಟನೆ ಬೇರೆ 
ಒಂದನ್ನು ಹುಡುಕುತ್ತದೆ. ಹ್ಯಾನ್ಸೆಟ್ಗೆ ಕತ್ತಿವರಸೆ ಪ್ರಿಯ . ಲಾರ್ಟಸ್ ಸ್ನೇಹದಲ್ಲಿ 
ಅವನನ್ನು ಕತ್ತಿಯಾಟಕ್ಕೆ ಆಮಂತ್ರಿಸಿ, ಆಟದ ನಿಯಮಕ್ಕೆ ವಿರುದ್ಧವಾಗಿ ಬಿಚ್ಚು ಮೊನೆ 
ಯಿಂದ ತಿವಿದು ಕೊಲ್ಲಲೆಂದು ಸೂಚಿಸುತ್ತಾನೆ. ಲಾರ್ಟಸ್ ಒಪ್ಪಿದ್ದೇ ಅಲ್ಲದೆ ಇನ್ನೂ 
ಒಂದು ಹೆಜ್ಜೆ ಮುಂದೆ ಹೋಗುತ್ತಾನೆ. ಕತ್ತಿಮೊನೆಗೆ ವಿಷ ಬಳಿದು ಗೀರಿ ಗಾಯಗೊಳಿ 
ಸಿದರಾಯಿತು, ಹ್ಯಾಮೈಟ್ ಸಾಯುವುದು ಖಂಡಿತ ! ಒಮ್ಮೆ ಹೆಚ್ಚು ತಿಂದ ಕ್ಲಾಡಿಯಸ್ 
ಮತ್ತೊಮ್ಮೆ ಹಾಗಾಗದಿರಲೆಂದು ಪಾನಕ್ಕೆ ವಿಷ ಬೆರಸಿ, ಆಟದ ನಡುವೆಹ್ಯಾಟ್ಗೆ 
ಅದನ್ನು ಕುಡಿಯಗೊಡುವುದೆಂದು ಯೋಚಿಸುತ್ತಾನೆ. ಈಗ ತಂತ್ರ ಭದ್ರ ! 

ಈ ಮಧ್ಯೆ ಹೂವರಸಿ ಹೊರಟ ಹುಚ್ಚಿ ಅಫಿಲಿಯಾ ನೀರಲ್ಲಿ ಜಾರಿ ಬಿದ್ದು ಸಾಯು 
ತಾಳೆ. ಹ್ಯಾವ್ಊರ ಗಡಿಯ ಸ್ಮಶಾನ ಹಾಯುತ್ತಿರುವಾಗ ಸಂಸ್ಕಾರಕ್ಕೆ ಬಂದ 
ಅವಳ ಶವ ಎದುರಾಗುತ್ತದೆ. ಲಾರ್ಟಸ್ ಈ ಎಲ್ಲ ದುರಂತಕ್ಕೆ ಹ್ಯಾಮೇಟನೇ ಕಾರಣನೆಂದು 
ಕಿಡಿನುಡಿದಾಗ ಅವಳ ಶವದ ಮುಂದೆಯೇ ಇಬ್ಬರಿಗೂ ಮಾರಾಮಾರಿಯಾಗುತ್ತದೆ. 
ಅವಳ ಬಗ್ಗೆ ಹ್ಯಾಮ್ಲಟನ ಪ್ರೀತಿ ನಲವತ್ತು ಸಾವಿರ ಅಣ್ಣಂದಿರ ಪ್ರೀತಿಗೂ ಮಿಗಿಲು ! 

_ 321 


ಪa ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಕತ್ತಿ ಪಂದ್ಯಕ್ಕೆ ಕರೆ ಬಂದೊಡನೆಯೇ ಹ್ಯಾಮೈಟ್ ಒಪ್ಪುತ್ತಾನೆ. ಲಾರ್ಟಸನ 
ಮೇಲೆ ಅವನಿಗೆ ಒಂದಿನಿತೂ ಹಗೆಯಿಲ್ಲ; ಬದಲು ತನ್ನಂತೆಯೇ ವಿಯೋಗತನಾದ 
ಅವನ ಬಗ್ಗೆ ಅನುಕಂಪವೇ . ಗೊತ್ತಾದ ದಿನ ಇಬ್ಬರೂ ಪಂದ್ಯಕ್ಕೆ ಸೇರುತ್ತಾರೆ. 
ಕ್ಲಾಡಿಯಸ್ ಮದ್ಯಕ್ಕೆ ವಿಷ ಬೆರಸಿ ಸಿದ್ಧ ಮಾಡಿಟ್ಟಿದ್ದಾನೆ. ಲಾರ್ಟಸನ ಕತ್ತಿ ಮೊನೆಗೆ 
ನಂಜು ಸವರಿದೆ. ಮೊದಲೆರಡು ಸುತ್ತುಗಳಲ್ಲಿ ಹ್ಯಾಮ್ಲ ಟನದೇ ಮೇಲುಗೈ . ಗರ್ಟ್ಯೂಡ್ 
ಸಂತೋಷಗೊಂಡು ಮಗನ ಯಶಸ್ಸಿಗೆ ಮದ್ಯಪಾನ ಮಾಡಲೆಂದು ಕೈ ಚಾಚುತ್ತಾಳೆ; 
ಸಿಗುವುದು ವಿಷ ! ಕ್ಲಾಡಿಯಸ್ ತಡೆಯುವ ಮೊದಲೇ ಅದು ಅವಳ ಹೊಟ್ಟೆ ಸೇರುತ್ತದೆ. 
ಪಂದ್ಯ ಗಂಭೀರರೂಪ ತಾಳುತ್ತದೆ. ಲಾರ್ಟಸ್‌ ಸೇಡು ಕಾರಿ ಕಾದು ನಂಜುಗತ್ತಿಯಿಂದ 
ಹಾಮೈಟನಿಗೆ ಗಾಯಗೊಳಿಸುತ್ತಾನೆ. ಆಟದ ಭರದಲ್ಲಿ ಇಬ್ಬರ ಕತ್ತಿಗಳೂ ಅದಲು 
ಬದಲಾಗಿ ನಂಜುಗ ಹ್ಯಾಮ್ಲಟನ ಕೈಯಿಗೆ ಬರುತ್ತದೆ. ಮುಂದಿನ ಸುತ್ತಿನಲ್ಲಿ ಅದು 
ಲಾರ್ಟಸನ ಎದೆ ಕಾಣುತ್ತದೆ. ಅದೇ ಹೊತ್ತಿಗೆ ಗರ್ಟೂಡಳಿಗೆ ಬವಳಿ ಬರುತ್ತದೆ. ಎದುರಿನ 
ರಕ್ತ ಕೇಳಿಯನ್ನು ನೋಡಲಾರದೆ ಹಾಗಾಗಿದೆಯೆಂದು ಕ್ಲಾಡಿಯಸ್ ಸತ್ಯ ಮರೆಮಾಚಲು 
ಯತ್ನಿಸುತ್ತಾನೆ. ಆದರೆ ಅವಳು ವಿಷಸೇವನೆಯಾಗಿದೆಯೆಂದು ಮಣಮಣಿಸುತ್ತಾಳೆ. 
ಸಾವಿನ ಸಮ್ಮುಖದಲ್ಲಿ ಲಾರ್ಟಸನ ಕಣ್ಣು ತೆರೆಯುತ್ತದೆ. ಕ್ಲಾಡಿಯಸ್‌ನ ತಂತ್ರವನ್ನು 
ಹ್ಯಾಮ್ಲ ಟನಿಗೆ ಬಯಲು ಮಾಡಿ ಅದಕ್ಕೆ ಅವನು, ತಾನು , ರಾಣಿ ಮೂವರೂ ಬಲಿಯಾಗ 
ಲಿರುವುದನ್ನು ತಿಳಿಸುತ್ತಾನೆ. ಇನ್ನು ಹೊತ್ತಿಲ್ಲ, ಹೆಚ್ಚೆಂದರೆ ಅರೆಗಳಿಗೆ, ಹ್ಯಾಟನ 
ಅನಿಶ್ಚಿತತೆ, ನಿಷ್ಕ್ರಿಯತೆಗಳು ಮಾಯವಾಗುತ್ತವೆ. ಹಾರಿ ಬಂದು, ಕ್ಲಾಡಿಯಸ್‌ನ 
ಮೈಮೇಲೆ ಬಿದ್ದು ನಂಜುಗತ್ತಿಯಿಂದಲೇ ಅವನ ಎದೆಯಿರಿಯುತ್ತಾನೆ; ಮೇಲೆಬಟ್ಟಲಲ್ಲಿ 
ಮಿಕ್ಕಿದ್ದ ವಿಷವನ್ನು ಅವನ ಗಂಟಲಿಗೆ ಸುರಿಯುತ್ತಾನೆ. ಪ್ರೇತಕ್ಕೆ ಕೊಟ್ಟಿದ್ದ ಸೇಡಿನ 
ಭಾಷೆ ಕೊನೆಗೂ ತೀರುತ್ತದೆ. ಸಾವಿನ ತೆಕ್ಕೆಯಲ್ಲಿ ಹ್ಯಾಮೈಟ್ ಲಾರ್ಟಸರು ಪರಸ್ಪರ 
ಕ್ಷಮೆ ಕೋರಿ, ಕೆಳೆ ಸಾರಿ ಕಣ್ಣು ಮುಚ್ಚುತ್ತಾರೆ. 


15. ಟ್ರಾಯಲಸ್ ಅಂಡ್ ಕ್ರೆಸಿಡ 
ರಚನೆ : 1601 -2. ಮೊದಲ ಪ್ರಕಟನೆ 1609 . 
ಆಕರಗಳು : ಟಾಯ್ಲಸ್ , ಕೆಸಿಡರ ಪ್ರೇಮಕಥಾನಕಕ್ಕೆ ಮುಖ್ಯವಾಗಿ ಚಾಸರನ 
ಕಥನ ಕವನವಾದ 'ಟಾಯ್ಲಸ್ ಅ೦ಡ್ ಸೀಡ್ , ಟ್ರೋಜನ್ ಯುದ್ದದ ಹಿನ್ನೆಲೆಗೆ 
ಹೋಮರನ ಕೃತಿಯಲ್ಲದೆ ಜಾನ್ ಲಿಡ್ ಗೇಟನ 'ಸೀಜ್ ಅಫ್ ಟ್ರಾಮ್' ಮತ್ತು 
ವಿಲಿಯಂ ಕ್ಯಾಕ್ಸ್ಟನ್‌ನ ' ರಿಕುಯೆಲ್ ಅಫ್ ದಿ ಹಿಸ್ಟರೀಸ್ ಅಫ್ ಟಾಮ್', 

ಕಥೆ : ಹಲವು ಯಕ್ಷಪ್ರಶ್ನೆ ಗಳನ್ನೊಡ್ಡಿರುವ ನಾಟಕ ಇದು ಪೂರ್ಣವಾಗಿ ಷೇಕ್ 
ಸ್ಪಿಯರನೇ ಬರೆದುದೆ ? ಜಾತಿ ಯಾವುದು ? ರುದ್ರನೆ, ಹರ್ಷವೆ , ಮಿಶ್ರವೆ ? ಗುರಿ 
ಏನು ? ವಿಡಂಬನೆಯೆ ? ಇತ್ಯಾದಿ. ಒಟ್ಟಿನಲ್ಲಿ ಕೃತಿ ಅಪೂರ್ಣ, ಅಪರಿಪೂರ್ಣ. ಹೋಮರನ 
ವೀರರು ಇಲ್ಲಿ ಹುಲುಮನುಜರಂತೆ ನಡೆದುಕೊಳ್ಳು ತ್ತಾರೆ. ನಡುನಡುವೆ ಕಾವ್ಯ , ಮಾತು 
ಚೆನ್ನ , ನಂಜಿನ ನಾಲಿಗೆ, ಮೊನಚುಮಾತುಗಳ ಫರ್ಸೆಟೀಸನ ಪಾತ್ರ ಗಮನಾರ್ಹ. 

322 


ವಿ ಟ್ರಾಯ್ಲಸ್ ಅಂಡ್ ಕ್ರೆಸಿಡ ವಿ 
ಟ್ರೋಜನ್ ಮಹಾಯುದ್ದ ನಡೆದಿದೆ. ಈ ಕಡೆ ಗ್ರೀಕರು, ಆ ಕಡೆ ಟ್ರೋಜನರು. 
ಕಾದಾಟಕ್ಕೆ ಕೊನೆಯಿಲ್ಲ. ಅದರ ಏಳನೆ ವರ್ಷದಲ್ಲೊಮ್ಮೆ ಯುದ್ಧ ವಿರಾಮವಾದಾಗ . . . 

ಟ್ರಾಯನದೊರೆಪ್ರಿಯಾಮನ ಕಿರಿಯ ಮಗಟ್ರಾಲಸ್ ಕ್ರೆಸಿಡ ಎಂಬ 
ಟ್ರೋಜನ್ ಹುಡುಗಿಗೆ ಮರುಳಾಗಿದ್ದಾನೆ. ಕ್ರೆಸಿಡ ಪರಮ ಸುಂದರಿ . ಅವಳ ಕಣ್ಣು , ಕೆನ್ನೆ , 
ತುಟಿ, ಅಷ್ಟೇಕೆ ಕಾಲು ಸಹ ಚೆಲುವು ನುಡಿದಿದೆ. ಅ೦ಗ ಅ೦ಗಗಳ ಸಂದುಸಂದುಗಳಿಂದ 
ಬಿನ್ನಾಣ ಹಣಿಕು ಹಾಕಿದೆ.' ಟ್ರೋಜನರನ್ನು ತೊರೆದು ಶತ್ರುಪಕ್ಷ ಸೇರಿದ ಯಾಜಕ 
ಕ್ಯಾಲ್ಯಸನ ಮಗಳು ಅವಳು. ಈಗ ಚಿಕ್ಕಪ್ಪ ಪ್ಯಾಂಡರಸನ ಆಶ್ರಯದಲ್ಲಿ ಬೆಳೆದಿದ್ದಾಳೆ. 
ಅವಳಿಗೂ ಟ್ರಾಯ್ಲಸ್ ನಲ್ಲಿಮೋಹ. ಆದರೆ ತಾನು ಸುಲಭಲಭ್ಯವಲ್ಲವೆಂದು ತೋರಿಸ 
ಲೆ೦ಬ೦ತೆ ಉದಾಸೀನದಸೋಗು ತಾಳಿದ್ದಾಳೆ. ಟ್ರಾಲಸ್‌ ಮ್ಯಾಂಡರಸ್‌ನಿಗೆ ತನ್ನ 
ಎದೆಬಯಕೆಯನ್ನು ಬಯಲುಮಾಡಿ , ಕ್ರೆಸಿಡಳೊಡನೆ ಜತೆಗೂಡಿಸೆಂದು ಕೋರುತ್ತಾನೆ. 
ಪ್ಯಾಂಡರಸ್‌ನಿಗೆ ನೀತಿನಿಯಮಗಳ ಕಟ್ಟಿಲ್ಲ, ಮಧ್ಯವರ್ತಿಯಾಗಲು ಒಪ್ಪುತ್ತಾನೆ. 
- ಆ ಕಡೆಗ್ರೀಕ್ ಶಿಬಿರದಲ್ಲಿ ನಾಯಕರ ನಡುವೆ ಒಡಕು ತಲೆಯಿಟ್ಟು , ಟ್ರೋಜನರನ್ನು 
ಸದೆಬಡಿಯುವ ಅವರ ಸಾಹಸ ವ್ಯರ್ಥವಾಗಿದೆ. ಟ್ರೋಜನ್ ಯುದ್ದದಮೂಲವೆಂದರೆ 
ಟ್ರಾಯ್ಲಸನ ಅಣ್ಣ ಪ್ಯಾರಿಸ್ ಗ್ರೀಕರ ಮೆನಿಲಾಸನ ಹೆಂಡತಿ ಹೆಲೆನಳನ್ನು ಹಾರಿಸಿ 
ತಂದುದು. ಯುದ್ಧ ಕಾದು ಕಾದು ಬೇಸತ್ತ ಗ್ರೀಕರು ಟ್ರೋಜನರು ಅವಳನ್ನು ವಾಪಸು 
ಮಾಡಿ ತಪ್ಪುದಂಡ ತೆರಲು ಒಪ್ಪಿದರೆ ಶಾಂತಿ ಮಾಡಿಕೊಳ್ಳುವುದಾಗಿ ಷರತ್ತು ಕಳಿಸುತ್ತಾರೆ. 
ಇದು ಪ್ರೈಯಾನಮ್ ಮತ್ತು ಅವನ ಮಕ್ಕಳ ನಡುವೆ ಚರ್ಚೆಗೆ ಬಂದಾಗ ಹಿರಿಮಗ ಹೆಕ್ಟರ್‌ 
ಷರತ್ತಿಗೆ ಒಪ್ಪೋಣವೆನ್ನು ತಾನೆ; ಅವನ ದೃಷ್ಟಿಯಲ್ಲಿ ಹೆಲೆನ್ ಇಷ್ಟೆಲ್ಲ ಶ್ರಮಸಾಹಸಗಳಿಗೆ 
ಅರ್ಹಳಲ್ಲ. ಆದರೆ ತಮ್ಮಂದಿರು ರಸಿಕರು ; ಜೀವಹೋದರೂ ಅವರಿಗೆ ಹೆಲೆನ್ ಉಳಿಯ 
ಬೇಕು. ಈ ಯುದ್ಧದಿಂದ ಮನೆ ಮಸಣವಾಗುವುದೆಂದು ಅಕ್ಕ ಕ್ಯಾಸಂದ್ರ ನುಡಿಯುವ 
ಘೋರಪ್ರವಾದ ಅವರಿಗೆ ಕೇಳದು ; ಸಂಧಿವಿಗ್ರಹವನ್ನು ತಳ್ಳಿ ಹಾಕಿ, ಕಾದಾಟದಲ್ಲಿಯೇ 
ಕೀರ್ತಿ ಅರಸುವುದೆಂಬ ತೀರ್ಮಾನಕ್ಕೆ ಬರುತ್ತಾರೆ. ಈ ಮೊದಲೇ ವೀರಾಗ್ರಣಿ ಹೆಕ್ಟರ್‌ 
ತನ್ನೊಡನೆ ಕೈಕಾಳಗಕ್ಕೆ ಯಾರು ಬರುವಿರೆಂದು ಗ್ರೀಕರನ್ನು ಕೆಣಕಿ ಸವಾಲು ಕಳಿಸಿದ್ದಾನೆ. 
ಗ್ರೀಕರಲ್ಲಿ ಅವನಿಗೆ ಅಕಿಲೀಸ್ ಒಬ್ಬನೇ ಸರಿಸಾಟಿ. ಅಕಿಲೀಸ್ ವೀರಯೋಧ, ಆದರೆ 
ದುರಭಿಮಾನಿ. ಹಿಂದೆಂದಿನದೋ ಕೀರ್ತಿಸಾಹಸಗಳ ಮೆಲುಕಿನಲ್ಲಿ ಸದ್ಯದ ಕರ್ತವ್ಯವನ್ನು 
ಮರೆತು, ಜತೆಯವರ ಪ್ರಯತ್ನಗಳನ್ನು ಕರುಬುತ್ತ , ಅಣಕ ಮಾಡುತ್ತ ಕಾಲ ತಳ್ಳುತ್ತಿ 
ದ್ದಾನೆ. ಅವರು ಕಾಣಬ೦ದರೆ ಮೈ ಸರಿಯಿಲ್ಲವೆಂಬ ನೆಪ ಹೇಳಿ ಮುಖ ನೋಡದೆಯೇ 
ಹಿಂದಕ್ಕೆ ಕಳಿಸುವಷ್ಟು ಗರ್ವ ಅವನದು. ಗ್ರೀಕ್ ನಾಯಕರು ಅವನಿಗೆ ಬುದ್ದಿ ಕಲಿಸಲೆಂದು 
ಹೆಕ್ಟರನ ಸವಾಲನ್ನೆ ದುರಿಸಲು ಅವನ ಬದಲು ಹುಂಬ ಏಜಾಕ್ಸ್ನನ್ನು ಆರಿಸುತ್ತಾರೆ. 

ತಲೆಹಿಡಕ ಪ್ಯಾಂಡರಸನಪ್ರಯತ್ನ ಫಲಿಸುತ್ತದೆ. ಟ್ರಾಯ್ಲಸ್ , ಕ್ರೆಸಿಡ ಗುಟ್ಟಾಗಿ 
ಕೂಡುತ್ತಾರೆ, ರಮಿಸುತ್ತಾರೆ, ಒಬ್ಬರಿಗೊಬ್ಬರು ಚಿರಕಾಲ ನಿಷ್ಠೆಯಿಂದಿರುವುದಾಗಿ ಮಾತು 
ಕೊಡುತ್ತಾರೆ. ಟ್ರಾಯ್ಲಸ್‌ನಿಗೆ ಅದು ಸಾಧ್ಯ . ಅವನ ಚಿತ್ರ ಧ್ರುವನಕ್ಷತ್ರದಂತೆ 
ಅಚಲ, ಸ್ಥಿರ. ಆದರೆ ಕೆಸಿಡ ? ಅವಳು ಹೆಣ್ಣು ! ರಾತ್ರಿ ರಮಿಸಿ ಮುಂಜಾನೆ ಎದ್ದಾಗ 
ಅವರ ವಚನಬದ್ದತೆಗೆ ಒಡ್ಡಿದ ಪರೀಕ್ಷೆಯೆಂಬಂತೆ ಬಾಗಿಲಾಚೆ ವಿಯೋಗಕಾಯುತ್ತಿದೆ. 

323 


a ಷೇಕ್ಸ್ಪಿಯರಿಗೆ ನಮಸ್ಕಾರ 
ಟ್ರೋಜನರ ಆ೦ಟಿನಾರ್ ಎಂಬ ಯೋಧಗ್ರೀಕರಿಗೆ ಕೈಸೆರೆ ಸಿಕ್ಕಿದ್ದಾನೆ. ಅವನನ್ನು 
ಬಿಟ್ಟುಕೊಟ್ಟು ತನ್ನ ಮಗಳನ್ನು ಕರೆಸಿಕೊಳ್ಳಬೇಕೆಂದು ಕ್ರೆಸಿಡಳ ಅಪ್ಪ ಕ್ಯಾಲ್ಸಸ್ ಗ್ರೀಕ್ 
ನಾಯಕರಿಗೆ ಒತ್ತಾಯ ಹಾಕಿ ಒಪ್ಪಿಸಿದ್ದಾನೆ. ಟ್ರೋಜನರು ತಮ್ಮ ದೊರೆಮಗ 
ಟ್ರಾಲಸ್ ಕ್ರೆಸಿಡಳಿಗೆ ಒಲಿದು ಅವಳೊಡನೆ ಕಳ್ಳ ಸಂಬಂಧವಿರಿಸಿಕೊಂಡಿರುವುದನ್ನು 
ಕಂಡೂ ವಿನಿಮಯಕ್ಕೆ ಒಪ್ಪಿದ್ದಾರೆ. ಗ್ರೀಕ್ ಸೇನಾನಿ ಡಯೋಡೀಸ್ ಆ೦ಟಿನಾರ್ 
ನನ್ನು ಟ್ರೋಜನರಿಗೆ ಒಪ್ಪಿಸಿ ಕ್ರೆಸಿಡಳನ್ನು ಕರೆದೊಯ್ಯಲು ಬರುತ್ತಾನೆ. ಬ್ರಾಯ್ಲಸ್ 
ಕ್ರೆಸಿಡ ಅಗಲದೆ ವಿಧಿಯಿಲ್ಲ. ಟ್ರಾಯ್ಲಸ್ ತನ್ನ ಪ್ರೇಮದ ಅಂಕಿತವಾಗಿ ಕ್ರೆಸಿಡಳ 
ನಳಿಗೆ ಒ೦ದು ಬ೦ದಿ ತೊಡಿಸುತ್ತಾನೆ. ಗ್ರೀಕರ ಕಾವಲಾಳುಗಳನ್ನು ಒಳ ಹಾಕಿ 
ಕೊ೦ಡು ಆಗಾಗ್ಗೆ ಬಂದು ನೋಡುವ ಭರವಸೆ ಕೊಡುತ್ತಾನೆ. ಡಯೋಡೀಸ್ ನೀಚ. 
ಟ್ರಾಯ್ಲಸನ ಕಣ್ಣ ಮುಂದೆಯೇ ಕ್ರೆಸಿಡಳನ್ನು ಕೊಂಡಾಡಿ ಅವಳನ್ನು ಒಲಿಸಿಕೊಳ್ಳುವ 
ದಾರಿ ನೋಡುತ್ತಾನೆ, ಕ್ರೆಸಿಡಳಿನ್ನೂ ಟ್ರೋಜನ್ ಗಡಿ ದಾಟಿ ಗ್ರೀಕ್ ನೆಲ ತುಳಿಯು 
ವುದಕ್ಕಿಲ್ಲ ಅವಳಲ್ಲಿ ಚ೦ಚಲತೆ ಮೊಳೆಯುತ್ತದೆ. ಟ್ರಾಯ್ ಲಸನಿಗಿದ್ದ ನಿಷ್ಠೆ ಯ ಭಾಷೆ 
ಮರೆಯುತ್ತದೆ. ಅವಳ ಚೆಲುವಿಗೆ ಮಾರುಹೋದಗ್ರೀಕ್ ವೀರರ ಒಂದು ತಂಡ ಅವಳನ್ನು 
ಮುತ್ತಿ ಮೈಮೇಲೆ ಬಿದ್ದು ಮುತ್ತಿನ ಮಳೆಗರೆದರೆ ಆ ಹೆಣ್ಣು ಒಲ್ಲೆನೆನ್ನಳು! 
- ಅಹಂಕಾರಕ್ಕೆ ಉದಾಸೀನವೇ ಮದ್ದು , ಗ್ರೀಕ್ ಸೇನಾನಿಗಳು ಬೇಕೆಂದೇ ಆಕಿ 
ಲೀಸ್ ನನ್ನು ಕಡೆಗಣಿಸಿ ತಾತ್ಸಾರದಿಂದ ಕಾಣಲು ಆರಂಭಿಸುತ್ತಾರೆ. ಒಮ್ಮೆ ಅವನ 
ದರ್ಶನಮಾತ್ರದಿಂದಲೇ ತಮ್ಮ ಬದುಕು ಪಾವನವಾಯಿತೆಂದು ತಿಳಿಯುತ್ತಿದ್ದವರು ಸಹ 
ಈಗ ಅವನಾಗಿಯೇ ಎದುರಾದರೂ ಮಾತಾಡಿಸಲೊಲ್ಲರು. ಆಕಿಲೀಸ್ ಹೀಗೇಕೆಂದು 
ಯಲಿಸಿಸ್‌ನನ್ನು ಪ್ರಶ್ನಿಸಿದಾಗ ಅವನು ಕಾಲದ ಕಣ್ಣಿನಲ್ಲಿ ನಿನ್ನೆ ಯೆಂಬುದು ಹಳಸು, 
ಕೀರ್ತಿ ಬೆಳಗಿ ಮಿನುಗುವುದು ದಿನದಿನದ ಸಾಹಸಸಾಧನೆಗಳಿಂದ ಎಂದು ನುಡಿದು, 
ಮಲಗಿದ ಆಕಿಲೀಸ್ ನನ್ನು ಎಚ್ಚರಿಸಿ ವಿಚಾರಪರನನ್ನಾಗಿ ಮಾಡುತ್ತಾನೆ ( ಪುಟ 222 ). 
ಹೆಕ್ಟರ್‌ ಸದ್ಯದಲ್ಲಿಯೇ ಗ್ರೀಕ್ರೊಡನೆ ಕೈಕಾಳಗಕ್ಕೆ ಬರಲಿದ್ದಾನೆ. ಆಕಿಲೀಸ್ನಿಗೆ 
ತನ್ನ ಆ ಸಾಟಿಯನ್ನು ರಣರಂಗದಾಚೆ ಕಂಡು, ಕಣ್ಣು ತಣಿಸಿಕೊಳ್ಳುವ ಆಸೆ. ಕಾಳಗದ 
ನಂತರ ಔತಣವೇರ್ಪಡಿಸಿ ಅವನನ್ನು ಆಮಂತ್ರಿಸುವ ಸಿದ್ಧತೆ ಮಾಡುತ್ತಾನೆ. 

ಹೆಕ್ಟರ್ ಗ್ರೀಕ್ ಶಿಬಿರಕ್ಕೆ ಬರುತ್ತಾನೆ. ಜೊತೆಗೆ ಟ್ರಾಯ್ ಲಸನೂ ಇದ್ದಾನೆ; ಈ 
ನೆಪದಲ್ಲಿ ಕ್ರೆಸಿಡಳನ್ನು ಕಾಣುವುದು ಅವನ ಹಂಚಿಕೆ . ಗೊತ್ತಾದಂತೆ ಹೆಕ್ಟರ್‌- ಏಜಾಕ್ಸ್ 
ಕಾಳಗಕ್ಕಿಳಿಯುತ್ತಾರೆ; ಆದರೆ ಮುಂದುವರಿಸಲು ಮನ ಒಪ್ಪದು. ಅವರು ರಕ್ತಸಂಬಂಧಿ 
ಗಳು ; ಏಜಾಕ್ಸ್ ಹೆಕ್ಟರನ ಅತ್ತೆಯ ಮಗ. ಅರ್ಧಕ್ಕೇ ಹೋರಾಟ ನಿಲ್ಲಿಸಿ ಗೆಳೆಯರಂತೆ 
ನಡೆದುಕೊಳ್ಳುತ್ತಾರೆ. ಹೆಕ್ಟರನಿಗೆ ಅಕಿಲೀಸನ ಪರಿಚಯವಾಗುತ್ತದೆ. ಅವರು ಎದುರು 
ಬದುರಾದ ಎರಡು ಹುಲಿಗಳು ! ಮೊದಲ ನೋಟದಲ್ಲೇ ಕಣ್ಣ ಕಾಳಗಕ್ಕೆ ತೊಡಗುತ್ತಾರೆ. 
ಅಕಿಲೀಸ್‌ ಅಷ್ಟಕ್ಕೆ ಸುಮ್ಮನಾಗದೆ ಮೂದಲಿಸಿ ಮಾತಾಡುತ್ತಾನೆ. ಹೆಕ್ಟರ್‌ ಕೆರಳಿ ಆ 
ಮಾತಿಗೆ ಉತ್ತರ ಕೈಯಿಂದ ಎನ್ನುತ್ತಾನೆ. ಆ ರಾತ್ರಿಯ ಸ್ನೇಹಸಮಾಗಮ ಮುಗಿಸಿ, 
ಮರುದಿನ ಯುದ್ಧರಂಗದಲ್ಲಿ ಒಬ್ಬರನ್ನೊಬ್ಬರು ಎದುರಿಸುವುದೆಂದು ಗೊತ್ತು ಮಾಡುತ್ತಾರೆ! 

ಔತಣದ ನಂತರ ಟ್ರಾಯ್ಲರ್ ಕ್ರೆಸಿಡಳನ್ನು ಕಾಣುವ ಹಂಬಲದಿಂದ ಯೂಲಿ 


324 


ಎ ಆಲ್ಸ್ ವೆಲ್ ದಟ್ ಎಂಡ್ ವೆಲ್ 2 
ಸಿಸ್‌ನ ನೆರವು ಪಡೆದು ಅವಳ ಅಪ್ಪ ಕ್ಯಾಸನ ಶಿಬಿರದ ಕಡೆ ನಡೆಯುತ್ತಾನೆ. ಅಲ್ಲಿ ಅವನಿಗೆ 
ಕಾಣುವುದು ಎದೆಯಿರಿಯುವ ಅಸಹ್ಯ ದೃಶ್ಯ . ಅವನು ತನ್ನ ವಳೆ೦ದುಕೊ೦ಡ ಕ್ರೆಸಿಡ 
ಕೊಟ್ಟ ವಚನ ತಪ್ಪಿ ಕಾಮುಕಿಯಂತೆ ಡಯೋಮಿಡೀಸ್ನೊಡನೆ ಕೇಳಿಗೆ ತೊಡಗಿದ್ದಾಳೆ. 
ತನ್ನೊಲವಿನ ಕುರುಹಾಗಿಟ್ರಾಲಸ್ ಕೊಟ್ಟಿದ್ದ ತೋಳ್ಕೊಡಿಗೆಯನ್ನು ಹೊಸ ನಲ್ಲನಿಗೆ 
ದಾನ ಮಾಡಿದ್ದಾಳೆ. ಈ ಘಟನೆ ಟಾಯ್ಲಸ್‌ನನ್ನು ಚುಚ್ಚಿ ಕೆರಳಿಸುತ್ತದೆ. 

ಮರುದಿನ ಟ್ರಾಲಸನೂ ಕಾಳಗಕ್ಕೆ ಇಳಿದು ಡಯೋಡೀಸ” ನನ್ನು ಅರಸಿ 
ಅವನೊಡನೆ ಹೋರುತ್ತಾನೆ. ಆದರೆ ಅದೊಂದು ನಿಷ್ಕಲ ಘರ್ಷಣೆಯಾಗಿ ಪರಿಣಮಿಸುತ್ತದೆ. 

ಹಿಂದಿನ ರಾತ್ರಿ ಅಷ್ಟೆಲ್ಲ ಹಾರಾಡಿದ ಅಕಿಲೀಸ್ ಆ ದಿನ ಕಣಕ್ಕಿಳಿಯಲೊಲ್ಲ. 
ಅವನಿಗೆ ಹೆಕ್ಟರಿನ ಸೋದರಿಯಾದ ಪಾಲಿಕೈನಳಲ್ಲಿ ಪ್ರೇಮ. ಹೆಕ್ಟರನ ತಂದೆತಾಯಿಗಳು 
ತಮ್ಮ ಮಗಳು ಬೇಕೆನ್ನುವುದಾದರೆ ಟೋ ಜನರ ವಿರುದ್ಧ ಕಾದಕೂಡದೆಂದು ಪತ್ರ ಕಳಿಸಿ 
ಅವನನ್ನು ಸ್ವಜನದ್ರೋಹಿಯನ್ನಾಗಿ ಮಾಡಿದ್ದಾರೆ. ಅಕಿಲೀಸ್ ಕಾಣಸಿಗದೆ ಹೆಕ್ಟರ್ 
ಅವನ ನೆಚ್ಚಿನ ಜತೆಗಾರನಾದ ಪೆಟ್ರೋಕ್ಷಸನೊಡನೆ ಕಾದು ಕೊಲ್ಲುತ್ತಾನೆ. ಸುದ್ದಿ 
ತಿಳಿದಾಗ ಅಕಿಲೀಸನ ಕಿಚ್ಚು ಕೆರಳುತ್ತದೆ. ಆದರೆ ಅವನು ಹೆಕ್ಟರನನ್ನು ಎದುರಿಸು 
ವಂತಿಲ್ಲ ; ತನ್ನ ಹೊರತು ಅವನೊಡನೆ ಕಾದಬಲ್ಲವರು ಇನ್ನೊಬ್ಬರಿಲ್ಲ ! ಆ ವೀರರ ವೀರ 
ಹೇಡಿಯಂತೆ ಹೆಕ್ಟರನ ಕೊಲೆಗೆ ಹವಣಿಸುತ್ತಾನೆ. ಕಾಳಗದ ನಂತರ ಹೆಕ್ಟರ್‌ ನಿರಾಯುಧ 
ನಾಗಿ ದಣಿವಾರಿಸಿಕೊಳ್ಳುತ್ತಿರುವಾಗ ಕಾ ದಾಳುಗಳನ್ನು ಬಿಟ್ಟು ಅವನನ್ನು ಕೊಲ್ಲಿಸುತ್ತಾನೆ. 
ನಂತರ ಕುದುರೆಯ ಬಾಲಕ್ಕೆ ಅವನ ಶವ ಕಟ್ಟಿಸಿ, ಊರ ಸುತ್ತ ಎಳಸಿ ತೃಪ್ತಿ ಪಡುತ್ತಾನೆ. 


16 . ಆಲ್ಡ್ ವೆಲ್ ದಟ್ ಎಂಡ್ಸ್ ನೆಲ್ 
ರಚನೆ : 1602 -3 ? ಮೊದಲ ಪ್ರಕಟನೆ : 1623 . 
ಆಕರ : ಇಟಲಿಯ ಜಿಯೊನ್ನಿ ಬೋಕಾಚಿಯೊನ ' ಡಿ ಕಾಮೆರಾನ್ ' ಕಥಾಶತಕದಲ್ಲಿನ 
' ಗಿಗ್ಲಿಯೆತ್ತ ದಿ ನೆರ್ಬೊನ' ಎಂಬ ಕಥೆ , ವಿಲಿಯಂ ಸೇಂಟರ್ ತನ್ನ ಪ್ಯಾಲೆಸ್ ಆಫ್ 
ಫೆಷರ್ 'ನಲ್ಲಿ ಮಾಡಿದ ಅನುವಾದದ ಮೂಲಕ. 
- ಕಥೆ : ಒಲ್ಲೆನೆಂಬ ಗಂಡು, ಒಲಿಸಿಕೊಳ್ಳದೆ ಬಿಡೆನೆಂಬ ಹೆಣ್ಣು – ಈ ಎರಡು ಕಠಿಣ 
ಸಂಕಲ್ಪಗಳ ನಡುವಿನ ಘರ್ಷಣೆ ಮೈವೆತ್ತಿ ಇಲ್ಲಿ ನಾಟಕವಾಗಿದೆ. ಒಬ್ಬಳ ಬದಲು 
ಇನ್ನೊಬ್ಬಳು ಗಂಡಿಗೆ ಗುರುತು ಕೊಡದಂತೆ ರತಿಗೂಡಿದಳೆಂಬ ಕಥಾಶಿಖರ ಅಸಹಜ. 
ನಾಟಕಕ್ಕೆ ಸೊಗಸಿತ್ತಿರುವುದು ಫಾಲ್ಸ್ಟಾಫನ್ನು ನೆನಪಿಗೆ ತರುವ ಸಲೆಸ್ನ ಪಾತ್ರ . 
ಹೆಲಿನಾ ಹಾಗೂ ಮುದಿ ದೊರೆಸಾನಿಯ ಪಾತ್ರಗಳೂ ವಿಮರ್ಶಕರ ಪ್ರಶಂಸೆ ಪಡೆದಿವೆ . 

ರೂಪಿಲಾನ್ ಫ್ರಾನ್ಸಿನ ಒಂದು ಆಶ್ರಿತ ಪ್ರದೇಶ. ಅದರ ದೊರೆತೀರಿದ್ದು , ಒಡೆತನ 
ಮುದಿ ದೊರೆಸಾನಿಯ ಕೈಯಲ್ಲಿದೆ . ಅವಳಿಗೆ ಒಬ್ಬನೇ ಒಬ್ಬ ಮಗ, ಬಟ್ರ್ರಾಮ್ . 
ಅವನು ವಯಸ್ಸಿಗೆ ಬಂದೊಡನೆಯೇ , ಬಂದು ತನ್ನ ಸೇವೆಗೆ ಸೇರಬೇಕೆಂದು ಪ್ರಾನ್ಸಿನ 
ರಾಜನಿಂದ ಅಪ್ಪಣೆ ಬರುತ್ತದೆ. ಬಟ್ರ್ರಾಮ್ ದೊರೆಗೆ ಅಧೀನ; ಇಷ್ಟವಿಲ್ಲದಿದ್ದರೂ ಮುದಿ 
ತಾಯಿಯನ್ನು ಹಿಂದೆ ಬಿಟ್ಟು ಪ್ಯಾರಿಸಿನ ದಾರಿ ಹಿಡಿಯುತ್ತಾನೆ. ಅವನಿಗೆ ಪರೋಲೆಸ್ ಎಂಬ 


325 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಗೆಳೆಯ : ಶುದ್ದ ಅಯೋಗ್ಯ ; ಬಟ್ರ್ರಾಮನ ಮೇಲೆಬದನಿಕೆಯಂತೆ ಬೆಳೆದು , ಬಾಲಂಗಚ್ಛೆ 
ಯಂತೆ ಹಿಂದೆ ಹಿಂದೆ ಓಡಾಡಿಕೊಂಡಿದ್ದಾನೆ. ಅವನೂ ಮಿತ್ರನೊಂದಿಗೆ ಹೊರಡುತ್ತಾನೆ. 

ಈ ಅಗಲಿಕೆಯ ದುಃಖ ಕೇವಲ ಬರ್ಟಾಮನ ತಾಯಿಯೊಬ್ಬಳಿಗೇ ಅಲ್ಲ, ಅವಳ 
ಮನೆಯಲ್ಲಿ ಕೈಯಾಳಾಗಿ ಕೆಲಸಮಾಡುತ್ತ ಬೆಳೆಯುತ್ತಿರುವ ಹೆಲಿನಾಳಿಗೆ ಸಹ. ಹೆಲಿನಾ 
ಸುಂದರಿ , ಸುಸಂಸ್ಕೃತೆ; ಒಬ್ಬ ಸುಪ್ರಸಿದ್ಧ ವೈದ್ಯನ ಮಗಳು ಅವಳು. ಆದರೆ ವಿಧಿ ಅವಳನ್ನು 
ಅನಾಥೆಯನ್ನಾಗಿ ಮಾಡಿ ದೊರೆಸಾನಿಯ ವಶಕ್ಕೆ ಒಪ್ಪಿಸಿದೆ. ಅವಳೂ ಬಟ್ರ್ರಾಮ್ 
ಚಿಕ್ಕಂದಿನಿಂದ ಒಟ್ಟಿಗೆ ಒಂದೆಡೆ ಬೆಳೆದವರು . ಬಟ್ರ್ರಾಮ್ ಎಂದರೆ ಅವಳಿಗೆ ತುಂಬಪ್ರೀತಿ. 
ವಯಸ್ಸು ಬೆಳೆದು, ವಯಸ್ಸಿಗೆ ತಕ್ಕಂತೆ ಮನಸ್ಸು ದೊರೆಯಾದಂತೆಲ್ಲ, ಆ ಪ್ರೀತಿಪ್ರೇಮ 
ನಾಗಿ , ಎದೆಯೊಳಗೆ ಕನಸು ರೇಶಿಮೆಯ ಬಲೆ ಹೆಣೆದಿದೆ. ಆದರೆ ತಾನು ಅನಾಥೆ, ಅಂತಸ್ತಿ 
ನಲ್ಲಿ ಕೀಳಾದವಳು ; ಬಟ್ರ್ರಾಮ್ ತನ್ನನ್ನು ಹೇಗೆ ತಾನೆ ಒಪ್ಪಿಯಾನೆಂದು ಅಳುಕಿ ತನ್ನ 
ಭಾವನೆಗಳನ್ನು ಯಾರಿಗೂ ಬಿಟ್ಟು ಕೊಡದೆ ಸುಮ್ಮನಿದ್ದಾಳೆ. ಆದರೆ ಈಗ ಅವನ ಅಗಲಿಕೆ 
ಆ ಎದೆಗುಟ್ಟನ್ನು ಅವಳ ಮುಖದ ಮೇಲೆ ವ್ಯಥೆಯಾಗಿ ಬರೆದಿದೆ. ದೊರೆಸಾನಿಗೆ ಸುಳಿವು 
ಹತ್ತುತ್ತದೆ. ಅವಳಿಗೆ ಹೆಲಿನಾ ಎಂದರೆ ಮಗಳನ್ನು ಕಂಡಷ್ಟೆ ವಿಶ್ವಾಸ. ಹತ್ತಿರ ಕರೆದು, 
ಪ್ರೀತಿಯಿಂದ ಮಾತನಾಡಿ, ಹೆಲಿನಾಳ ಇಂಗಿತವನ್ನು ಕೆದಕಿ ತಿಳಿಯುತ್ತಾಳೆ ; ಹೆಲಿನಾ ಮಗ 
ನಿಗೆ ತಕ್ಕ ಜೋಡಿಯೆಂದು ನಂಬಿ, ಅವಳ ಇಷ್ಟ ಸಾಧನೆಗೆ ಪೂರ್ಣ ಬೆಂಬಲಕೊಡುತ್ತಾಳೆ. 

ಬಟಾಮನನ್ನು ಕೂಡಲು ಹೆಲಿನಾ ಒಂದು ಉಪಾಯ ಯೋಚಿಸಿದ್ದಾಳೆ. ಫ್ರಾನ್ಸಿನ 
ದೊರೆ ಭೀಕರ ರೋಗವೊಂದರಿಂದ ನರಳುತ್ತಿದ್ದಾನೆ. ದೇಶದ ಸಮರ್ಥ ವೈದ್ಯರು ತಮಗೆ 
ತಿಳಿದ ಎಲ್ಲ ಔಷಧಪಥ್ಯಗಳನ್ನೂ ಪ್ರಯೋಗಿಸಿ ವಿಫಲರಾಗಿ ಅದು ಗುಣವಾಗದ ಕಾಹಿಲೆ 
ಯೆಂದು ಕೈ ಬಿಟ್ಟಿದ್ದಾರೆ. ಹೆಲಿನಾಳಲ್ಲಿ ತನ್ನ ತಂದೆಯಿಂದ ಕಲಿತ ಕೆಲವು ಗುಟ್ಟು ಮದ್ದು 
ಗಳಿವೆ. ಅವುಗಳಲ್ಲೊಂದು ದೊರೆಗೆ ರಾಮಬಾಣವಾಗಬಲ್ಲುದೆಂದು ಅವಳಿಗೆ ಖಾತರಿ. ಆ 
ನೆಪದಲ್ಲಿ ಪ್ಯಾರಿಸಿನ ರಾಜಾಸ್ಥಾನಕ್ಕೆ ಹೋಗಿ ಬಟ್ರ್ರಾಮನನ್ನು ಕೂಡುವುದು ಅವಳ 
ಹಂಚಿಕೆ, ದೊರೆಸಾನಿ ಇದನ್ನು ಕೇಳಿ ಮೆಚ್ಚಿ ಹೆಲಿನಾಳನ್ನು ಪ್ಯಾರಿಸಿಗೆ ಕಳಿಸಿಕೊಡುತ್ತಾಳೆ. 

- ಬಯಸಿದ್ದನ್ನು ಬೇಡಿ ಪಡೆಯುವ ಛಲ ಹೆಲಿನಾಳದು. ಪ್ಯಾರಿಸಿಗೆ ಬಂದು ದೊರೆ 
ಯನ್ನು ಕಾಣುತ್ತಾಳೆ. ಮದ್ದಿನಿಂದ ಗುಣ ಕಾಣದಿದ್ದರೆ ತನ್ನ ತಲೆ ಪಣವಾಗಲಿ, ಗುಣ 
ದೊರೆತರೆ ಸಂಭಾವನೆಯಾಗಿ ಆ ಸ್ಥಾನದ ಅವಿವಾಹಿತರಲ್ಲಿ ತಾನು ಬಯಸಿದವನೊಡನೆ 
ದೊರೆ ಲಗ್ನ ಮಾಡಿಸಬೇಕು ಎಂದು ಕರಾರು ಹಾಕುತ್ತಾಳೆ. ದೊರೆಒಪ್ಪುತ್ತಾನೆ. ಎರಡೇ 
ದಿನ , ಕಾಹಿಲೆ ಮಾಯವಾಗುತ್ತದೆ. ಮಾತಿನಂತೆ ಸ್ವಯಂವರ ನಡೆಯುತ್ತದೆ. ಕಂಡಂತೆಯೇ 
ಹೆಲಿನಾ ಬರ್ಟಾನನನ್ನು ಗಂಡನನ್ನಾಗಿ ಆರಿಸುತ್ತಾಳೆ. ಆದರೆ ಅವನಿಗೆ ಅವಳಲ್ಲಿ 
ಇನಿತೂ ಪ್ರೀತಿಯಿಲ್ಲ; ಜೊತೆಗೆ ಅವಳದು ಕೀಳಂತಸ್ತು . ಮದುವೆಗೆ ವಿರೋಧಿಸುತ್ತಾನೆ. 
ದೊರೆಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿದೆ ; ಹಟ ಹಿಡಿಯುತ್ತಾನೆ. ಬಟ್ರ್ರಾಮ್ 
ರಾಜಾಜ್ಞೆಗೆಕಟ್ಟು ಬಿದ್ದು ಹೆಲಿನಾಳ ಕೈ ಹಿಡಿಯಲು ಒಪ್ಪಲೇ ಬೇಕಾಗುತ್ತದೆ. 

ಮದುವೆಯೇನೋ ಆಗುತ್ತದೆ. ಆದರೆ ಬಟ್ರ್ರಾ ಕೂಡಲೇ ಆ ಒಲ್ಲದ ನಂಟಿನಿಂದ 
ಬಿಡಿಸಿಕೊಳುವ ದಾರಿ ಹುಡುಕುತ್ತಾನೆ. ಜೊತೆಗೆ ಮದುವೆಯಾದವನ ಬಾಳು ಹಾಳು ' 
ಎಂದು ಚೇಲ ಪರೊಲೆಸ್ನ ಪಿತೂರಿ ಬೇರೆ! ತುರ್ತು ಕೆಲಸದ ಮೇಲೆ ದೂರದೇಶ ಹೋಗ 

326 


ಹೆಲಿನಾ ಮುದಿ ದೊರೆಸಾನಿಗೆ ತಾನು ಅವಳ ಮಗ ಬಟ್ರ್ರಾನನಿಗೆ ಒಲಿದಿರುವ 

ಎದೆಗುಟ್ಟನ್ನು ಬಯಲುಮಾಡುತ್ತಿದ್ದಾಳೆ. 
ಬೇಕಾಗಿರುವುದಾಗಿ ಹೇಳಿ ಹೆಲಿನಾಳನ್ನು ಊರಿಗೆ ವಾಪಸು ಕಳಿಸಿಬಿಡುತ್ತಾನೆ. ತಾನು 
ಫ್ಲಾರೆನ್ಸಿನ ಆಸ್ಥಾನ ಸೇರಿ, ಅದರ ಪರ ಯುದ್ದ ಕಾದಲು ಹೋಗುತ್ತಾನೆ. 
- ಊರು ತಲಪಿದ ಕೂಡಲೇ ಹೆಲಿನಾಳಿಗೆ ಬಟ್ರ್ರಾಮನಿಂದ ಒಂದು ಪತ್ರ ಬರು 
ತದೆ: 'ನಿನ್ನ ಕೈಬೆರಳಲ್ಲಿ ನನ್ನ ಉಂಗುರ, ಒಡಲಿನಲ್ಲಿ ನನ್ನ ಮಗು – ಇವು ಇದ್ದ ದಿನ 
ನನ್ನನ್ನು ಗಂಡನೆಂದು ಕರೆ' ಎಂದು ಅವನು ಅದರಲ್ಲಿ ಚುಚ್ಚಿ ನುಡಿದಿದ್ದಾನೆ. 

ಹೆಲಿನಾಳ ದುಃಖ ಸಹನಾತೀತ. ಬಟ್ರ್ರಾಮ್ ತನ್ನಿ೦ದಾಗಿ ಅಸುಖಿಯಾದುದಷ್ಟೇ 
ಅಲ್ಲದೆ ತಾಯ್ಯಾಡನ್ನೂ ತೊರೆದು ಹೋಗಿದ್ದಾನೆ. ಅವಳ ಮನಸ್ಸು ಸಾವಿನ ಕಡೆ ಎಳೆಯು 
ಇದೆ. ಹೇಳದೆ ಕೇಳದೆ ಮನೆ ಬಿಟ್ಟು ತೀರ್ಥಯಾತ್ರೆಗೆ ಹೊರಡುತ್ತಾಳೆ. ಕೆಲ ದಿನಗಳಲ್ಲೇ 
ತಾನು ತೀರಿಕೊಂಡ ಸುದ್ದಿ ಹುಟ್ಟಿಸಿ, ದೊರೆಸಾನಿಯ ಕಿವಿಗೆ ಮುಟ್ಟಿಸುತ್ತಾಳೆ. 
- ಇತ್ಯ ಬಟ್ರ್ರಾಮ್ ಯುದ್ಧದಲ್ಲಿ ಅಪ್ರತಿಮ ಜಯಗಳಿಸಿ ಫ್ಲಾರೆನ್ಸಿಗೆ ಹಿಂದಿರುಗಿ 
ದ್ದಾನೆ. ಆ ನಗರದಲ್ಲಿ ಒಬ್ಬ ಬಡ ವಿಧವೆ ; ಅವಳಿಗೆ ಡಯಾನ ಎ೦ಬ ಚೆಲುವೆ ಮಗಳು . 
ಸರೊಲೆಸ್ನ ಕುಪ್ರಯತ್ನದಿಂದ ಬರ್ಟಾವ ಡಯಾನಳ ಗುರುತು ಮಾಡಿಕೊಂಡು ಸಂಗ 
ಬೆಳಸಿರುವುದಷ್ಟೆ ಅಲ್ಲದೆ ಅವಳೊಡನೆ ರತಿಗೂಡಲು ಕಾತರನಾಗಿದ್ದಾನೆ. ಅವನು ಹಿಂದೆ 
ಲಗ್ನ ವಾಗಿದ್ದು ಹೆಂಡತಿಯ ಕೈ ಬಿಟ್ಟಿರುವ ವಿಷಯ , ಈಗಿನ ಅವನ ಇಂಗಿತಗಳನ್ನು 
ಡಯಾನಳ ತಾಯಿ ಬಲ್ಲಳು. ಮಗಳ ಶೀಲವನ್ನು ಎಚ್ಚರದಿಂದ ಕಾಯುತ್ತಿದ್ದಾಳೆ. ಇದೇ 
ಹೊತ್ತಿಗೆ ಯಾತ್ರಾರ್ಥಿಯಾಗಿ ಹೊರಟ ಹೆಲಿನಾ ಫ್ಲಾರೆನ್ಸ್ ತಲಪಿ , ಆಕಸ್ಮಿಕವೆಂಬಂತೆ 
ಆ ಬಡ ವಿಧವೆಯ ಮನೆಯಲ್ಲೇ ಅತಿಥಿಯಾಗಿ ತಂಗುತ್ತಾಳೆ. ಆ ದಿನ ಸೈನ್ಯದ ಮೆರ 
ವಣಿಗೆ ಹೊರಟಿದೆ ; ಅದರಲ್ಲಿ ಬಟ್ರ್ರಾಮನೂ ಇದ್ದಾನೆ. ಸ್ವಾಭಾವಿಕವಾಗಿ ಮಾತು ಅವನ 


327 


29 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಕಡೆ ಹರಿಯುತ್ತದೆ. ತನ್ನ ಮಗಳ ಮೇಲೆ ಅವನು ಕಾಕದೃಷ್ಟಿ ಬೀರಿರುವುದನ್ನು ವಿಧವೆ 
ಹೆಲಿನಾಳಿಗೆ ಹೇಳುತ್ತಾಳೆ. ಹೆಲಿನಾ ತಾನೇ ಅವನ ಹೆಂಡತಿಯೆಂಬುದನ್ನು ಹೊರಗೆಡವಿ , 
ಅವನು ನಿನ್ನ ಬೆರಳಲ್ಲಿ ನನ್ನ ಉಂಗುರ , ಒಡಲಲ್ಲಿ ನನ್ನ ಕೂಸು - ಇವು ಇದ್ದ ದಿನ ನಾನು 
ನಿನ್ನ ಗಂಡ' ಎಂದು ಆಡಿಹೋದವಕ್ರೋಕ್ತಿಯನ್ನು ವಿಧವೆಗೆ ತಿಳಿಸುತ್ತಾಳೆ. ಬಟ್ರ್ರಾಮ್ 
ಈಗ ಡಯಾನಳಲ್ಲಿ ಆಸಕ್ತಿ ವಹಿಸಿರುವ ಸನ್ನಿವೇಶ ಅವಳ ಪಾಲಿಗೆ ವರ ! ಅವಳದು ಉಕ್ಕಿನ 
ಸಂಕಲ್ಪ . ಹಿಂದೆ ಬರ್ಟಾನನನ್ನು ಮದುವೆಯಾಗಲು ಮಾಡಿದಂತೆ ಈಗ ಅವನನ್ನು 
ತನ್ನವನನ್ನಾಗಿಸಿಕೊಳ್ಳಲು ಯಾವ ಅಡ್ಡ ದಾರಿಯನ್ನೂ ಹಿಡಿಯಲೂ ಅವಳು ಸಿದ್ದ ! 
ವಿಧವೆಗೆ ಹಣದ ಆಸೆ ತೋರಿಸಿ ಇಬ್ಬರಿಗೂ ಒಳಿತಾಗುವ ಒಂದು ಚತುರತಂತ್ರ ಹೂಡು 
ತಾಳೆ - ಡಯಾನ ಬರ್ಟಾನನಿಗೆ ಉತ್ತೇಜನ ಕೊಟ್ಟು ಅವನ ಉಂಗುರ ಕಸಿದು ತನಗೆ 
ಕೊಡುವುದು , ಅಲ್ಲದೆ ರಾತ್ರಿ ಅವನನ್ನು ಸುರತಕ್ಕೆ ಕರೆದು ಅವನಿಗೆ ಗುರುತು ಹತ್ತದಂತೆ 
ಡಯಾನಳ ಬದಲು ತಾನು ಅವನನ್ನು ಕೂಡುವುದು. ತಂತ್ರ ಯಶಸ್ವಿಯಾಗಿ ಫಲಿಸುತ್ತದೆ. 
ಡಯಾನ ಬಟ್ರ್ರಾಮನಿಂದ ಉಂಗುರ ಕಸಿದದ್ದೇ ಅಲ್ಲದೆ ಮುಂದೊಮ್ಮೆ ಅವನ ಹೆಂಡತಿ 
ಯೇನಾದರೂ ತೀರಿಕೊಂಡರೆ ತನ್ನನ್ನೇ ಮದುವೆಯಾಗುವುದಾಗಿ ವಚನ ಪಡೆಯುತ್ತಾಳೆ! 
ಆ ರಾತ್ರಿ ಡಯಾನಳ ಬದಲು ಹೆಲಿನಾ ಅವನನ್ನು ಕೂಡಿ, ಅವನ ಬೆರಳಿಗೆ ಪ್ರಾನ್ಸಿನ 
ದೊರೆಯಿ೦ದ ತನಗೆ ಉಡುಗೊರೆಯಾಗಿ ದೊರೆತಿದ್ದ ಮುದ್ರೆಯುಂಗುರವನ್ನು ತೊಡಿಸು 
ತಾಳೆ, ಕೀಟಲೆ ತನ್ನ ಕೆಲಸ ಮಾಡುತ್ತದೆ ! 

ಈ ಸಮಯಕ್ಕೆ ಬಟ್ರ್ರಾಮನಿಗೆ ತಾಯಿಯಿಂದ ಒಂದು ಪತ್ರ ಬರುತ್ತದೆ. ಅದರಲ್ಲಿ 
ಅವನ ಹೆಂಡತಿ ತೀರಿಕೊಂಡ ವಿಷಯವನ್ನು ತಿಳಿಸಿ ಇನ್ನಾದರೂ ಮನೆಗೆ ಮರಳಬೇಕೆಂದು 
ಮುದುಕಿ ಕೋರಿದ್ದಾಳೆ. ಅ೦ತೆಯೇ ಬರ್ಟಾ ಊರಿಗೆ ಹೊರಟು ಬರುತ್ತಾನೆ. 
ಅವನು ಊರು ತಲಪಿದ ಕೆಲ ದಿನಗಳಲ್ಲೇ ಫ್ರಾನ್ಸಿನ ರಾಜ ರಸಿಲಾನಿಗೆ ಭೇಟಿ ಕೊಡು 
ತಾನೆ. ಬಟ್ರ್ರಾಮನನ್ನು ಕ್ಷಮಿಸಿ ಮತ್ತೆ ತನ್ನ ಕೃಪಾಛಾತ್ರಕ್ಕೆ ಕರೆದುಕೊಂಡು, ಅವನಿಗೆ 
ತನ್ನ ಆಸ್ಥಾನಿಕರಲ್ಲೊಬ್ಬನ ಮಗಳೊಡನೆ ಲಗ್ನ ಹೊಂದಿಸಲು ಮುಂದಾಗುತ್ತಾನೆ. ಮಾತು 
ಕತೆಯ ನಡುವೆ ಬರ್ಟಾಮನ ಕೈ ಬೆರಳಲ್ಲಿ ತನ್ನ ಮುದ್ರೆಯುಂಗುರವಿರುವುದು ದೊರೆಯ 
ಕಣ್ಣಿಗೆ ಬೀಳುತ್ತದೆ. ಅದು ತಾನು ಹೆಲಿನಾಳಿಗೆ ಕೊಟ್ಟಿದ್ದ ಉಂಗುರ : ಬರ್ಟಾನನ 
ಕೈ ಬೆರಳಿಗೆ ಹೇಗೆ ಬಂತು ? ಹೆಲಿನಾಳ ಬಗೆಗೆ ಬಟ್ರ್ರಾಮನಿಗಿದ್ದ ಅರುಚಿಯನ್ನು ದೊರೆ 
ಬಲ್ಲ. ಅವಳು ಸತ್ತಿರುವ ಸಂದರ್ಭ ಗೂಢ. ಅಂದ ಮೇಲೆ ಬಟ್ರ್ರಾಮನೇ ಅವಳನ್ನು 
ಕೊಂದು ಉಂಗುರವನ್ನು ಅಪಹರಿಸಿರಬಾರದೇಕೆ ? ಬಟ್ರ್ರಾಮ್ ದೊರೆಗೆ ಏನೆಂದು 
ವಿವರಣೆ ಕೊಟ್ಟಾನು ? ಆ ಹೊತ್ತಿಗೆ ಡಯಾನ ದೊರೆಯ ಮುಂದೆ ಕಾಣಿಸಿಕೊಂಡು, 
ಬರ್ಟಾ ಕೊಟ್ಟಿದ್ದ ವಾಗ್ದಾನದ ವಿಷಯ ತಿಳಿಸಿ " ಈಗ ಅವನ ಹೆಂಡತಿ ಸತ್ತಿದ್ದಾಳಲ್ಲ, 
ಕೊಟ್ಟ ಮಾತಿನಂತೆ ನನ್ನನ್ನು ಮದುವೆಯಾಗಲಿ' ಎಂದು ಬೇಡಿಕೆ ಹಾಕುತ್ತಾಳೆ. - 
ಬರ್ಟಾನನಿಗೆ ಪ್ರಾಣಸಂಕಟ ! ಡಯಾನಳ ಹಿಂದೆಯೇ ಅವಳ ತಾಯಿ ಹೆಲಿನಾಳನ್ನು 
ನಡೆಸಿಕೊಂಡು ಕರೆತರುತ್ತಾಳೆ. ಎಲ್ಲರಿಗೂ ಸಂತೋಷ, ಆಶ್ಚರ , ಹೆಲಿನಾ ಈಗ ಗರ್ಭಿಣಿ! 
ಬರ್ಟಾವುನ ಉಂಗುರ ಅವಳ ಬೆರಳಲ್ಲಿದೆ . ಅವನು ಕೊಂಕಿಗೆ ಆಡಿದ ಮಾತು ಹೆಲಿನಾಳ 
ಪಾಲಿಗೆ ಕರಾರಾಗಿ ಅದೂ ತೀರಿದಂತಾಗಿದೆ. ಬಟ್ರ್ರಾನಾ ಹೆಲಿನಾಳ ಪ್ರೀತಿಶ್ರದ್ದೆ ಗಳಿಗೆ . 

328 


YODHD WMMMMMMMMMMMMMWWE 


AWLIN 


ಬಟ್ರ್ರಾಮ್ ಮತ್ತು ಬಾಯಿಬಡಿಕ ಪರೊಲೆಸ್ 


ಮೆಚ್ಚಿ , ಅವಳನ್ನು ಹೆಂಡತಿಯನ್ನಾಗಿಒಪ್ಪಿ ಎಂದೆಂದಿಗೂ ಪ್ರೀತಿಸುವುದಾಗಿ ಮಾತುಕೊಡು 
ತಾನೆ. ಈಗ ಅವನ ಮೇಲೆಸರೊಲೆಸ್ ನ ಶನಿಪ್ರಭಾವ ಸಹ ಇಲ್ಲ. ಫ್ಲಾರೆನ್ಸಿನಲ್ಲೇ ಅವನ 
ಸುಳ್ಳುಗಾರಿಕೆ, ಹೇಡಿತನಗಳು ಬಯಲಾಗಿ ಬಟ್ರ್ರಾಮ್ ಅವನಿಂದ ದೂರವಾಗಿದ್ದಾನೆ. 
ಮುಗಿವು ಮಂಗಳವಾದರೆ ಎಲ್ಲವೂ ಮಂಗಳವೇ ! 


17. ಅಥೆಲೊ , ದಿ ಮೂರ್‌ ಅಫ್ ವೆನಿಸ್ 
ರಚನೆ : 1602-3 , ಮೊದಲ ಪ್ರಕಟನೆ : 1622. 
ಆಕರ : ಇಟಾಲಿಯನ” ಕಾದಂಬರಿಗಾರ ಚಿತಿನ' ಎಕತೊಮೀತಿ' ಸಂಗ್ರಹದಲ್ಲಿನ 
ಒಂದು ಕಥೆ. ಯಾವ ಸಮಕಾಲೀನ ಭಾಷಾ೦ತರವೂ ಪತ್ತೆಯಾಗಿಲ್ಲದ ಕಾರಣ ಷೇಕ್ . 
ಸ್ಪಿಯರ್ ಅದನ್ನು ಮೂಲದಲ್ಲಿಯೇ ಓದಿ ಆಕರ ಮಾಡಿಕೊಂಡನೆಂದು ಪಂಡಿತರ ಊಹೆ. 
ಚೌಕಟ್ಟಿನ ಹೊರತು ಉಳಿದೆಲ್ಲ ವಿವರಗಳಲ್ಲಿ ನಾಟಕ ಮೂಲದಿಂದ ಭಿನ್ನವಾಗಿದೆ . ಡೆಸ್ಥೆ 
ಮೋನಳದರ ವಿನಹ ಉಳಿದ ಪಾತ್ರಗಳ ನಾಮಕರಣ ಸಹ ಷೇಕ್ಸ್ಪಿಯರನದೆ. 

ಕಥೆ : ಕವಿಯ ನಾಲ್ಕು ಮಹಾರುದ್ರನಾಟಕಗಳಲ್ಲಿ ಇದು ಒಂದು. ಅಥೆಲ್ಲೋ , 
ಇಯಾಗೊರ ಪಾತ್ರಗಳು ಇದರ ಮಹತ್ಸಾಧನೆ . ಮಾನವನ ಷಡ್ರಿಪುಗಳಲ್ಲಿ ಒಂದೆನಿಸಿದ 

329 


ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಮಾತ್ಸರದ ವಿಷ ಬೀಜಕ್ಕೆ ಎದೆಯೊಡ್ಡಿದಾಗ ಎಂತಹ ಪತನವಾಗುವುದೆಂಬುದಕ್ಕೆ ಅಥೆಲ್ಲೊ 
ನಿದರ್ಶನ. ಅದನ್ನು ನಾಟಿ ಬೆಳಸುವ ಇಯಾಗೊ ಸೈತಾನ ; ಮನುಷ್ಯ ವೇಷ ತಳೆದ ಕೇಡು 
ಮಾರಿ . ಉತ್ಕಷ್ಟ ಕಾವ್ಯ , ರಚನಾಕೌಶಲ , ಬಂಧ, ಹಾಗೂ ನಾಟಕಗುಣ ಇವಕ್ಕೂ ಕೃತಿ 
ಹೆಸರಾಗಿದೆ. ಹೆಣ್ಣು , ಗಂಡು, ಪ್ರೀತಿ, ಸಂಶಯಗಳಿರುವವರೆಗೆ ನಾಟಕಕ್ಕೆ ಚ್ಯುತಿಯಿಲ್ಲ. . 

- ಆಫ್ರಿಕದ ಕರಿಯ ಮೂರ್ ಜನಾಂಗಕ್ಕೆ ಸೇರಿದ ಅಥೆಲ್ಲೊ ವೆನಿಸಿನ ಸೈನ್ಯ ಸೇರಿ 
ಶೂರ ಸೈನಿಕನೆಂದು ಹೆಸರು ಗಳಿಸಿದ್ದಾನೆ. ವೆನಿಸಿನ ದೊರೆ ಆ ಗಣ್ಯನ ದಂಡನೈಪುಣ್ಯಕ್ಕೆ 
ಮೆಚ್ಚಿ ಸೇನಾಪತಿಯ ಪಟ್ಟ ಕೊಟ್ಟು ಗೌರವಿಸುತ್ತಾನೆ. ಅಥೆಲ್ಲೊನಕೈ ಕೆಳಗೆ ಕ್ಯಾಷಿಯೊ , 
ಇಯಾಗೊ ಎಂಬಿಬ್ಬರು ಅಧಿಕಾರಿಗಳು. ಅಥೆಲ್ಲೊ ಕ್ಯಾಷಿಯೊಗೆ ಬಡತಿ ಕೊಟ್ಟು ತನ್ನ 
ಸಹಾಧಿಕಾರಿಯನ್ನಾಗಿನೇಮಿಸಿಕೊಳ್ಳುತ್ತಾನೆ. ಇಯಾಗೊ ಆ ಪದವಿಯ ಮೇಲೆಕಣ್ಣಿಟ್ಟು 
ಅದು ತನ್ನ ಪಾಲಿಗೆ ಬರುವುದೆಂದು ಆಸೆಗೊಂಡಿದ್ದವನು; ಸ್ವಾಭಾವಿಕವಾಗಿ ಅವನ ಮತ್ಸರ 
ಕೆರಳುತ್ತದೆ. ಹೊರಗೆ ತಾನು ಮಹಾ ಸಭ್ಯ , ಪ್ರಾಮಾಣಿಕ ಎಂದುತೋರಿಸಿಕೊಂಡಿದ್ದರೂ 
ಒಳಗೆ ಅವನೊ೦ದುಘೋರಪಿಶಾಚ, ಕಾರಣವೇ ಇಲ್ಲದೆ ಕೇವಲ ಕೇಡಿಗಾಗಿಯೇ ಕೇಡು 
ಬಗೆದು ಅದರಲ್ಲಿ ಸವಿಗಾಣುವುದು ಅವನಸ್ವಭಾವ, ಆ ಕೇಡಿಗತನ ಭಾವನೋದ್ವೇಗದಿಂದ 
ಹುಟ್ಟಿದ ದೌರ್ಬಲ್ಯವಲ್ಲ ; ಬುದ್ದಿ ಜನ್ಯವಾದ ದುಷ್ಟ ಗುಣ . ಈಗ ಮೇಲೆ ಅಲ್ಪ ಪ್ರಚೋ 
ದನೆಯೂ ಸೇರಿ ತನಗೆ ಪದವಿ ನೀಡದ ಅಥೆಲ್ಲೊ ನ ಹಾಗೂ ಅದನ್ನು ಗಿಟ್ಟಿಸಿಕೊಂಡ 
ಕ್ಯಾಷಿಯೊನ ಮೇಲೆಒಮ್ಮೆಲೇ ಹಗೆಯ ಬಲೆ ಹೆಣೆಯುತ್ತದೆ, ಅವನೊಳಗಿನಕೇಡಿನ ಜೇಡ. 
- ವೆನಿಸಿನಲ್ಲಿ ಬ್ರ ರ್ಬಾಷಿಯೋ ಎ೦ಬೊಬ್ಬ ಶ್ರೀಮಂತ ಶಾಸಕ. ಡೆಸ್ಥೆಮೋನ ಅವನ 
ಮಗಳು. ಅವಳು ಸುಂದರಿ, ಸುಗುಣೆ, ಬ್ರರ್ಬಾಷಿಯೊ ಆಗಾಗ್ಗೆ ಅಥೆಲ್ಲೋನನ್ನು ಮನೆಗೆ 
ಕರೆದು ಸತ್ಕರಿಸಿ, ಅವನ ವೀರ ಪರಾಕ್ರಮಗಳ ಕಥೆಗಳನ್ನು ಹೇಳಿಸಿ ಕೇಳುತ್ತಿದ್ದ. ಆ ಕೂಟ 
ಗಳಲ್ಲಿ ಡೆಸ್ಟೆಮೋನಳೂ ಭಾಗವಹಿಸುತ್ತಿದ್ದಳು. ಬರುಬರುತ್ತ ಅವಳು ಅಥೆಲ್ಲೊ ನ ಘನತೆ, 
ಸಾಹಸಪ್ರವೃತ್ತಿಗಳಿಗೆ ಮಾರುಹೋಗಿಅವನು ಕರಿಯನಾದರೂ ನಡುವಯಸ್ಸಿನವನಾದರೂ 
ಅವನನ್ನು ಪ್ರೀತಿಸತೊಡಗಿದಳು . ಅಥೆಲ್ಲೊ ಸಹ ಡೆಸ್ಕ್ ಮೋನ ತನ್ನಲ್ಲಿ ತೋರುತ್ತಿದ್ದ 
ಆಸ , ಅನುಕಂಪಗಳಿಗೆ ಕರಗಿ ಅವಳಿಗೆ ಒಲಿದು ಮದುವೆಯಾಗೆಂದ. ಬರ್ಬಾಷಿಯೊ 
ಕರಿಯ ಮೂರನೊಬ್ಬನನ್ನು ಅವನೆಷ್ಟೇ ಖ್ಯಾತವೀರನಾದರೂ ಅಳಿಯನನ್ನಾಗಿ ಒಪ್ಪನೆಂದು 
ಇಬ್ಬರೂ ಬಲ್ಲರು. ಗುಟ್ಟಾಗಿ ಗಂಧರ್ವ ವಿವಾಹ ಮಾಡಿಕೊಂಡರು. 
- ಈ ಗುಟ್ಟು ಇಯಾಗೊಗೆ ತಿಳಿದಿದ್ದು ಅದು ಅವನ ಕೋವಿಯ ಮೊದಲ ಗುಂಡಾ 
ಗುತ್ತದೆ. ಡೆಸ್ಟೆಮೋನಳನ್ನು ಕೈಹಿಡಿವ ಆಸೆ ಹೊತ್ತು ಅವಳ ಬೆನ್ನು ಹತ್ತಿ ನಿರಾಶರಾಗಿದ್ದವ 
ರಲ್ಲಿ ಕೊಡೆರಿಗೊ ಎ೦ಬಶ್ರೀಮಂತ ಯುವಕ ಒಬ್ಬ . ಇಯಾಗೋ ಆ ಹೆಡ್ಡನನ್ನು ಕೈಗೊಂಬೆ 
ಯಾಗಿಸಿ ಎತ್ತಿ ಕಟ್ಟುತ್ತಾನೆ. ಒಂದು ನಡುರಾತ್ರಿ ಅವನನ್ನು ಮುಂದುಮಾಡಿಕೊಂಡು 
ಬ್ರ ರ್ಬಾಷಿಯೊನ ಮನೆಯ ಮುಂದೆ ಗದ್ದಲ ಹಾಕಿ , ಅಥೆಲ್ಲೊ ಅವನ ಮಗಳನ್ನು ಹಾರಿಸಿ 
ಕೊಂಡು ಹೋಗಿರುವನೆಂದು ಊರಿಗೆ ಊರೇ ತಿಳಿಯುವಂತೆ ಸಾರಿಸುತ್ತಾನೆ. ಮಗಳು 
ತಾನಾಗಿ ಅಥೆನಹಿಂದೆ ಹೋಗಿರಳಾರಲೆಂದು ತಂದೆಯ ವಿಶ್ವಾಸ. ಅವನು ಮದ್ದು 
ಮಂತ್ರಗಳಿಂದ ಮಗಳನ್ನು ಸೆಳೆದುಕೊಂಡಿದ್ದಾನೆಂದು ದೊರೆಗೆ ದೂರೊಯ್ಯುತ್ತಾನೆ. 
ವಿಚಾರಣೆಯಾಗುತ್ತದೆ. ಅಥೆಲ್ಲೊ ಗೌರವಸ್ಥ , ಡೆಸ್ಟೆಮೋನಳನ್ನೇ ಕರಸಿ ಕೇಳಿ ಎನ್ನು 

330 


ನಿಜ ಅಥೆಲ್ಲೊ ವಿ 
ತಾನೆ. ಡೆಮೋನ ತಾನಾಗಿಯೇ ಅವನನ್ನು ಪ್ರೀತಿಸಿ ಲಗ್ನ ವಾಗಿರುವುದಾಗಿ ಹೇಳಿಕೆ 
ಕೊಡುತ್ತಾಳೆ. ಬ್ರ ರ್ಬಾಸಿಯೊ ವಿಧಿಯಿಲ್ಲದೆ ಮದುವೆಯನ್ನು ಒಪ್ಪಬೇಕಾಗುತ್ತದೆ. 

ಇದೇ ಸಮಯಕ್ಕೆ ತುರ್ಕಿ ವೆನಿಸಿಗೆ ಸೇರಿದ ಸೈಪ್ರಸ್ ದ್ವೀಪಕ್ಕೆ ಮುತ್ತಿಗೆ ಹಾಕಿದೆ. 
ಅದರ ರಕ್ಷಣೆಗೆ ದೊರೆ ಅಥೆಲ್ಲೊ ನನ್ನೆ ಕಳಿಸುತ್ತಾನೆ. ಡೆಸ್ಕ್ಮೋನತಾನೂ ಗಂಡನೊಂದಿಗೆ 
ಹೋಗುವುದಾಗಿ ಗೋಗರೆದು ದೊರೆಯ ಒಪ್ಪಿಗೆ ಪಡೆಯುತ್ತಾಳೆ. ಇಯಾಗೊ ದಣಿಯ 
ವಿರುದ್ಧ ಕತ್ತಿ ಕಟ್ಟಿದ್ದರೂ ಅವನಿಗೆ ಇವನಲ್ಲಿ ಅಗಾಧ ವಿಶ್ವಾಸ. ತಾನು ಕ್ಯಾಷಿಯೊ 
ನೊಡನೆ ಮುಂದಾಗಿ ಹೊರಟು , ಡೆಸ್ಮೊನಳನ್ನು ಹಿಂದಿನಿಂದ ಕರೆತರುವ ಭಾರವನ್ನು 
ಇಯಾಗೊಗೇ ಒಪ್ಪಿಸುತ್ತಾನೆ; ಆ ನೀಚನ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತದೆ. 
* ಅಥೆಲ್ಲೊ - ಡೆಸೈಮೋನರ ಕೂಡಿಕೆ ಒಡೆಯುವ ಬದಲು ಈಗ ಬ್ರ ರ್ಬಾಷಿಯೋನ 
ಸಮ್ಮತಿಯಿಂದ ಇದ್ದಿದ್ರೂ ಭದ್ರವಾದುದು ರೂಡೆರಿಗೊಗೆ ನಿರುತ್ಸಾಹ, ಆದರೆ ಇಯಾಗೊ 
ಅವನಿಗೆ ಡೆಪ್ಟೆಮೋನಳ ಆಸೆ ಬಿಡಬೇಡವೆಂದು ಹುರಿದುಂಬಿಸುತ್ತಾನೆ. ಅವಳು ಬೇಗನೆ 
ಮುದಿ ಮರ್‌ನನ್ನು ಬಿಟ್ಟು ಜಾತಿವಯಸ್ಸುಗಳಲ್ಲಿ ಅನುರೂಪನಾದೊಬ್ಬನನ್ನು ಅರಸು 
ವಳೆಂದೂ ಜೇಬಿಗೆ ಹಣ ತುಂಬಿಸಿ ತನ್ನ ನ್ನು ಹಿಂಬಾಲಿಸಿದರೆ ಕೆಲಸ ಕೈಗೂಡುವುದೆಂದೂ 
ಉಬ್ಬಿಸುತ್ತಾನೆ. ರೊಡೆರಿಗೊ ಇದ್ದ ಹೊಲಗದ್ದೆ ಮಾರಿ ಇಯಾಗೊನ ಬೆನ್ನು ಹತ್ತುತ್ತಾನೆ! 

ಈಗ ಇಯಾಗೊನ ತಲೆ ತಿನ್ನು ತ್ತಿರುವ ಪ್ರಶ್ನೆ ಒ೦ದೆ - ಹೇಗೆ? ಕ್ಯಾಷಿಯೊನನ್ನು 
ಪದವಿಯಿಂದ ಕೆಳ ಕೆಡವುವುದು ಹೇಗೆ? ಅಥೆಲ್ಲೊನಮೇಲೆ ಹಗೆ ತೀರಿಸುವುದು ಹೇಗೆ ? 
ಅವನ ನೀಚಬುದ್ದಿ ಒಂದು ಕುಟಿಲ ತಂತ್ರವನ್ನು ಯೋಜಿಸುತ್ತದೆ: ಕ್ಯಾಷಿಯೋ ಯುವಕ, 
ಚೆಲುವ, ಗೌರವಸ್ಥನಾದರೂ ಹೆಂಗಸರ ವಿಷಯದಲ್ಲಿ ಸಂಶಯಕ್ಕೆ ಆಸ್ಪದಕೊಡುವ ಹೊರ 
ಮಿಂಚುಳ್ಳವನು. ಅಥೆಲ್ಲೊ ಎಲ್ಲರನ್ನೂ , ಅಂತೆಯೇ ಏನನ್ನೂ ಸುಲಭವಾಗಿ ನಂಬಿ ಕೆಡುವ 
ವಿವೇಕಹೀನ. ಕ್ಯಾಷಿಯೊ - ಡೆಜ್ಜೆ ಮೋನ ಗುಟ್ಟಾಗಿ ಸಂಬಂಧವಿಟ್ಟು ಕೊಂಡಿದ್ದಾರೆಂದು 
ಹುಟ್ಟಿಸಿಮೂರ್‌ನ ಕಿವಿಯಲ್ಲಿ ಊದಿದರೆ ಸಾಕು , ಇಬ್ಬರೂ ಒಟ್ಟಿಗೆ ಕೆಳಗುರುಳುತ್ತಾರೆ ! 
- ಅಥೆಲ್ಲೊ ಮತ್ತಿತರರು ಸೈಪ್ರಸ್ ತಲಪಿದಾಗ ಅವರಿಗೆ ಇದಿರಾಗುವುದು ಕದನವಲ್ಲ , 
ಅನಿರೀಕ್ಷಿತ ಜಯ . ಭಯಂಕರ ಬಿರುಗಾಳಿಯೆದ್ದು ಅದರ ಹೊಡೆತಕ್ಕೆ ತುರ್ಕಿಯ ಹಡಗು 
ಪಡೆ ಚೂರುಚೂರಾಗಿ ಶತ್ರುಸೈನ್ಯ ಹೇಳ ಹೆಸರಿಲ್ಲದಂತೆ ಮುಳುಗಿಹೋಗಿದೆ . ಅಥೆಲ್ಲೊ 
ವಿಜಯದ ಉತ್ಸವಾಚರಣೆಘೋಷಿಸಿಸೈನ್ಯದ ಸಂಭ್ರಮ ಮರ್ಯಾದೆಯ ಎಲ್ಲೆಮೀರದಂತೆ 
ನೋಡಿಕೊಳ್ಳಲು ಕ್ಯಾಷಿಯೊನನ್ನು ನೇಮಿಸುತ್ತಾನೆ. ಇಯಾಗೊ ಕಾದಿದ್ದುದು ಈ ಅನ 
ಕಾಶಕ್ಕೇ ! ಕ್ಯಾಷಿಯೊನದೌರ್ಬಲ್ಯಗಳಲ್ಲಿ ಮದ್ಯವೂ ಒಂದು. ಬೇಡಬೇಡವೆಂದರೂ ಬಿಡದೆ 
ಇಯಾಗೊ ಕಾರತತ್ಪರನಾದ ಅವನಿಗೆ ಮದ್ಯ ಹೊಯ್ಯುತ್ತಾನೆ. ಕುಡಿತದ ಅಮಲಿನಲ್ಲಿ 
ಇರುವಾಗ ರೊಡೆರಿಗೊ ಅವನೊಡನೆ ಕಾಲುಕೆರೆದು ಜಗಳ ತೆಗೆಯುವುದೆಂದು ಮೊದಲೇ 
ವ್ಯವಸ್ಥೆಯಾಗಿದೆ. ಅಂತೆಯೇ ಜಗಳ ಹತ್ತುತ್ತದೆ. ಇಯಾಗೊ ಸೈನ್ಯದ ಇನ್ನೂ ಕೆಲವು 
ಅಧಿಕಾರಿಗಳನ್ನು ಅದರಲ್ಲಿ ಸಿಕ್ಕಿಸಿ, ತಾನು ದಂಗೆಯೆದ್ದಿದೆಯೆಂದು ಬೊಬ್ಬೆ ಯಿಡುತ್ತಾನೆ. 
ಗದ್ದಲ ಕೇಳಿ ಅಥೆಲ್ಲೊ ಓಡಿ ಬರುತ್ತಾನೆ, ವಿಚಾರಣೆ ಮಾಡುತ್ತಾನೆ. ಅವನು ಕರ್ತವ್ಯಪರ, 
ನ್ಯಾಯನಿಷ್ಟುರ. ತಕ್ಷಣ ಕ್ಯಾಷಿಯೊನನ್ನು ಮೇಲುಹುದ್ದೆಯಿಂದ ಕೆಳಗಿಳಿಸುತ್ತಾನೆ. 

ಕ್ಯಾಷಿಯೊ ಮರ್ಯಾದೆಯೇ ಪ್ರಾಣವೆಂದು ಬಗೆದವನು ; ಅವಮಾನ ಸಹಿಸಲಾರದೆ 


331 


ಷೇಕ್ಸ್ಪಿಯರಿಗೆ ನಮಸ್ಕಾರ ನೀಡಿ 
ಗೋಳಿಡುತ್ತಾನೆ. ಇಯಾಗೊ ಅವನ ದುರವಸ್ಥೆಗೆ ಸಹಾನುಭೂತಿತೋರುವವನಂತೆ 
ನಟಿಸಿ , ಡೆಸ್ಥೆಮೊನಳ ಮುಖಾಂತರ ಅಥೆಗೆಒಂದು ಮಾತು ಹೇಳಿಸಿದ್ದಾದರೆ ಕಳೆದು 
ಹೋದಕೆಲಸ ಮತ್ತೆ ಸಿಗುವುದು ಖಂಡಿತವೆಂದು ಆಸೆ ತೋರಿಸಿ ಬೊನೊಡುತ್ತಾನೆ. 
ಕ್ಯಾಷಿಯೊ ಒಪ್ಪಿ ಮರು ಬೆಳಗ್ಗೆ ಡೆಸ್ಥೆ ಮೋನಳನ್ನು ಕಂಡು ಅರಿಕೆ ಮಾಡಿಕೊಳ್ಳುತ್ತಿರುವ 
ಹೊತ್ತಿಗೆ ಸರಿಯಾಗಿ ಇಯಾಗೊ ಅಥೆಲ್ಲೊನೊಡನೆ ಅಲ್ಲಿದ್ದಾನೆ. ಕ್ಯಾಷಿಯೊಗೆ ಅಥೆಲ್ಲೊ ನ 
ಕಣ್ಣಿಗೆ ಬೀಳುವ ಇಚ್ಛೆಯಿಲ್ಲ. ಡೆಪ್ಟೆಮೋನಳನ್ನು ಅವಸರದಲ್ಲಿ ಬೀಳ್ಕೊಂಡು ಹೊರಟು 
ಹೋಗುತ್ತಾನೆ. ಈ ಸಂದರ್ಭ ಇಯಾಗೊನ ತಂತ್ರಕ್ಕೆ ಅನುವಾಗುತ್ತದೆ. ಆ ತಂತ್ರಿ ' ಈ 
ವರ್ತನೆ ನನಗೆ ಸರಿಕಾಣದು!' ಎಂದು ಅರ್ಥಗರ್ಭಿತವಾಗಿ ಹೇಳಿ ಮತ್ಸರದ ಮೊದಲ 
ಬೀಜ ಬಿತ್ತುತ್ತಾನೆ. ಡೆಸ್ಕ್ ಮೋನಕ್ಯಾಷಿಯೊನ ಪರವಾಗಿಗೋಗರೆಯುತ್ತಾಳೆ. ಅವನನ್ನು 
ಕ್ಷಮಿಸುವುದು ಅಥೆಲ್ಲೊಗೆ ತತ್ವವಿರುದ್ದವಾದರೂ ಡೆಸ್ಟೆಮೋನಳ ಪ್ರೀತಿಗಾಗಿ ಆಗಲೆನ್ನು 
ತಾನೆ. ಅವಳು ಹೋದೊಡನೆಯೇ ಪಾತಕಿ ಇಯಾಗೊ ಚತುರತೆಯಿಂದ ಡೆಪ್ಟೆಮೋನಳ 
ಶೀಲದ ಬಗ್ಗೆ , ಕ್ಯಾಷಿಯೊನ ವಿಶ್ವಸನೀಯತೆಯ ಬಗ್ಗೆ , ಅವರಿಬ್ಬರ ಸಂಬಂಧದ ಬಗ್ಗೆ 
ಸೂಚ್ಯವಾಗಿ ಆಡಿ, ಸಂಶಯ ಹುಟ್ಟಿಸಿ, ಮಜಲುಮಜಲಾಗಿ ಅಥೆಲ್ಲೊ ನ ಎದೆಗೆ ವಿಷ 
ತುಂಬುತ್ತಾನೆ. ಅಥೆಲ್ಲೊ ಘನವಂತ, ಆದರೆ ಅವನದು ಹಸಿಯೆದೆ. ಸತ್ಯಾಸತ್ಯತೆಯನ್ನು 
ಪರೀಕ್ಷಿಸದೆ ಚಾಡಿಮಾತನ್ನು ನಂಬಿ, ಉಬ್ಬಸಬಟ್ಟು , ಹುಚ್ಚಾಗುವುದು ಅವನ ದೌರ್ಬಲ್ಯ . 
ಆ ದಿನ ಇಯಾಗೊ ಅವನಿಂದ ಬೀಳ್ಕೊಳ್ಳುವಾಗ ದೇವರಂತಿದ್ದ ಆ ಮನುಷ್ಯ ದೆವ್ವವಾಗಿ 
ದ್ದಾನೆ. ಸಂಶಯ ಪಿಶಾಚ, ಮತ್ಸರ ಪಿಶಾಚಗಳು ಅವನನ್ನು ಹಿಡಿದು ಕೆರಳಿಸಿ ಕುಣಿಸುತ್ತಿವೆ. 

ದಣಿಗೆ ತನ್ನ ಮಾತನ್ನು ನಂಬಿಸಿತೋರಿಸಲು ಇಯಾಗೊಗೆ ಏನಾದರೂ ಸುಳ್ಳು ಸಾಕ್ಷಿ 
ಪ್ರಮಾಣಗಳನ್ನು ಸೃಷ್ಟಿಸುವ ಅಗತ್ಯವಿದೆ. ಅವನ ಕಣ್ಣು ಡೆಸ್ಥೆ ಮೊನಳ ಕೈ ಚೌಕದ ಮೇಲೆ. 
ಅದು ಅಥೆಲ್ಲೊ ಹೆಂಡತಿಗೆ ಕೊಟ್ಟಿದ್ದ ಮೊದಲ ಉಡುಗೊರೆ, ಪ್ರೇಮದ ಅಭಿಜ್ಞಾನ. 
ಇಮಿಲಿಯಾ ಡೆಸ್ಕ್ ಮೋನಳ ನೆಚ್ಚಿನ ಆಳು. ಅವಳು ಇಯಾಗೊನ ಹೆಂಡತಿ ; ಇಯಾಗೋ ಆ 
ಚೌಕವನ್ನು ಹೇಗಾದರೂ ಸಂಪಾದಿಸಿ ತನಗೆ ತಂದುಕೊಡುವಂತೆ ಹೆಂಡತಿಯನ್ನು ಕಾಡಿ 
ದ್ದಾನೆ. ಇದೇ ಹೊತ್ತಿಗೊಮ್ಮೆ ಡೆಸ್ಕ್ ಮೋನಗಂಡನನ್ನು ನೋಡಬ೦ದಾಗ ಆ ಚೌಕ ಕೆಳ 
ಬಿದ್ದು ಅಕಸ್ಮಾತ್ತಾಗಿ ಇಮಿಲಿಯಾಳಿಗೆ ಸಿಗುತ್ತದೆ. ಆಗ ಅಲ್ಲಿಗೆ ಬಂದ ಇಯಾಗೊ ಅದನ್ನು 
ಹಾರಿಸಿ, ಯಾರಿಗೂ ಅದರ ವಿಷಯ ಬಾಯಿಬಿಡಕೂಡದೆಂದು ವಿಧಿಸಿ ಹೋಗುತ್ತಾನೆ. 
- ಇಯಾಗೊನ ಕೈಯಲ್ಲಿ ಆ ಕೈಚೌಕ ಮಾರಣಾಸ್ತ್ರವಾಗುತ್ತದೆ. ಅವನು ಅದನ್ನು 
ಕ್ಯಾಷಿಯೊನಕೋಣೆಯಲ್ಲಿ ಎಸೆಯುವುದೆಂದು ನಿಶ್ಚಯಿಸಿ, ಆ ಮೊದಲೇ ತಾನು ಅದನ್ನು 
ಅವನ ಬಳಿ ನೋಡಿದುದಾಗಿ ಅಥಿಗೆ ವರದಿ ಮಾಡಿ ಅವನೊಳಗಿನ ಭೂತವನ್ನು ಬಡಿ 
ದೆಬ್ಬಿಸುತ್ತಾನೆ. ಅಥೆಲ್ಲೊ ಡೆಸ್ಟೆಮೋನಳನ್ನು ಕೈ ಚೌಕದ ಬಗ್ಗೆ ವಿಚಾರಿಸಿ ಅದು ಮಂತ್ರ 
ಖಚಿತವೆಂದು, ಕಳೆದಿದ್ದರೆ ಕೊಟ್ಟ ವನ ಪ್ರೀತಿಯ ಕಳೆದು ಹೋಗುವುದೆಂದು ಭಯಾ 
ನಕವಾಗಿ ನುಡಿದು ಅದನ್ನು ತರಹೇಳಿದಾಗ, ಪಾಪ, ಅವಳು ಅಸಹಾಯಳು. ಕಳೆದಿದೆ 
ಯೆಂದು ಗೊತ್ತಿದ್ದೂ ಇದೆಯೆಂದು ಸುಳ್ಳಾಡುತ್ತಾಳೆ. ಅಥೆಲ್ಲೊ ಒತ್ತಾಯ ಮಾಡಿದಾಗ 
ಚೌಕದ ವಿಷಯವನ್ನು ಮರೆಸಲು ಕ್ಯಾಷಿಯೊನ ಕ್ಷಮಾದಾನದ ಮಾತೆತ್ತಿ ಅಥೆಲ್ಲೋ ನನ್ನು 
ಇದ್ದಿದ್ರೂ ರೊಚ್ಚಿಗೆಬ್ಬಿಸುತ್ತಾಳೆ. 


332 


ವಿ ಅಥೆಲ್ಲೊ 
ತಂತ್ರಕ್ಕೆ ತಂತ್ರ ಕೂಡಿಸಿ ಕೇಡಿನ ಕಟ್ಟಡವನ್ನೆ ತರಿಸಿ ಅದಕ್ಕೆ ರಕ್ತ ಕಳಶ ಹೊದಿಸುವ 
ವರೆಗೆ ಇಯಾಗೊನ ತೃಷೆ ಆರದು. ಬಿಯಾಂಕ ಕ್ಯಾಷಿಯೊ ಇಟ್ಟ ಹೆಣ್ಣು . ಅವನು 
ಅವಳನ್ನು ಕುರಿತು ಲಾಘವವಾಗಿ ಮಾತಾಡುವಂತೆ ಪ್ರಚೋದಿಸಿ , ಆ ಮಾತು ಡೆಸ್ಕ್ 
ಮೊನಳ ಬಗ್ಗೆ ಆಡಿದ್ದೆಂಬಂತೆ ಅಥೆಲ್ಲೊ ನನ್ನು ನಂಬಿಸುತ್ತಾನೆ, ಇಯಾಗೊ , ಅವನ 
ಕಪಟದಿಂದಾಗಿ ಡೆಸ್ಟೆಮೋನಳ ಚೌಕಕ್ಯಾಷಿಯೊನಕೈಗೆ ಬಂದಿದೆ. ಅದು ಯಾರದೆಂದು 
ಅವನು ಕಾಣ; ಬಿಯಾಂಕಳಿಗೆ ಕೊಟ್ಟು ಅದರ ಕಸೂತಿಯನ್ನು ನಕಲು ಮಾಡಿಕೊಡೆನ್ನು 
ತ್ತಾನೆ. ಅವಳು ಅದು ಯಾವ ಸವತಿಯದೋ ಎಂದು ಕೇಳಿ ಮುಖಕ್ಕೆಸೆದು ಹೋಗು 
ತಾಳೆ. ಇಯಾಗೊ ಆ ದೃಶ್ಯವನ್ನು ಅಥೆಲೋಗೆತೋರಿಸಿ, ಡೆಸ್ಥೆ ಮೋನಳ ಉಡುಗೊರೆ. 
ಕ್ಯಾಷಿಯೊಗೆ ಬೀದಿನೆಣ್ಣಿಗೆಕೊಡುವಷ್ಟು ಅಗ್ಗವಾಯಿತೆಂದು ಬಣ್ಣ ಕಟ್ಟುತ್ತಾನೆ! 
- ಈ ಎಲ್ಲ ಪ್ರಮಾಣಗಳಿಂದ ಅಥೆನ ಮನೋರೋಗ ಉಲ್ಬಣಕ್ಕೇರಿ ಒಮ್ಮೆ 
ಅವನಿಗೆ ಸನ್ನಿ ಯ ಬಡಿಯುತ್ತದೆ. ಹೃದಯ ಕಲ್ಲಾಗುತ್ತದೆ. ಸೇಡಿಗೆ ಹಾತೊರೆದು 
ಡೆಸ್ಥೆ ಮೋನಳನ್ನು ಕೊಲ್ಲಲು ನಿರ್ಧರಿಸುತ್ತಾನೆ. ವಿಧಾನ ? ಇಯಾಗೊನೇ ಅದನ್ನೂ ಸೂಚಿ 
ಸುತ್ತಾನೆ. ಅವಳು, ಹಾಸಿಗೆಯನ್ನು ಹಾಳುಗೆಡಸಿದವಳಲ್ಲವೆ ? ಅಲ್ಲೇ ಅವಳ ಕೊಲೆ 
ಯಾದರೆ ಅದಕ್ಕೊಂದು ಔಚಿತ್ಯ ಬರುತ್ತದೆ. ಅಥೆಲ್ಲೊ ಒಪ್ಪುತ್ತಾನೆ. ಇನ್ನು ಕ್ಯಾಷಿಯೊ . 
ಅವನ ಗತಿಯೂ ಇತ್ಯರ್ಥವಾಗಿ ಇಯಾಗೊನೇ ಅವನನ್ನು ಕೊಲ್ಲುವುದೆಂದು ಮಾತಾಗಿದೆ. 

ಈ ನಡುವೆರೊಡೆರಿಗೊ ಇಯಾಗೊಗೆತುತ್ತಿನ ಕಲ್ಲಾಗಿದ್ದಾನೆ. ಡೆಸೆನಳನ್ನು 
ಗೆಲ್ಲುವ ಅವನ ಬಯಕೆ ಈಡೇರಿಲ್ಲ. ಅವಳಿಗೆ ಕೊಡುವ ನೆಪ ಹೂಡಿ ಇಯಾಗೊ ಅವನಿಂದ 
ಒಂದರ ಮೇಲೊಂದರಂತೆ ಒಡವೆಯ ಉಡುಗೊರೆಗಳನ್ನು ಹಿರಿದು ಅವನನ್ನು ಬರಿದು 
ಮಾಡಿದ್ದಾನೆ. ತಾಳಿ ತಾಳಿ ಬೇಸತ್ತ ರೊಡ್ರಿಗೊ ತಾನೇ ಖುದ್ದಾಗಿ ಹೋಗಿ ಡೆಸ್ಥೆಮೋನ 
ಳೊಡನೆ ಮಾತಾಡಿ ಬರಲು ಹವಣಿಸುತ್ತಿದ್ದಾನೆ. ಹಾಗೆ ಮಾಡಿದ್ದಾದರೆ ಇಯಾಗೊನ 
ಕಪಟ ಬಯಲಾಗದೆ ಇರದು. ಈ ಅನಾಹುತದಿಂದ ಪಾರಾಗಲು ಇಯಾಗೊ ಒ೦ದೇ 
ಏಟಿಗೆ ಕ್ಯಾಷಿಯೊ ರೊಡ್ರಿಗೊರಿಬ್ಬರನ್ನೂ ಮುಗಿಸಿ ದಾರಿ ತೆರವುಮಾಡಿಕೊಳ್ಳುವ ಒಂದು 
ತಂತ್ರ ಹೂಡುತ್ತಾನೆ. ಒಂದು ಕತ್ತಲ ರಾತ್ರಿ ಇಯಾಗೊ ಮತ್ತು ರೊಡೆರಿಗೊ ಕ್ಯಾಷಿಯೊ 
ನನ್ನು ಅಡ್ಡಗಟ್ಟಿ ಮೇಲೆಬೀಳುತ್ತಾರೆ. ಹಂಚಿಕೆಯಂತೆ ರೆಡೆರಿಗೊ ಕ್ಯಾಷಿಯೊನನ್ನು 
ತಿವಿಯುತ್ತಾನೆ. ಆದರೆ ಕ್ಯಾಷಿಯೊ ತೊಟ್ಟಿದ್ದು ಉಕ್ಕಿನ ಕವಚ; ಗುರಿ ಸರಿಯುತ್ತದೆ. 
ತಕ್ಷಣ ಕ್ಯಾಷಿಯೊ ಎಚ್ಚರಗೊಂಡು ರೊಡೆರಿಗೊನನ್ನು ಎದುರಿಸಿ ಗಾಯಗೊಳಿಸುತ್ತಾನೆ. 
ತಂತ್ರ ತಪ್ಪುವ ಮೊದಲೇ ಇಯಾಗೊ ಕ್ಯಾಷಿಯೊನನ್ನು ಹಿಂದಿನಿಂದ ಇರಿದು ಕತ್ತಲಲ್ಲಿ 
ಮರೆಯಾಗುತ್ತಾನೆ. ಮತ್ತೆ ಅವನು ಕಾಣಿಸಿಕೊಳ್ಳುವುದು ಸಿಪಾಯಿಗಳು ಬಂದ ನಂತರವೆ , 
ಅದೇ ಆಗ ಅಲ್ಲಿ ಬಂದವನಂತೆ ! ಕ್ಯಾಷಿಯೊ ಸತ್ತಿರುವನೆಂದು ನಂಬಿ ಅವನನ್ನು ಕೊಂದವನ 
ಮೇಲೆಸೇಡು ತೀರಿಸಿಕೊಳ್ಳುವವನಂತೆ ನಟಿಸಿ , ಹತ್ತಿರ ಗಾಯಗೊಂಡು ನರಳುತ್ತ ಬಿದ್ದಿದ್ದ 
ರೊಡೆರಿಗೊನನ್ನು ಅವನು ಯಾವನೋ ಧೂರ್ತನೆಂಬಂತೆ ಕೊಲ್ಲುತ್ತಾನೆ. 

- ಅತ್ತ ಡೆಸ್ಕ್ ಮೋನಶಯ್ಯಾಗೃಹದಲ್ಲಿ ಮಲಗಿ ನಿದ್ರಿಸುತ್ತಿದ್ದಾಳೆ. ಅಥೆಲ್ಲೊ ಕೊಲೆಗೆ 
ಸಿದ್ಧನಾಗಿ ಬರುತ್ತಾನೆ. ಆದರೆ ಆ ಚೆಲುವಿನ ಸಿರಿಯನ್ನು ಕಂಡೊಡನೆಯೇ ಅವನ ಪ್ರೇಮ 
ಉಕ್ಕಿ ಹುಚ್ಚು ಹೊಳೆಯಾಗಿ ಹರಿಯುತ್ತದೆ. ಮನಸ್ಸು ಇತ್ಯ ಪ್ರೀತಿ, ಅತ್ತ ದ್ವೇಷಗಳ 


_ 333 


ನಿಒ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ನಡುವೆ ಹೊಯಾಡುತ್ತದೆ. ಅತಿಯಾಗಿ, ಅಷ್ಟೇ ಅವಿವೇಕದಿಂದ ಪ್ರೀತಿಸಿದವನು ಅವನು. 
ಕೊಲ್ಲಬ೦ದವನು ಚುಂಬಿಸುತ್ತಾನೆ, ಮತ್ತೆ ಮತ್ತೆ ಚುಂಬಿಸುತ್ತಾನೆ. ಡೆಸ್ಥೆಮೋನಳಿಗೆ 
ಎಚ್ಚರವಾಗುತ್ತದೆ. ಅಥೆಲ್ಲೊ ಅವಳನ್ನು ಹಾದರಗಿತ್ತಿಯೆಂದು ದೂರಿ ಸಾಯುವ ಮುನ್ನ 
ತನ್ನೊಪ್ಪಿಕೊಳ್ಳೆ ನ್ನು ತಾನೆ. ಆ ಮುಗ್ಗೆ ಯಾವ ಪಾಪ ಮಾಡಿದ್ದಳೆಂದು ತಪ್ಪೋಪ್ಪಬೇಕು? 
ಕೊನೆಯ ಪ್ರಾರ್ಥನೆಗೂ ಅವಕಾಶ ಕೊಡದೆ ಅಥೆಲ್ಲೊ ಅವಳ ಕತ್ತು ಹಿಸುಕುತ್ತಾನೆ. 

ಅದೇ ಹೊತ್ತಿಗೆ ಇಮಿಲಿಯಾ ಹೊರಗೆ ನಡೆದ ದುರಂತದ ಸುದ್ದಿ ತಿಳಿಸಲು ಅಲ್ಲಿಗೆ 
ಓಡಿ ಬರುತ್ತಾಳೆ. ಮರಣೋನ್ಮುಖಳಾದ ಡೆಸ್ಥೆಮೊನ ತನ್ನ ತಪ್ಪು ಕೊಲೆಯಾಗಿದೆಯೆಂದು 
ಗೊರಗೊರಿಸುತ್ತಿದ್ದಾಳೆ. ಇಮಿಲಿಯಾ ಗಾಬರಿಗೊಂಡು ಆ ದುಷ್ಕ ತ್ಯಕ್ಕೆ ಕಾರಣರಾರೆಂದು 
ವಿಚಾರಿಸಿದಾಗ ಡೆಸ್ಕ್ ಮೋನಕೊಡುವ ಉತ್ತರ ' ನಾನೇ ! ನಾನೇ !”. ಅವಳು ದೇವರ 
ಮಗಳು, ಸಲ್ಲದ ಪಾಪ ಹೊರಿಸಿ ತನ್ನ ಕೊಲೆಗೈದ ಗಂಡನ ಮೇಲೆ ಇನ್ನೂ ಪ್ರೀತಿಯೇ ! 
ಇಮಿಲಿಯಾ ಕೂಗಿಕೊಳ್ಳು ತ್ತಾಳೆ. ಅಧಿಕಾರಿಗಳು, ಅವರೊಡನೆ ಇಯಾಗೊ ಬರುತ್ತಾರೆ. 

- ಅಥೆಲ್ಲೊ ಕೊಲೆಗಾರ ತಾನೇ ಎಂದು ತನ್ನೊಪ್ಪಿ, ಕೊಲೆಗೆ ಡೆಸ್ಥೆಮೋನಳ ಹಾದರ 
ಕಾರಣ, ಹಾದರಕ್ಕೆ ಕೈ ಚೌಕವೇ ಪ್ರಮಾಣ ಎ೦ದಾಗ ಗುಟ್ಟು ಹೊರಬೀಳುತ್ತದೆ. ಆ 
ಚೌಕ ಇಯಾಗೊಗೆ ಹೋಗಿದ್ದು ದು ಇಮಿಲಿಯಾಳ ಕೈಯಿಂದಲೇ . ಅವಳಿಗೆ ಗಂಡನ 
ಕಿಡಿಗೇಡಿತನದ ಅರಿವಾಗುತ್ತದೆ. ಗಂಡನನ್ನು ಲೆಕ್ಕಿಸದೆ, ಅವನ ಬೆದರಿಕೆಗೆ ಸೊಪ್ಪು 
ಹಾಕದೆ ಸತ್ಯ ಹೇಳುತ್ತಾಳೆ. ಇಯಾಗೊ ಅವಳ ಬಾಯಿ ಮುಚ್ಚಿಸಲು ಸಾಧ್ಯವಾಗದೆ 
ಅವಳನ್ನು ಕೊಂದು ಓಡಿಹೋಗುತ್ತಾನೆ. ಇಮಿಲಿಯಾ ನೆಚ್ಚಿನ ಜೀವ, ಯಜಮಾನಿಯ 
ದುರಂತಕ್ಕೆ ತಪಿಸುತ್ತ ಅವಳ ಶವದ ಬಳಿ ಸಾವಿನಲ್ಲ ಆಳಾಗಿ ಪ್ರಾಣ ಬಿಡುತ್ತಾಳೆ. 
- ಈಗ ಅಥೆಲ್ಲೊಗೆ ಆವಿಷ್ಕಾರವಾಗಿದೆ. ಅವನ ಪಶ್ಚಾತ್ತಾಪ ಎಲ್ಲೆ ಕಾಣದು. 
ತನ್ನ ದೇಹಾತ್ಮಗಳನ್ನು ಪಿಶಾಚಕ್ಕೆ ಮಾರಿಕೊಂಡು, ಪತಿವ್ರತೆಯ ಮೇಲೆ ಪಾಪ ಹೊರಿಸಿ 
ಕೊಂದುದಕ್ಕೆ ವಿಷಾದಪಡುತ್ತ ಆತ್ಮಹತ್ಯೆ ಮಾಡಿಕೊಳ್ಳು ತ್ತಾನೆ. ಸತ್ತ ಡೆಸ್ಥೆಮೋನಳನ್ನು 
ಚುಂಬಿಸುತ್ತ , ಅವಳ ಶವದ ಮೇಲೆ ಬಿದ್ದು ಪ್ರಾಣ ಬಿಡುತ್ತಾನೆ. 
- ಇಯಾಗೊ ಸಿಕ್ಕು ಬೀಳುತ್ತಾನೆ. ಈಗ ಅಥೆಲ್ಲೊ ಪದವಿಗೇರಿದ ಕ್ಯಾಷಿಯೊ ಆ 
ಘಾತಕನನ್ನು ಹಿಂಸಾತ್ಮಕ ಮರಣಕ್ಕೆ ಗುರಿಮಾಡುತ್ತಾನೆ. 


18. ಮೆಷರ್ ಫರ್ ಮೆಷರ್‌ 
ರಚನೆ : 1603 -4, ಮೊದಲ ಪ್ರಕಟನೆ : 1623 , 
ಆಕರ : ಅಥೆಲ್ಲೊ ' ದಂತೆ ಇದಕ್ಕೂ ಚಿ೦ತೀಯೊನ' ಎಕತೊಮೀತಿ' ಯ ಒ೦ದು ಕಥೆ ಆಕರ , 
ಜಾಜರ್ಿ ವೆಟ್ ಸ್ಟನ್‌ನ'ಪ್ರೊಮೋಸ್ ಅಂಡ್ ಕ್ಯಾಸಂದ್ರ ' ಎಂಬ ನಾಟಕದ ಮುಖಾಂತರ . 

ಕಥೆ : ಶೀಲದ ಮಹತ್ವವೆಷ್ಟು ? ಕಾಯಿದೆಯಿಂದ ಅದರ ಪುನಃಸಂಸ್ಥಾಪನೆ 
ಸಮಾಜದಲ್ಲಿ ಸಾಧುವೆ ? ಸಾಧ್ಯವೆ ? - ಇವು ನಾಟಕದಲ್ಲಿ ಚರ್ಚಿತವಾದ ವಿಷಯಗಳು. 
*ಟ್ರಾಯ್ಲ ಸ್ ,' ' ಆಲ್ಸ್ ವೆಲ್ ' ಗಳಂತೆ ಇಲ್ಲಿಯೂ ಕವಿಯ ಉದ್ದೇಶ, ತತ್ವದೃಷ್ಟಿಗಳು 
ಸ್ಪಷ್ಟವಾಗಿರದೆ ನಾಟಕ ಸಮಸ್ಯಾತ್ಮಕವಾಗಿದೆ. ಆ ಎರಡರಂತೆ ಇದನ್ನೂ ' ಕಪ್ಪು ' ' ಕಹಿ ' 


334 


ಮೆಷರ್ ಫರ್ ಮೆಷರ್ ನೀ 
ಎಂದೆಲ್ಲ ಕರೆಯುವುದು ವಾಡಿಕೆ. ಕವಿಯ ಉಚ್ಛಾಯಕಾಲದಲ್ಲಿ ರಚಿತವಾಗಿದ್ದು 
ನಾಟಕದ ಭಾಷೆ, ಕಾವ್ಯ , ರಚನೆ, ಪಾತ್ರ ಪೋಷಣೆಗಳು ಶ್ರೇಷ್ಠವಾಗಿವೆ. 

ವಿನ್ಸೆಂಷಿಯೊ ವಿಯೆನ್ನಾದ ದೊರೆ, ಆತ ಸ್ವಭಾವದಿಂದ ಸಹೃದಯಿ , ದಯಾಮಯಿ . 
ಅವನು ಕಾಯಿದೆಗಳನ್ನು ಕಟ್ಟುನಿಟ್ಟಾಗಿ ಚಲಾಯಿಸಲಾರದೆ ಹೋದ ಕಾರಣ, ಜನರಲ್ಲಿ 
ರಾಜಕೀಯ ಅರಾಜಕತೆ , ನೈತಿಕ ಸ್ವಚ್ಛೆಗಳು ತಾಂಡವವಾಡುತ್ತಿವೆ. ಈ ದುಸ್ಥಿತಿಗೆ ತನ್ನ 
ಸಡಿಲತೆಯೇ ಕಾರಣವೆಂದು ಅರಿತ ದೊರೆ ಆಡಳಿತದಲ್ಲಿ ಬಿಗಿ ಬರಬೇಕಾದರೆ ರಾಜ್ಯಸೂತ್ರ 
ವನ್ನು ಕೆಲ ಕಾಲ ಬೇರಾರಿಗಾದರೂ ವಹಿಸುವುದು ವಾಸಿಯೆಂದು ನಿರ್ಧರಿಸುತ್ತಾನೆ. 

ವಿಯೆನ್ನಾ ದ ಏಂಜಲೋ ಎ೦ಬ ಹಿರಿಯ ಅಧಿಕಾರಿ ತಾನು ಬಲು ನಿರ್ದಾಕ್ಷಿಣ್ಯದ 
ವ್ಯಕ್ತಿಯೆಂದುತೋರಿಸಿಕೊಂಡಿದ್ದಾನೆ. ಅವನು ದೊಡ್ಡ ವಿರಾಗಿ ; ಇಂದ್ರಿಯ ಚಾಂಚಲ್ಯ 
ಚಾಪಲ್ಯಗಳ ಮುಳ್ಳು ಅವನನ್ನು ಕುಟುಕದು ; ನಿರಾಹಾರ , ಅಧ್ಯಯನ, ತತ್ವಜ್ಞಾನ 
ಗಳಲ್ಲಿ ತೊಡಗಿ ಆ ಮುಳ್ಳಿನ ಮೊನೆಯನ್ನು ಮುರಿದು ಮೊ೦ಡುಮಾಡಿದ್ದಾನೆಂದು ಎಲ್ಲೆಲ್ಲ 
ಪ್ರತೀತಿ. ತನ್ನ ಸ್ಥಾನದಲ್ಲಿ ನಿಂತು ನೈತಿಕ ಸುಧಾರಣೆಗಳನ್ನು ಜಾರಿಗೆ ತರಲು ಅವನಿಗಿಂತ 
ಅರ್ಹರಾದವರೇ ಇಲ್ಲವೆಂದು ದೊರೆಯ ನಂಬಿಕೆ. ಅವನಿಗೆ ಆಡಳಿತ ವಹಿಸುತ್ತಾನೆ; 
ಸಹಾಯಕ್ಕೆ ಎಸ್ಕಲಸ್ ಎಂಬ ಇನ್ನೊಬ್ಬ ಅಧಿಕಾರಿಯನ್ನು ನೇಮಿಸುತ್ತಾನೆ. ಏಂಜಲೋನ 
ಆಳಿಕೆ ಹೇಗೆ ನಡೆವುದೆಂದು ನೋಡಲು ದೊರೆ ತಾನು ದೂರದ ಪೋಲಂಡಿಗೆ ಹೋದಂತೆ 
ಘೋಷಿಸಿ, ರಾಜ್ಯದಲ್ಲೇ ಪಾದ್ರಿಯ ವೇಷ ತೊಟ್ಟು ತಲೆ ಮರೆಸಿಕೊಂಡಿರುತ್ತಾನೆ. 

ವಿಯೆನ್ನಾ ದ ಒಂದು ಹಳೆಯ ಕಾಯಿದೆಯ ಪ್ರಕಾರ ವ್ಯಭಿಚಾರಘೋರಅಪರಾಧ ; 
ಅದಕ್ಕೆ ಮರಣದಂಡನೆಯೇ ಯೋಗ್ಯ ಶಿಕ್ಷೆ , ಏಂಜಲೋ ಅಧಿಕಾರ ವಹಿಸಿಕೊಂಡೊಡನೆಯೇ 
ಅದನ್ನು ಮತ್ತೆ ಜಾರಿಗೆ ತರುತ್ತಾನೆ. ಅದರ ಕತ್ತಿಪೆಟ್ಟಿಗೆ ಮೊದಲ ಬಲಿಯಾಗುವವನು 
ಕ್ಲಾಡಿಯೊ ಎಂಬ ಯುವಕ. ಕ್ಲಾಡಿಯೋ ಮತ್ತು ಜೂಲಿಯೆಟ್ ಎಂಬ ಯುವತಿ ಪರಸ್ಪರ 
ಪ್ರೀತಿಸಿದ್ದಾರೆ. ಮದುವೆಯಾಗುವುದಾಗಿ ಮಾತಾಗಿದೆ . ಆದರೆ ಬಳುವಳಿಗೆ ಸಂಬಂಧಿಸಿದ 
ಯಾವದೋ ಒಂದು ಅಡ್ಡಿ ಅವರಿಗೆ ಕಾಲೊಡಕಾಗಿ ಇನ್ನೂ ಮುಹೂರ್ತ ಕೂಡಿಬಂದಿಲ್ಲ. 
ಅದಕ್ಕೆ ಮುಂಚೆಯೇ ಜೂಲಿಯೆಟ್ ಬಸಿರಾಗಿದ್ದಾಳೆ. ಕ್ಲಾಡಿಯೊನನ್ನು ವ್ಯಭಿಚಾರದ 
ಅಪರಾಧಕ್ಕೆ ನಿದರ್ಶನವನ್ನಾಗಿ ಮಾಡಿತೋರಿಸುವ ಉತ್ಸಾಹ ಏಂಜಲೋನದು . ಮರಣ - 
ದಂಡನೆ ಸಾರಿ , ಅದಕ್ಕೆ ಪೀಠಿಕೆಯಾಗಿ ಊರ ಬೀದಿಗಳಲ್ಲಿ ಅವನ ಮೆರವಣಿಗೆ ಹೊರಡಿಸಿ 
ಅವಮಾನ ಪಡಿಸಿ ಸೆರೆಗೆ ತಳ್ಳಿ ಸುತ್ತಾನೆ. 

ಇಸಬೆಲಾ ಕ್ಲಾಡಿಯೊನ ತಂಗಿ . ಅವಳು ಸುಂದರಿ, ಸುಶೀಲೆ. ಜೀವನದಲ್ಲಿ ವಿರಕ್ಕಿ 
ಹುಟ್ಟಿ ಕ್ರೈಸ್ತ ಮಠಸೇರಿ ಅದೇ ದಿನ ಸನ್ಯಾಸದೀಕ್ಷೆ ಪಡೆಯುವವಳಿದ್ದಾಳೆ. ತನ್ನ ಪರ 
ವಾಗಿ ಅವಳು ಏಂಜಲೋಗೆ ಪ್ರಾರ್ಥನೆ ಸಲ್ಲಿಸಿದರೆ ಜೀವದಾನ ದೊರೆಯಬಹುದೆಂದು 
ಕ್ಲಾಡಿಯೊಗೆ ಅನಿಸುತ್ತದೆ. ಲೂಷಿಯೋ ಎ೦ಬ ಗೆಳೆಯನ ಮುಖಾಂತರ ಇಸಬೆಲಾಳಿಗೆ 
ತನ್ನ ಮನಸ್ಸು ತಿಳಿಸುತ್ತಾನೆ. ಇಸಬೆಲಾ ಒಪ್ಪಿ ಏಂಜಲೋನನ್ನು ಕಂಡು ಅಣ್ಣನ ಪರವಾಗಿ 
ಕ್ಷಮಾಯಾಚನೆ ಮಾಡುತ್ತಾಳೆ. ಆದರೆ ಮೊದಲ ಭೇಟಿಯಲ್ಲಿ ಅಷ್ಟಾಗಿ ಪ್ರಯೋಜನ 
ದೊರೆಯದು. ಅಲ್ಲಿಯವರೆಗೆ ಸಚ್ಚರಿತನಾಗಿದ್ದು ದೈನಂದಿನ ವ್ಯವಹಾರದಲ್ಲಿ ಆ ಗುಣವನ್ನೆ 
ಅತಿರೇಕಕ್ಕೆ ಒಯ್ದಿದ್ದ ಏಂಜಲೋನನ್ನು ಇಸಬೆಲಾಳಸ್ತ್ರೀತ್ವ, ಸೌಂದರೆಗಳು ಕೆಣಕುತ್ತವೆ . 

335 


ಇಸಬೆಲಾ ಅಣ್ಣನ ಪ್ರಾಣ ಉಳಿಸೆಂದು ವಿಂಜಿಗೆ ಮೊರೆಯಿಟ್ಟಿದ್ದಾಳೆ. 
ಎರಡನೆ ಭೇಟಿಯ ಹೊತ್ತಿಗೆ ಅವನು ಪೂರ್ಣ ವಿವಶನಾಗಿದ್ದಾನೆ, ಕಾನು ಅವನನ್ನು ಕೈ 
ಗೊಂಬೆ ಮಾಡಿ ಕುಣಿಸಿದೆ. ತನ್ನ ಬಯಕೆಗೆ ಮಣಿಯಲು ಒಪ್ಪಿದರೆ ಮಾತ್ರ ಕ್ಲಾಡಿಯೊಗೆ 
ಕ್ಷಮೆಯನ್ನು ತ್ತಾನೆ. ಅವನ ತಕ್ಕಡಿಯಲ್ಲಿ ಅಣ್ಣನ ಪ್ರಾಣಕ್ಕೆ ತಂಗಿಯ ಶೀಲ ಸರಿಬೆಲೆ . 
ಅವಳು ಒಪ್ಪಳೋ ಕ್ಲಾಡಿಯೊಗೆ ಮರಣ ಖಂಡಿತ. 

. ಇಸಬೆಲಾ ಹೆದರಿ ಹಿಮ್ಮೆಟ್ಟು ತಾಳೆ. ಹೋಗಿ ಸೆರೆಯಲ್ಲಿರುವ ಅಣ್ಣನನ್ನು ಕಂಡು 
ಏಂಜಲೋನ ಅಮಾನುಷ ಷರತ್ತನ್ನು ತಿಳಿಸುತ್ತಾಳೆ. ಮೊದಮೊದಲು ಕ್ಲಾಡಿಯೊಗೂ 
ಜುಗುಪ್ಪೆ : ತಂಗಿಯ ಶೀಲಸ್ವಭಾವವನ್ನು ಕೊಂಡಾಡುತ್ತಾನೆ. ಆದರೆ ಮರುಗಳಿಗೆ ತನಗೆ 
ಕಾದಿರುವ ಶಿಕ್ಷೆಯನ್ನು ನೆನಸಿಕೊಂಡಾಗ, ಗಲ್ಲುಮರದ ಭೀಕರ ದೃಶ್ಯ ಕಣ್ಣಿಗೆ ಕಟ್ಟಿ ಭಯ 
ಹುಟ್ಟುತ್ತದೆ. ಆ ಒತ್ತರದಲ್ಲಿ ಅಣ್ಣನೇ ತಂಗಿಗೆ ವ್ಯಭಿಚಾರದ ಸಾಪ ಕೃತ್ಯವೆಂದು ನೀತಿ 
ಬೋಧೆಮಾಡುತ್ತಾನೆ; ಏಂಜಲೋನನ್ನು ತೃಪ್ತಿ ಪಡಿಸಿ ತನ್ನ ಪ್ರಾಣ ಉಳಿಸೆಂದು ಗೋಗರೆ 
ಯುತ್ತಾನೆ. ಇಸಬೆಲಾ ಅಣ್ಣನ ಹೇಡಿತನಕ್ಕೆ ಛೀಮಾರಿ ಹಾಕುತ್ತಾಳೆ. 


336 


ಎ ಮೆಷರ್ ಫರ್ ಮೆಷರ್ ಎ 
ಇದೇ ಹೊತ್ತಿಗೆ ಧರ್ಮೋಪದೇಶದ ನೆಪದಲ್ಲಿ ಸೆರೆಮನೆಗೆ ಬಂದ ಪಾದ್ರಿಯ ವೇಷದ 
ದೊರೆ ವಿನ್ಸೆಂಷಿಯೊ ಅಣ್ಣ ತಂಗಿಯರ ಸಂವಾದವನ್ನು ಕದ್ದು ಕೇಳುತ್ತಾನೆ. ಏಂಜಲೋನ 
ಪರೀಕ್ಷೆಗೆ ಹೊರಟ ಅವನಿಗೆ ತನ್ನದೇ ಬೇರೆ ಯೋಜನೆಯಿದೆ. ಶೀಲವನ್ನು ಮಾರಿಕೊಳ್ಳ 
ದೆಯೂ ಕ್ಲಾಡಿಯೊನನ್ನು ಬದುಕಿಸುವುದು ಸಾಧ್ಯವೆಂದು ಇಸಬೆಲಾಳಿಗೆಸೂಚಿಸುತ್ತಾನೆ. 

ವಿಯೆನ್ನಾ ದಲ್ಲಿ ಮರಿಯಾನಾ ಎಂಬ ಹುಡುಗಿಯಿದ್ದಾಳೆ. ಹಿಂದೊಮ್ಮೆ ಏಂಜಲೊ 
ನೊಂದಿಗೆ ಅವಳ ಮದುವೆ ನಿಶ್ಚಿತವಾಗಿತ್ತು . ಆದರೆ ದುರದೃಷ್ಟವಶಾತ್ ಬಳುವಳಿಯೊಡನೆ 
ಬರುತ್ತಿದ್ದ ಅವಳ ಅಣ್ಣ ನೀರುಪಾಲಾದ. ಬಳುವಳಿ ಸಿಗಲಿಲ್ಲವೆಂಬ ಕ್ಷುಲ್ಲಕ ಕಾರಣಕ್ಕಾಗಿ 
ಏಂಜಲೋ ಅವಳನ್ನು ಮದುವೆಯಾಗದೆ ಕೈ ಬಿಟ್ಟದ್ದಷ್ಟೇ ಅಲ್ಲದೆ ದುಶೀಲೆಯೆಂದು ದೂರಿ 
ಅವಳ ನಡತೆಗೆ ಮಸಿ ಬಳಿದಿದ್ದ. ಅಂದಿನಿಂದ ಮರಿಯಾನಾ ದುಃಖವುಣ್ಣುತ್ತಿದ್ದಾಳೆ ( ಪುಟ 
181 ) . ಈಗ ಇಸಬೆಲಾ ಏಂಜಲೋನಕರೆಗೆ ಒಪ್ಪಿದಂತೆ ಮಾಡಿ , ತನ್ನ ಬದಲು ಮರಿಯಾನಾ 
ಳನ್ನು ಅವನೊಡನೆ ಕತ್ತಲ ರಾತ್ರಿಯಲ್ಲಿ ಗುರುತು ಹತ್ತದಂತೆ ನೆರೆಯಲು ಕಳಿಸಬೇಕೆಂದು 
' ಪಾದ್ರಿ 'ಸೂಚಿಸುತ್ತಾನೆ. ಅದರಿಂದ ದೊರೆಯುವ ಫಲ ಅನೇಕ. ಏಂಜಲೋನ ಚಟ ತೀರಿ 
ಕ್ಲಾಡಿಯೊನ ಪ್ರಾಣ ಉಳಿಯುತ್ತದೆ; ಮರಿಯಾನಾಳಿಗೆ ಏಂಜಿನಮೇಲೆ ಕ್ರಮ ಕೈ 
ಗೊಂಡು ಮದುವೆಗೆ ಒಪ್ಪಿಸಲು ಅವಕಾಶವಾಗುತ್ತದೆ. ಇಸಬೆಲಾಳ ಶೀಲಕ್ಕೂ ಭಂಗಬರದು ! 

ಇಸಬೆಲಾ ಒಪ್ಪುತ್ತಾಳೆ. ಎಲ್ಲವೂ ' ಪಾದ್ರಿ ' ಯ ಹಂಚಿಕೆಯಂತೆಯೇ ನಡೆಯುತ್ತದೆ. 
ಜತೆಗಿರುವವಳು ಇಸಬೆಲಾಳೆಂದೇ ನಂಬಿ ಏಂಜಲೋ ಮರಿಯಾನಾಳನ್ನು ಕೂಡುತ್ತಾನೆ. 
ಆದರೆ ಒಮ್ಮೆ ತೀಟೆ ತೀರಿದ ಬಳಿಕ ಅವನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಿಲ್ಲ. 
ಮುಂದೆ ಕ್ಲಾಡಿಯೊ ತನ್ನ ಕೃತ್ಯವನ್ನು ಬಯಲಿಗೆಳೆಯಬಹುದೆಂದು ಹೆದರಿ , ತಕ್ಷಣ ಅವನ 
ತಲೆಕಡಿದು ತಂದುತೋರಿಸಬೇಕೆಂದು ವಿಧಿಸುತ್ತಾನೆ. ಪಾದ್ರಿ ' ಗಟ್ಟಿಗ. ಸೆರೆಯ ಅಧಿಕಾರಿ 
ಯನ್ನು ಒಳಹಾಕಿಕೊಂಡು ಕ್ಲಾಡಿಯೊನನ್ನು ಮರಸಿನಲ್ಲಿರಿಸಿ ಆ ದಿನ ಸ್ವಾಭಾವಿಕವಾಗಿ 
ಸತ್ತಿದ್ದ ಇನ್ನೊಬ್ಬ ಬೈದಿಯ ತಲೆಯನ್ನು ಅದು ಕ್ಲಾಡಿಯೋನದೆಂಬಂತೆ ಏಂಜಿಗೆ 
ಕಳಿಸಿಕೊಡುತ್ತಾನೆ. ಜೊತೆಗೇ ಅಣ್ಣನಿಗೆ ಗಲ್ಲಾಯಿತೆಂದು ಇಸಬೆಲಾಳನ್ನು ನಂಬಿಸಿ, 
ಏಂಜಲೋನ ದುರಾಚಾರಕ್ಕೆ ಅವನ ಮೇಲೆ ಬಹಿರಂಗವಾಗಿ ಆರೋಪತರುವಂತೆ ಅವಳನ್ನ 
ಮರಿಯಾನಾಳನ್ನೂ ಪ್ರಚೋದಿಸುತ್ತಾನೆ. ಅದರ ವಿಚಾರಣೆಗೆ ತಾನೇ ಹಾಜರಿರಲು 
ನಿಶ್ಚಯಿಸಿ, ಕೂಡಲೇ ಊರಿಗೆ ಹಿಂದಿರುಗುತ್ತಿರುವುದಾಗಿ ಏಂಜಲೋಗೆ ಪತ್ರ ಕಳಿಸುತ್ತಾನೆ. 

ಮಾರನೆ ದಿನ ದೊರೆಯನ್ನು ಎದುರುಗೊಳ್ಳಲು ಊರಿಗೆ ಊರೇ ನಗರದ್ವಾರದಲ್ಲಿ 
ನೆರೆದಿದೆ. ಇಸಬೆಲಾ, ಮರಿಯಾನಾರೂ ಅಲ್ಲಿ ಹಾಜರಿದ್ದಾರೆ. ಏಂಜಲೋ ಅಣ್ಣನ ಪ್ರಾಣಕ್ಕೆ 
ವಿನಿಮಯವಾಗಿ ತನ್ನ ಕನ್ನೆತನವನ್ನು ಕೆಡಿಸಿ , ಆಮೇಲೆ ಮಾತುಳಿಸಿಕೊಳ್ಳದೆ ಅವನನ್ನು 
ಕೊಲ್ಲಿಸಿದನೆಂದು ಇಸಬೆಲಾಳೂ , ಮದುವೆಯಾಗುವೆನೆಂದು ನಂಬಿಸಿ ಮಾತು ಮುರಿದ 
ನೆಂದು ಮರಿಯಾನಾಳೂ ದೊರೆಗೆ ದೂರಿಡುತ್ತಾರೆ. ದೊರೆಏಂಜಿನಲ್ಲಿ ತುಂಬ ವಿಶ್ವಾಸ 
ವಿರುವವನಂತೆ ನಟಿಸಿ, ಹುಡುಗಿಯರ ಆರೋಪಗಳನ್ನು ನಂಬದೆ ಅವರ ಮೇಲೆಯೇ 
ಕೋಪಿಸಿಕೊಂಡಂತೆತೋರಿಸಿಕೊಳ್ಳುತ್ತಾನೆ. ಅವರನ್ನು ಎತ್ತಿ ಕಟ್ಟಿದವನು ಒಬ್ಬ ' ಪಾದ್ರಿ ? 
ಯೆಂಬುದನ್ನೂ ಬೇಕೆಂದೇ ಕೆದಕಿ ಹೊರಹಾಕುತ್ತಾನೆ. ' ಪಾದ್ರಿಗೆ ಕರೆ ಕಳಿಸಿ, ವಿಚಾ 
ರಣೆಯ ಭಾರವನ್ನು ಏಂಜಿಗೇ ವಹಿಸಿ ತಾನು ಮತ್ತೆ ಬರುವುದಾಗಿ ಹೇಳಿ ಹೋಗುತ್ತಾನೆ. 

337 


a ಷೇಕ್ಸ್ಪಿಯರಿಗೆ ನಮಸ್ಕಾರ se 
ಸ್ವಲ್ಪ ಹೊತ್ತಿನಲ್ಲಿಯೇ ದೊರೆ ಮತ್ತೆ ' ಪಾದ್ರಿ ' ಯ ವೇಷ ಧರಿಸಿ ಇಸಬೆಲಾ ಮರಿ 
ಯಾನಾರ ಪರ ಸಾಕ್ಷ್ಯ ಕೊಡಲು ಅಲ್ಲಿ ಹಾಜರಾಗುತ್ತಾನೆ. ಕ್ಲಾಡಿಯೊನ ಗೆಳೆಯ 
ಲೂಷಿಯೊನೂ ಅಲ್ಲೇ ಗುಂಪಿನಲ್ಲಿದ್ದಾನೆ. ಅವನು ಲಂಪಟ, ಸುಳ್ಳ , ಸಮಯಸಾಧಕ. 
ಹಿಂದೆ ಸೆರೆಮನೆಯಲ್ಲಿ ' ಪಾದ್ರಿ ' ಯ ಮುಂದೆ ದೊರೆ ಲುಚ್ಚನೆಂದು ಮೂದಲಿಸುತ್ತಿದ್ದವನು 
ಈಗ ' ಪಾದ್ರಿ ' ಯೇ ದೊರೆಯ ನಿಂದೆ ಮಾಡಿದ್ದನೆಂದು ಸುಳ್ಳು ಬೊಗಳಿ , ಅವನ ಮೇಲೆ ಕೈ 
ಮಾಡಹೋದಾಗ ಆಕಸ್ಮಿಕವಾಗಿ ಪಾದ್ರಿ ' ಯ ವೇಷ ಕಳಚುತ್ತದೆ. ದೊರೆ ಪಾದ್ರಿಯಂತೆ 
ತಲೆ ಮರೆಸಿಕೊಂಡಿದ್ದನೆಂದು ತಿಳಿದು ಎಲ್ಲರಿಗೂ ಅಚ್ಚರಿ. ಏಂಜಲೋನಂತೂ ದಿಬೂಢ. 
ಬೇರೆ ಮಾತಿಲ್ಲದೆ ತನ್ನ ತಪೊಪ್ಪಿಕೊಂಡು ಮರಣದಂಡನೆಗೆ ತಲೆ ಕೊಡಲು ಮುಂದಾಗು 
ತಾನೆ. ಆದರೆ ದೊರೆಯ ರೀತಿ ಬೇರೆ! ಮೊದಲು ಅವನಿಗೂ ಮರಿಯಾನಾಳಿಗೂ ಲಗ್ನ 
ಮಾಡಿಸಿ ಅವಳಿಗೆ ನ್ಯಾಯ ದೊರಕಿಸುತ್ತಾನೆ. ನಂತರ 'ಕ್ಲಾಡಿಯೊನ ತಲೆಗೆ ತಲೆದಂಡ' 
ಬೇಡಿ ಏ೦ಜಿಗೆ ಮರಣದಂಡನೆಯಾಗಲೆನ್ನುತ್ತಾನೆ. ಅದೇ ತಾನೇ ಅವನ ಕೈ 
ಹಿಡಿದಿದ್ದ ಮರಿಯಾನಾ ಗಂಡನ ಜೀವದಾನ ಬೇಡುತ್ತಾಳೆ. ಸಾಧ್ಯ ಇಸಬೆಲಾಳೂ ಅವಳ 
ಸರವಾಗಿ ಗೋಗರೆಯುತ್ತಾಳೆ. ಆಗ ದೊರೆಕ್ಲಾಡಿಯೊ ಜೀವಂತನಾಗಿರುವ ವಿಷಯವನ್ನು 
ಬಹಿರಂಗ ಪಡಿಸಿ, ಏಂಜಲೋಗೆ ಕಮಾದಾನ ಮಾಡುತ್ತಾನೆ. ಕ್ಲಾಡಿಯೋ -ಜೂಲಿಯೆಟರ 
ಲಗ್ನ ಮಾಡಿಸಿ, ತಾನು ಇಸಬೆಲಾಳ ಕೈ ಬೇಡಿ ಅವಳನ್ನು ಮದುವೆಗೆ ಒಪ್ಪಿಸುತ್ತಾನೆ. 
ದೊರೆಯನ್ನು ಕೆಣಕಿದ್ದ ಪೋಕರಿ ಲೂಷಿಯೊ ಒಬ್ಬನಿಗೆ ಮಾತ್ರ ಸೆರೆಯಾಗುತ್ತದೆ. 


19 . ಟೈಮನ್ ಅಫ್ ಅಥೆನ್ಸ್ 
ರಚನೆ : 1604-5, ಮೊದಲ ಪ್ರಕಟನೆ: 1623, 
ಆಕರಗಳು : ಪ್ರೊಟಾರ್ಕನ ' ಲೈಫ್ ಅಫ್ ಆಂಟೋನಿಯಸ್ ' ಮತ್ತು ' ಲೈಫ್ ಅಫ್ ಅಲ್ಲಿ - 
ಬೈ ಡೀಸ್ ”; ವಿಲಿಯಂ ಸೇಂಟರನ 'ಪ್ಯಾಲೆಸ್ ಅಫ್ ಫೆಷರ್ ”; ಲೂಸಿಯನ್‌ನ 'ಟೈಮನ್ 
ಆರ್ ದಿ ಮಿಸಂತೊಪ್' ಎಂಬ ಸಂಭಾಷಣೆ, 

ಕಥೆ : ಇದು ಒಂದು ಅಪೂರ್ಣ ಕೃತಿ. ಇನ್ನೊಬ್ಬ ನಾಟಕಕಾರ ಬರೆದುದನ್ನು 
ಷೇಕ್ಸ್ಪಿಯರನೋ , ಷೇಕ್ಸ್ಪಿಯರನದನ್ನು ಅವನೋ ಪರಿಷ್ಕರಿಸಿರಬೇಕೆಂದು ಪಂಡಿತರ 
ನಂಬಿಕೆ ; ಆ ಇನ್ನೊಬ್ಬ' ಜಾರ್ಜ್ ವಿಲ್ಕಿನ್ಸ್ ಎಂದೂ ಊಹೆ. ಮುಂದಿನ ' ಕಿಂಗ್ 
ಲಿಯರ್' ನಂತೆ ಇಲ್ಲಿಯೂ ನಾಟಕದ ವಸ್ತು ಮಾನವ ಕೃತಘ್ನತೆ ಹಾಗೂ ವ್ಯಕ್ತಿಯ 
ಮೇಲೆ ಅದರಿಂದಾಗುವ ದುರಂತ ಪರಿಣಾಮ . ಒಟ್ಟಿನಲ್ಲಿ ನಾಟಕ ಷೇಕ್ಸ್ಪಿಯರನ 
ಪ್ರಕೃತಿಗೆ ಒಗ್ಗದ ಕಟುವಾದ ವಿಡಂಬನೆ. ಪಾತ್ರ ಕಲ್ಪನೆ ಅಸಹಜ ; ಅವುಗಳಲ್ಲಿ ಎರಡೇ 
ಜಾತಿ - ಹಾಲುಬಿಳುಪು ಇಲ್ಲವೇ ಕಡುಗಪ್ಪು , ಸದ್ದು ಣಿಗಳು ಇಲ್ಲವೇ ದುರ್ಗುಣಿಗಳು ! 
ನಾಟಕದ ತುಂಬ ಉದ್ದರಣಯೋಗ್ಯವಾದ ಮಾತುಗಳಿದ್ದು ಕೃತಿಗೆ ಕಳೆಕಟ್ಟಿದೆ. 

ಟೈಮನ್ ಅಥೆನ್ಸಿನ ಒಬ್ಬ ಗಣ್ಯ ಶ್ರೀಮಂತ ; ಮೇಲಾಗಿ ದಾನಶೂರ, ಧನದೇವ 
ಪೂಟಸನೇ ಅವನ ಮನೆ ನಡೆಸಿದ್ದಾನೆಂದು ಜನರ ನಂಬಿಕೆ. ಅವನದು ಮನೆಯಲ್ಲ, ಛತ್ರ . 
ಕವಿಗಳೇನು, ಕಲೆಗಾರರೇನು, ವಣಿಕರೇನು, ರಾಜಕಾರಣಿಗಳೇನು ಅಲ್ಲಿ ಬಂದು , 


338 


ಎ ಟೈಮನ್ ಅಫ್ ಅಥೆನ್ಸ್ ಎ 
ಉ೦ಡು, ಕೊ೦ಡು , ಕೊ೦ಡಾಡಿ ಹೋಗದ ಜನರೇ ಇಲ್ಲ. ಒಬ್ಬ ಗೆಳೆಯ ಸಾಲ ತೀರಿಸದ 
ತಪ್ಪಿಗೆ ಸೆರೆಮನೆ ಸೇರಿದರೆ ಟೈಮನ್ ಅವನ ದಂಡ ತೆತ್ತು ಬಿಡುಗಡೆ ಕೊಡಿಸಿದ್ದೇ ಅಲ್ಲದೆ , 
ಮತ್ತೆ ಸುಸ್ಥಿತಿಗೆ ಬರುವವರೆಗೂ ಅವನ ವೆಚ್ಚಕ್ಕೆ ಹಣ ಕೊಡಲು ಮುಂದಾಗುತ್ತಾನೆ. 
ಇನ್ನೊಬ್ಬ ನಿನ್ನ ಆಳು ನನ್ನ ಮಗಳನ್ನು ಪ್ರೀತಿಸಿದ್ದಾನೆಂದರೆ ಮದುವೆ ಕೂಡಿಸು , ನೀನು 
ಕೊಡುವ ಬಳುವಳಿಯ ಬೆಲೆಯಷ್ಟೇ ನನ್ನಿ೦ದ ಕಾಣಿಕೆ ತೊಗೊ ” ಎನ್ನು ತ್ತಾನೆ ಟೈಮನ್ . 
ಯಾರಾದರೂ ಉಡುಗೊರೆಕೊಡಲು ಹೋದರೆ, ಅವರಿಗೆ ಸಿಗುವುದು ಅದರ ಏಳುಪಟ್ಟು 
ಬೆಲೆ. ಅವನ ಸುತ್ತಲೂ 'ಜೀಯ, ಹಸಾದ' ಎನ್ನುವ ಹೊಗಳುಭಟ್ಟರೇ ತುಂಬಿದ್ದಾರೆ. .. 

- ಟೈಮನನ ಬಳಗದಲ್ಲಿ ಇಂತಹ ಜನರಲ್ಲದೆ ಕೆಲವು ಹಿತೈಷಿಗಳೂ ಇದ್ದಾರೆ. ಅವರಲ್ಲಿ 
ಸಿಡುಕುಮೋರೆಯ ಖಂಡಿತವಾದಿ ಅಪೆಮಾ೦ಟಸ್ ಒಬ್ಬ ; ಟೈ ಮನನ ಮನೆವಾರ್ತೆ 
ಪ್ಲೇವಿಯಸ್ ಇನ್ನೊಬ್ಬ, ಅಪೆಮಾಂಟಸ್ ಮುಖಮೋರೆನೋಡದೆ ಭಟ್ಟಂಗಿಗಳನ್ನು 
ಹೀಯಾಳಿಸಿ, ಅವರ ಬಗ್ಗೆ ವೈಮನನನ್ನು ಎಚ್ಚರಿಸುತ್ತಾನೆ. ಪ್ಲೇವಿಯಸ್‌ನಿಗೆ ದಿನೇ ದಿನೇ 
ದಣಿಯ ದುಂದುತನದಿಂದ ಬೊಕ್ಕಸ ಕರಗಿ ಸಾಲ ಬೆಳೆಯುತ್ತಿರುವುದನ್ನು ಕಂಡು ಚಿ೦ತೆ ; 
ಹೀಗೇ ಮುಂದುವರಿದರೆ ನಾಶ ಅನಿವಾರ್ಯವೆಂದು ಭಯ . ಆದರೆ ಅವರ ಬುದ್ದಿ ಮಾತು 
ಟೈ ಮನನ ಕಿವಿಗೆ ಹೊಗದು . ಕೊಡುಗೈಸುಖದ ಸವಿ ಅವನ ನೆತ್ತಿಗೇರಿ, ಕುರುಡು ತಂದಿದೆ . 

ಟೈ ಮನನ ಸ್ಥಿತಿ ಹಾಳುಗೆಡಲು ಬಹಳ ದಿನ ಹಿಡಿಯುವುದಿಲ್ಲ. ಅವನ ಮಿತಿಮೀರಿದ 
ಔದಾರ್ಯವನ್ನು ಕಂಡು ಮುಂದೆ ಹೇಗೋ ಏನೋ ಎಂದು ಹೆದರಿದ ಸಾಲಿಗರು ಸಾಲದ 
ಹಣ ವಾಪಸು ಮಾಡೆಂದು ಬೇಡಿಕೆ ಹಾಕುತ್ತಾರೆ. ಮನೆಯ ಮುಂದೆ ಆ ಸಾಹುಕಾರರ 
ಆಳುಗಳ ಸಂತೆ ನೆರೆಯುತ್ತದೆ. ಟೈಮನ್ ಪ್ಲೇವಿಯಸನನ್ನು ಕರೆದು ಅವರ ಹಣ ಕೊಟ್ಟು 
ಕಳಿಸೆಂದಾಗಬೊಕ್ಕಸ ಬರಿದಾಗಿರುವುದೇ ಅಲ್ಲದೇ ಹೊಲಗದ್ದೆಗಳು ಎಂದೋ ಅಡವಾಗಿಯೊ 
ಮಾರಾಟವಾಗಿಯೊ ಹೋದವಸ್ತುಸ್ಥಿತಿಯ ಅರಿವಾಗುತ್ತದೆ, ಆಪ್ತಮಿತ್ರರನ್ನು ಪರೀಕ್ಷಿಸಿ 
ಅವರಿಗೆ ಕೊಡುಗೈ ಸುಖವುಣಿಸಲು ಇದೊಂದು ಒಳ್ಳೆಯ ಅವಕಾಶವೆಂದುಕೊಳ್ಳು ತ್ತಾನೆ 
ಟೈಮನ್ ! ಅವರಿಂದ ಸಾಲ ಬೇಡಿ ತರಲು ಆಳುಗಳನ್ನು ಒಟ್ಟುತ್ತಾನೆ. ಪ್ಲೇವಿಯಸ್ 
ತಾನಾಗಲೇ ಅವರಲ್ಲಿ ಸಾಲಕ್ಕೆ ಪ್ರಯತ್ನಿಸಿ ವಿಫಲನಾಗಿರುವೆನೆಂದರೆ ಟೈ ಮನನಿಗೆ ನೆಚ್ಚಿಕೆ 
ಯಿಲ್ಲ. ಊಟದಲ್ಲಿ ಜತೆಯಾದವರು ಹಸಿವಿನಲ್ಲಿ ದೂರವಾಗರೆಂದು ಆ ಮೂರ್ಖನ ನಂಬಿಕೆ. 
- ಆಪ್ತಮಿತ್ರರಲ್ಲಿ ಒಬ್ಬ ' ಇದು ಕಷ್ಟದ ಕಾಲ, ಟೈಮನನ ಸ್ನೇಹವಷ್ಟೆ ಸಾಲಕ್ಕೆ 
ಭದ್ರತೆಯಾಗದು' ಎನ್ನು ತ್ಯ ಆಳಿಗೆ ಲಂಚದ ಆಸೆ ತೋರಿಸಿ ತಾನು ಸಿಗಲಿಲ್ಲವೆಂದು 
ಹೇಳಲು ಕೇಳಿಕೊಳ್ಳುತ್ತಾನೆ. ಆ ವರ್ತನೆ ಆಳಿಗೂ ಅಸಹ್ಯ ತರುತ್ತದೆ. ಇನ್ನೊಬ್ಬ ' ನನಗೇ 
ಹಣದ ಅಗತ್ಯವಿತ್ತು , ಟೈಮನನನ್ನೆ ಕೇಳಬೇಕೆಂದಿದ್ದೆ' ಎನ್ನುತ್ತಾನೆ. ಇಬ್ಬರು ನಿರಾ 
ಕರಿಸಿದರೆಂದು ಕೇಳಿದ ಮೂರನೆಯವನು ಅವರಿಗಿಂತ ಮೊದಲು ತನ್ನ ಬಳಿ ಬಾರದುದಕ್ಕೆ 
ನೋಂದಂತೆತೋರ್ಪಡಿಸಿಕೊಂಡು , ಅದನ್ನೇ ನೆಪಮಾಡಿ ತಾನೂ ಕೈ ಅಲ್ಲಾಡಿಸುತ್ತಾನೆ ! 

- ಆಪ್ತಮಿತ್ರರ ಈ ಕೃತಘ್ನತೆ ಟೈ ಮನನ ಕಣ್ಣು ತೆರಸುತ್ತದೆ. ತನ್ನನ್ನು ಚೀಪಿ ಚಪ್ಪೆ 
ಮಾಡಿದ ಆ ಜನರ ಮೇಲೆ ಅಸಹ್ಯ ,ಕೋಪ, ದ್ವೇಷಗಳು ಹುಟ್ಟುತ್ತವೆ. ಅವರಿಗೆ ಬುದ್ದಿ 
ಕಲಿಸಲೆಂದು ಟೈಮನ್ ಒಂದು ವಿಶೇಷ ಔತಣವೇರ್ಪಡಿಸಿ ಅವರೆಲ್ಲರನ್ನೂ ಆಮಂತ್ರಿಸು 
ತಾನೆ. ಆ ಮರ್ಯಾದೆ ಕೆಟ್ಟ ಜನ ನಗುನಗುತ್ತಲೇ ಓಡಿ ಬರುತ್ತಾರೆ. ಅವನ ಸಮಯಕ್ಕೆ 


339 


ಎಂ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹಣ ಒದಗಿಸಲಾಗದುದಕ್ಕೆ ಬಾಯಿತುಂಬ ಕ್ಷಮಾಪಣೆ ಕೇಳಿಕೊಳ್ಳು ತ್ತಾರೆ. ಅವರ 
ನಾಲಿಗೆ ಔತಣದ ಅಡಿಗೆಯನ್ನು ನೆನೆದು ಜೊಲ್ಲು ಸುರಿಸಿದೆ. ಸಂಭ್ರಮದಿಂದ ಊಟಕ್ಕೆ 
ಕುಳಿತು ಮುಂದಿಟ್ಟ ತಣಿಗೆಗಳ ಮುಚ್ಚಳವೆತ್ತಿದಾಗ ಅವರಿಗೆ ಉಣಸಿಗುವುದು ಕಲ್ಲು, 
ಬಿಸಿನೀರು! ಅಷ್ಟೇ ಸಾಲದೆಂಬಂತೆ ಟೈಮನ್ ಅವರ ಮುಖಕ್ಕೆ ನೀರೆರಚಿ ಬೈದಟ್ಟು ತಾನೆ. 

ವೀರಯೋಧಅಬೈಡೀಸ್ ಅಥೆನ್ಸಿನ ಪ್ರಮುಖ ನಾಗರಿಕರಲ್ಲೊಬ್ಬ. ಅವನು 
ಟೈನನನ ಸಾಚಾ ಸ್ನೇಹಿತ. ಟೈ ಮನನಂತೆಯೇ ಅವನನ್ನೂ ಇನ್ನೊಂದು ಬಗೆಯ 
ಕೃತಘ್ನತೆ ಕಾಡುತ್ತದೆ. ಅವನ ಒಬ್ಬ ಸಹಯೋಧನಿಗೆ ಕೊಲೆಯ ಅಪರಾಧದ ಮೇಲೆ 
ಮರಣದಂಡನೆಯಾಗಿದೆ. ಅಲ್ಲಿ ಬೈಡೀಸ್ ಅದು ಆತ್ಮರಕ್ಷಣೆಗೆ ಕಾದಿದಾಗ ಉಂಟಾದ 
ಸಾವೆಂದೂ ಕೊಲೆಯಲ್ಲವೆಂದೂ ಗೆಳೆಯನ ಪರವಾಗಿ ವಾದಿಸಿ ಮರಣದಂಡನೆಯನ್ನು 
ತೊಡೆದುಹಾಕಬೇಕೆನ್ನುತ್ತಾನೆ. ಶಾಸಕರು ಒಪ್ಪರು. ಅಲ್ಲಿ ಬೈ ಡೀಸ್ ಮೊಂಡುಹಿಡಿಯು 
ತಾನೆ. ಶಾಸಕರಿಗೆ ರೇಗಿ ಅಲ್ಲಿ ಬೈ ಡೀಸನಿಗೇ ಗಡೀಪಾರಿನ ಶಿಕ್ಷೆ ವಿಧಿಸುತ್ತಾರೆ. ದೇಶ 
ಬಿಟ್ಟು ಹೋಗದಿದ್ದರೆ ಅವನಿಗೂ ಮರಣದಂಡನೆ ಸಿದ್ದ ! ಅಲ್ಲಿ ಬೈ ಡೀಸ್ ಅವರ ಕೃತಘ್ನತೆಗೆ 
ಶಪಿಸುತ್ತ , ಸೈನ್ಯ ಕಟ್ಟಿ ತಂದು ಅಥೆನ್ಸಿನ ಮೇಲೆ ಬೀಳುವುದಾಗಿ ಹೇಳಿ ಹೋಗುತ್ತಾನೆ. 
- ಮಿತ್ರರ ಕೃತಘ್ನತೆ ಟೈಮನನ ಎದೆಯಲ್ಲಿ ಕಹಿ ಕದಡಿ ಅವನನ್ನು ಘೋರಮನುಷ್ಯ - 
ದ್ವೇಷಿಯನ್ನಾಗಿ ಮಾಡಿದೆ. ಇಡೀ ಮಾನವಕುಲವನ್ನೆ ಶಪಿಸುತ್ತ ಹೋಗಿಕಡಲದಂಡೆಯ 
ಒ೦ದು ಗವಿ ಸೇರಿಕೊಳ್ಳುತ್ತಾನೆ. ಈಗ ಯಾವ ಹುಚ್ಚನೂ ಅವನಿಗೆ ಸರಿಗಟ್ಟಲಾರ ; 
ಅವನು ಬಾಯಿ ತೆರೆದರೆ ಹೊರಬರುವುದು ಕಹಿ , ಉರಿ, ವಿಷ ! ಅವನ ಕಳೆಯೆಂದರೆ 
ಗವಿಯ ಏಕಾಂತ, ಆಹಾರ ಗೆಡ್ಡೆಗೆಣಸು. ಒಂದು ದಿನ ಗೆಣಸಿಗಾಗಿ ನೆಲ ಅಗೆಯುತ್ತಿರು 
ವಾಗ ಅವನಿಗೆ ಚಿನ್ನದ ದೊಡ್ಡ ರಾಶಿಯೇ ಸಿಗುತ್ತದೆ. ಚಿನ್ನ ಜಗತ್ತಿನ ಪಾಪಮೂಲ; 
ಅದನ್ನು ಹೊತ್ತುದಕ್ಕೆ ಟೈಮನ್ ನೆಲತಾಯಿಗೇ ಶಾಪವಿಕ್ಕುತ್ತಾನೆ. ಅದೇ ಹೊತ್ತಿಗೆ 
ಅಥೆನ್ಸಿನಮೇಲೆ ದಂಡೆತ್ತಿ ಹೊರಟ ಅಬೈಡೀಸ್ ಆ ದಾರಿಯಲ್ಲಿ ಬರುತ್ತಾನೆ. ಟೈಮನ್ 
ಅವನನ್ನೂ ಅವನ ಹೆಂಡಿರನ್ನೂ ಬಾಯಿತುಂಬ ಬಯ್ಯುತ್ತಾನೆ. ಆದರೆ ಅಲ್ಲಿ ಬೈಡೀಸ 
ನಿಗೆ ಟೈ ಮನನಲ್ಲಿ ಅನುಕಂಪ, ನಿರ್ಮಲಚಿತ್ತದಿಂದ ಮಾತಾಡಿ, ತನ್ನ ಸೈನ್ಯದ ವೆಚ್ಚಕ್ಕೆ 
ಕೊರತೆಯಾದರೂ ಟೈಮನನಿಗೆ ಸ್ವಲ್ಪ ಹಣ ಕೊಡಲು ಮುಂದಾಗುತ್ತಾನೆ; ಟೈ ಮನನಲ್ಲಿ 
ನಿಧಿಯಿದೆಯೆಂದು ಅವನು ಕಾಣ. ಅಲ್ಲಿ ಬೈ ಡೀಸ್ ಅಥೆನ್ಸಿನ ವಿರುದ್ದ ದಂಡೆತ್ತಿ ಹೊರಟವ 
ನೆಂದು ತಿಳಿದಾಗಲಂತೂ ಟೈಮನನಿಗೆ ಪೈಶಾಚಿಕ ಸಂತೋಷ, ಬಯ್ಯಬಯ್ಯುತ್ತಲೇ 
ಅವನಿಗೆ ಕೈತುಂಬ ಚಿನ್ನ ಕೊಟ್ಟು ಅಥೆನ್ಸನ್ನು ಮಣ್ಣು ಮಾಡಿಬಾರೆಂದು ಕಳಿಸುತ್ತಾನೆ. 

ಅಪೆಮಾ೦ಟಸ್ ಬರುತ್ತಾನೆ, ಈ ಅತಿರೇಕನೇಕೆಂದು ನಿಂದಿಸುತ್ತಾನೆ. ಮೊನಚು 
ಮಾತಿಗೆ ಹೆಸರಾದ ಅವನಿಗೆ ಈಗಟೈಮನ್ ಸರಿದೊರೆ. ಮುಳ್ಳು ಮುಳ್ಳಿಗೆ ಚುಚ್ಚುತ್ತದೆ! 

ಟೈಮನನಲ್ಲಿ ಚಿನ್ನ ವಿರುವ ಸಂಗತಿ ಒಂದು ಕಳ್ಳರ ಪಡೆಗೆ ಗೊತ್ತಾಗುತ್ತದೆ. ಅವರು 
ಅವನನ್ನು ಸುಲಿಯಲು ಬರುತ್ತಾರೆ. ಟೈಮನ್ ಅವರನ್ನು ಬೈದರೂ ಅವರ ವೃತ್ತಿಯನ್ನು 
ಹೊಗಳಿ, ಹೋಗಿಅಥೆನ್ಸಿನ ಕೊಳ್ಳೆ ಹೊಡೆಯುವಂತೆ ಹೇಳಿ ಅವರಿಗೆ ಚಿನ್ನ ಕೊಡುತ್ತಾನೆ. 
ಅವನ ಮಾತಿನ ನಂಜಿಗೆ ಹೇಸಿದ ಆ ಕಳ್ಳರು ದುರ್ಮಾರ್ಗ ತೊರೆದು ಸಭ್ಯರಾಗುತ್ತಾರೆ. 
ಹಿಂದೆ ಮನೆವಾರ್ತೆಯಾಗಿದ್ದ ಸ್ಟೇನಿಯಸ್ ಬರುತ್ತಾನೆ. ಅವನಿಗೂ ಮೊದ 

340 


ನಿ ಕಿಂಗ್ ಲಿಯರ್ ಎ 
ಮೊದಲು ಬಯುಳಿನ ಸ್ವಾಗತವೇ ; ಆದರೆ ಬೀಳ್ಕೊಡುವಾಗ ಅವನಿಗೂ ಬೊಗಸೆಬೊಗಸೆ 
ಚಿನ್ನ ದ ಉಡುಗೊರೆ ಸಿಗುತ್ತದೆ. ಆದರೆ ಒಂದು ಕರಾರಿನ ಮೇಲೆ - ಫೈವಿಯಸ್ ತನ್ನ 
ಉದಾರಬುದ್ದಿ ತೊರೆದು ಮಾನವದ್ವೇಷಿಯಾಗಬೇಕು ! 
- ಅಥೆನ್ಸಿನ ಶಾಸಕರು ಟೈಮನನಲ್ಲಿಗೆ ನಿಯೋಗ ಬಂದು ಊರಿಗೆ ಹಿಂದಿರುಗುವಂತೆ 
ಕೋರುತ್ತಾರೆ. ಅವನ ಬೆಂಬಲ ದೊರೆತರೆ ಅಲ್ಲಿ ಬೈ ಡೀಸನನ್ನು ಎದುರಿಸುವುದು ಸುಲಭ 
ವೆಂದು ಅವರ ನಂಬಿಕೆ. ಟೈಮನನಿಗೆ ಹಿಂದಿಲ್ಲದ ಭಾಗ್ಯಗಳೆಲ್ಲವನ್ನೂ ನೀಡಿ ಅವನಿಗೆ ಸೇನಾ 
ಪತಿಯ ಪಟ್ಟ ಕೊಡಲೂ ಅವರು ಮುಂದಾಗುತ್ತಾರೆ. ಆದರೆ ಈಗ ಟೈ ಮನನನ್ನು ಯಾವ 
ವಿಲೋಭನೆಯ ಮರುಳುಮಾಡದು ; ಶಾಸಕರು ನಿರಾಶರಾಗಿ ಹಿಂದಿರುಗುತ್ತಾರೆ. 

ಅಲ್ಲಿ ಬೈ ಡೀಸ್ ಅಥೆನ್ಸಿಗೆ ಮುತ್ತಿಗೆ ಹಾಕುತ್ತಾನೆ. ಶಾಸಕರು ನಗರವನ್ನು ಉಳಿಸೆಂದು 
ಗೋಗರೆಯುತ್ತಾರೆ. ತನಗೂ ವೈಮನನಿಗೂ ದ್ರೋಹಬಗೆದವರನ್ನು ಶಿಕ್ಷೆಗೆ ಗುರಿಮಾಡಲು 
ಅವರು ಸಮ್ಮತಿಸುವುದಾದರೆ ಅಲ್ಲಿ ಬೈ ಡೀಸ್ ಕದನ ನಿಲ್ಲಿಸಲು ಸಿದ್ದ . ಶಾಸಕರು - ಒಪ್ಪು 
ತ್ತಾರೆ. ಆದರೆ ಅದೇ ಹೊತ್ತಿಗೆ ಟೈಮನ್ ಸತ್ತನೆಂಬ ಸುದ್ದಿ ಬರುತ್ತದೆ. ಆ ವಾರ್ತೆ 
ತಂದವನು ಟೈಮನ್ ಸಾಯುವ ಮೊದಲು ತನ್ನ ಸಮಾಧಿಗೆಂದು ಬರೆದಿಟ್ಟು ಹೋದ 
ಅಂತ್ಯ ಲಿಪಿಯನ್ನು ಅಲ್ಲಿ ಬೈ ಡೀಸನಿಗೆ ಕೊಡುತ್ತಾನೆ. ಅದರಲ್ಲಿ ಸಹ ಟೈಮನ್ ಮಾನವ 
ದ್ವೇಷವನ್ನು ಸಾರಿ , ತನ್ನ ಸಮಾಧಿಯ ಬಳಿ ಯಾರೂ ಕಾಲಿಡಕೂಡದೆಂದು ಆಶಿಸಿದ್ದಾನೆ! 


20 . ಕಿಂಗ್ ಲಿಯರ್ 
ರಚನೆ: 1605 -6, ಮೊದಲ ಪ್ರಕಟನೆ : 1608 . 
ಆಕರಗಳು : ಕರ್ತೃ ಯಾರೆಂದು ಸೂಚಿತವಾಗದ ಇದೇ ಹೆಸರಿನ ಒಂದು ಹಿಂದಿನ ನಾಟಕ ; 
ಚಾರಿತ್ರಕ ನಾಟಕಗಳಿಗೆ ಆಕರ ಒದಗಿಸಿದ ಹಾಲಿನ್‌ಷೆಡ್ನ 'ಕ್ಯಾನಿಕಲ್ಸ್ ' ; ' ದಿ ಮಿರರ್‌ 
ಫರ್‌ ಮ್ಯಾಜಿಸ್ಟ್ರೇಟ್ಸ್ ' ಎಂಬ ದುರಂತ ಕಥೆಗಳ ಸಂಕಲನ ; ಎಡ್ಕಂಡ್ ಸ್ಪೆನ್ಸರನ 
“ ಫೇರಿಕ್ರೀನ್” ; ಹಾಗೂ ಗ್ಲಾಸ್ಟರನ ಉಪಕಥೆಗೆ ಫಿಲಿಪ್ ಸಿಡ್ನಿ ಯ ಆರ್ಕೇಡಿಯಾ' ಕಾವ್ಯ . 
- ಕಥೆ : ಕವಿಯ ನಾಲ್ಕು ಮಹಾರುದ್ರ ನಾಟಕಗಳಲ್ಲಿ ಒಂದಾದ ಇದು ಪ್ರಚಂಡ 
ಕೃತಿ; ಇದರ ಬಗೆ ಉಗ್ರ , ಘೋರ, ರುದ್ರಾತಿರುದ್ರ . ಮನುಷ್ಯನ ಬರ್ಬರ ಪ್ರವೃತ್ತಿಗಳ 
ಜೊತೆಗೆ ಇಲ್ಲಿ ಪ್ರಕೃತಿಯ ಮೂಲತತ್ವಗಳೂ ಹುಚ್ಚೆದ್ದು ಕುಣಿದು ಹಾಳು ಸುರಿಸುತ್ತವೆ. 
ಗ್ರೀಕ್ ರುದ್ರನಾಟಕಗಳಂತೆ ಈ ಕೃತಿ ತೀವ್ರ ಭಯ , ಕರುಣೆಗಳನ್ನು ಉಕ್ಕಿಸಿ, ಅವುಗಳಿ೦ದ 
ಎದೆ ತೊಳೆದು ಭಾವನೆಯನ್ನು ಶುದ್ಧ ಮಾಡುತ್ತದೆ. ಅವಿವೇಕಿ ತಂದೆ , ಕೃತಮ್ಮ ಮಕ್ಕಳು 
– ಈ ಸಂಘರ್ಷಣೆಯಿಂದ ಹುಟ್ಟುವ ದುರಂತತೆ ನಾಟಕದ ವಸ್ತು . ಅದರಲ್ಲಿ ಬೆಂದೂ 
ಭಸ್ಮವಾಗದೆ ತಲೆಯೆತ್ತಿ ನಿಲ್ಲುವ ಲಿಯರ್ ಮಾನವನ ಅಜೇಯ ಆತ್ಮಶಕ್ತಿಗೆ ಪ್ರತೀಕ. 
ನಾಟಕದಲ್ಲಿ ಐಕ್ಯತೆಯಿಲ್ಲ, ಉದ್ದೇಶ ಅಸ್ಪಷ್ಟ , ಅಚ್ಚು ರಂಗಕ್ಕೆ ಹೊಂದುಕೊಂಡುದಲ್ಲ - 
ಎಂಬೆಲ್ಲ ಟೀಕೆಗಳಿದ್ದರೂ ಈ ಅಪ್ರತಿಮ ಕಾವ್ಯನಾಟಕ ಜಾಗತಿಕ ಸಾಹಿತ್ಯದ ಒಂದು 
ಅದ್ಭುತ ಸಾಧನೆಯೆಂದು ಪ್ರಶಸ್ತಿ ಪಡೆದಿದೆ. 

ಇಂಗ್ಲಂಡಿನ ದೊರೆಲಿಯರಿಗೆ ಮೂವರು ಹೆಣ್ಣು ಮಕ್ಕಳು, ಹಿರಿಯವಳು ಗಾನರಿಲ್ , 


341 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಆಲ್ಬನಿಯ ಡೋಕನ ಹೆಂಡತಿ ; ನಡುವಿನವಳು ರೀಗನ್ , ಕಾರ್ನವಾಲನ ಡ್ಯೂಕ್ 
ಅವಳ ಗಂಡ ; ಕಿರಿಯವಳು ಕಾರ್ಡೀಲಿಯಾ, ಅವಳಿಗಿನ್ನೂ ಮದುವೆಯಿಲ್ಲ, ಬರ್ಗಂಡಿ, 
ಫ್ರಾನ್ಸ್ ಗಳ ದೊರೆಗಳು ಅವಳ ಕೈ ಹಿಡಿಯಲು ಉತ್ಸುಕರಾಗಿ ಮುಂದೆ ಬಂದಿದ್ದಾರೆ. 

ದೀರ್ಘಕಾಲದ ಆಳಿಕೆಯ ನಂತರ , ಲಿಯರ್ ದೊರೆ ರಾಜ್ಯವನ್ನು ಹೆಣ್ಣು ಮಕ್ಕಳಿಗೆ 
ಹಂಚಿಕೊಟ್ಟು , ತಾನು ದೊರೆತನದಿಂದ ನಿವೃತ್ತನಾಗುವುದೆಂದು ನಿಶ್ಚಯಿಸುತ್ತಾನೆ. 
ಎಂಬತ್ತರ ಗಡಿದಾಟಿದ ಅವನು ವಯಸ್ಸಿನೆಂದೆಷ್ಟೊ ಸ್ವಭಾವದಿಂದಲೂ ಅಷ್ಟೇ ತಿಳಿಗೇಡಿ. 
ಒಳಿತು- ಕೆಡಕುಗಳನ್ನು ವಿಚಾರ ಮಾಡದೆ ದುಡುಕುವುದು ಅವನ ದೌರ್ಬಲ್ಯ , ಕೈಯಲ್ಲಿ 
ನಕ್ಷೆ ಹಿಡಿದು ಮಕ್ಕಳು ತನ್ನ ಬಗೆಗೆ ಎಷ್ಟರಮಟ್ಟಿನ ಪ್ರೀತಿಪ್ರದರ್ಶನ ಮಾಡುವರೋ 
ಅದಕ್ಕೆ ತಕ್ಕಂತೆ ಪಾಲು ಹಂಚಿಕೊಡುವುದಾಗಿ ಘೋಷಿಸುತ್ತಾನೆ. ಗಾನರಿಲ್ ರೀಗನ್ 
ಹೆಣ್ಣು ನರಿಗಳು , ಇಡೀ ಜಾತಿಗೇ ಕಳಂಕ ತರುವಂತಹ ಗುಣಸ್ವಭಾವ ಅವರದು. 
ತಂದೆಯ ಮೇಲೆಪ್ರೀತಿಯಿಲ್ಲವಾದರೂ ಸ್ವಾರ್ಥಸಾಧನೆಗಾಗಿ ತಮ್ಮದುಪ್ರೀತಿಯ ಪರಮಾ 
ವಧಿಯೆಂಬಂತೆ ನಟಿಸುತ್ತಾರೆ. ಹಿರಿಯ ಗಾನರಿಲ್ ತನ್ನ ಕಣ್ಣು , ಸ್ವಾತಂತ್ರ್ಯ , ಸ್ವಾಸ್ಥ 
ಅಷ್ಟೇಕೆ ಪ್ರಾಣಕ್ಕೂ ಮಿಗಿಲಾಗಿ ಪ್ರೀತಿಸಿದ್ದೇನೆನ್ನು ತಾಳೆ. ರೀಗನ್ ಮಾತಿನಲ್ಲಿ ಅಕ್ಕನಿ 
ಗಿಂತ ಚತುರೆ. ಬದುಕಿನಲ್ಲಿ ಉಳಿದೆಲ್ಲದರ ಬಗೆಗೆ ಅಪ್ರಿಯತೆ ಬೆಳೆಯುವಷ್ಟು ತನ್ನ ಪ್ರೀತಿ 
ಹಿರಿದೆನ್ನು ತಾಳೆ. ಈ ಕಪಟ ಪ್ರಶಂಸೆಯ ಮೇಲುಮುಸುಕನ್ನು ಸುಲಿದು ಒಳಗಿನ ಸತ್ಯ 
ಕಾಣುವ ಶಕ್ತಿಯಿಲ್ಲದ ಮೂರ್ಖ ಲಿಯರ್‌ ಅವರಿಬ್ಬರಿಗೂ ಅವರವರ ಪ್ರೀತಿಗೆ ತಕ್ಕಂತೆ 
ಪಾಲು ಕೊಡುತ್ತಾನೆ. ಇನ್ನು ಕಿರಿಯ ಕಾರ್ಡೀಲಿಯಾಳ ಸರದಿ. ಅವಳು ಮುಗ್ಧ , ಸತ್ಯ 
ನಂತೆ, ಆಸ್ತಿಯ ಆಸೆಗಾಗಿ ಎಂದೂ ಪ್ರೀತಿಯನ್ನು ಉತ್ತೇಕ್ಷಿಸಿ , ಅದೇ ತನ್ನ ಸರ್ವಸ್ವವೆಂದು 
ಹೊಗಳಲಾರಳು . ಅವಳು ಹೆಚ್ಚು ಮಾತಿನವಳೂ ಅಲ್ಲ ; ಬೆಣ್ಣೆ ಮಾತಂತೂ ಅವಳಿಂದ 
ದೂರ. “ ಅಕ್ಕಂದಿರದಕ್ಕಿಂತ ಹೆಚ್ಚಿನ ಪಾಲು ಪಡೆಯಲು ನೀನೇನು ಹೇಳುವೆ ?” ಎಂದು 
ದೊರೆ ಕೇಳಿದಾಗ ಅವಳು “ ಒಬ್ಬ ಮಗಳು ಕರ್ತವ್ಯದಲ್ಲಿ ತಂದೆಯನ್ನು ಎಷ್ಟು ಪ್ರೀತಿಸ 
ಬಹುದೋ ಅಷ್ಟೇ ನನ್ನ ಪ್ರೀತಿ; ಹೆಚೂ ಇಲ್ಲ, ಕಡಿಮೆಯೂ ಇಲ್ಲ' ಎನ್ನುತ್ತಾಳೆ. 

ಲಿಯರಿಗೆ ತನ್ನ ಮಕ್ಕಳಲ್ಲೆಲ್ಲ ಕಿರಿಯ ಕಾರ್ಡಿಲಿಯಾಳೇ ಹೆಚ್ಚು ಪ್ರಿಯ . ತನ್ನ 
ವೃದ್ದಾಪ್ಯವನ್ನು ಅವಳ ಸಂಗಶುಕ್ರೂಷೆಗಳಲ್ಲಿ ಕಳೆಯುವ ಪ್ರತೀಕ್ಷೆಯಲ್ಲಿದ್ದವನು ಅವನು. 
ಕಾರ್ಡೀಲಿಯಾಳ ಉತ್ತರದ ಹಿಂದಿರುವ ನಿಷ್ಠೆ ಸರಳತೆಗಳ ಆಳ ಅವನ ಮೂರ್ಖಬುದ್ದಿಗೆ 
ನಿಲಕದು . ಪ್ರೀತಿಯ ಬಹುಳತೆಯನ್ನೆ ಕೊರತೆಯೆಂದು ಬಗೆದು ರೇಗಿ ರೋಷಾವಿಷ್ಟ 
ನಾಗಿ , ಅವಳ ಪಾಲನ್ನೂ ಅಕ್ಕಂದಿರಿಗೆ ಹಂಚಿ, ಅವಳನ್ನು ನಿರ್ಗತಿಕಳನ್ನಾಗಿ ಮಾಡುತ್ತಾನೆ. 

ಲಿಯರನ ಆಸ್ಥಾನಿಕರಲ್ಲೊಬ್ಬನಾದ ಕೆಂಟ್ ಬಲು ನಿಷ್ಟಾವಂತ, ಅಷ್ಟೇ ನಿಷ್ಟುರ 
ವಾದಿ. ದೊರೆಯ ಅವಿವೇಕವನ್ನು ಖಂಡಿಸಿ, ಕಾರ್ಡೀಲಿಯಾಳ ಪರವಾಗಿ ವಾದ ಹೂಡು 
ತಾನೆ. ಲಿಯರನ ರೋಷ ಅವನ ಮೇಲೆಯೂ ತಿರುಗುತ್ತದೆ. ಲಿಯರ್‌ ಅವನಿಗೆ ಆರು 
ದಿನಗಳ ಗಡು ಕೊಟ್ಟು, ಅಷ್ಟರಲ್ಲಿ ದೇಶಬಿಟ್ಟು ಹೋಗಬೇಕೆಂದು ವಿಧಿಸುತ್ತಾನೆ. 

ಕಾರ್ಡೀಲಿಯಾ ಈಗ ನಿರ್ಗತಿಕಳೆಂದು ತಿಳಿದೊಡನೆಯೇ ಅವಳ ಕೈ ಹಿಡಿಯಲು 
ಉತ್ಸುಕರಾಗಿದ್ದವರಲ್ಲಿ ಒಬ್ಬನಾದ ಬರ್ಗ೦ಡಿಯ ದೊರೆಹಿಮ್ಮೆಟ್ಟುತ್ತಾನೆ. ಆದರೆ ಫ್ರಾನ್ಸಿನ 
ದೊರೆ ಅವಳ ಸದ್ದು ಣಗಳಿಗಾಗಿ ಮೋಹಿಸಿದವನು. ಅವಳ ದುಸ್ಥಿತಿಯನ್ನು ಲೆಕ್ಕಿಸದೆ 


342 


ಎಡ್ ಕಿಂಗ್ ಲಿಯರ್ ವಿ 
ಮದುವೆಯಾಗುತ್ತಾನೆ. ಪಾಪ, ಆ ಮದುಮಕ್ಕಳನ್ನು ಆಶೀರ್ವದಿಸಿ ಕಳಿಸಿಕೊಡುವಷ್ಟೂ 
ಸೌಜನ್ಯ ತೋರುವುದಿಲ್ಲ ಲಿಯರ್ . ಇಷ್ಟಾದರೂ ಕಾರ್ಡೋಲಿಯಾಳ ಹೃದಯ ಅವನಿಗಾಗಿ 
ಮಿಡಿಯುವುದನ್ನು ಬಿಡದು ; ಹೊರಡುವ ಮುನ್ನ , ತಂದೆಯನ್ನು ಚೆನ್ನಾಗಿನೋಡಿಕೊಳ್ಳಿ 
ರೆಂದು ಅಕ್ಕಂದಿರಿಗೆ ಗೋಗರೆದು ಅವರಿಂದ ಮುಖ ಮುರಿಸಿಕೊಳ್ಳು ತ್ತಾಳೆ, 

ಗಾನೆರಿಲ್ , ರೀಗನ್ ಈಗ ಇಡೀ ಬ್ರಿಟನ್ನಿನ ದಣಿಗಳು . ತಂದೆಯ ಮಾನಸಿಕ 
ಸ್ಥಿತಿಯನ್ನು ಚೆನ್ನಾಗಿ ಬಲ್ಲ ಅವರು ಅವನ ಮನಸ್ಸು ಮತ್ತೆ ಬದಲಾದರೂ ತಮ್ಮ ಭಾಗ್ಯ 
ಬದಲಾಗದಿರುವಂತೆ ಪಟ್ಟ ಭದ್ರಮಾಡಿಕೊಳ್ಳಲು ಸಂಚು ಹೂಡುತ್ತಾರೆ. 

ಇದೇ ಹೊತ್ತಿಗೆ ಬ್ರಿಟನ್ನಿನ ಇನ್ನೊಂದು ಕಡೆ ಇದೇ ಬಗೆಯ ಇನ್ನೊಂದು ಹುಚ್ಚು 
ತನ ನಡೆದು ದುರಂತದ ಸಸಿ ಮೊಳೆದಿದೆ. ಲಿಯರ್ , ಕೆಂಟರಿಗೆ ಆಪ್ತನಾದ ಗ್ಲಾಸ್ಟರನ 
ಅಲ್೯ನಿಗೆ ಇಬ್ಬರು ಮಕ್ಕಳು : ಒಬ್ಬ ಎಡ್ಗರ್ - ತಂದೆಯ ಧರ್ಮಸಂತಾನ, ನಾಳೆ 
ಅರ್ಲ್ ಪಟ್ಟ ಪಡೆಯಲಿರುವ ನಿಜವಾದ ವಾರಸು. ಇನ್ನೊಬ್ಬ ಎಡ್ಕಂಡ್ – ಗ್ಲಾಸ್ಟರನಿಗೆ 
ಊಳಿಗದ ಹೆಣ್ಣಾಳಿನಲ್ಲಿ ಹುಟ್ಟಿದ ಜಾರಜ , ಎಡ್ರೈಂಡ್ ಮಹಾ ಕೇಡಿ. ಹೊರಗೆ ಎಡ್ಡರನ 
ಬಗ್ಗೆ ಅತೀವ ಪ್ರೀತಿವಿಶ್ವಾಸಗಳಿರುವಂತೆ ನಟಿಸಿದರೂ ಒಳಗೆದ್ವೇಷ ಕಾರಿ ಅವನ ಪತನಕ್ಕೆ 
ಸಂಚು ಹೂಡುತ್ತಾನೆ. ಅವನನ್ನು ಮುಗಿಸಿದ್ದಾದರೆ ಅರ್ಲ್ ಪಟ್ಟಿ ತನ್ನ ಬುಟ್ಟಿಗೆ! ತಂದೆ 
ಮಕ್ಕಳಲ್ಲಿ ದ್ವೇಷ ಬಿತ್ತಿ , ಇತ್ಯ ಗ್ಲಾಸ್ಟರ್‌ ಎಡ್ಗರನ ಹೆಸರೆತ್ತಿದರೆ ಉರಿದುಬೀಳುವಂತೆ, 
ಅತ್ತ ಎಡ್ಗರ್ ತಂದೆಗೆ ಹೆದರಿ ತಲೆ ಮರೆಸಿಕೊಂಡು ಓಡಿಹೋಗುವಂತೆ ಮಾಡುತ್ತಾನೆ. 

ಈಗ ಲಿಯರ್ ಹೆಸರಿನಿಂದಷ್ಟೆ ದೊರೆ, ಅವನಿಗೆ ತನ್ನ ದಾಗಿ ಅ೦ಗೈ ಅಗಲ ಭೂಮಿ 
ಸಹ ಇಲ್ಲ . ತಾನುಳಿಸಿಕೊಂಡ ನೂರು ಮಂದಿ ಆಸ್ಥಾನಿಕರೊಡನೆ ಒ೦ದು ತಿ೦ಗಳು 
ಗಾನೆರಿಲ್‌ಳೊಡನೆ, ಇನ್ನೊಂದು ತಿಂಗಳು ರೀಗಳೊಡನೆ ಕಳೆಯುವುದು ಅವನ ಆಲೋ 
ಚನೆ. ಅದರಂತೆ ಗಾನೆರಿಲಳ ಮನೆಯಲ್ಲಿರುವಾಗ ಒಬ್ಬ ರೈತ ಲಿಯರನ ಆಶ್ರಯ ಬೇಡಿ 
ಅವನ ಜತೆಗಿರಲು ಅಪ್ಪಣೆ ಪಡೆಯುತ್ತಾನೆ. ಆ 'ರೈತ' ಹಿಂದೆ ಕಾರ್ಡೀಲಿಯಾಳ ಪರ 
ವಾದಿಸಿ ಗಡೀಪಾರಾಗಿದ್ದ ಕೆಂಟ್ , ಲಿಯರನಿಗೆ ಕಾದಿರುವ ರುದ್ರ ದುರಂತವನ್ನು ಮುಂದಾಗಿ 
ಊಹಿಸಿ ದಣಿಯ ಬೆಂಗಾವಲಿಗಿರಲು ವೇಷ ಮರಸಿ ಬಂದಿದ್ದಾನೆ, ಆ ನೆಚ್ಚಿನ ಸೇವಕ ! 

ಗಾನೆರಿಲಳ ಮನೆ ಸೇರಿದ ಕೆಲವೇ ದಿನಗಳಲ್ಲಿ ಲಿಯರನ ಅವಿವೇಕದಿಂದ ಹುಟ್ಟಿದ 
ದುರಂತದ ಸುಳಿ ಅವನ ಕೊರಳನ್ನು ಸುತ್ತಿ ಬಿಗಿಯಲು ಸುರುಮಾಡುತ್ತದೆ. ಅವಳ ಆದೇಶ 
ದಂತೆ ಊಳಿಗದ ಜನ ಲಿಯರನನ್ನೂ ಅವನ ಆಸ್ಥಾನಿಕರನ್ನೂ ನಿಕೃಷ್ಟವಾಗಿ ಕಾಣಲು 
ಆರಂಭಿಸುತ್ತಾರೆ. ಕೊನೆಗೊಮ್ಮೆ ಗಾನರಿಲ್ ತಂದೆಯನ್ನು ಎದುರಿಸಿ, ಅವನ ಹಾಗೂ 
ಅವನ ಸಹಜನರ ವರ್ತನೆಗೆ ಅಸಹ್ಯ ಸೂಚಿಸಿ ' ನಿನಗೆ ನೂರು ಆಸ್ಥಾನಿಕರೇಕೆ ? ಐವತ್ತಾ 
ದರೆ ಸಾಲದೆ ?' ಎನ್ನು ತ್ತಾಳೆ. ಹುಟ್ಟಿಸಿ, ಬೆಳಸಿ, ಅರ್ಧರಾಜ್ಯ ಕೊಟ್ಟ ತಂದೆಗೆ ಇದು 
ಮಗಳ ಕೃತಜ್ಞತೆ! ಲಿಯರ್‌ ಸಿಡಿದೆದ್ದು ' ನೀನು ಮಗಳಲ್ಲ. ಯಾವಳೋ ಹಾದರಕ್ಕೆ 
ಹುಟ್ಟಿದವಳು' ಎಂದು ಬಯ್ಯುತ್ತ ತನಗೆ ಇನ್ನೂ ಒಬ್ಬ ಮಗಳಿದ್ದಾಳೆಂದು ತಕ್ಷಣ ಕುದುರೆ 
ಯೇರಿ ರೀಗನಳಲ್ಲಿಗೆ ಹೊರಡುತ್ತಾನೆ. ಆ ಹೊತ್ತಿನಲ್ಲಿ ಅವನ ಮನಸ್ಸು ನೆನೆಯುವುದು 
ಕಾರ್ಡೀಲಿಯಾಳನ್ನು , ಅವಳ ನಿಶ್ಚಲಪ್ರೇಮವನ್ನು , ಅವಳಿಗೆ ತನ್ನಿ೦ದಾದ ಅನ್ಯಾಯವನ್ನು ! 

ತಂದೆ ಬರುವನೆಂದು ಮು೦ದಾಗಿ ಸುದ್ದಿ ತಿಳಿದೂ ರೀಗನ್ ಗಂಡ ಕಾರ್ನವಾಲನೊಡನೆ 


343 


ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಗ್ಲಾಸ್ಟರನನ್ನು ಕಾಣಲು ಅವನ ಊರಿಗೆ ಹೋಗಿದ್ದಾಳೆ, ಲಿಯರ್ ಅಲ್ಲಿಗೇ ಬರುತ್ತಾನೆ. 
ಅವನು ಬ೦ದಿರುವನೆಂದು ತಿಳಿದೂ ಮಗಳು ಅಳಿಯ ಅವನನ್ನು ಎದುರುಗೊಳ್ಳರು. 
ಪ್ರಯಾಣದ ಆಯಾಸ ಕಳೆಯುವವರೆಗೆ ತಾಳೆನ್ನು ತ್ತಾರೆ. ಲಿಯರನಿಗೆ ದುಃಖ , ಕೋಪ. 
ಕಷ್ಟದಿಂದ ಶಾಂತಿ ತಂದುಕೊಂಡು , ಬುದ್ಧಿಯನ್ನು ಸ್ಥಿಮಿತದಲ್ಲಿರಿಸಿಕೊಳ್ಳಲು ಪ್ರಯತ್ನಿ 
ಸುತ್ತಾನೆ. ಕೊನೆಗೆ ರೀಗನ್ ಬಂದುಕಾಣುವ ಕೃಪೆ ಮಾಡುತ್ತಾಳೆ. ಲಿಯರ್ ತನಗೆ 
ಗಾನರಿಲ್ ಉಣಬಡಸಿದ ಅವಮಾನ, ಕೃತಘ್ನತೆಗಳನ್ನು ಅವಳಿಗೆ ಬಣ್ಣಿಸುತ್ತಾನೆ. 
ಆದರೆ ಅವಳು ಅಕ್ಕನ ಪಕ್ಷವನ್ನೇ ಹಿಡಿದು ಮಾತನಾಡುತ್ತಾಳೆ. ತಂದೆಯೇ ತಪ್ಪು 
ಮಾಡಿದವನೆಂಬಂತೆ ' ಹೋಗಿ ಅಕ್ಕನ ಕ್ಷಮಾಪಣೆ ಕೇಳಿಕೊ ' ಎಂದು ಬುದ್ಧಿವಾದ ಹೇಳು 
ತಾಳೆ. ಆ ಸಮಯಕ್ಕೆ ಗಾನೆರಿಲಳೂ ಅಲ್ಲಿಗೇ ಬರುತ್ತಾಳೆ. ಅಕ್ಕ ತಂಗಿಯರು ಒಂದಾಗಿ 
ತಂದೆಗೆ ಇದ್ದಿದ್ರೂ ಅವಮಾನ ಮಾಡುತ್ತಾರೆ. ( ಅವಳಾದರೋ ಐವತ್ತು ಆಸ್ಥಾನಿಕರನ್ನು 
ಕೊಡಲೊಪ್ಪಿದಳು ; ನಾನಾಗಿದ್ದರೆ ಇಪ್ಪತ್ತೈದನ್ನೆ ' ಎನ್ನುತ್ತಾಳೆ ರೀಗನ್ , ಕೊನೆಕೊನೆಗೆ 
ಆಸ್ಥಾನಿಕರು ಏಕೆ ಬೇಕು ಎನ್ನುವವರೆಗೂ ಮಾತು ಹೋಗುತ್ತದೆ. ಲಿಯರಿಗೆ ದುಃಖಾ 
ಘಾತಗಳನ್ನು ತಡೆಯಲಾಗುವುದಿಲ್ಲ. ಎದೆಯ ಕಟ್ಟೆ ಒಡೆದುರೋಷ ಹುಚ್ಚು ಹೊಳೆಯಾಗಿ 
ಹರಿಯುತ್ತದೆ. ಒತ್ತಿ ಬರುತ್ತಿರುವ ಕಣ್ಣೀರನ್ನು ಕಷ್ಟದಿಂದ ತಡೆಹಿಡಿಯುತ್ತಾನೆ. ಅವನಿಗೆ 
ಇನ್ನೊಂದು ನಿಮಿಷವೂ ಅಲ್ಲಿ ನಿಲ್ಲುವುದು ಸಾಧ್ಯವಿಲ್ಲ ; ಆದರೆ ಹೋಗಲು ತನ್ನ ದಾದ 
ಒಂದು ಎಡೆಯಿಲ್ಲ ! ಒಳಗೆ ನಡೆದಿರುವ ಈ ಅಮಾನುಷ , ಅಸ್ವಾಭಾವಿಕ ಘಟನೆಯ 
ಪ್ರತಿಬಿಂಬವೊ ಇಲ್ಲವೇ ಪ್ರತಿಭಟನೆಯೊ ಎಂಬಂತೆ ಹೊರಗೆ ಪ್ರಕೃತಿ ಅಸ್ತವ್ಯಸ್ತವಾಗಿದೆ : 
ನಡುರಾತ್ರಿ , ಗಾಢಾಂಧಕಾರ, ಭಯಂಕರ ಬಿರುಗಾಳಿ, ಗುಡುಗು, ಮಿಂಚು , ಮಳೆ, ರುದ್ರ 
ಪ್ರಳಯ ! ಆದರೂ ಎಂಬತ್ತು ದಾಟಿದ ಆ ಹಣ್ಣು ಹಣ್ಣು ಮುದುಕ ಹಿಂದೆಮುಂದೆ 
ನೋಡದೆ ಕುದುರೆ ಹತ್ತಿ ಹೊರಡುತ್ತಾನೆ. ಈ ದುರ್ಧರ ಸ್ಥಿತಿಯಲ್ಲಿಯೂ ನೆಚ್ಚಿನ ಸಂಗಾತಿ 
ಗಳಾದ ಕೆಂಟ್ ಮತ್ತು ಉದ್ದಕ್ಕೂ ತನ್ನ ಜಾಣ್ಣುಡಿಗಳಿಂದ ದೊರೆಯನ್ನು ತಣಿಸಿ ಕಣ್ಣು 
ತೆರಸುತ್ತ ಬಂದಿರುವ ' ಬೆಪ್ಪ ” ರು ಅವನಿಗೆ ಜೊತೆಕೊಟ್ಟಿದ್ದಾರೆ. ಅವರೆಲ್ಲರೂ ಆ ಬಿರು 
ಮಳೆಯಲ್ಲೇ ಒಂದು ಪಾಳಯಲನ್ನು ತಲಪುತ್ತಾರೆ. ಅಲ್ಲಿ ಲಿಯರ್‌ ಚಂಡಮಾರುತವನ್ನು 
ಎದುರಿಸಿ ನಿಂತು ಮನುಷ್ಯ ಪ್ರಕೃತಿಗಳೆರಡರ ಮೇಲೆಯೂ ಶಾಪ ಕಾರುತ್ತಾನೆ. ಬುದ್ಧಿಯ 
ಕುದುರೆ ಪ್ರಜ್ಞೆಯ ಎಲ್ಲೆ ಹರಿದು ಉನ್ಮಾದಕ್ಕೆ ಓಡುತ್ತದೆ. ಆ ಪಾಳಯಲಿನಲ್ಲಿ ಒಂದು 
ಸಣ್ಣ ಗುಡಿಸಲು. ಅದರ ಆಶ್ರಯ ಪಡೆಯಹೋದರೆ ಒಳಗೆ ಕಾಡುಮೃಗದಂತೆ ಕಾಣುವ 
ಒಬ್ಬ ಹುಚ್ಚನಿದ್ದಾನೆ. ಅವನ ಮಾತು ಲಿಯರಿಗೆ ತತ್ವ ಪ್ರಾಯವಾಗಿ ತೋರುತ್ತದೆ. 
'ನೀನು ನನ್ನ ದಾರ್ಶನಿಕ'ನೆಂದು ಅವನಿಗೆ ಅಂಟಿಕೊಳ್ಳುತ್ತಾನೆ. ಆ ಹುಚ್ಚ , ಅಣ್ಣ 
ಎಡ್ಮಿಂಡನ ಕುತಂತ್ರಕ್ಕೆ ಬಲಿಯಾಗಿ ತಲೆ ಮರೆಸಿಕೊಂಡಿರುವ ಎಡ್ಡರ್ ! 

ಅತ್ರ ಗ್ಲಾಸ್ಟರನ ಅರಮನೆಯಲ್ಲಿ ಮಿಂಚಿನ ವೇಗದಲ್ಲಿ ಘಟನೆಗಳು ನಡೆದಿವೆ . ಅಕ್ಕ 
ತಂಗಿಯರು ತಂದೆಯನ್ನು ಕೊಲ್ಲಿಸುವ ತಂತ್ರ ಹೂಡಿದ್ದಾರೆ. ಅವರ ಗಂಡಂದಿರ ನಡುವೆ 
ವಿರಸ ತಲೆಯಿಟ್ಟಿದೆ. ಮಾವ ಲಿಯರನಿಗಾದ ಅನ್ಯಾಯವನ್ನು ತಿಳಿದ ಫ್ರಾನ್ಸಿನ ದೊರೆ 
ಇಂಗ್ಲಂಡಿನ ಮೇಲೆ ದಂಡೆತ್ತಿ ಹೊರಟುಡೋವರಿಗೆ ಬಂದು ಬೀಡುಬಿಟ್ಟಿದ್ದಾನೆ. ಈ ಎಲ್ಲ 
ರಹಸ್ಯಗಳನ್ನು ಅರಿತ ಸ್ವಾಮಿಭಕ್ತ ಗ್ಲಾಸ್ಟರ್ ಲಿಯರಿಗೆ ಸುಳುವು ಕೊಟ್ಟು ಅವನನ್ನು 

344. 


ಕಿಂಗ್ ಲಿಯರ್ ವಿ 
ಡೋವರಿನಲ್ಲಿ ಕಾರ್ಡೀಲಿಯಾಳ ರಕ್ಷಣೆ ಪಡೆಯಲು ಒಪ್ಪಿಸುವ ಉದ್ದೇಶದಿಂದ ಗುಟ್ಟಾಗಿ 
ಪಾಳಯಲಿಗೆ ಬರುತ್ತಾನೆ. ಹೊರಡುವ ಮುಂಚೆ ಮಗ ಎಡ್ಮಿಂಡನಿಗೆ ತನ್ನ ಇಂಗಿತವನ್ನು 
ತಿಳಿಸಿದ್ದಾನೆ. ಆದರೆ ಎಡ್ಕಂಡ್ ನೀಚ, ಕೃತ್ರಿಮಿ . ತಂದೆಯ ಗದ್ದುಗೆಯ ಮೇಲೆ ಕಣ್ಣಿಟ್ಟ 
ಅವನು ಅದರ ಹಕ್ಕುದಾರನಾದ ಎಡ್ಡರನನ್ನು ಎಂದೋ ಹೆದರಿಸಿ ಓಡಿಸಿದ್ದಾಗಿದೆ. ಈಗ 
ತಂದೆಯನ್ನೂ ತೊಡೆದುಹಾಕಿದರೆ ಗದ್ದುಗೆ ತನ್ನ ಪಾಲೇ ಎಂದು ಅವನ ದುರಾಲೋಚನೆ. 
ಕಾರ್ನವಾಲನೊಡನೆ ಕೈಗೂಡಿಸಿ ತಂದೆಯ ಗುಟ್ಟನ್ನು ಬಯಲುಮಾಡುತ್ತಾನೆ. 

ಗ್ಲಾಸ್ಟರ್ ಲಿಯರನನ್ನು ಕಂಡು ಹಿಮ್ಮರಳುವ ಹೊತ್ತಿಗೆಘೋರ ದುರಂತ ಅವನಿಗೆ 
ಕಾಯುತ್ತಿದೆ. ಅವನ ಅತಿಥಿಗಳಾಗಿ ಬಂದ ರೀಗನ್ ಕಾರ್ನವಾಲರು ಅವನನ್ನು ಅವನ 
ಅರಮನೆಯಲ್ಲೇ ಬಂಧಿಸಿ ರಾಜದ್ರೋಹದ ಮೇಲೆ ವಿಚಾರಣೆ ನಡೆಸುತ್ತಾರೆ. ಗ್ಲಾಸ್ಟರ್ 
ಲಿಯರನ ಹಿತರಕ್ಷಕನಾದ ಫ್ರಾನ್ಸಿನ ದೊರೆಯ ಪರ ಎಂದು ತೋರಿಸಿಕೊಳ್ಳಲು ಹಿಂಜರಿ 
ಯುವುದಿಲ್ಲ. ಕಾರ್ನವಾಲೆ ದುಷ್ಟ , ಬರ್ಬರ ಪಶು , ಗ್ಲಾಸ್ಟರನ ಎರಡು ಕಣ್ಣುಗಳನ್ನೂ 
ಕಿತ್ತು , ನೆಲಕ್ಕೆಸೆದು ಕಾಲಿಂದ ಉಜ್ಜಿ ಹಾಕುತ್ತಾನೆ. ಈ ಘೋರ, ಅಮಾನುಷ ದೃಶ್ಯವನ್ನು 
ಸಹಿಸಲಾರದ ಕಾರ್ನವಾಲನ ಆಳೊಬ್ಬನು ದಣಿಯೆಂದು ಲೆಕ್ಕಿಸದೆ ಕತ್ತಿ ಹಿರಿದು ಅವನನ್ನು 
ಗಾಯಗೊಳಿಸುತ್ತಾನೆ. ಇದನ್ನು ನೋಡಿದ ರೀಗನ್ ಹಿಂದಿನಿಂದ ಬಂದು ಆ ಆಳನ್ನು 
ಕೊಲ್ಲುತ್ತಾಳೆ. ಕುರುಡ ಗ್ಲಾಸ್ಟರ್ ಕಣ್ಣಿನಿಂದ ರಕ್ತ ಸುರಿಸುತ್ತ ಎಡ್ಮಿಂಡನ ಸಹಾಯ 
ಬೇಡಿಕೂಗಿ ಕರೆದಾಗ ಅವನೇ ಈ ಎಲ್ಲ ದುರಂತದ ಹೇತುವೆಂದು ತಿಳಿಯುತ್ತದೆ. ಗ್ಲಾಸ್ಟರನ 
ಎದೆಯೊಡೆಯುತ್ತದೆ. ಆ ದುಃಖದಲ್ಲಿ ಎಡ್ಡರನ ನೆನಪಾಗುತ್ತದೆ; ಎಡ್ಮಿಂಡನ ಮಾತಿಗೆ 
ಕಿವಿಗೊಟ್ಟು ಅವನನ್ನು ದೂರಮಾಡಿದುದಕ್ಕೆ ವ್ಯಥೆಯಾಗುತ್ತದೆ. ಅರಮನೆಯಿಂದ ಹೊರ 
ಬಿದ್ದು ದಾರಿ ತಡವುತ್ತ ನಡೆದಾಗ ಅವನಿಗೆ ಎಡ್ಗರನೇ ಎದುರಾಗುತ್ತಾನೆ. ಎಡ್ಗರ್ ತಾನು 
ಮಗನೆಂದು ಬಿಟ್ಟುಕೊಡದೆ ಆ ಭಾಗ್ಯಹೀನನ ಕತ್ತಲೆಯಲ್ಲಿ ಬೆಳಕಾಗಿ ಜೊತೆ ನಿಲ್ಲುತ್ತಾನೆ. 

ಆಳಿನ ಕತ್ತಿ ಪೆಟ್ಟಿಗೆ ಬಲಿಯಾದ ಕಾರ್ನವಾಲ್ ಪ್ರಾಣ ಬಿಡುತ್ತಾನೆ. ಎಡ್ಮಿಂಡನ 
ಕೃತ್ರಿಮತೆ ಅವನಿಗೆ ತಂದೆಯ ಅರ್ಲ್‌ ಪಟ್ಟ ದೊರಕಿಸಿ ಕೊಡುತ್ತದೆ. ಅವನದು ಹೆಣ್ಣಿನ 
ಹೃದಯವನ್ನು ಕೆಣಕಬಲ್ಲ ಲಂಪಟ ಕಳೆ, ರೀಗನ್ ಗಾನೆರಿಲರಿಬ್ಬರೂ ಅವನನ್ನು ಕದ್ದು 
ಮೋಹಿಸಿದ್ದಾರೆ. ಗಂಡ ಸತ್ತ ರೀಗನ್ ಈಗ ಸೈಜ್ಞಾನುವರ್ತಿ, ಎಡ್ಮಿಂಡನನ್ನು ಒಲಿಸಿ 
ಕೊಳ್ಳಲು ಅವನನ್ನು ತನ್ನ ಸೇನಾಪತಿಯನ್ನಾಗಿ ನೇಮಿಸುತ್ತಾಳೆ. ತನ್ನ ಕೈ ತಪ್ಪಿಸಿ 
ತಂಗಿ ಎಲ್ಲಿ ಎಡ್ಮಿಂಡನನ್ನು ಗಿಟ್ಟಿಸಿಕೊಳ್ಳುವಳೋ ಎಂದು ಗಾನೆರಿಲಳಿಗೆ ಕರುಬು ! ' ನನ್ನ 
ಗಂಡನನ್ನು ಕೊಂದು ದಾರಿ ತೆರವು ಮಾಡುವುದಾದರೆ ನಾನೇ ನಿನ್ನನ್ನು ಮದುವೆಯಾಗುವೆ' 
ಎಂದು ಎಡ್ಮಿಂಡನಿಗೆ ಆಳಿನ ಮೂಲಕ ಚೀಟಿ ಕಳಿಸುತ್ತಾಳೆ. ಆ ಆಳಿನ ಕೈಯಲ್ಲೇ ಎಡ್ಕಂಡ 
ನಿಗೆಕೊಡಲೆಂದು ರೀಗನಳೂ ಒಂದು ಪ್ರೇಮಪತ್ರವಿಟ್ಟಿದ್ದಾಳೆ! ಆಳು ದಾರಿಯಲ್ಲಿ ಗ್ಲಾಸ್ಟರ 
ನಿಗೆ ಎದುರಾಗಿ ಅವನನ್ನು ಕೊಲ್ಲ ಹೋಗಿ, ಎಡ್ಡರನಿಂದ ಹತನಾಗುತ್ತಾನೆ. ಎಡ್ಕರ್ 
ಎರಡೂ ಪತ್ರಗಳನ್ನು ಓದಿ , ಗಾನೆರಿಲಳ ಗಂಡ ಆಲ್ಪನಿಗೆ ತಲಪಿಸುತ್ತಾನೆ. 

ಮುಂದೆ ಗ್ಲಾಸ್ಟರನಿಗೆ ಆವರೆಗೆ ದಾರಿ - ಬೆಳಕಾಗಿ ತನಗೆ ಜೊತೆಕೊಟ್ಟವನು ತನ್ನಿ೦ದ 
ಅನ್ಯಾಯಕ್ಕೆ ಗುರಿಯಾಗಿದ್ದ ಹೊಟ್ಟೆ ಯ ಮಗನೇ ಎಂಬುದು ತಿಳಿದಾಗ ಆನಂದ, ಪಶ್ಚಾ 
ತ್ಯಾಸಗಳ ಅತಿರೇಕ ತಡೆಯಲಾರದೆ ಅವನು ಎದೆಯೊಡೆದು ಸಾಯುತ್ತಾನೆ. 


345 


ನೀ ಸೇಕ್ಸ್ಪಿಯರಿಗೆ ನಮಸ್ಕಾರ ಎh 
ಈ ನಡುವೆ ಕೆಂಟ್ ಲಿಯರನನ್ನು ಡೋವರಿಗೆ ಕರೆತಂದಿದ್ದಾನೆ. ಆದರೆ ಅವನ 
ಮಾನಸಿಕ ಸ್ಥಿತಿ ತಲೆಗೆ ಹುಲ್ಲುಸೊಪ್ಪು ಕಟ್ಟಿಕೊಂಡು ಕಾಡಿನಲ್ಲಿ ಕಿರಚುತ್ತ ಅಲೆದಾಡುವ 
ಮಟ್ಟಿಗೆ ಹದಗೆಟ್ಟಿದೆ. ಕಾರ್ಡೀಲಿಯಾಪ್ರೀತಿಯಿಂದ ತಂದೆಯ ಶುಶೂಷೆ ಮಾಡುತ್ತಾಳೆ. 
ಲಿಯರಿಗೆ ಹುಚ್ಚು ತಿಳಿದು, ಅರಿವು ಮರಳುತ್ತದೆ; ಮಗಳಪ್ರೀತಿಯ ಸಾನ್ನಿಧ್ಯದಲ್ಲಿ ಮನಸ್ಸು 
ಅ ಪೂರ್ವ ಶಾ೦ತಿ ಆನಂದಗಳನ್ನು ಅನುಭವಿಸುತ್ತದೆ. ಆದರೆ ಆ ದಿವ್ಯಸುಖ ಕ್ಷಣಕಾಲ 
ಮಾತ್ರ . ಯುದ್ಧದಲ್ಲಿ ಇಂಗ್ಲೆಂಡಿನ ಕೈಮೇಲಾಗಿ ಫ್ರಾನ್ಸಿಗೆಸೋಲಾಗುತ್ತದೆ. ಲಿಯರ್ 
ಕಾರ್ಡೀಲಿಯಾ ಎಡ್ಮಿಂಡನಿಗೆ ಕೈಸೆರೆ ಸಿಗುತ್ತಾರೆ. ಗಾನೆರಿಲಳ ಗಂಡ ಆಲ್ಪನಿ ಇಂಗ್ಲಂಡಿನ 
ದಂಡಾಧಿಪತಿ. ಅವನು ತನ್ನ ಬಳಗದ ಇತರರಂತೆ ದುಷ್ಟನಲ್ಲ. ಎಂದಿನಿಂದಲೂ ಅವನು 
ಹೆಂಡತಿ ನಾದಿನಿಯರ ಮುಂದೆ ಲಿಯರನ ಪರವಾಗಿ ವಾದಿಸುತ್ತ ಬಂದಿದ್ದವನು . ಈಗ 
ಅವನ ಮುಂದೆ ಲಿಯರ್ , ಕಾರ್ಡೀಲಿಯಾರನ್ನು ವಿಚಾರಣೆಗೆ ತಂದರೆ ಅವರಿಗೆ ಮರುಕ 
ದೊರೆಯುವುದು ಖಂಡಿತವೆಂದು ಬಲ್ಲ ಎಂಡ್ ಗಾನೆರಿಲಳ ಪ್ರೇರಣೆಯಿಂದ ಕಾರ್ಡಿ 
ಲಿಯಾಳನ್ನು ನೇಣುಹಾಕಿ ಕೊಂದು ಅವಳೇ ಆತ್ಮಹತ್ಯೆ ಮಾಡಿಕೊಂಡಂತೆ ಕಾಣಿಸ 
ಬೇಕೆಂದು ಆಜ್ಞೆ ಮಾಡುತ್ತಾನೆ. ಆದರೆ ಜೊತೆಗೇ ಅವನಿಗೆ ಅರಿವಿಲ್ಲದೆಯೇ ಅವನ ಕತೆಯೂ 
ಮುಗಿಯುತ್ತ ಬಂದಿದೆ. ಎಡ್ಗರನಿಂದ ದೊರೆತ ಗಾನರಿಲ್ ರೀಗನರ ಪ್ರೇಮಪತ್ರಗಳಿಂದ 
ಅಲ್ಪನಿಗೆ ಎಡ್ಮಿಂಡನ ಗುಟ್ಟು ಬಯಲಾಗಿದೆ. ಯುದ್ಧಾನಂತರ ವಿಜಯಪಕ್ಷದವರೆಲ್ಲರೂ 
ನೆರೆದಾಗ ದೊಡ್ಡ ಹಗರಣವೇ ಆಗುತ್ತದೆ. ಅಕ್ಕ ತಂಗಿಯರು ನಾಚಿಕೆ ಬಿಟ್ಟು ಎಡ್ಕಂಡ 
ನಿಗಾಗಿ ಕಚ್ಚಾಡುತ್ತಾರೆ. ರೀಗನ್ ಎಡ್ಮಿಂಡನನ್ನು ಮದುವೆಯಾಗುವುದಾಗಿ ಸಾರುತ್ತಾಳೆ. 
ಹೀಗಾಗಬಹುದೆಂದು ಶಂಕಿಸಿದ್ದ ಅಕ್ಕ ಗಾನರಿಲ್ ಅವಳಿಗೆ ವಿಷ ತಿನ್ನಿಸಿದ್ದಾಳೆ. ಆಲ್ಪನಿ 
ಎಡ್ಮಿಂಡನ ಮೇಲೆದ್ರೋಹದ ಆಪಾದನೆ ತರುತ್ತಾನೆ. ಮೊದಲೇ ಗೊತ್ತಾದಂತೆ ಅವನ 
ಪಾಪಗಳನ್ನು ರುಜುವಾತು ಮಾಡಲು ಎಡರ್‌ ಹಾಜರಾಗುತ್ತಾನೆ. ಇಬ್ಬರಿಗೂ ಮಲ್ಲ 
ಯುದ್ಧ ವಾಗಿ ಎದ್ಮಂಡ್ ಪೆಟ್ಟು ತಿಂದು ಸೋತುಸಾಯುತ್ತಾನೆ. ಹತಾಶಳಾದ ಗಾನೆರಿಲ್ 
ಒಳಹೋಗಿ ಎದೆಯಿರಿದುಕೊಳ್ಳು ತ್ತಾಳೆ, ರೀಗನ್ ವಿಷ ಹತ್ತಿ ಸಾಯುತ್ತಾಳೆ. 

ಮುಂದಿನದು ಘೋರ ದೃಶ್ಯ , ಲಿಯರ್ ಎರಡು ಕೈಗಳಲ್ಲೂ ಕಾರ್ಡೀಲಿಯಾಳ 
ಮೃತಶರೀರವನ್ನು ಎತ್ತಿಕೊಂಡು ಆಲ್ಪನಿಯ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಈಗ ಅವನ 
ದುಃಖದ ಪಾತ್ರೆ ಕಣ್ಣೀರಿನಿಂದ ತುಂಬಿ ತುಳುಕಿದೆ. ನೆಚ್ಚಿನ ಕಾರ್ಡೀಲಿಯಾ ಸತ್ತಿದ್ದಾಳೆ. 
ಎಷ್ಟೇ ಆಳಲಿ, ಎಷ್ಟೇ ಪ್ರೀತಿಸಲಿ ಅವಳು ಮತ್ತೆ ಬದುಕಿ ಬರುವಂತಿಲ್ಲ . ಲಿಯರ್ ದುಃಖ 
ತಡೆಯಲಾರದೆ ಕುಸಿದು ಬಿದ್ದು ಅವಳ ಹೆಣದ ಮೇಲೆ ಪ್ರಾಣ ಬಿಡುತ್ತಾನೆ. 

ರಾಜ್ಯ ಆಲ್ಬನಿ ಮತ್ತು ಎಡ್ಕರರ ವಶಕ್ಕೆ ಬರುತ್ತದೆ. 


21 . ಮೆಕ್‌ಬೆತ್ 
ರಚನೆ: 1605 -6 ? ಮೊದಲ ಪ್ರಕಟನೆ : 1623. 
ಆಕರ : ಚಾರಿತ್ರಿಕ ನಾಟಕಗಳಿಗೆ ಆಕರವಿತ್ರ ಹಾಲಿನ್‌ ಡ್ನ 'ಕ್ರಾನಿಕಲ್ಸ್ ', 
ಕಥೆ : ಕವಿಯ ನಾಲ್ಕು ಮಹಾ ರುದ್ರನಾಟಕಗಳಲ್ಲಿ ಒಂದಾದ ಈ ಕೃತಿ ಶ್ರೇಷ್ಠ ನಾಟಕ 

346 


ಮೆಕ್ ಬೆತ್ ಸe 
ವೆಂಬಷ್ಟೇ ಉತ್ಕೃಷ್ಟ ಕಾವ್ಯವೆಂದು, ಮಾನವ ಸ್ವಭಾವದ ಸೂಕ್ಷ್ಮ ಅಧ್ಯಯನವೆಂದು 
ಹಿರಿದಾಗಿ ಮೆರೆದಿದೆ. ಜೊತೆಗೆ ಒತ್ತಾಗಿ ಹೆಣೆದ ಇದರ ಬಂಧ ಸುಷ್ಟು , ಪಾತ್ರ ಕಲ್ಪನೆ 
ಮನೋವಿಶ್ಲೇಷಣಾತ್ಮಕ, ಒಟ್ಟಿನ ಪರಿಣಾಮ ನೇರ ಹಾಗೂ ಪ್ರಭಾವಕಾರಿ. ಮಹತ್ವಾ 
ಕಾಂಕ್ಷೆಯೊಂದು ದೌರ್ಬಲ್ಯ , ಅದನ್ನು ಸಾಧಿಸ ಹೊರಟವನಿಗೆ ವಿನಾಶ ಖಂಡಿತವೆಂದು 
ತೋರಿಸುವುದು ನಾಟಕದ ಉದ್ದೇಶ. ಅವರ ಸ್ವಭಾವವೇ ಬದುಕಿನ ದುರ್ವಿಧಿಯಾಗಿ, ಅದರ 
- ಸುಳಿಯಲ್ಲಿ ಸಿಕ್ಕು ಬಿದ್ದು ಸಂಕಲ್ಪ - ಅಂತರಾತ್ಮ , ಪಾಪ-ಪ್ರಾಯಶ್ಚಿತ್ರಗಳ ಹೆದ್ದೆರೆಗಳೊಡನೆ 
ಹೋರಾಡುತ್ತ ತೊಳಲುವ ಮೆಕ್‌ಬೆತ್ ದಂಪತಿಗಳ ಸೃಷ್ಟಿ ಕವಿಯ ಅದ್ಭುತ ಸಾಧನೆ. 
ನಾಟಕ ಗಾತ್ರದಲ್ಲಿ ತೀರಾ ಚಿಕ್ಕದು, ಬರೆದದ್ದು ಒಂದನೆ ಜೇನ್ನನ ಗೌರವಾರ್ಥವಾಗಿ, 

ಸ್ಕಾಟ್ಲಂಡಿನ ಗ್ಲೆಮಿಸ್ ಪ್ರಾಂತದ ಪಾಳೆಯಗಾರನಾದ ಮೆಕ್ ಬೆತ್ ಒಬ್ಬ ವೀರ 
ಸೇನಾನಿ. ರಾಜ್ಯದ ದೊರೆ ಡಂಕನನ ಸಮೀಪಬಂಧು ಅವನು. ಒಮ್ಮೆ ದೇಶದ ಕೆಲವು 
ಪಾಳೆಯಗಾರರು ನೆರೆಯ ನಾರ್ವೆಯ ದೊರೆಯೊಡನೆ ಕೈಗೂಡಿಸಿ ಪ್ರಭುತ್ವದ ವಿರುದ್ಧ ದಂಗೆ 
ಯದ್ದಾಗ ಮೆಕ್ ಬೆತ್ ಅವರ ಮೇಲೆ ಸೈನ್ಯ ಕೊಂಡುಹೋಗಿ ದಂಗೆಯ ಹುಟ್ಟಡಗಿಸಿ, 
ವಿಜಯ ಸಂಪಾದಿಸುತ್ತಾನೆ. ಈ ಸಾಹಸದಲ್ಲಿ ಸಹಸೇನಾನಿ ಬ್ಯಾಂಕೊ ಅವನಿಗೆ ಜೊತೆ. 

ಒಮ್ಮೆಲೇ ಹೊಲಸು ಸೊಗಸುಗಳೆರಡೂ ಒಮ್ಮೆಯಾದಂತಿದ್ದ ನಿಕಟವಿಚಿತ್ರವಾದ 
ದಿನ ಅದು. ಬಿರುಗಾಳಿ ಬೀಸಿದೆ; ಸಿಡಿಲು ಸೀಳಿದೆ . ಮೆಕ್‌ಬೆತ್‌ ಮತ್ತು ಬ್ಯಾಂಕೊ ಕದನ 
ದಿಂದ ಹಿಂದಿರುಗುತ್ತಿರುವಾಗ ದಾರಿಯಲ್ಲಿ ಒಂದು ಪಾತೃಯಲು ಅಡ್ಡವಾಗುತ್ತದೆ. ಅಲ್ಲಿ 
ಅವರ ಬರವಿಗಾಗಿಯೇ ಹೊಂಚುಕಾಯುತ್ತಿದ್ದ ಮೂವರು ಮಾಟಗಾತಿಯರು ಥಟ್ಟನೆ 
ಎದುರಾಗುತ್ತಾರೆ. ಅವರದು ದಿಗಿಲು ಬಡಿಸುವ ಅಮಾನುಷ ರೂಪ - ಮೊಂಡು , 
ಸುಕ್ಕು ಮೈ , ಹೆಣ್ಣಿನ ಮುಖ , ಗಂಡಿನ ಗಡ್ಡ , ವಿಕಾರವಾದ ವೇಷಭೂಷಣ ! ಮೂವರೂ 
ಮೆಕ್‌ಬೆತ್‌ನಿಗೆ ವಂದಿಸುತ್ತಾರೆ. ಮೊದಲನೆಯವಳು ಅವನಿಗೆ ಸಂದಿರುವ ಗೇಮಿಸ್‌ನ 
ಪಾಳೆಯಪಟ್ಟದ ಹೆಸರಿನಲ್ಲಿ ಜಯಕಾರ ಕೂಗುತ್ತಾಳೆ. ಎರಡನೆಯವಳು ಅವನದಲ್ಲದ 
ಕಾಡರ್‌ ಪಟ್ಟದ ಹೆಸರು ಹಿಡಿದು ಹರಸುತ್ತಾಳೆ. ಮೂರನೆಯವಳು ಸ್ಕಾಟ್ಲಂಡಿನ ಭಾವೀ 
ಪ್ರಭುವಿಗೆ ಜಯವಾಗಲೆನ್ನು ತಾಳೆ. ಮೆಕ್ ಬೆತ್ ಕೇಳಿ ಬೆಚ್ಚಿ , ಮೈ ಮರೆಯುತ್ತಾನೆ. 
ಬ್ಯಾಂಕೊ ತನಗೇನುಪ್ರವಾದನೆಂದು ಕೇಳಿದಾಗ ಮಾಟಗಾತಿಯರುಗೂಢ ಬೆರಸಿ ಮಾತ 
ನಾಡುತ್ತಾರೆ - ' ಮೆಕ್ ಬೆತ್ ನಿಗಿಂತ ಕೀಳು, ಆದರೂ ಮೇಲು!” ( ಅವನಷ್ಟು ಸುಖಿ 
ಯಲ್ಲ, ಆದರೂ ಹೆಚ್ಚು ಸುಖಿ !' ' ಸ್ವತಃ ದೊರೆಯಾಗದಿದ್ದರೂ ದೊರೆಗಳ ತಂದೆ !” 
- ಮೆಕ್‌ಬೆತನಿಗೆ ಮಾಟಗಾತಿಯರನ್ನು ಇನ್ನಷ್ಟು ಕೆದಕಿ ಕೇಳುವ ಕುತೂಹಲ. 
ಆದರೆ ಆ ನೆಲದ ಗುಳ್ಳೆಗಳು ಕಾಣಿಸಿಕೊಂಡಷ್ಟೇ ಬೇಗ ಕಣ್ಮರೆಯಾಗುತ್ತಾರೆ. ಅವನು ಈ 
ವಿಚಿತ್ರ ಅನುಭವದಿಂದ ಚೇತರಿಸಿಕೊಳ್ಳುತ್ತಿರುವಂತೆಯೇ ಅರಮನೆಯ ಹರಿಕಾರರು ಎದು 
ರಾಗಿ, ಕಾಡರನ ಪಾಳೆಯಗಾರ ದಂಗೆಯಲ್ಲಿ ಪಾಲ್ಗೊಂಡಿದ್ದ ಕಾರಣ ಡಂಕನ್ ದೊರೆ 
ಅವನಿಗೆ ಮರಣದಂಡನೆ ವಿಧಿಸಿ , ಮೆಕ್‌ಬೆತ್‌ ನಿಗೆ ಆ ಪಟ್ಟ ಕೊಟ್ಟಿರುವ ಸುದ್ದಿ ತಿಳಿಸು 
ತ್ತಾರೆ. ಮೆಕ್‌ಬೆತ್‌ ಅವಾಕ್ಕಾಗಿ ನಿಲ್ಲುತ್ತಾನೆ. ಮಾಟಗಾತಿಯರು ಹೇಳಿಹೋದಕಣಿ 
ಗಳಲ್ಲಿ ಒಂದು ತತ್ ಕ್ಷಣ ನಿಜವಾಗಿದೆ ! ಅಂದಮೇಲೆ ತಾನು ದೊರೆಯಾಗಲಿರುವೆನೆಂಬ 
ಇನ್ನೊ೦ದೂ ನಿಜವಾಗಬೇಕಲ್ಲವೆ ? ಆದರೆ ಹೇಗೆ ? ದೊರೆಬದುಕಿದ್ದಾನೆ, ಅವನ ನಂತರ 

347 


ವಿಡಿ ಷೇಕ್ಸ್ಪಿಯರಿಗೆ ನಮಸ್ಕಾರ ಎ 
ಪಟ್ಟಕ್ಕೇರಲು ಇಬ್ಬರು ಮಕ್ಕಳು, ಮಾಲ್ಕಂ ಮತ್ತು ಡಾನಲ್ಬೇನ್ , ಕಾದುನಿಂತಿದ್ದಾರೆ. 
ಮೆಕ್‌ಬೆತ್ ಧೀರ, ಘನವಂತ , ರಾಜನಿದ್ದ . ಆದರೆ ಅವನದು ಒ೦ದೇ ದೌರ್ಬಲ್ಯ - 
ಸ್ವಭಾವದಿಂದ ಅವನು ಮಹತ್ವಾಕಾಂಕ್ಷಿ . ಮೊದಲ ಕಣಿಯ ಪೂರೈಕೆ ಅವನ ಆಳಕ್ಕಿಳಿದು 
ಆ ದೌರ್ಬಲ್ಯದ ಸುಪ್ತ ಭೂತವನ್ನು ಬಡಿದೆಬ್ಬಿಸುತ್ತದೆ. ಯಾವದೋ ದುರಾಲೋಚನೆ 
ಯೊಂದು ಮನಸ್ಸಿನಲ್ಲಿ ಸುಳಿದು ಭಯಭೀತನನ್ನಾಗಿಸುತ್ತದೆ. ಬ್ಯಾಂಕೊ ಮೆಕ್‌ಬೆತ್‌ನನ್ನು 
ಬಲ್ಲವ, ಅವನ ಮುಂದೆಯೂ ಮಾಟಗಾತಿಯರು ಕಾಂಚನಮ್ಮ ಗವನ್ನು ಕುಣಿಸಿ ಹೋಗಿ 
ದ್ದಾರೆ. ಆದರೆ ಅದನ್ನು ಬೆನ್ನಟ್ಟುವಷ್ಟು ಮರುಳ ಅವನಲ್ಲ. ಆ ಕತ್ತಲ ದೂತರು ಕೊಟ್ಟಂತೆ 
ಮಾಡಿ ಮಾನವನನ್ನು ಪಾಪಕ್ಕೆಳೆಯುವರೆಂದು ಮೆಕ್‌ಬೆತ್‌ನನ್ನು ಎಚ್ಚರಿಸುತ್ತಾನೆ. 

ಮೆಕ್‌ಬೆತ್‌ , ಬ್ಯಾಂಕೊ ರಾಜಧಾನಿ ತಲಪುತ್ತಾರೆ, ದೊರೆ ಡಂಕನ್ ಮೆಕ್ ಬೆತ್ ನನ್ನು 
ವಿಶ್ವಾಸ ಕೃತಜ್ಞತೆಗಳಿಂದ ಬರಮಾಡಿಕೊಳ್ಳು ತ್ತಾನೆ. ತನ್ನ ಭಾವನೆಯ ಪ್ರತೀಕವಾಗಿ 
ಮೆಕ್ ಬೆತನ ಇನ್ವರೆ ಸ್ ದುರ್ಗಕ್ಕೆ ಭೇಟಿಕೊಟ್ಟು ಅವನ ಆತಿಥ್ಯ ಸ್ವೀಕರಿಸಲು ಮುಂದಾಗು 
ತ್ತಾನೆ. ವಿಜಯಾನಂತರದ ಆ ಸಂಭ್ರಮದಲ್ಲಿಯೇ ದೊರೆ ತನ್ನ ನಂತರ ಪಟ್ಟಕ್ಕೆ ಹಿರಿಮಗ 
ಮ್ಯಾಲ್ಕನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿರುವುದಾಗಿಘೋಷಿಸುತ್ತಾನೆ. ಇದನ್ನು 
ಕೇಳಿ ಮೆಕ್ ಬೆತನ ಎದೆಯಲ್ಲಿ ಮಹತ್ವಾಕಾಂಕ್ಷೆ ಹೆಡೆಯಾಡುತ್ತದೆ. ಮಾಲ್ಕಂ ತನ್ನ 
ದಾರಿಯ ಹೊಸ ಅಡ್ಡಗಲ್ಲು , ಅದನ್ನು ಎಡವಬೇಕು ಇಲ್ಲವೇ ದಾಟಬೇಕು! ಸ್ವತಃ ಅವನೇ 
ಎದುರಿಸಲು ಹೇಸುವಂತಹ ಕರಾಳ ಯೋಚನೆಗಳು ಮೆಕ್‌ಬೆತ್‌ನನ್ನು ಬಾಧಿಸುತ್ತವೆ. 

- ಅತ್ತ ಇನ್ವಿ ಸ್ ದುರ್ಗದಲ್ಲಿ ಮೆಕ್‌ಬೆತನ ಹೆಂಡತಿ ವಿಚಾರಮಗ್ನಳಾಗಿದ್ದಾಳೆ. 
ಗಂಡನ ಪತ್ರದಿಂದ ನಡೆದ ಘಟನೆಗಳ ಸುದ್ದಿ ತಿಳಿದಿದೆ. ಗಂಡ ಮಹತ್ವಾಕಾಂಕ್ಷಿಯಾದರೂ 
ಅವನ ಮನಸ್ಸಿನ ಮಾಟ ಕವಿಯದು, ಭಾವಜೀವಿಯದು. ಅವನ ಸ್ವಭಾವದಲ್ಲಿ ಕರುಣೆಯ 
ಹಾಲು ತುಂಬಿದೆ. ಬಯಸಿದುದನ್ನು ಸಾಧಿಸಲು ಅದು ಎಂದೂ ತಾನಾಗಿಯೇ ಅಡ್ಡ ದಾರಿ 
ತುಳಿಯದು ; ಬಯಸುವುದನ್ನೂ ಬಿಡದು. ಪಾಪ ಫಲಿಸಲು ಅ೦ತರಾತ್ಮ ಅಡ್ಡಿ . ಇದನ್ನು 
ಚೆನ್ನಾಗಿ ಅರಿತ ಮೆಕ್‌ಬೆತನ ಹೆಂಡತಿ ದೈವವೇ ಅವನನ್ನು ದೊರೆ ಮಾಡಹೊರಟಿರುವ 
ಈ ಸಂದರ್ಭದಲ್ಲಿ ತನ್ನ ಪಾತ್ರವೇನೆಂಬುದನ್ನು ನಿರ್ಧರಿಸುತ್ತಾಳೆ : ಗಂಡ ಬಂದೊಡನೆಯೇ 
ಸತ್ವ ತುಂಬಿ , ಬಲವಂತದಿಂದ ಅವನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡುವುದೇ ಆ 
ನಿರ್ಧಾರ. ಇದೇ ಹೊತ್ತಿಗೆ ದೊರೆ ಡಂಕನನೇ ಆ ರಾತ್ರಿ ಅವರ ಅತಿಥಿಯಾಗಿ ದುರ್ಗಕ್ಕೆ 
ಬರಲಿರುವ ಸುದ್ದಿ ಬಂದು, ಅವಳ ನಿರ್ಧಾರಕ್ಕೆ ಉಕ್ಕಿನ ಗಡಸು ಕೊಡುತ್ತದೆ. ಅವರ 
ಇಚ್ಛೆಯನ್ನು ಈಡೇರಿಸಲು ದೈವವೇ ಹೊಂದಿಸಿಕೊಟ್ಟ ಸದವಕಾಶ ಅದು ! ಮೆಕ್‌ಬೆತನ 
ಹೆಂಡತಿ ಈಗ ರಕ್ಕಸಿ. ದೊರೆಯನ್ನು ಕೊಂದು ಮುಗಿಸುವ ದೃಢನಿಶ್ಚಯಮಾಡುತ್ತಾಳೆ. 
ಭೂತ ಕತ್ತಲುಗಳ ಆವಾಹನೆ ಮಾಡಿ ತನ್ನ ಕೃತ್ಯಕ್ಕೆ ಅನುವಾಗಿರೆಂದು ಬೇಡಿಕೊಳ್ಳುತ್ತಾಳೆ. 
ಹಿಂದೆಯೇ ಮೆಕ್ ಬೆತ್ ಬರುತ್ತಾನೆ. ಗಂಡಹೆಂಡತಿ ಪರಸ್ಪರ ಕಂಡೊಡನೆಯೇ ಬೇರೆ 
ಮಾತೇ ಇಲ್ಲ. ಇಬ್ಬರ ಮನಸ್ಸಿನಲ್ಲೂ ಒಂದೇ ಯೋಚನೆ. ಹೆಂಡತಿ ಗಂಡನನ್ನು ಹುರಿ 
ದುಂಬಿಸಿ, ' ಆ ಮಹಾಕಾವ್ಯ ನಿರ್ವಹಣೆಯ ' ಚಿ೦ತೆ ತನಗಿರಲೆನ್ನು ತಾಳೆ! 

ಆ ರಾತ್ರಿ ಡಂಕನ್ ಪರಿವಾರಸಮೇತನಾಗಿ ಇನ್ವಿ ಸ್ ದುರ್ಗಕ್ಕೆ ಬರುತ್ತಾನೆ. 
ಗಂಡಹೆಂಡತಿ ಸಂಭ್ರಮದ ಸ್ವಾಗತವಿತ್ತು ಉಪಚರಿಸುತ್ತಾರೆ. ಮೆಕ್‌ಬೆತನ ಮನಸ್ಸು 

348 


ಎ ಮೆಕ್ ಬೆತ್ ಎ 
ಕೊಲೆಯ ಸಲಹೆಗೆ ಸುಲಭವಾಗಿ ಒಡಂಬಡದು. ಡಂಕನ್ ಗುಣನಿಧಿ, ದಯಾಮಯಿ . 
ತಾನೆಂದರೆ ಅವನಿಗೆ ತುಂಬ ಪ್ರೀತ್ಯಾದರ, ಈಗಿನ್ನೂ ತನಗೆ ಗೌರವಪದ ಕರುಣಿಸಿ ಮನ್ನಣೆ 
ಯಿತ್ತಿದ್ದಾನೆ. ತಾನು ಅವನ ಬಂಧು, ಪ್ರಜೆ. ಮೇಲಾಗಿ ಈಗ ಅವನು ತನ್ನ ಅತಿಥಿಶ್ರೇಷ್ಠ. 
ಯಾರಾದರೂ ಅವನ ಕೊಲೆ ಮಾಡಬ೦ದರೆ ತಾನು ತಡೆಯಬೇಕು, ಅದು ಧರ್ಮ. 
ಬದಲು ತಾನೇ ಕೊಲೆಗೆ ಕತ್ತಿ ಹಿರಿಯುವುದೆ ? ಮೆಕ್ ಬೆತನ ಮನಸ್ಸು ತೊಯ್ದಾಡುತ್ತದೆ. 
ಹೆಂಡತಿ ಗಟ್ಟಿಗಿತ್ತಿ . ಆ ರಣವೀರನನ್ನು ಹೇಡಿಯೆಂದು ಕೆಣಕಿ, ತನ್ನ ಮೇಲಿನ ಅವನ ಪ್ರೀತಿ 
ಅವನ ಮನೋನಿರ್ಧಾರದಷ್ಟೇ ಅನಿಶ್ಚಿತವೆಂದು ಚುಚ್ಚಿ ಹಲವು ತಂತ್ರಗಳಿಂದ ಅವನನ್ನು 
ಕೊಲೆಗೆ ಒಪ್ಪಿಸುತ್ತಾಳೆ. ನಡುರಾತ್ರಿ ಎಲ್ಲರೂ ನಿದ್ದೆಹೋದಮೇಲೆ ಗಂಡ ಹೆಂಡತಿ ಪಾಪ 
ಕೃತ್ಯಕ್ಕೆ ಸಿದ್ಧರಾಗುತ್ತಾರೆ. ಹೆಂಡತಿ ಎಲ್ಲವನ್ನೂ ಸಜ್ಜುಗೊಳಿಸಿದ್ದಾಳೆ. ಕಾವಲಾಳುಗಳಿಗೆ 
ಮದ್ದಿಕ್ಕೆ ಪ್ರಜ್ಞೆ ತಪ್ಪಿಸಿದ್ದಾಗಿದೆ. ಅವರ ಕಠಾರಿಗಳು ಮೆಕ್ ಬೆನಿಗಾಗಿ ಕಾಯುತ್ತಿವೆ. 
ಕೊನೆಗಳಿಗೆಯಲ್ಲಿ ಗಂಡ ಅಧೈರಪಟ್ಟರೆ ಏನು ಗತಿಯೆಂದು ಒಮ್ಮೆ ತಾನೇ ಕೊಲ್ಲುವ 
ನಿಶ್ಚಯಮಾಡಿ , ಡಂಕನನಕೋಣೆಗೆ ಹೋಗಿ, ಮಲಗಿ ನಿದ್ರಿಸಿದ ಅವನ ಮುಖದಲ್ಲಿ ತನ್ನ 
ತಂದೆಯ ಚಹರೆಯನ್ನೆ ಕಂಡಂತಾಗಿ ಬೆಚ್ಚಿ ಹಿಂದಿರುಗಿದ್ದಾಳೆ, ಕೊಲೆಗೆ ಮುನ್ನ ಸಹ 
ಮೆಕ್‌ಬೆತನಿಗೆ ಅಳುಕು. ಕಣ್ಣ ಮುಂದೆ ಕಠಾರಿಯೊಂದು ಕಾಣಿಸಿಕೊಂಡು, ತನ್ನೆಡೆಗೆ 
ಹಿಡಿ ಮಾಡಿ ಬಂದಂತೆ ಭಾಸವಾಗುತ್ತದೆ. ಕೊನೆಗೂ ಧೈರಮಾಡಿ ಕೊಂದುಬರುತ್ತಾನೆ. 
ಕೊಲ್ಲುವಾಗ ಇಲ್ಲದ ಸಪ್ಪಳಗಳನ್ನು ಕಲ್ಪಿಸಿ ಕಿರಿಚಿದ್ದಾನೆ. ಆ ಗೊಂದಲದಲ್ಲಿ ರಕ್ತ 
ಮೆತ್ತಿದ ಕಠಾರಿಗಳನ್ನೂ ಜೊತೆಗೇ ತಂದಿದ್ದಾನೆ. ಮತ್ತೆ ಹೋಗಿ ಅವನ್ನು ಇಟ್ಟು ಬರುವ 
ಧೈರವಿಲ್ಲ. ಹೆಂಡತಿ ಅದನ್ನು ಮಾಡಬೇಕಾಗುತ್ತದೆ. ಆ ನಂತರ ಇಬ್ಬರೂ ಕೊಲೆಯ ಕೈ 
ತೊಳೆಯಲು ಹೋಗುತ್ತಾರೆ. ಅದಕ್ಕೆ ಸ್ವಲ್ಪ ನೀರಾದರೆ ಸಾಕೆಂದು ಅವರ ಭ್ರಮೆ ! 

ಮುಂಜಾನೆ, ಕೊಲೆಯಾದ ಕೊಂಚ ಹೊತ್ತಿನಲ್ಲಿಯೇ , ಆಸ್ಥಾನಿಕರಲ್ಲೊಬ್ಬನಾದ 
ಮೆಕ್‌ಡಫ್ ದೊರೆಯನ್ನು ಕಾಣಲು ಬರುತ್ತಾನೆ. ಅವನು ದೊರೆಯ ಕೋಣೆಗೆ ಕಾಲಿಟ್ಟಾಗ 
ಸುದ್ದಿ ಬಯಲಾಗುತ್ತದೆ. ಈಗ ಮೆಕ್ ಬೆತ್ ಮಾರ್ಪಟ್ಟ ಮನುಷ್ಯ ! ಎಷ್ಟೇ ದೂರವಿರಲಿ , 
ದುರ್ಗಮವಿರಲಿ , ದಾರಿ ಪೂರಾ ನಡದೇ ತೀರಬೇಕು ; ತನ್ನ ಪಾಪದಿಂದ ತನ್ನನ್ನು ತಾನು 
ರಕ್ಷಿಸಿಕೊಳ್ಳಬೇಕು. ಸುದ್ದಿ ತಿಳಿದಾಗ' ತೀವ್ರ ದುಃಖಕೋಪಗಳನ್ನು ನಟಿಸುತ್ತ , ಹೋಗಿ 
ಕಾವಲಾಳುಗಳನ್ನು ಕೊಂದು ಕೊಲೆಯ ತಪ್ಪನ್ನು ಅವರ ಮೇಲೆಯೇ ಹೊರಿಸುತ್ತಾನೆ. 
ತಮಗೂ ತಂದೆಯ ದುರ್ಗತಿಯೊದಗಬಹುದೆಂದು ಹೆದರಿದ ಮಾ೦, ಡಾನಲ್ ಬೇನರು 
ಹೇಳದೆ ಕೇಳದೆ ಸ್ವಾಟ್ಲಂಡ್ ಬಿಟ್ಟು ಓಡಿಹೋಗುತ್ತಾರೆ. ಈ ಪಲಾಯನದಿಂದ 
ಅವರೇ ಕೊಲೆಗೆ ಕಾರಣರಿರಬಹುದೆಂಬ ಅನುಮಾನವೂ ಬರುತ್ತದೆ. ಸಿಂಹಾಸನದ 
ಮುಂದಿನ ಹಕ್ಕುದಾರ ಮೆಕ್ ಬೆತನೇ , ದಾರಿ ತೆರವಾಗಿದೆ. ಮೆಕ್‌ಬೆತ್‌ ದೊರೆಯಾಗು 
ತಾನೆ! ಮಾಟಗಾತಿಯರ ಇನ್ನೊ೦ದು ಕಣಿಯೂ , ನಿಜವಾದಂತಾಗುತ್ತದೆ. 

ಬಯಸಿದಂತೆ ಮೆಕ್ ಬೆತ್ ದೊರೆಯಾದ ; ಆದರೂ ನೆಮ್ಮದಿ ಮಾತ್ರ ದೊರೆಯ 
ಲಿಲ್ಲ. ಈಗ ಅವನ ಮನಸ್ಕೊಂದು ಚೇಳಿನ ಗೂಡು; ನೂರು ಯಾತನೆಗಳು ಅಲ್ಲಿ ಕೂಡಿ 
ಕುಟುಕುತ್ತಿವೆ. ಅಪರಾಧದ ಅರಿವು ಕಾಡಿದೆ. ಏನೋ ಶಂಕೆ, ಯಾವದೋ ಭಯ ಅವನ 
ನಿದ್ರೆಯನ್ನು ಹಾಳುಗೆಡಿಸಿದೆ. ಶಾಂತಿ ದೊರೆಯುವುದೆಂದು ದೊರೆಯನ್ನು ಕೊಂದರೆ, ಅದು 


349 


ನೀ ಷೇಕ್ಸ್ಪಿಯರಿಗೆ ನಮಸ್ಕಾರ 
ದೊರೆತದ್ದು ತನಗಲ್ಲ, ಸತ್ತವನಿಗೆ ! ಆ ಕೊಲೆ ಹಾವನ್ನು ಕೊಲ್ಲಹೊರಟು ಗಾಯಗೊಳಿಸಿ - 
ಬಿಟ್ಟ೦ತಾಗಿದೆ. ಅದು ಯಾವಾಗ ಅರಸಿ ಬಂದು ಸೇಡು ತೀರಿಸಿಕೊಳ್ಳುವುದೊ ಎಂಬ 
ಭೀತಿ ತಲೆ ತಿನ್ನು ತ್ತಿದೆ. ಈಗ ಮೆಕ್‌ಬೆತನ ಕಣ್ಣು ಬ್ಯಾಂಕೊ ಮತ್ತು ಅವನ ಮಗ 
ಪ್ಟಿಯನ್ನರ ಮೇಲೆ. ಮುಂದೆ ದೊರೆತನ ಮಾಡುವವರು ಬ್ಯಾಂಕೊನ ಸಂತತಿಯೆಂದಲ್ಲವೆ 
ಕಣಿ ನುಡಿದಿದ್ದು ದು ! ಅ೦ದಮೇಲೆ ತಾನು ಸಾಹಸಪಟ್ಟು ದೊರೆಯು ಕೊಲೆಮಾಡಿ ಕಿರೀಟ 
ಪಡೆದದ್ದು ಅವನ ಸಂತತಿಯ ತಲೆಗೆ ತೊಡಿಸಲೆಂದೆ ? ಮೆಕ್‌ಬೆತ್ ಹೆಂಡತಿಗೂ ಸುಳಿವು 
ಕೊಡದೆ ಬ್ಯಾಂಕೊ ಮತ್ತು ಸ್ತ್ರೀಯನ್ನರನ್ನೂ ತನ್ನ ದಾರಿಯಿಂದ ತೊಡೆದು ಹಾಕುವ 
ತಂತ್ರ ಹೂಡುತ್ತಾನೆ. ಆ ರಾತ್ರಿ ಭೋಜನಕೂಟವೇರ್ಪಡಿಸಿ , ಅವರಿಬ್ಬರನ್ನೂ ಆಮಂತ್ರಿಸಿ, 
ಬರುವ ದಾರಿಯಲ್ಲಿ ಅವರ ತಲೆ ಕಡಿಯಲುಕೊಲೆಗಡಿಕರನ್ನು ಗೊತ್ತು ಮಾಡುತ್ತಾನೆ. 
ಭೋಜನಕ್ಕೆ ನೆರೆದ ವೇಳೆ ಕೊಲೆಗಾರರು ಸುದ್ದಿ ತರುತ್ತಾರೆ - ಬ್ಯಾಂಕೊನಕೊಲೆಯಾ 
ಯಿತು. ಆದರೆ ಅವನ ಮಗ ಫಿಯನ್ಸ್ ? ಕೈ ತಪ್ಪಿಸಿ ಓಡಿದ್ದಾನೆ! ಹುಚ್ಚ ಮಾನವ 
ದೈವಕ್ಕೆ ಮೋಸ ಬಗೆದು ಗೆಲ್ಲುವೆನೆಂದರೆ ಆದೀತೆ? ಭೋಜನ ಪ್ರಾರಂಭವಾಗುತ್ತದೆ. 
ಮೆಕ್‌ಬೆತನ ಅಂತರಾತ್ಮ ಪಾಪದ ಹೊರೆಯಿಂದ ಇದ್ದಿದ್ದೂ ಭಾರವಾಗಿದೆ. ಸಿಂಹಾಸನದ 
ಮೇಲೆಕೂಡಹೋದರೆ ಅಲ್ಲಿ ಬ್ಯಾಂಕೊನಪ್ರೇತ ಬಂದು ಕುಳಿತು ನೆತ್ತರ ಕುರುಳುಗಳನ್ನು 
ಕೊಡವುತ್ತ ದಿಟ್ಟಿಸಿ ನೋಡಿದಂತೆ ಭಾಸವಾಗುತ್ತದೆ! ಒಂದು ಸಲವಲ್ಲ, ಮತ್ತೆ ಮತ್ತೆ . 
ಮೆಕ್ ಬೆತ್ ಹುಚ್ಚನಂತೆ ಒದರುತ್ತಾನೆ. ಆಸ್ಥಾನಿಕರು ದಿಗ್ಗಾಂತರಾಗುತ್ತಾರೆ. ಮೆಕ್ 
ಬೆತನ ಹೆಂಡತಿಯಲ್ಲಿ ಇನ್ನೂ ಸ್ವಲ್ಪ ಸೈರ ಉಳಿದಿದೆ. ಈ ಬಗೆಯ ಭ್ರಮೆ ಗಂಡನಿಗೆ 
ಚಿಕ್ಕಂದಿನಿಂದ ಇರುವರೋಗವೆಂದು ಚತುರತೆಯಿಂದ ಸತ್ಯವನ್ನು ಮರೆಮಾಚಲು ಪ್ರಯ 
ತ್ನಿ ಸುತ್ತಾಳೆ. ಆದರೆ ಪರಿಸ್ಥಿತಿ ಕೈಮೀರಿದಾಗ ಭೋಜನಕೂಟವನ್ನು ಅರ್ಧಕ್ಕೇ ನಿಲ್ಲಿಸಿ, 
ಅತಿಥಿಗಳನ್ನು ಕಳಿಸಿಬಿಡುತ್ತಾಳೆ. ಮೆಕ್‌ಬೆತ್ ರಕ್ತ ರಕ್ತದ ಪ್ರತೀಕಾರಕ್ಕೆ ಹಾತೊರೆದಿದೆ 
ಯೆಂದು ಗೊಣಗುತ್ತಾನೆ ! 
- ಮೆಕ್‌ಬೆತ್‌ ಪಾಪದ ಕಾಲುವೆಯಲ್ಲಿ ರಕ್ತದ ಕೆಸರು ತುಳಿದು ಬಹುದೂರ ನಡೆದು 
ಬಂದಿದ್ದಾನೆ. ಈಗ ಅಲ್ಲಿಂದ ಕಾಲ್ಗೆಗೆದು ವಾಪಸಾಗುವುದು ಮುನ್ನಡೆದು ಆಚೆಯ ದಡ 
ತಲಪುವಷ್ಟೇ ಪ್ರಯಾಸದ ಕೆಲಸ. ಆದದ್ದಾಗಲಿ , ಕೊನೆಮುಟ್ಟಿ ನೋಡಿಯೇ ಬಿಡೋಣ 
ನೆಂಬ ಅನಿರ್ವಾಹತೆ ಅವನನ್ನು ಕಣ್ಣು ಕಟ್ಟಿ ಎಳೆಯುತ್ತಿದೆ. ಮಾಟಗಾತಿಯರನ್ನು 
ಕಂಡು ತನಗೆ ಏನು ಭವಿಷ್ಯ ಕಾದಿದೆಯೆಂದು ಕೇಳಿ ಬರಲು ಪಾಳಯಲಿಗೆ ಬರುತ್ತಾನೆ. 
ಅವರೋ ಕಡಾಯಿಯಲ್ಲಿ ಭಯಂಕರ ಮಂತ್ರ ಪಾಕವನ್ನು ಕುದಿಸಿ ಅವನ ಬರವಿಗಾಗಿಯೇ 
ಎದುರುನೋಡುತ್ತ ಕಾಯುತ್ತಿದ್ದಾರೆ. ಅವರ ಅಪ್ಪಣೆಯಂತೆ ಕಡಾಯಿಯಿ೦ದ ಒ೦ದರ 
ಹಿಂದೊಂದರಂತೆ ನೆರಳುಗಳೆದ್ದು ಅವನು ಬಾಯಿಬಿಟ್ಟು ಕೇಳುವ ಅಗತ್ಯವೂ ಇಲ್ಲದೆಯೇ 
ಅವನೊಳಗಿನ ಪ್ರಶ್ನೆಗಳನ್ನರಿತು ಉತ್ತರಿಸುತ್ತವೆ. ಒಂದು – ' ಮೆಕ್‌ಬೆತ್‌ , ಮೆಕ್‌ಡಫನ 
ಬಗ್ಗೆ ಎಚ್ಚರಿಕೆಯಿಂದಿರು !” ಇನ್ನೊ೦ದು – ' ಹೆಣ್ಣಿನ ಹೊಟ್ಟೆ ಯಿಂದ ಹುಟ್ಟಿ ಬಂದ 
ಯಾವನೂ ನಿನಗೆ ಘಾಸಿಮಾಡಲಾರ !' ಮತ್ತೊಂದು – ' ಬರ್ನನನ ಹೆಗ್ಗಾ ಡೇ ಡ 
ನೇನ ದುರ್ಗದತ್ತ ನಡೆದುಬರುವವರೆಗೆ ನೀನು ಅಜೇಯ !? ಇನ್ನೂ ಒಂದು ಗುಪ್ತ ಪ್ರಶ್ನೆ 
ಮೆಕ್‌ಬೆತನ ಮನಸ್ಸನ್ನು ಕೊರೆಯುತ್ತಿದೆ. ಮುಂದೆ ಬ್ಯಾಂಕೊನ ಸಂತತಿಯ ಆಳಿಕೆಗೆ 


350 


ಮೆಕ್‌ಬೆತ್ ಎ 
ಸಂಬಂಧಿಸಿದುದು ಅದು . ಬೇಡವೆಂದರೂ ಬಿಡದೆ ಹಟಮಾಡಿ ಕೇಳುತ್ತಾನೆ. ದೃಶ್ಯ 
ರೂಪದಲ್ಲಿ ಉತ್ತರ ಸಿಗುತ್ತದೆ. ಸಾಲಾಗಿ ಎಂಟು ಜನ ರಾಜರ ತಲೆಗಳು ಕಾಣಿಸಿಕೊಂಡು 
ಮರೆಯಾಗುತ್ತವೆ. ಕೊನೆಯದರ ಕೈಯಲ್ಲಿ ಒಂದು ಕನ್ನಡಿ, ಅದರಲ್ಲಿ ಅದೆಷ್ಟೋ ಅ೦ಥದೇ 
ತಲೆಗಳ ಪ್ರತಿಬಿಂಬಗಳು. ಅವೆಲ್ಲದರ ಮುಖಗಳಲ್ಲೂ ಬ್ಯಾಂಕೊನ ಹೋಲಿಕೆಯೇ ! 
ಕೊಟ್ಟಕೊನೆಗೆ ಬ್ಯಾಂಕೊನ ಪ್ರೇತ ಬಂದು ನಗುತ್ತ ತನ್ನ ಸಂತತಿಯ ಕಡೆ ಬೊಟ್ಟು 
ಮಾಡಿ ತೋರಿಸುತ್ತದೆ! ಉತ್ತರಗಳು ಒಂದೊಂದೂ ಸ್ಪಷ್ಟ , ಆದರೆ ಒಂದಕ್ಕೊಂದು 
ಜೋಡಿಸಿ ನೋಡಿದಾಗ ಗುಂಬ , ದ್ವ೦ದ್ವ ! ಮೆಕ್‌ಬೆತನಿಗೆ ಮಾಟಗಾತಿಯರ ಬಗ್ಗೆ ಯೇ 
ಅವರು ನಂಬಿಸಿ ಅಡ್ಡ ದಾರಿಗೆಳೆಯುವವರೆಂದು ದ್ವೇಷ ಹುಟ್ಟುತ್ತದೆ. ಕಣಿ ನುಡಿದಂತೆ 
ತಾನು ಅಜೇಯನೇ ಆಗಿದ್ದಲ್ಲಿ ಮೆಕ್‌ ಡಸನ ಬಗ್ಗೆ ಎಚ್ಚರಿಕೆಯಿಂದಿರುವ ಅಗತ್ಯವೆಲ್ಲಿದೆ ? 
ಆದರೂ ಮೆಕ್‌ಬೆತ್ ಭಯಶಂಕೆಗಳಿಗೆ ತಿಲಮಾತ್ರವೂ ಆಸ್ಪದ ಕೊಡಲು ಸಿದ್ಧನಿಲ್ಲ. 
ಮೆಕ್‌ಡಫ್‌ನನ್ನು ಕೊಲ್ಲಿಸುವುದೆಂದು ಯೋಚಿಸುತ್ತ ಬರುತ್ತಿರುವಂತೆಯೇ ಅವನು 
ಹೆಂಡತಿಮಕ್ಕಳನ್ನು ತೊರೆದು ಒಬ್ಬನೇ ಇಂಗ್ಲೆಂಡಿಗೆ ಪಲಾಯನ ಮಾಡಿದನೆಂಬ ವಾರ್ತೆ 
ಬರುತ್ತದೆ ! ಇದರಿಂದ ಮೆಕ್‌ಬೆತನ ವಿಕೃತ ವ್ಯಕ್ತಿತ್ವ ಇದ್ದಿದ್ದೂ ವಕ್ರವಾಗುತ್ತದೆ. ಇನ್ನು 
ಮುಂದೆ ಪೂರ್ವಾಪರ ವಿಚಾರಕ್ಕೆ ತಲೆ ಹಾಕದೆ ಯೋಚನೆ ಬಂದೊಡನೆಯೇ ಅದನ್ನು 
ಕಾರಗತ ಮಾಡುವುದೆಂದು ನಿಶ್ಚಯಿಸುತ್ತಾನೆ. ಹಿಂದೆ ಪಾಪಭೀರುವಾಗಿದ್ದವನು ಈಗ 
ನಿಷ್ಕರುಣಿ,ಕ್ರೂರಿ, ಹಿಂಸ್ರ ಪಶು . ಇದಕ್ಕೆ ಮೊದಲ ಆಹುತಿ ಮೆಕ್‌ಡಫನ ಹೆಂಡತಿ ಮತ್ತು 
ಹಸುಳೆಮಕ್ಕಳು; ಮೆಕ್ ಬೆತ್ ಕೊಲೆಗಡಿ ಕರನ್ನು ಬಿಟ್ಟು ಆ ನಿರ್ದೋಷಿಗಳ ತಲೆಕಡಿಸು 
ತ್ತಾನೆ. ಅವನ ಹತ್ಯಾಕಾಂಡಕ್ಕೆ ಸಿಕ್ಕು ಸ್ಕಾಟ್ಲಂಡ್ ಸ್ಮಶಾನಸದೃಶವಾಗುತ್ತದೆ! 

ಡಂಕನನ ಕೊಲೆಯ ನಂತರ ಸ್ಕಾಟ್ಲಂಡಿನಿಂದ ಪಲಾಯನ ಮಾಡಿದ ಅವನ 
ಮಗ ಮಾಲ್ಕಂ ಇಂಗ್ಲೆಂಡಿನಲ್ಲಿ ಬೀಡುಬಿಟ್ಟು ಅಲ್ಲಿನ ದೊರೆಯ ಆಶ್ರಯ ಪಡೆದಿದ್ದಾನೆ. 
ಅವನ ನೆರವಿನಿಂದ ಸೈನ್ಯ ಕಟ್ಟಿ ತಂದು , ಮೆಕ್‌ಬೆತನನ್ನು ಸೋಲಿಸಿ ಆ ಹಿಂಸಕನ ಕ್ರೂರ 
ಮುಷ್ಟಿಯಿಂದ ತಾಯ್ಯಾ ಡನ್ನು ಬಿಡುಗಡೆ ಮಾಡುವುದು ಅವನ ಹವಣಿಕೆ . ಊರು 
ಬಿಟ್ಟೋಡಿದ ಮೆಕ್‌ಡಫ್ ಸಹ ಇಂಗ್ಲಂಡಿಗೇ ಬಂದು ನಾಲ್ಕ೦ನಿಗೆ ಜತೆಯಾಗುತ್ತಾನೆ. 
ಅವರು ಯುದ್ಧ ಸನ್ನದ್ದರಾಗುತ್ತಿರುವಂತೆಯೇ ಮೆಕ್‌ಬೆತ್ ತನ್ನ ಹೆಂಡತಿ ಮಕ್ಕಳ ಕಗ್ಗೋಲೆ 
ಮಾಡಿಸಿದನೆಂಬ ಸುದ್ದಿ ಬಂದು ಮೆಕ್‌ ಡಫನ ಸಂಕಲ್ಪಕ್ಕೆ ಛಲ ಕೊಡುತ್ತದೆ. 

ಅತ್ತ ಮೆಕ್‌ಬೆತನ ಹೆಂಡತಿ ಮೊದಲಿನಂತಿಲ್ಲ. ಅವಳಿಗೆ ತೀವ್ರ ಮನೋರೋಗ 
ಹತ್ತಿದೆ. ಹಿಂದೆ ಹೆಣ್ಣು ತನವನ್ನು ತೊರೆದು ಗಂಡಾಗಿ, ಗಂಡನಿಗಿಲ್ಲದ ಮನೋದಾರ್ಡ್ಯ 
ವನ್ನು ಮೆರೆದಿದ್ದಳು . ಆಗ ಅವಳು ಕೆಳಕ್ಕೆ ಅದುಮಿದ್ದ ಅ೦ತರಾತ್ಮ ಈಗ ಮತ್ತೆ ಒತ್ತರಿಸಿ 
ಮೇಲೆದ್ದು ಆ ಮನೋದಾರ್ಢವನ್ನು ಚೂರುಚೂರುಮಾಡಿದೆ. ತಾನು ಪ್ರೇರಿಸಿದ ಒ೦ದು 
ಕೊಲೆ ಹಲ ಕೊಲೆಗಳಿಗೆ ಎಡೆಕೊಟ್ಟು, ಅವುಗಳ ನೆನಪು ಭೀತಿಯಾಗಿ, ಭೀತಿಭೂತವಾಗಿ 
ಅವಳನ್ನು ಮುತ್ತಿ ಕಾಡಿದೆ. ಅಪರಾಧದ ಅರಿವು, ಪಾಪದ ಪ್ರಜ್ಞೆ ಕಿತ್ತು ತಿನ್ನು ತಿವೆ: 
ನಿದ್ರೆಯಲ್ಲಿ ಕನವರಿಸಿ ಓಡಾಡುತ್ತಾಳೆ; ಡಂಕನನಕೊಲೆಯ ರಾತ್ರಿ ರಕ್ತದ ಕೈ ತೊಳೆಯಲು 
ಸ್ವಲ್ಪ ನೀರಾದರೆ ಸಾಕೆಂದುಕೊಂಡವಳು ಈಗ ಎಷ್ಟು ತೊಳೆದರೂ ಕೈ ಮೇಲಿನ ರಕ್ತದ 
ಕಲೆ ಹೋಗದೆನ್ನು , ಸದಾ ಉಜ್ಜಿ ಉಜ್ಜಿ ಕೈ ತೊಳೆಯುತ್ತಿರುತ್ತಾಳೆ ; ಅರೇಬಿಯಾದ 

351 


೨ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಎಲ್ಲ ಸುಗಂಧದ್ರವ್ಯಗಳೂ ಆ ಕೈಗೆ ಮತ್ತೆ ಕಂಪಿಡಲಾರವನ್ನು ತ ಬಡಬಡಿಸುತ್ತಾಳೆ ! 
ಕೊನೆಗೆ ಅವಳಿಗೆ ಆತ್ಮಹತ್ಯೆಯೇ ಗತಿ ! 

ಮೆಕ್ ಬೆತ್ ಡಸ್ಸಿನೇನ್ಕೋಟೆಯ ಕೋಣೆಯಲ್ಲಿ ನುಗ್ಗಿ ಬರುತ್ತಿರುವ ಇಂಗ್ಲಿಷ್ 
ಸೈನ್ಯದ ವರದಿಗಳನ್ನು ಎದುರಿಸುತ್ತ ಕುಳಿತಿರುವಾಗ ಹೆಂಡತಿ ತೀರಿಕೊಂಡಳೆಂಬ ಸುದ್ದಿ 
ತಿಳಿಯುತ್ತದೆ. ಅದು ಅವನ ಮೇಲೆ ಯಾವ ಪರಿಣಾಮವನ್ನೂ ಮಾಡದು ! ಅವನಲ್ಲಿ 
ಭೀತಿ, ಭಂಡ ಧೈರಗಳ ವಿನಹ ಉಳಿದೆಲ್ಲ ಭಾವನೆಗಳೂ ಸತ್ತಿವೆ. 'ಸ್ವಲ್ಪ ಹೊತ್ತು ಬಿಟ್ಟು 
ಸತ್ತಿದ್ದರೆ ಪೂರ್ತಿ ಆಟ ನೋಡಬಹುದಾಗಿತ್ತಲ್ಲ!' ಎನ್ನು ವಂತೆ ಮಾತನಾಡುತ್ತಾನೆ! ಆ 
ಕ್ಷಣ ಅವನಿಗೆ ಬದುಕು ಎಷ್ಟು ಕ್ಷಣಿಕ , ಎಷ್ಟು ವ್ಯರ್ಥ, ಅಲ್ಲಿ ಅರೆಗಳಿಗೆ ಕುಣಿದು ಮರೆ 
ಯಾಗುವ ಮಾನವ ಎಂತಹ ಬಡ ನಟ ಎನಿಸುತ್ತದೆ ( ಪುಟ 223). 

ಮೆಕ್‌ಬೆತ್‌ನನ್ನು ಗೆಲ್ಲಬೇಕಾದರೆ ಬರ್ನನನ ಹೆಗ್ಗಾಡೇ ನಡೆದು ಬರಬೇಕಲ್ಲವೆ ? 
ಅಸಾಧ್ಯವೆಂದು ತೋರುವ ಆ ಕಣಿ ಸಹ ತನ್ನ ದೇ ಒಂದು ರೀತಿಯಲ್ಲಿ ಸಾಧ್ಯವಾಗುತ್ತದೆ. 
ಶತ್ರು ಪಕ್ಷದವರು ತನ್ನ ಸೈನ್ಯಬಲದ ಗುಟ್ಟು ಗೊತ್ತಾಗದಿರಲೆಂದು ಬರ್ನಮನ ಕಾಡಿನಿಂದ 
ಒ೦ದೊ೦ದು ಕೊ೦ಬೆ ಕಡಿದು ಅದರಿಂದ ತಲೆಮರಸಿ ಮುನ್ನಡೆದಿದ್ದಾರೆ. ಕಾಡು ಕಾಲು 
ತಳೆದು ನಡೆದು ಬಂದಂತೆ ತೋರುತ್ತಿದೆ! ದ್ವಂದ್ವಾರ್ಥದ ಮಾತಿನಿಂದ ಸುಳ್ಳನ್ನು ಸತ್ಯ 
ವೆಂಬಂತೆ ನುಡಿದು ನಂಬಿಸಿ ಅಡ್ಡ ದಾರಿಗೆಳೆದ ಮಾಟಗಾತಿಯರನ್ನು ಶಪಿಸುತ್ತ ಮೆಕ್‌ಬೆತ್ 
ಕದನಕ್ಕಿಳಿಯುತ್ತಾನೆ. ಈಗ ಅವನ ವೈರಿ ಮನುಷ್ಯನಲ್ಲ, ದೈವ ! ಹುಚ್ಚನಂತೆ ಸಿಕ್ಕಿದವರ 
ತಲೆ ತರಿದು ಹೋರಾಡುತ್ತಾನೆ. ಕೊನೆಗೆ ಮೆಕ್ ಬೆತ್ ಮೆಕ್‌ಡಫರು ಎದುರಾಗುತ್ತಾರೆ. 
ಕೊನೆಯ ಕಣಿಯಂತೆ ಹೆಣ್ಣಿಗೆ ಹುಟ್ಟಿದ ಯಾವನೂ ತನ್ನನ್ನು ಕೊಲ್ಲಲಾರನೆಂದು 
ಮೆಕ್‌ಬೆತ್‌ ನಿಗೆ ಇನ್ನೂ ಕುಟುಕು ಧೈಯ್ಯ. ಆ ಮಾತಿನ ದ್ವಂದ್ವವೂ ಬಯಲಾಗುತ್ತದೆ. 
ಮೆಕ್ ಡಫ್ ಸಾಧಾರಣ ಅರ್ಥದಲ್ಲಿ ಹುಟ್ಟಿ' ದವನೇ ಅಲ್ಲ. ತಾಯ ಹೊಟ್ಟೆ ಸೀಳಿ ತನ್ನನ್ನು 
ಅಕಾಲಿಕವಾಗಿ ಹೊರತೆಗೆಯಲಾಗಿತ್ತೆಂದು ಅವನು ಹೊರಗೆಡವಿದಾಗ ಮೆಕ್‌ಬೆತನ ತಲೆಯ 
ಮೇಲೆ ಆಕಾಶವೇ ಕಳಚಿ ಬೀಳುತ್ತದೆ. ಕೈಸೆರೆಯಾಗಲು ಇಚ್ಛಿಸದೆಘೋರವಾಗಿ ಕಾಡುತ್ತ 
ಮೆಕ್ ಡಫನ ಕತ್ತಿಗೆ ಬಲಿಯಾಗಿ ಸಾಯುತ್ತಾನೆ. ಗದ್ದುಗೆ ಮಾಲ್ಕ೦ನದಾಗುತ್ತದೆ. 


22 , ಆ್ಯಂಟನಿ ಅಂಡ್ ಕ್ಲಿಯೋಪಾತ್ರ 
ರಚನೆ : 1606 -7. ಮೊದಲ ಪ್ರಕಟನೆ : 1623 . 
ಆಕರ : ಪೂವಾರ್ಕನ ' ಪ್ಯಾರಲಲ್ ಲೈವ್ ' ನಲ್ಲಿನ ' ಲೈಫ್ ಅಫ್ ಆಂಟೋನಿಯಸ್ , 
ಸರ್ ಥಾಮಸ್ ನಾರ್ತನ ಅನುವಾದದ ಮುಖೇಣ. 

ಕಥೆ: ರೋಮನ್ ಚರಿತ್ರೆಯ ಆಧಾರದ ಮೇಲೆ ಕವಿ ಬರೆದ ಮೂರು ನಾಟಕ 
ಗಳಲ್ಲಿ ಇದು ಎರಡನೆಯದು: ಈ ನಾಟಕದ ಹರಹು ಅದರ ಹಿನ್ನೆಲೆಯಾದ ರೋಮಿನ 
ಸಾಮಾಜ್ಯದಂತೆಯೇ ವಿಶಾಲ ; ಎತ್ತರ ಅದರ ನಾಯಕರ ಐತಿಹಾಸಿಕ ವ್ಯಕ್ತಿತ್ವ 
ದಂತೆಯೇ ಉನ್ನತ, ಒಬ್ಬ ಉದಾತ್ತ ವ್ಯಕ್ತಿ ಸ್ತ್ರೀ ವ್ಯಾಮೋಹಕ್ಕೆ ಬಲಿ ಬಿದ್ದು ಅದರಿಂದಾಗಿ 
ಸತನ ಕಾಣುವುದು ನಾಟಕದ ವಸ್ತು , ಪಂಕ್ತಿಪಂಕ್ತಿಗಳಲ್ಲಿಯೂ ಸುಂದರ, ಭಾವಪೂರ್ಣ 


352 


ವಿ ಆ್ಯಂಟನಿ ಅಂಡ್ ಕ್ಲಿಯೊಪಾಟ್ರ ಎ 
ಕಾವ್ಯವನ್ನು ತುಳುಕಿಸಿ, ಬಂಧದಲ್ಲಿ ಸೂಕ್ಷ್ಮತೆಸೂಸಿ ವಿಲಕ್ಷಣ ಕಳೆಯಿಂದ ಬೆಳಗಿದೆ ಈ 
ಕೃತಿರತ್ನ , ನಾಟಕ ಅತ್ಯಂತ ದೊಡ್ಡದು, ಐದು ಅ೦ಕಗಳಲ್ಲಿ ಒಟ್ಟು 41 ದೃಶ್ಯಗಳಿವೆ. 

ಜೂಲಿಯಸ್ ಸೀಸರನ ಕೊಲೆಯಾಗಿ, ಆ ನಂತರದ ಕದನದಲ್ಲಿ ಕೊಲೆಗೆ ಕಾರಣ 
ರಾದ ಬೂಟಸ್ , ಕ್ಯಾಷಿಯಸ್ ಮುಂತಾದವರು ಸೋತು ಸತ್ತ ನಂತರ ರೋಮ್ 
ಚಕ್ರಾಧಿಪತ್ಯ ದಂಗೆಕೋರರ ವಿರುದ್ದ ಹೋರಾಡಿದ ಸೀಸರನ ಆಪ್ತಮಿತ್ರ ಮಾರ್ಕ್ 
ಆ್ಯಂಟನಿ ,ಸೋದರಳಿಯ ಆಕ್ಟೇವಿಯಸ್ ಸೀಸರ್ ಮತ್ತು ಇಮಿಲಿಯಸ್ ಲೆಪಿಡಸರ ವಶಕ್ಕೆ 
ಬರುತ್ತದೆ. ಈ ತ್ರಿಮೂರ್ತಿಗಳು ಚಕ್ರಾಧಿಪತ್ಯವನ್ನು ಮೂರು ಭಾಗಗಳಾಗಿ ವಿಂಗಡಿಸಿ 
ಒಬ್ಬೊಬ್ಬರು ಒಂದೊಂದು ವಿಭಾಗದ ಆಡಳಿತವನ್ನು ವಹಿಸಿಕೊಳ್ಳು ತ್ತಾರೆ. ಪೂರ್ವದ 
ಗ್ರೀಸ್, ಈಜಿಪ್ಟ್ ಮುಂತಾದ ವಿಸ್ತಾರ ಪ್ರದೇಶಗಳೆಲ್ಲವೂ ಆಂಟನಿಯ ಪಾಲಿಗೆ ಬರುತ್ತವೆ. 

ಆಂಟನಿ ಸೈನ್ಯ ಕೊಂಡು ತನ್ನ ಪಾಲಿನ ಪ್ರದೇಶಗಳ ವೀಕ್ಷಣೆ ಮಾಡಿ ಬರಲು 
ಹೊರಡುತ್ತಾನೆ. ಅಂಗರಾಜ್ಯಗಳೆಲ್ಲವನ್ನೂ ಒ೦ದೊ೦ದಾಗಿ ಮುಗಿಸಿ ಈಜಿಪ್ಟಿನರಾಜಧಾನಿ 
ಯಾದ ಅಲೆಕ್ಸಾಂಡ್ರಿಯವನ್ನು ತಲಪುವ ಹೊತ್ತಿಗೆರೋಮ್ ಬಿಟ್ಟು ಎರಡು ವರ್ಷಗಳೇ 
ಉರುಳಿವೆ . ಈಜಿಪ್ಟ್ ದೇಶ ರಾಣಿಕ್ಲಿಯೋಪಾತ್ರಳ ಅಧೀನದಲ್ಲಿದೆ. ಕ್ಲಿಯೋಪಾತ್ರ ನೈಲ್ 
ನದಿಯ ನೈದಿಲೆ, ಯೌವನ ಮೀರಿದ್ದರೂ ಅವಳು ವಿಲಕ್ಷಣ ಸುಂದರಿ ; ವಯಸ್ಸು ಅವಳನ್ನು 
ಸುಕ್ಕಾಗಿಸದು, ಬಳಕೆಗೆ ಸಿಕ್ಕು ಅವಳ ಅನಂತ ವೈವಿಧ್ಯ ಹಳಸದು; ಬಿನ್ನಾಣದಲ್ಲಿ ಅವಳಿಗೆ 
ಸರಿದೊರೆಯಾದ ಇನ್ನೊಬ್ಬ ಹುಡುಗಿಯೇ ಹುಟ್ಟಿಲ್ಲ! ಹಿಂದೆ ಜೂಲಿಯಸ್ ಸೀಸರ್ 
ಈಜಿಪ್ಟಿಗೆ ಭೇಟಿಯಿತ್ತಿದ್ದಾಗ ಅವನಂತಹ ಸಂಯಮಶೀಲನೂ ಅಂದಿನ ಆ ಹದಿನೆಂಟರ 
ಚೆಲುವೆಗೆ ಮರುಳಾಗಿ ಅವಳ ತಲೆಗೆ ಚಿನ್ನದ ಕಿರೀಟ ತೊಡಿಸಿ, ಅವಳೊಡನೆ ಕೆಲ ಕಾಲ 
ಕಳೆದಿದ್ದ ! ಅಂದಿನಿಂದ ಅವಳು ರಾಜಭೋಜ! ಗಂಡಿನ ಕಲ್ಪನೆಯ ಅಳವಿಗೆ ಮೀರಿದ 
ಆ ಚದುರೆರೋಮಿನ ಹಿರಿಯ ನಾಯಕನನ್ನು ಅವನ ಘನತೆ ಹಾಗೂ ತನ್ನ ಖ್ಯಾತಿಗಳಿಗೆ 
ಒಪ್ಪುವಂತೆ ಬರಮಾಡಿಕೊಳ್ಳುತ್ತಾಳೆ. ಅವನನ್ನು ಎದುರುಗೊಳ್ಳಲು ಅವಳು ಕುಳಿತು 
ಬಂದ ನೌಕೆ ಒಪ್ಪಕೊಟ್ಟ ಸ್ವರ್ಣಸಿ೦ಹಾಸನದಂತೆ ನೀರಮೇಲೆ ಬೆಳಗಿದೆ ; ಅದರ ಮಾಡಕ್ಕೆ 
ಹೊದಿಸಿದುದು ಚಿನ್ನದ ತಗಡು ; ಹಾಯಿಗಳ ಬಣ್ಣ ಕೆನ್ನೇರಳೆ ; ಅವುಗಳಿಂದ ತೀಡಿದ 
ಸುಗಂಧ ಗಾಳಿಯನ್ನೇ ಪ್ರೇಮದಿಂದ ಹುಚ್ಚಾಗಿಸಿದೆ. 
- ಕಣ್ಣು ಹರಿದೊಡನೆಯೇ ಆಂಟನಿಕ್ಲಿಯೋಪಾಟ್ರಳಿಗೆ ಮರುಳಾಗುತ್ತಾನೆ. ಅವಳೂ 
ಅವನಿಗೆ ಗಾಢವಾಗಿ ಒಲಿಯುತ್ತಾಳೆ. ಆ ಅಮಲಿನಲ್ಲಿ ಆಂಟನಿಗೆ ಊರು, ಮನೆಮಠ, 
ಮಡದಿ - - ಒಂದೂ ಬೇಕಾಗದು . ಸೀಸರನ ಕೊಲೆಯ ನಂತರ ಕೇವಲ ಬಾಯ ಬಲ 
ದಿಂದಲೇ ರೋಮಿನ ಮಹಾ ಇತಿಹಾಸದ ನಡೆಯನ್ನು ಬದಲಿಸಿದ ಆ ಶಕ್ತನಾಯಕ ಈಗ 
ರೋಮಿಗೂ ತನ್ನವರಿಗೂ ಸಲ್ಲಬೇಕಾದ ಕರ್ತವ್ಯವನ್ನು ಮರೆತು ಕ್ಲಿಯೋಪಾಟ್ರಳ ಕೈ 
ಗೊಂಬೆಯಾಗಿ ಭೋಗವಿಲಾಸಗಳಲ್ಲಿ ಕಾಲಹಾಕಲು ತೊಡಗುತ್ತಾನೆ. ಸ್ಥಿತಿ ಅವನ ಕೈ 
ಕೆಳಗಿನವರೇ ಅವನ ಬಗ್ಗೆ ಲಾಘವವಾಗಿ ಆಡಿಕೊಳ್ಳುವವರೆಗೂ ಹೋಗುತ್ತದೆ. 

ಆ್ಯಂಟನಿಯ ದುವ್ಯಾಮೋಹದ ಸುದ್ದಿರೋಮಿಗೂ ಮುಟ್ಟುತ್ತದೆ. ಈ ನಡುವೆ ಅಲ್ಲಿ 
ಸಾಮಾಜದ ಭದ್ರತೆಗೆ ಧಕ್ಕೆ ತರುವಂತಹ ಹಲವು ಸಂಗತಿಗಳು ನಡೆದಿವೆ . ಹಿಂದೆಸೀಸರ್ 
ಸಹನಾಯಕರಲ್ಲೊಬ್ಬನಾದ ಹಿರಿಯ ಸಾಂಸೆಯನ್ನು ಕೊಂದಿದ್ದ. ಈಗ ಅವನ ಮಗ 

353 


ಕ್ಲಿಯೋಪಾದ್ರಿಳ ಬೆಡಗುಬಿನ್ನಾಣಗಳ ಬಲೆಯಲ್ಲಿ ಆ್ಯಂಟನಿ 
ಸೆಕ್ಟಸ್ ಸಾಂಸೆಗೆ ಪಿತೃಹತ್ಯೆಯ ಸೇಡುತೀರಿಸಿಕೊಳ್ಳಲು ಕೈ ಕಡಿಯುತ್ತಿದೆ. ಬಲವಾದ 
ನೌಕಾಸೈನ್ಯ ಕಟ್ಟಿ , ಸಿಸಿಲಿ ಸಾರ್ಡೀನಿಯಾಗಳಲ್ಲಿ ನೆಲೆ ಬಿಟ್ಟು ಅಲ್ಲಿಂದ ದಾಳಿಗೆ ಆರಂಭಿಸಿ 
ದ್ದಾನೆ. ಜೊತೆಗೆ ಸ್ವತಃ ಆ್ಯಂಟನಿಯ ಹೆಂಡತಿ ಫಲ್ವಿಯಾ ಅವನ ತಮ್ಮನೊಡನೆ ಕೈ 
ಗೂಡಿಸಿ ಆಕ್ಟೇವಿಯಸನ ಮೇಲೆ ಎದುರುಬಿದ್ದಿದ್ದಾಳೆ. ಅತ್ತ ಪೂರ್ವದಲ್ಲಿ ರೋಮಿನ 
ಹಳೆಯ ಶತ್ರುಗಳಾದ ಪಾರ್ಥಿಯನರು ನಿಗರಿ ನಿಂತಿದ್ದಾರೆ. ಪರಿಸ್ಥಿತಿ ಕೈ ಮೀರುತ್ತಿರು 
ವುದನ್ನು ನೋಡಿ ಆಕ್ಟೇವಿಯಸ್ ಆ್ಯಂಟನಿಗೆ ತ್ವರೆಯ ಕರೆ ಕಳಿಸುತ್ತಾನೆ. ಹಿಂದೆಯೇ 
ಇವೆಲ್ಲಕ್ಕಿಂತ ಹೆಚ್ಚು ದಾರುಣವಾದ ಇನ್ನೂ ಒಂದು ಸುದ್ದಿ ಬರುತ್ತದೆ. ಹೆಂಡತಿ ಫಿಯಾ 


354 


ಆ್ಯಂಟನಿ ಅಂಡ್ ಕ್ಲಿಯೊಪಾಟ್ರ 
ಹಠಾತ್ತನೆ ತೀರಿಕೊಂಡಿದ್ದಾಳೆ. ಸುದ್ದಿ ಕೇಳಿ ಆಂಟನಿ ಒಂದು ಕ್ಷಣ ತಾನೇ ತಾನಾಗು 
ತ್ತಾನೆ. ರೋಮ್ಟೈಬರ್‌ ನದಿಯಲ್ಲಿ ಕರಗಿ ಮುಳುಗಿಹೋದರೆ ತನಗೇನಂತೆ ಎನ್ನು ತಿದ್ದವ 
ನಿಗೆ ಈಜಿಪ್ಟಿನ ಪ್ರಬಲ ಶೃ೦ಖಲೆಗಳನ್ನು ಕಳಚಿ ಎಸೆಯಬೇಕೆನಿಸುತ್ತದೆ ; ಕ್ಲಿಯೊಪಾಟ್ರಳ 
ಪರಿಚಯವೇ ಆಗದಿದ್ದರೆ ಎಷ್ಟು ಚೆನ್ನಿ ರುತ್ತಿತ್ತು ಎನಿಸುತ್ತದೆ. ರೋಮಿಗೆ ಹಿಂದಿರುಗಲು 
ಸಿದ್ಧನಾಗುತ್ತಾನೆ. ಆದರೆ ಕ್ಲಿಯೋಪಾತ್ರ ಸುಲಭವಾಗಿ ಬಿಟ್ಟು ಕೊಡಳು. ಅವನನ್ನು 
ವಂಚಕನೆಂದುಹೀಯಾಳಿಸಿ, ಪ್ರೇಮವೆಂದರೆ ಇಷ್ಟೆಯೇ ಎಂದು ಚುಚ್ಚು ತಾಳೆ. ಕೊನೆಗೆ 
ಆಂಟನಿ ಸಿಟ್ಟುಗೊಂಡುದನ್ನು ನೋಡಿ, ಪಟ್ಟು ಬದಲಾಯಿಸಿ 'ಹೋಗಿ ಬಾ ' ಎನ್ನು 
ತಾಳೆ. ಆಂಟನಿ ತನ್ನ ಹೃದಯವನ್ನು ಹಿಂದೆ ಬಿಟ್ಟು ರೋಮಿಗೆ ಹೊರಡುತ್ತಾನೆ. 
- ರೋಮಿನಲ್ಲಿ 'ತ್ರಿಮೂರ್ತಿಗಳು ಸೇರಿದಾಗ ಆಕ್ಟೇವಿಯಸ್ ಆಂಟನಿಯ ಕರ್ತವ್ಯ . 
ಭ್ರಷ್ಟತೆಯನ್ನು ಕುರಿತು ಹಲವಾರು ಆಪಾದನೆಗಳನ್ನು ತರುತ್ತಾನೆ. ಆಂಟನಿ ಪಶ್ಚಾತ್ತಾಪ 
ವ್ಯಕ್ತಮಾಡುತ್ತಾನೆ. ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಅವರು ಮತ್ತೆ ಒಂದಾಗು 
ತ್ತಾರೆ. ಗೆಳೆಯರ ಸಲಹೆಯಂತೆ ಆ ಐಕ್ಯದ ಸಂಕೇತವಾಗಿ ಆ್ಯಂಟನಿ ಆಕ್ಟೇವಿಯಸನ ತಂಗಿ 
ಆಕ್ಟೇವಿಯಾಳನ್ನು ಮದುವೆಯಾಗುತ್ತಾನೆ. ಆದರೆ ಈ ಶಾಂತಿ ಸಾಮರಸ್ಯ ಶಾಶ್ವತವಲ್ಲ. 
ಕಣಿಗಾರನೊಬ್ಬ ಬಂದು ಆಕ್ಟೇವಿಯಸನಿಂದ ದೂರವಿದ್ದಷ್ಟೂ ಕ್ಷೇಮವೆಂದು ಆ್ಯಂಟನಿಯನ್ನು 
ಎಚ್ಚರಿಸುತ್ತಾನೆ. ಆ್ಯಂಟನಿಯ ಮನಸ್ಸು ಕದಡುತ್ತದೆ, ಕ್ಲಿಯೊ ಪಾಟ್ರಳ ನೆನಪಾಗುತ್ತದೆ. 

ಆಂಟನಿ ತನ್ನ ಈಜಿಪ್ಟಿನ ವಿಲಾಸ ತೊರೆದು ರೋಮಿಗೆ ವಾಪಸಾಗಬಹುದೆಂದು 
ಪಾಂಪೆ ನಿರೀಕ್ಷಿಸಿರಲಿಲ್ಲ . ಅವನೆಂದರೆ ಪಾಂಪೆಗೆ ಕೊ೦ಚ ಅಂಜಿಕೆಯೇ ; ಅವನ ಸಾಮರ್ಥ್ಯ 
ಉಳಿದಿಬ್ಬರ ತೂಕದ ಎರಡು ಪಟ್ಟು , ಈಗ ಹಿಂದಿರುಗಿರುವುದಷ್ಟೇ ಅಲ್ಲದೆ ಆಕ್ಟೇವಿಯಸನ 
ತಂಗಿಯ ಕೈಹಿಡಿದು , ಆ ರಕ್ತಸಂಬಂಧದಿಂದಾಗಿ ಆಕ್ಟೇವಿಯಸ್ ಆ್ಯಂಟನಿಯರ ನಡುವಿನ 
ಒಡಕು ಬೆಸೆದು, ಅವರು ಒಂದಾಗಿರುವುದು ಸಾಂಸೆಯನ್ನು ಧೃತಿಗೆಡಿಸುತ್ತದೆ. ಇತ್ತ 
'ತ್ರಿಮೂರ್ತಿಗಳೂ ಪಾಂಪೆಯ ವಿರೋಧವನ್ನು ಒಲ್ಲರು . ಹೀಗಾಗಿ ಎರಡು ಪಕ್ಷಗಳವರಿಗೂ 
ಸಂಧಾನವಾಗುತ್ತದೆ. ಆ ಸಂಧಾನದ ಕುರುಹಾಗಿ ನಾಲ್ವರು ನಾಯಕರೂ ಸೇರಿ, 
ಚೆನ್ನಾಗಿ ಕುಡಿದು , ಹಾಡು ಹರಟೆಗಳಲ್ಲಿ ತಣಿಯುತ್ತಾರೆ. 

ಶತ್ರುಗಳಾದ ಪಾರ್ಥಿಯನರ ಮೇಲೆ ಸೈನ್ಯ ಕೊಂಡು ಹೋಗಿದ್ದ ಆಂಟನಿಯ 
ಸೇನಾನಿ ವೆಂಟಿಡಿಯಸ್ ಅವರನ್ನು ಯಶಸ್ವಿಯಾಗಿ ಮಟ್ಟ ಹಾಕಿದನೆಂಬ ಸುದ್ದಿ ಬರುತ್ತದೆ. 
ರೋಮಿಗೆ ಬಂದ ಕೆಲಸಗಳೆಲ್ಲವೂ ಕೈಗೂಡಿದಂತಾಯಿತು, ಇನ್ನು ಆ್ಯಂಟನಿ ಹೆಂಡತಿ 
ಆಕ್ಟೇವಿಯಾಳೊಡನೆ ತನ್ನ ಆಧಿಪತ್ಯಕ್ಕೆ ವಾಪಸಾಗುವ ಯೋಚನೆ ಮಾಡುತ್ತಾನೆ. 
ಆಕ್ಟೇವಿಯಸ್ ತುಂಬ ಪ್ರೀತಿವಿಶ್ವಾಸಗಳಿಂದಲೇ ತಂಗಿ ಭಾವಂದಿರನ್ನು ಬೀಳ್ಕೊಡುತ್ತಾನೆ. 
ಆದರೆ ಕಲ್ಲೆದೆಯ ಆ ಯುವಕ ಬದುಕಿನಲ್ಲಿ ಭಾವನೆಗೆ ಅಷ್ಟಾಗಿ ಬೆಲೆ ಕೊಟ್ಟವನಲ್ಲ. 
ಅತ್ತ ಆಂಟನಿ ಕಣ್ಮರೆಯಾದೊಡನೆಯೇ ರಾಜಸಂಬಂಧ, ರಕ್ತಸಂಬಂಧಗಳೆಲ್ಲವನ್ನೂ 
ಮರೆತು ಬಹಿರಂಗವಾಗಿಯೇ ಅವನ ಬಗ್ಗೆ ಅಗೌರವ ತೋರಿನಿಂದಿಸಲಾರಂಭಿಸುತ್ತಾನೆ. 
ಆಂಟನಿಗೆ ಅಥೆನ್ಸ್‌ನಲ್ಲಿ ಇದು ತಿಳಿಯುತ್ತದೆ. ಹೆಂಡತಿಯ ಮುಂದೆ ಅವಳ ಅಣ್ಣನ 
ನಡತೆಯನ್ನು ಖಂಡಿಸಿ ಗುಡುಗಾಡುತ್ತಾನೆ, ಅವನ ಮೇಲೆ ಯುದ್ಧ ಹೂಡುವುದಾಗಿ 
ಹೆದರಿಸುತ್ತಾನೆ. ಪಾಪ ! ಆಕ್ಟೇವಿಯಾಳದುಶೋಚನೀಯ ಸ್ಥಿತಿ. ಇತ್ತ ಗಂಡ, ಅತ್ಯ 


_ 355 


ನೀ ಷೇಕ್ಸ್ಪಿಯರಿಗೆ ನಮಸ್ಕಾರ - 2 
ಅಣ್ಣ – ಒಲವಿನ ಕತ್ರರಿಯಲ್ಲಿ ಸಿಕ್ಕು ಬೀಳುತ್ತಾಳೆ. ಯಾರೊಬ್ಬರ ಪಕ್ಷ ಹಿಡಿದೂ ನಿಲ್ಲು 
ವಂತಿಲ್ಲ. ಅಣ್ಣನನ್ನು ಕಂಡು ಮಾತಾಡಿ ಬರುವೆನೆಂದುರೋಮಿಗೆ ಹೊರಡುತ್ತಾಳೆ. ಅದೇ 
ತನ್ನ ಹಾಗೂ ಆ್ಯಂಟನಿಯ ದಾಂಪತ್ಯದಕೊನೆಯೆಂದು ಆ ಭಾಗ್ಯಹೀನೆ ಕಾಣಳು ! 

ಈ ನಡುವೆ ಆಕ್ಟೇವಿಯಸ್ ಇನ್ನೂ ಒಂದು ಹೆಜ್ಜೆ ಮುಂದುವರಿಯುತ್ತಾನೆ. 
ಲೆಸಿಡಸನನ್ನು ಒಪ್ಪಿಸಿ, ಸಾಂಸೆಯೊಡನೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ಮುರಿದು, 
ದಂಡೆತ್ತಿ ಹೋಗಿ ಅವನನ್ನು ಸೋಲಿಸಿಕೊಲ್ಲುತ್ತಾನೆ. ಆ ನಂತರ ಪಾಂಪೆಯೊಡನೆ ಸಂಚು 
ಹೂಡಿದ್ದನೆಂದು ಲೆಪಿಡಸನ ಮೇಲೆಯೇ ಸುಳ್ಳು ಆರೋಪ ತ೦ದು, ಅವನನ್ನು ಪದಚ್ಯುತ 
ಗೊಳಿಸಿ, ಸೆರೆಗೆ ತಳ್ಳಿ , ಅವನ ಆಧಿಪತ್ಯವನ್ನೂ ತಾನೇ ಕಬಳಿಸುತ್ತಾನೆ. ಇವೆಲ್ಲವೂ 
ಆ್ಯಂಟನಿಗೆ ತಿಳಿಯುತ್ತದೆ. ಈಗ ರೋಮ್ ಸಾಮ್ರಾಜ್ಯಕ್ಕೆ ತಾನೂ ಆಕ್ಟೇವಿಯಸ್ 
ಇಬ್ಬರೇ ಒಡೆಯರು. ತಮ್ಮಿಬ್ಬರ ನಡುವೆ ವಿರಸ ತಪ್ಪಿದ್ದಲ್ಲ. ಇಬ್ಬರಲ್ಲಿ ಯಾರಾದರೊಬ್ಬರು 
ಉಳಿಯಬೇಕು! ಆಕ್ಟೇವಿಯಸನಮೇಲಿನ ದ್ವೇಷ ಅವನ ತಂಗಿಯ ಮೇಲೂ ತಿರುಗುತ್ತದೆ. 
ಆ ಉಬ್ಬರದಲ್ಲಿ ಹೆಂಡತಿಯೊಡನಿದ್ದ ಬಂಧನ ಕಡಿದುಹೋಗುತ್ತದೆ. ಆ್ಯಂಟನಿ ಅಥೆನ್ಸ್ 
ಬಿಟ್ಟು ನೇರವಾಗಿ ಕ್ಲಿಯೋಪಾತ್ರಳ ತೆಕ್ಕೆಗೆ ಬಂದು ಬೀಳುತ್ತಾನೆ. ಆ ಹೆಣ ಅವನಿಗಾಗಿಯೇ 
ಕಾದಿದ್ದಾಳೆ. ಇಬ್ಬರೂ ತಮ್ಮದೇ ವಿಶಿಷ್ಟ ರೀತಿಯಲ್ಲಿ ಮದುವೆಯಾಗುತ್ತಾರೆ. ಆ್ಯಂಟನಿ 
ಅವಳಿಗೆ ಪರಮಾಧಿಕಾರ ಕೊಟ್ಟು ಈಜಿಪ್ಟಿನ ಸರ್ವತಂತ್ರ ಸ್ವತಂತ್ರ ರಾಣಿಯನ್ನಾಗಿ 
ಮಾಡುತ್ತಾನೆ. ಅಕ್ಕ ಪಕ್ಕದ ಕೆಲ ರಾಜ್ಯಗಳನ್ನೂ ಅವಳಿಗೆ ದಾನಕೊಟ್ಟು ಅವಳ ಮಕ್ಕಳಿಗೂ 
ಪಟ್ಟದ ಹಕ್ಕನ್ನು ಘೋಷಿಸುತ್ತಾನೆ. ಆಂಟನಿಯ ಈ ನಿರಂಕುಶ ವರ್ತನೆ ಆಕ್ಟೇವಿಯಸ 
ನನ್ನು ರೊಚ್ಚಿಗೆಬ್ಬಿಸುತ್ತದೆ. ಅವನು ರೋಮ್ ಜನತೆಯ ಬೆಂಬಲ ಪಡೆದು ಆ್ಯಂಟನಿಯ 
ಮೇಲೆ ಯುದ್ಧ ಘೋಷಿಸಿ ಜಲಕದನಕ್ಕೆ ಕರೆ ಕೊಡುತ್ತಾನೆ. ಆ್ಯಂಟನಿಯ ಜಲಸೈನ್ಯ 
ಭೂಸೈನ್ಯದಷ್ಟು ಸಬಲವಿಲ್ಲ. ಜಲಕದನಕ್ಕೆ ಒಪ್ಪಕೂಡದೆಂಬ ಉಪನಾಯಕರ ಸಲಹೆಗೆ 
ಕ್ಲಿಯೊ ಪಾಟ್ರ ಅಡ್ಡ ಬಂದು ಅದೇ ಆಗಬೇಕೆಂದು ಹಟ ಹಿಡಿಯುತ್ತಾಳೆ. ತನ್ನಲ್ಲಿರುವ 
ಅರವತ್ತು ನೌಕೆಗಳ ನೆರವು ನೀಡಿ ತಾನೇ ಪಡೆ ನಡೆಸಲು ಮುಂದಾಗುತ್ತಾಳೆ. ಆ್ಯಂಟನಿ 
ಅವಳ ಮಾತಿಗೆ ಇಲ್ಲವೆನ್ನು ನನೆ ? ಜೊತೆಗೆ ಆತ್ಮಗೌರವದ ಪ್ರಶ್ನೆ ಬೇರೆ. ಆಕ್ಟೇವಿಯಸನ 
ಸವಾಲನ್ನು ಒಪ್ಪದಿದ್ದರೆ ಮರ್ಯಾದೆಗೆ ಕುಂದು ! ಪ್ರೇಮಿಗಳಿಬ್ಬರೂ ನೌಕೆಯಲ್ಲಿ 
ಜೊತೆಜೊತೆ ಕುಳಿತು ಯುದ್ಧಕ್ಕೆ ಹೊರಡುತ್ತಾರೆ! ಆಸ್ಟಿಯನ್ ಕೊಲ್ಲಿಯಲ್ಲಿ ಭಾರೀ 
ಕದನವಾಗುತ್ತದೆ. ಕೆಲವು ಯಾರೊಬ್ಬರದೂ ಆಗಬಹುದಾದಂತಹ ಫಲನಿರ್ಣಯದ 
ವೇಳೆ ಕ್ಲಿಯೋಪಾತ್ರ ಏಕಾಏಕಿ ಕದನರಂಗ ತೊರೆದು ವಾಪಸಾಗುತ್ತಾಳೆ, ಅವಳ ನೌಕೆ 
ಗಳೆಲ್ಲವೂ ಅವಳನ್ನು ಹಿಂಬಾಲಿಸುತ್ತವೆ. ಮರುಳ ಆಂಟನಿ ತನ್ನ ಗೌರವವೈಭವಗಳೆಲ್ಲ 
ವನ್ನೂ ಗಾಳಿಗೆ ತೂರಿ ತಾನೂ ತನ್ನ ಬಾಳಿಗಂಟಿದ ಆ ದುರ್ವಿಧಿಯ ಬೆನ್ನಟ್ಟುತ್ತಾನೆ. 
ನಾಯಕನೇ ಹೇಡಿಯಂತೆ ಹಿಮ್ಮೆಟ್ಟ ದುದನ್ನು ಕಂಡು ಅವನ ಪಡೆ ದಿಕ್ಕಾಪಾಲಾಗುತ್ತದೆ. 
ಅವನ ವರ್ತನೆಗೆ ಹೇಸಿದ ಕೆಲವರು ಹೋಗಿಶತ್ರುಸೈನ್ಯವನ್ನು ಸೇರಿಕೊಳ್ಳು ತ್ತಾರೆ! 

ಆಂಟನಿಯ ಬಾಳಿನಲ್ಲಿ ಮರುಳಿನ ಕಾರ್ಮೋಡವನ್ನು ಸೀಳಿ ಒಮ್ಮೊಮ್ಮೆ ವಿವೇಕ 
ಮಿ೦ಚದೇ ಇಲ್ಲ. ಸೋಲು ಅವಮಾನಗಳ ಎದುರಿನಲ್ಲಿ ತನ್ನ ವರ್ತನೆಗೆ ತಾನೇ ಹೇಸಿ, 
“ ಓ ಈಜಿಪ್ಟ್ , ನನ್ನನ್ನು ಎತ್ತ ನಡಸಿರುವೆ ?' ಎಂದು ಗೋಳಿಡುತ್ತಾನೆ, ರೇಗುತ್ತಾನೆ. 

356 


ಎಂ ಆ್ಯಂಟನಿ ಅಂಡ್ ಕ್ಲಿಯೊಪಾಟ್ರ ವಿ 
ಆದರೆ ಮರುಗಳಿಗೆಕ್ಲಿಯೊ ಪಾಟ್ರ ತನ್ನೊಪ್ಪಿ ಕಣ್ಣಿ೦ದ ಕ೦ಬನಿ ಮಿಡಿದಾಗ ಏನೂ ಆಗಲಿಲ್ಲ 
ವೆಂಬಂತೆ ಅವಳನ್ನು ಕ್ಷಮಿಸಿಬಿಡುತ್ತಾನೆ. .. 

ಆ್ಯಂಟನಿ ಆಕ್ಟೇವಿಯಸನ ದಯಾ ಭಿಕ್ಷೆ ಬೇಡಿ ಈಜಿಪ್ಟಿನಲ್ಲಿ, ತಪ್ಪಿದರೆ ಗ್ರೀಸಿನಲ್ಲಿ 
ಸಾಮಾನ್ಯ ಪ್ರಜೆಯಂತೆ ಬಾಳು ನಡಸಿಕೊಂಡಿರಲು ಅವಕಾಶ ಬೇಡುತ್ತಾನೆ. ಕ್ಲಿಯೋಪಾತ್ರ 
ತನ್ನ ಮಕ್ಕಳಿಗೆ ಪಟ್ಟ ತಪ್ಪದಂತಾದರೆ ಸಾಕೆಂದು ಗೋಗರೆಯುತ್ತಾಳೆ. ಆಕ್ಟೇವಿಯಸ್ 
ಆ್ಯಂಟನಿಯ ಯಾವೊಂದು ಮೊರೆಯನ್ನು ಕೇಳಲೂ ತಯಾರಿಲ್ಲ. ಆದರೆ ಕ್ಲಿಯೋಪಾತ್ರ 
ಳಿಗಾದರೋ ಅವಳು ಆ್ಯಂಟನಿಯನ್ನು ಈಜಿಪ್ಟಿನಿಂದ ಹೊರಗಟ್ಟಲು ಇಲ್ಲವೇ ಕೊಲ್ಲಲು 
ಒಪ್ಪುವುದಾದರೆ ಅವಳೆಲ್ಲ ಬಯಕೆಗಳನ್ನೂ ಪೂರೈಸಲು ಸಿದ್ದ ! ಹೇಗಾದರೂ ಅವಳ 
ಮನವೊಲಿಸಿ ಆ್ಯಂಟನಿಯಿಂದ ಅವಳನ್ನು ಸೆಳೆದುಕೊಳ್ಳಲು ರಾಯಭಾರಿಯನ್ನು ಕಳಿಸಿ 
ಕೊಡುತ್ತಾನೆ. ಕ್ಲಿಯೊಪಾಟ್ರ ಅನುಕೂಲಸಿಂಧು. ಆಕ್ಟೇವಿಯಸನಿಗೆ ರಾಜಭಕ್ತಿ ಸೂಚಿ 
ಸುವ ಉತ್ಸಾಹದಲ್ಲಿ ಅವನ ರಾಯಭಾರಿಗೆ ಚುಂಬಿಸಲೆಂದು ಕೈನೀಡುತ್ತಾಳೆ. ಪಾಂಪೆ, 
ಸೀಸರ್ , ಆ್ಯಂಟನಿಯಂತಹ ಲೋಕವೀರರು ಮುತ್ತಿಟ್ಟ ಆ ಕೈ ಈಗ ಒಬ್ಬ ಸಾಧಾರಣ 
ರಾಯಭಾರಿಯನ್ನು ಮೆಚ್ಚಿ ಸಹೊರಟಿದೆ ! ಆ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಬಂದ ಆಂಟನಿ 
ಆ ದೃಶ್ಯವನ್ನು ಕಂಡು ಸಿಡಿದೇಳುತ್ತಾನೆ. ಈ ಕೃತಘ್ನತೆ, ವಿಶ್ವಾಸದ್ರೋಹಕ್ಲಿಯೋಪಾತ್ರ 
೪೦ದಲೆ ? ಕೈಹಿಡಿದವಳನ್ನು ಮರೆತು , ಸಂತಾನಾಪೇಕ್ಷೆ ತೊರೆದು , ಪಾ೦ಪ ಸೀಸರರ 
ಹಳಸಲನ್ನು , ಎಂಜಲನ್ನು ಕೈಗೆತ್ತಿ ತನ್ನ ದೆಂದುಕೊಂಡುದಕ್ಕೆ ಈ ಪ್ರತಿಫಲನೆ ? ಆ ರೋಷ 
ದಲ್ಲಿ ರಾಯಭಾರಿಗೆ ಚಾಟಿಯೇಟು ಬಿಗಿಸುತ್ತಾನೆ; ಕ್ಲಿಯೋಪಾತ್ರ ಚಂಚಲೆಯೆಂದು , 
ದ್ರೋಹಿಯೆಂದು ಕೂಗಾಡುತ್ತಾನೆ. ಆದರೆ ಈ ಬೆಳಕು , ತನ್ನ ತನ ಕ್ಷಣಿಕ . ಮರುಗಳಿಗೆ 
ಅವಳು ಮೋಹದ ಬಲೆ ಬೀಸಿದೊಡನೆಯೇ ಅವನು ಅದಕ್ಕೆ ಬಿದ್ದ ಮರುಳುಮೀನು! 

ಮುದುಕ ಆ್ಯಂಟನಿಯಲ್ಲಿ ಮತ್ತೊಮ್ಮೆ ಪೌರುಷ ಕೆರಳುತ್ತದೆ. ಆ ಹುಚ್ಚ ಹುರುಪಿ 
ನಲ್ಲಿ ಆಕ್ಟೇವಿಯಸನನ್ನು ಕತ್ತಿವರಸೆಗೆ ಕರೆದು ನಗೆಪಾಟಲಾಗುತ್ತಾನೆ. ಅವನ ಸೈನ್ಯ 
ದಲ್ಲಿ ಇನ್ನೂ ಒಂದಿಷ್ಟು ತುಂಡು ತುಣುಕು ಉಳಿದಿದೆ. ಆ ಧೈರದಮೇಲೆ ಮತ್ತೆ ಯುದ್ಧ 
ಕ್ಕಿಳಿಯುತ್ತಾನೆ. ಯುದ್ದದ ಹಿಂದಿನ ರಾತ್ರಿ ಸೈನಿಕರೆಲ್ಲರೂ ಸೇರಿದ್ದಾಗ, ಆ್ಯಂಟನಿಯ ಮೈ | 
ಗಾವಲಾಗಿದ್ದ ಹರ್ಕ್ಯುಲಿಸ್ ದೇವತೆ ಅವನನ್ನು ತೊರೆದುಹೋದ ಕುರುಹಾಗಿ ಗಾಳಿಯಲ್ಲಿ 
ವಿಚಿತ್ರ ಅತಿಮಾನುಷ ಸಂಗೀತದ ತರಂಗಗಳು ಎದ್ದು ತೇಲಿ ಮಾಯವಾಗುತ್ತವೆ. ಮಾರನೆ 
ದಿನದ ಕದನದಲ್ಲಿ ಆ್ಯಂಟನಿ ಮತ್ತು ಅವನ ಪಕ್ಷ ಪರಾಕ್ರಮದಿಂದ ಹೋರಾಡುತ್ತದೆ. 
ಮೊದಲ ಸುತ್ತು ಜಯ ಅವರದೇ . ಆದರೆ ಎರಡನೆ ಸುತ್ತಿನಲ್ಲಿ ಜಲಕದನಕ್ಕಿಳಿದಾಗ ಹಿಂದಿ 
ನದರ ಪುನರಾವರ್ತನೆಯೇ . ಕ್ಲಿಯೋಪಾತ್ರಳ ಸೈನಿಕರು ವಿರೋಧತೋರದೆ ಶಸ್ತ್ರವೆಸೆದು 
ಶತ್ರುಸೈನ್ಯದೊಡನೆಕೈಗೂಡಿಸುತ್ತಾರೆ. ಆಂಟನಿಯ ರೋಷಹೇಳತೀರದು. ಅವನೊ೦ದು 
ಅಗ್ನಿ ಪರ್ವತ ; ಅವನ ಎದೆಯೊಂದು ಸಜೀವ ಜ್ವಾಲಾಮುಖಿ, ಕ್ಲಿಯೊ ಪಾಟ್ರ ಆಕ್ಟೇವಿಯಸ 
ನೊಡನೆ ಗುಟ್ಟಾಗಿ ಒ೦ದಾಗಿ , ಬೇಕೆಂದೇ ತನಗೆ ಸೋಲು ತಂದಳೆಂದು ತೀರ್ಮಾನಿಸಿ , 
ಆ ' ಈಜಿಪ್ಟಿನ ಹುಸಿ ಆತ್ಮವನ್ನು ಸಿಗಿಯುವುದಾಗಿ ಕೂಗಾಡುತ್ತಾನೆ. ಏನು ಮಾಡಿದರೂ 
ಅವನಕೋಪ ಆರದು. ಅವನ ದೌರ್ಬಲ್ಯವನ್ನು ಚೆನ್ನಾಗಿ ಅರಿತ ಚತುರೆ ಕ್ಲಿಯೋಪಾತ್ರ 
ತಾನು ಸತ್ತಂತೆ ಸುದ್ದಿ ಹುಟ್ಟಿಸಿ, ಹೋಗಿ ಸಮಾಧಿಯೊಂದರಲ್ಲಿ ಅವಿತುಕೊಳ್ಳು ತ್ತಾಳೆ. 


- 357 . 


ಎ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಅದನ್ನು ಕೇಳಿದೊಡನೆಯೇ ಆ್ಯಂಟನಿಯ ಕ್ರೋಧಆರಿ, ಆ ಪ್ರೇಮಿಯ ಹೃದಯದಲ್ಲಿ ವ್ಯಥೆ 
ತುಂಬುತ್ತದೆ. ದೀರ್ಘದಿನದ ಹೊರೆಗೆಲಸ ಮುಗಿದಂತಾಯಿತು. ಇನ್ನು ಮಲಗು 
ವುದೆಷ್ಟೋ ಅಷ್ಟೆ . ಹಿರಿದ ಕತ್ತಿಯ ಮೇಲೆ ಹಾಯ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. 
ಆದರೆ ಹತ್ಯೆಯ ಆ ಪ್ರಯತ್ನ ಅವನ ರಾಜ್ಯವ್ಯವಹಾರದಂತೆಯೇ ಹಾಳುಗೆಡುತ್ತದೆ, 
ಅರ್ಧಮರ್ಧ ಗಾಯಗೊಂಡು ನೆತ್ತರು ಸುರಿಸುತ್ತ , ಜತೆಯವರಿಗೆ ತನ್ನನ್ನು ಮುಗಿಸಿರೆಂದು 
ಗೋಗರೆದಾಗ ಕ್ಲಿಯೋಪಾತ್ರಳ ಸಾವಿನ ಸುದ್ದಿ ಸುಳ್ಳೆಂದು ವಾರ್ತೆ ಬರುತ್ತದೆ! ಕೇಳಿಕೆ 

ಯಂತೆ ಜತೆಯವರು ಅವನನ್ನು ಕ್ಲಿಯೋಪಾತ್ರಳಲ್ಲಿಗೆ ಕರೆದೊಯ್ಯುತ್ತಾರೆ. ಪ್ರೇಮಿಗಳ 
ಪ್ರೇಮಿ ಆ್ಯಂಟನಿ ಕ್ಲಿಯೋಪಾತ್ರಳ ತೋಳ್ಯಕ್ಕೆ ಸೇರಿ ಅವಳ ಅಪ್ಪುಗೆಯಲ್ಲಿ ಪ್ರಾಣ 
ಬಿಡುತ್ತಾನೆ. ಆ ಕೊನೆಗಾಲದಲ್ಲಿ ಅವನಿಗೆ ಒಂದು ಸಂತೋಷ -- ತಾನು ಬಲಿ 
ಯಾದದ್ದು ತನಗೇ , ಆಕ್ಟೇವಿಯಸನಿಗಲ್ಲ. ಸಾಯುವ ಮುನ್ನ ವೂ ಅವನಿಗೆ ಕ್ಲಿಯೊ 
ಪಾಟ್ರಳ ಭವಿತವ್ಯದ ಚಿಂತೆಯೇ , ಆಕ್ಟೇವಿಯಸನ ಬಗ್ಗೆ ಎಚ್ಚರಿಕೆಯಿಂದಿರುವಂತೆ ಹೇಳಿ 
ಕಣ್ಣು ಮುಚ್ಚುತ್ತಾನೆ. 

ಆಂಟನಿ ಸತ್ತ ನಂತರ ಕ್ಲಿಯೋಪಾಟ್ರಳನ್ನು ಅಧೀನಪಡಿಸಿಕೊಳ್ಳಲು ಆಕ್ಟೇವಿಯಸ್ 
ಶತಪ್ರಯತ್ನ ಮಾಡುತ್ತಾನೆ. ತಾನೇ ಖುದ್ದಾಗಿ ಬರುತ್ತಾನೆ. ಅವಳನ್ನು ರೋಮಿನ 
ರಸ್ತೆಗಳಲ್ಲಿ ತನ್ನ ವಿಜಯದ ಸಂಕೇತವಾಗಿ ಪ್ರದರ್ಶಿಸುವುದು ಅವನ ಹಂಬಲ; ಹಾಗಾಗು 
ವುದೆಂದು ಅವಳ ಅ೦ಜಿಕೆ . ಆದರೆ ಆ ಮೋಹಿನಿ ಅವನ ತಂತ್ರಕ್ಕೆ ಬಲಿಯಾಗಳು. ಬದಲು 
ಸಾಂಸೆ, ಸೀಸರ್ , ಆ್ಯಂಟನಿಯರಿಗೆ ಮಾಡಿದಂತೆ ಅವನನ್ನೂ ಮರುಳುಮಾಡಲು 
ಪ್ರಯತ್ನಿಸುತ್ತಾಳೆ. ಆದರೆ ಅವನು ರಾಜಕಾರಣಿ, ಕಲ್ಲು. ಅವಳ ಬೆಡಗಿನ ತಂತ್ರ 
ಸೋಲುತ್ತದೆ. ಹಾಗಾಗಬಹುದೆಂದು ನಿರೀಕ್ಷಿಸಿದ್ದ ಅವಳು ಮುಂದಿನದಕ್ಕೆ ಸಿದ್ದತೆ ಮಾಡಿ 
ದ್ದಾಳೆ. ಬಾಳಿನ ಬೆಳುವಳಗು ಮುಗಿದಿದೆ, ಇನ್ನೆಲ್ಲ ಕತ್ತಲೆಯೆ . ಕೊಟ್ಟಕೊನೆಯ ಸಲ 
ಶೃಂಗಾರಮಾಡಿಕೊಳ್ಳುತ್ತಾಳೆ. ಪಟ್ಟಾಭಿಷೇಕಕ್ಕೊ ಎಂಬಂತೆ ವೈಭವದಿಂದ ರಾಜವಸ್ತ್ರ 
ಕಿರೀಟಗಳನ್ನು ತೊಡುತ್ತಾಳೆ. ರೈತನೊಬ್ಬ ಅವಳಿಗೆ ಕೊಡಲೆಂದು ಅಂಜೂರದ ಬುಟ್ಟಿ 
ತಂದಿದ್ದಾನೆ. ಕಾವಲಾಳುಗಳು ಅವನನ್ನು ಒಳಬಿಡುತ್ತಾರೆ. ಅದು ಅವಳ ಹಂಚಿಕೆ , ಬುಟ್ಟಿ 
ಯಲ್ಲಿರುವುದು ಹಣ್ಣಲ್ಲ, ಹಾವಿನ ಮರಿಗಳು ! ಮಕ್ಕಳಂತೆ ಅವನ್ನು ಎದೆಗೆ ಹತ್ತಿಸಿ ಕಡಿಸಿ 
ಕೊಂಡು ಬಂದೆ , ಆ್ಯಂಟನಿ' ಎನ್ನು ಈ ಪ್ರಾಣ ಬಿಡುತ್ತಾಳೆ ( ಪುಟ 224 ), ಎಲ್ಲವನ್ನೂ 
ಗೆದ್ದ ಆಕ್ಟೇವಿಯಸನಿಗೆ ಇತಿಹಾಸವಿರುವವರೆಗೂ ಒಂದು ಮಾತ್ರ ಸೋಲುಳಿಯುತ್ತದೆ - 
ಕ್ಲಿಯೋಪಾತ್ರ ಅವನಿಗೆ ಅಧೀನಳಾಗಲಿಲ್ಲ ! ಅವಳನ್ನು ಮೆಚ್ಚಿಕೊಂಡ ಅವನು ಆಂಟನಿ 
ಕ್ಲಿಯೊಪಾಟ್ರರ ಸಂಸ್ಕಾರ ಒ೦ದೇ ಸಮಾಧಿಯಲ್ಲಾಗುವಂತೆ ಏರ್ಪಡಿಸುತ್ತಾನೆ. 


23. ಕೊರಿಯಲೇನಸ್ 
ರಚನೆ : 1607-8 . ಮೊದಲ ಪ್ರಕಟನೆ : 1623. 
ಆಕರ : ಉಳಿದೆರಡು ರೋಮನ್ ನಾಟಕಗಳಾದ 'ಜೂಲಿಯಸ್ ಸೀಸರ್ ' ಮತ್ತು 
( ಆ್ಯಂಟನಿ ಅ೦ಡ್ ಕ್ಲಿಯೊಪಾಟ್ರ ' ಗಳಂತೆಯೇ ಇದಕ್ಕೂ ಪ್ರೊಟಾರ್ಕನ ' ಪ್ಯಾರಲಲ್ 

358 


ದಂಗೆಯೆದ್ದ ಸಾಮಾನ್ಯರನ್ನು ಮೆನಿನಿಯಸ್ ಅಗ್ರಿಪ್ಪ ಸಮಾಧಾನಪಡಿಸುತ್ತಿದ್ದಾನೆ. 
ಲೈವ್ ' ಆಕರ ; ಸರ್ ಥಾಮಸ್ ನಾರ್ತ್‌ ಮಾಡಿದ ಅದರಲ್ಲಿನ ' ಲೈಫ್ ಆಫ್ ಕೊರಿಯೊ 
ಲೇನಸ್‌ ' ನ ಇಂಗ್ಲಿಷ್ ಭಾಷಾಂತರದ ಮೇಲೆ ನಾಟಕ ನೇರವಾಗಿ ಆಧಾರಿತವಾಗಿದೆ. 

ಕಥೆ : ದೇಶಸೇವೆಗೆ ನಿಂತವನಲ್ಲಿ ಏನೇ ಉದಾತ್ತ ಗುಣವಿರಲಿ ಬಿಡಲಿ, ಒಂದಂತೂ 
ಅವಶ್ಯಕ. ಜನರನ್ನು ಮರುಳುಮಾಡಿ ಒಲಿಸಿಕೊಳ್ಳುವ ಕಲೆ ಅವನಿಗೆ ಅಗತ್ಯವಾಗಿ 
ತಿಳಿದಿರಬೇಕು. ಇಲ್ಲದಿದ್ದರೆ ಅವನು ಉಳಿಯಲಾರ - ಕಟುವ್ಯಂಗ್ಯವಾದರೂ ರಾಜ 
ಕಾರಣದ ಈ ನಿತ್ಯಸತ್ಯವನ್ನು ಕೊರಿಯೋಲೇನಸನ ದುರಂತದ ಮೂಲಕ ನಾಟಕ ಎತ್ತಿ 
ತೋರಿಸುತ್ತದೆ. ಕಂಡಂತೆಯೇ ಪ್ರಜಾತಂತ್ರಕ್ಕೊಳಪಟ್ಟ ಆಧುನಿಕ ಜಗತ್ತಿಗೆ ನಾಟಕ 
ಅರ್ಥಪೂರ್ಣ. 'ಜೂಲಿಯಸ್ ಸೀಸರ್ ' ನಂತೆ ಇಲ್ಲಿಯೂ ಜನತೆಯ ಮೂಢಬುದ್ದಿ ಯ 
ಪರಿಣಾಮಕಾರಿಯಾದ ಚಿತ್ರಣವಿದೆ. ತಾಯ್ತಾಡನ್ನೇ ಸುಡಲು ಹೊರಟ ಕೊರಿಯೊ 
ಲೇನಸ್ ಮನುಷ್ಯರೂಪ ತಳೆದು ಬಂದ ಛಲಮಾರಿ. ಒಮ್ಮೆಲೇ ಅವನು ನನಗೆ ಪ್ರಿಯ , 
ಅಪ್ರಿಯ . ನಾಟಕ ಮಾತಿನ ಬಿಗಿಗೆ, ಬಂಧದ ಐಕ್ಯಕ್ಕೆ , ಒಟ್ಟಿನ ಓಟಕ್ಕೆ ಹೆಸರಾಗಿದೆ. 

ಪ್ರಾಚೀನರೋಮಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶ್ರೀಮಂತರು ( ಪೆಟ್ರಷನ್ಸ್ ). 
ಮತ್ತು ಸಾಮಾನ್ಯರು ( ಸ್ಥಿ ಬೀಯನ್ಸ್ ) ಎಂಬ ಎರಡು ವರ್ಗಗಳು , ರಾಜ್ಯಸೂತ್ರವಿರುವುದು 
ಶ್ರೀಮಂತರ ಕೈಯಲ್ಲಿ ದೇಶದ ಶಾಸಕರು ಅವರೇ . ಅವರ ಹಾಗೂ ಸಾಮಾನ್ಯರ ನಡುವೆ 
ಒಳಜಗಳ ಕಾಲಿಟ್ಟಿದೆ. ಈ ರಾಜಕೀಯ ಹಿನ್ನೆಲೆಯಲ್ಲಿ ನಾಟಕ ಷುರುವಾಗುತ್ತದೆ. 
- ರೋಮ್ ಸಾಮ್ರಾಜ್ಯವನ್ನು ಕಾಮು ಕಾಡುತ್ತಿದೆ. ಕಾಳೆಲ್ಲವೂ ಶ್ರೀಮಂತರ ಕಣಜ 
ಗಳಲ್ಲಿ ; ಸಾಮಾನ್ಯರ ಹೊಟ್ಟೆಗೆ ಕೂಳಿಲ್ಲ . ಒಂದರ ಹಿಂದೊಂದರಂತೆ ಹಲವಾರು ಯುದ್ಧ 
ಗಳನ್ನು ಎದುರಿಸಿ, ಅದರ ದುಷ್ಪರಿಣಾಮಗಳಿಗೆ ಬೇಸತ್ತು ಕೆರಳಿದ ಸಾಮಾನ್ಯರು ಕೈಯಲ್ಲಿ 
ಮಚ್ಚು ದೊಣ್ಣೆ ಹಿಡಿದು ದಂಗೆಯೆದ್ದಿದ್ದಾರೆ. ಅವರ ಮೊದಲ ಕಥೇಟುರೋಮಿನ ತರುಣ 

359 


ವಿಒ ಸೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ವೀರ ಕಯಸ್‌ ಮಾರ್ಷಸನ ಮೇಲೆ, ಅವರ ಗೋಳಿನ ಗಾಯಕ್ಕೆ ಉಪ್ಪು ಹಚ್ಚಿದಂತೆ 
ಅವನು ಅವರನ್ನು ತುಚ್ಛವಾಗಿ ಕಾಣುವುದೇ ಇದಕ್ಕೆ ಕಾರಣ . ಮಾರ್ಷಸ್ ಘನವಂತ, 
ವಯಸ್ಸಿನಲ್ಲಿ ಚಿಕ್ಕವನಾದರೂ ಮಹಾಪರಾಕ್ರಮಿ , ರಣವೀರ. ಆದರೆ ಅವನಲ್ಲಿ ಒಂದೇ 
ಕುಂದು - ಜನರನ್ನು ಒಲಿಸಿಕೊಳ್ಳುವ ಚಾಕಚಕ್ಯತೆಯಿಲ್ಲ. ಗರ್ವವೋ ಎನಿಸಿಕೊಳ್ಳು 
ವಷ್ಟರ ಮಟ್ಟಿನ ಸ್ವಾಭಿಮಾನ ಅವನದು. ಸಾಮಾನ್ಯರನ್ನು ಕಂಡರೆ ಅವನಿಗೆ ತಿರಸ್ಕಾರ, 
ದ್ವೇಷ, ಅವನ ಕಣ್ಣಲ್ಲಿ ಆ ಜನ ' ಚಿತ್ರ ಸ್ಥಿರವಿಲ್ಲದ ಗಬ್ಬು ಬೀರುವ ಮುಂದೆ'! 

' ಶಾಸಕ ಮೆನಿನಿಯಸ್ ಅಗ್ರಿಪ್ಪ ಮಾರ್ಷಸನ ಕೆಲವೇ ಅ೦ತರ೦ಗವರ್ತಿಗಳಲ್ಲೊಬ್ಬ. 
ಆತ ವೃದ್ದ ವಿವೇಕಿ, ಸರಸಿ, ಮಾತಿನಲ್ಲಿ ಚತುರ. ಅವನು ದಂಗೆಯೆದ್ದ ಜನತೆಯನ್ನು 
ಎದುರಿಸಿ , ದೇಶದ ದುರ್ಭಿಕ್ಷಕ್ಕೆ ಶಾಸಕರು ಕಾರಣರಲ್ಲವೆಂದೂ ಅದು ದೈವೇಚ್ಛೆಯೆಂದೂ 
ಅವರನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸುತ್ತಾನೆ. 

ದಂಗೆಯೆದ್ದ ಸಾಮಾನ್ಯರ ಕಣ್ಮರೆಸಲೋ ಎಂಬಂತೆ ಶಾಸಕವರ್ಗ ಅವರಿಗೆ ತಮ್ಮ 
ಪರವಾಗಿ ಇಬ್ಬರು ಪ್ರತಿನಿಧಿಗಳನ್ನು ಆರಿಸಿ , ಅವರ ಮುಖಾಂತರ ಹಿತರಕ್ಷಣೆ ಸಾಧಿಸಿ 
ಕೊಳ್ಳುವ ಅಧಿಕಾರ ಕೊಡುತ್ತದೆ. ಇದು ಮಾರ್ಷಸನಿಗೆ ಹಿಡಿಸದು. ಅವನು ದೊಂಬಿ 
ಯನ್ನು ಕಂಡು ರೇಗಿಹೀನಾಯವಾಗಿ ಬಯು , ಇದ್ದಿದ್ದೂ ಅವರ ವೈರ ಬೆಳಸಿಕೊಳ್ಳುತ್ತಾನೆ. 

ಇದೇ ಸಮಯಕ್ಕೆ ನೆರೆನಾಡಾದ ಆಂಟಿಯಮ್ಮಿನ ವೋಲ್ಸ್ಕಿಗಳು ರೋಮಿನ 
ಮೇಲೆದಂಡೆತ್ತಿ ಬಂದಿದ್ದಾರೆಂಬ ಸುದ್ದಿ ಬರುತ್ತದೆ. ಅವರನ್ನು ಎದುರಿಸಿರೋಮಿನ ರಕ್ಷಣೆ 
ಮಾಡಲು ಶಾಸಕರು ಮಾರ್ಷಸನನ್ನು ಕಳಿಸಿಕೊಡುತ್ತಾರೆ. ಮಾರ್ಷಸನಿಗೆ ಇಂತಹ ಅನ 
ಕಾಶವೆಂದರೆ ತುಂಬ ಪ್ರಿಯ . ವೋಲ್ಸ್ಕಿಗಳ ಸೇನಾಪತಿಯಾದ ತುಲಸ್ ಅಫಿಡಿಯಸನೂ 
ಅವನೂ ಖಾಸಾ ವೈರಿಗಳು . ಒಬ್ಬನ ಪರಾಕ್ರಮವನ್ನು ಕಂಡು ಇನ್ನೊಬ್ಬನಿಗೆ ಕಣ್ಣುರಿ, 
ಒಬ್ಬ ಇನ್ನೊಬ್ಬನ ಸದೆಬಡಿಯಲು ಸಮಯ ಕಾಯುತ್ತಿದ್ದಾನೆ. ವೋಲ್ಸ್ಕಿಗಳ ದಾಳಿ 
ಯಿಂದಾಗಿ ಮಾರ್ಷಸನ ಬಯಕೆ ಈಡೇರಿದಂತಾಗುತ್ತದೆ. 
- ಎರಡು ರಾಜ್ಯಗಳ ನಡುವೆ ಘೋರಕದನವಾಗುತ್ತದೆ. ರೋಮನರು ವೋಲ್ಸ್ಕಿ 
ಗಳ ರಾಜಧಾನಿಯಾದ ಕೋರಿಯೋಲಿಗೆ ಮುತ್ತಿಗೆ ಹಾಕುತ್ತಾರೆ. ಮೊದಮೊದಲು 
ರೋಮನರಿಗೆ ಸೋಲಾಗಿ, ಅವರು ಹಿಮ್ಮೆಟ್ಟಬೇಕಾಗುತ್ತದೆ. ಆದರೆ ವೀರ ಮಾರ್ಷಸ್ , 
ತನ್ನ ಪುಕ್ಕಲ ಪಡೆಯನ್ನು ಬಾಯಿ ತುಂಬ ಶಪಿಸಿ, ಎದುರಾಳಿಗಳನ್ನು ಅವರ ಕೋರಿ 
ಯೋಲಿಯ ಹೆಬ್ಬಾಗಿಲಿನ ಮೂಲಕವೇ ಬೆನ್ನಟ್ಟಿ ಹೋಗಿ ಏಕಾಕಿಯಾಗಿ ಕಾದುತ್ತಾನೆ. 
ಅವನ ಸಾಹಸದಿಂದ ಸ್ಫೂರ್ತಿಗೊಂಡರೋಮಿನ ಪಡೆ ಅವನನ್ನು ಹಿಂಬಾಲಿಸಿ ಶತ್ರುನಗರ 
ವನ್ನು ವಶಮಾಡಿಕೊಳ್ಳುತ್ತದೆ. ಆ ಹುರುಪಿನಲ್ಲಿ ಸೈನಿಕರು ಮಾರ್ಷಸನಿಗೆ ವಿಜಯಮಾಲೆ 
ಹಾಕಿ 'ಕೊರಿಯೋಲೇನಸ್‌ ' ಎಂಬ ಬಿರುದಿತ್ತು ಗೌರವಿಸುತ್ತಾರೆ. 

ಮಾರ್ಷಸ್ ರೋಮಿನ ಕಣ್ಣಾಗಿ ಊರಿಗೆ ಹಿಂದಿರುಗುತ್ತಾನೆ. ಮಾರ್ಷಸನ ತಾಯಿ 
ನಾಲಮ್ಮಿ ಯಾ ಹುಲಿಯನ್ನು ಹೆತ್ತು ಅದಕ್ಕೆ ವೀರದ ಹಾಲೂಡಿಸಿದ ತಾಯಿಹುಲಿ ! 
ಮಗನ ಉಳಿವು- ಗೆಲವುಗಳ ಪ್ರಶ್ನೆ ಎದ್ದಾಗ ಅವಳು ಬೇಡಿದ್ದು ದು ಅವನ ಗೆಲುವನ್ನು ! ಈಗ 
ಅವಳಿಗೆ ಮೇರೆವರಿಯದ ಹಿಗ್ಗು . ಮಹತ್ವಾಕಾಂಕ್ಷಿಯಾದ ಅವಳಲ್ಲಿ ಸ್ವತಃ ಕೊರಿಯೊ 
ಲೇನಸ್ ನಲ್ಲೇ ಇಲ್ಲದ ಹಿರಿಯ ರಾಜಕೀಯ ಆಶೋತ್ತರಗಳು ಗರಿಗೆದರಿವೆ. ಮಗ ಮಹಾ 


360 


SAMU 


VVH 


title 


ವಿಜಯಿಯಾಗಿ ರೋಮಿಗೆ ಹಿಂದಿರುಗಿದ ಕೊರಿಯೊಲೇನಸನನ್ನು ಹೆಂಡತಿ ವರ್ಜಿಲಿಯಾ 

ಮತ್ತು ತಾಯಿ ನಾಲಮ್ಮಿಯಾಎದುರುಗೊಳ್ಳುತ್ತಿದ್ದಾರೆ. 
ಯೋಧನಾದರೆ ಸಾಕೆ ? ರಾಜ್ಯಾಡಳಿತ ನಡಸುವ ದಂಡಾಧಿಕಾರಿ ( ಕನ್ಸಲ್ ) ಆಗಬೇಡವೆ ? 

ಮಾರ್ಷಸನ ಅಸೀಮ ದೇಶಸೇವೆಗೆ ಮೆಚ್ಚಿದ ಶಾಸಕರು ಅವನನ್ನು ದಂಡಾಧಿ 
ಕಾರಿಯ ಪಟ್ಟಕ್ಕೆ ಉಮೇದುವಾರನನ್ನಾಗಿ ನಿಲ್ಲಿಸುತ್ತಾರೆ. ಹಾಗೆ ಉಮೇದುವಾರಿಕೆ 
ಪಡೆದವರು ಸಾಮಾನ್ಯರ ಮತ ಪಡೆದು ಗೆಲ್ಲಬೇಕು. ಅದಕ್ಕೆ ನಗರ ಚೌಕದಲ್ಲಿ ' ವಿನಯ 
ವಸ್ತ್ರ ತೊಟ್ಟು ನಿಂತು , ಯುದ್ದದಲ್ಲಿ ಸಂದ ಗಾಯಗಳನ್ನು ಜನಕ್ಕೆ ಪ್ರದರ್ಶಿಸಿ ಮತಕ್ಕೆ ಕೈ 
ಒಡ್ಡಬೇಕು. ಸ್ವಾಭಿಮಾನಿಯಾದ ಮಾರ್ಷಸನಿಗೆ ಇದು ಅಗೌರವದ ಸಂಗತಿ. ಆದರೂ 
ಆತ್ಮೀಯರ ಒತ್ತಾಯಕ್ಕೆ ಕಿವಿಗೊಟ್ಟು ಆ ನೇಮದ ಕರ್ಮವನ್ನು ಹೇಗೋ ಮಾಡಿ 
ಮುಗಿಸುತ್ತಾನೆ. ಸಾಮಾನ್ಯರನ್ನು ಅಣಕಿಸಿಯೇ ಅವರ ಮತ ಗೆಲ್ಲುತ್ತಾನೆ. 

ಸಾಮಾನ್ಯರ ಪ್ರತಿನಿಧಿಗಳಾಗಿ ಆರಿಸಿ ಬಂದ ಸಿನಿಯಸ್ ,ಬೂಟಸರು ವಿಷ ಸರ್ಪಗಳು. 
ಕೊರಿಯೊಲೇನಸನನ್ನು ಹೇಗಾದರೂ ಮಟ್ಟ ಹಾಕಿಯೇ ತೀರುವೆನೆಂಬುದು ಅವರು ತೊಟ್ಟ 
ಸಣ. ಅವನಂತಹ ಜನತಾ ದಂಡಾಧಿಕಾರಿಯಾದರೆ ಸಾಮಾನ್ಯರ ಸ್ವಾತಂತ್ರ 
ಮೊಟಕಾಗಿ, ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿಬರುವುದೆಂದೂ ಕೊಟ್ಟ ಮತವನ್ನು ಹಿಂದೆ ಪಡೆದು 
ಕೊರಿಯೊಲೇನಸನ ಆಯ್ಕೆಯನ್ನು ರದ್ದು ಮಾಡಬೇಕೆಂದೂ ಜನತೆಯನ್ನು ಎತ್ತಿ ಕಟ್ಟು 
ತ್ತಾರೆ. ಸ್ವತಂತ್ರವಿಚಾರಶಕ್ತಿಯಿಲ್ಲದ ಮೂರ್ಖಜನ ಅವರ ಮಾತಿಗೆ ಸೊಪ್ಪು ಹಾಕುತ್ತಾರೆ. 
ಪ್ರಜಾಪ್ರತಿನಿಧಿಗಳಿಗೂ ಕೊರಿಯೊಲೇನಸನಿಗೂ ಮುಖಾಮುಖಿಯಾಗುತ್ತದೆ. ಅವರು 

361 


ಎh ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಅವನನ್ನು ವಿದ್ರೋಹಿಯೆಂದು ಕರೆಯುತ್ತಾರೆ. ಆ ಜನ ಅಡುಗೆಮನೆಯಲ್ಲಿ ಅಡಗಿ 
ಕುಳಿತಿದ್ದಾಗ, ರಕ್ತ ಸುರಿಸಿ ರೋಮಿಗೆ ವಿಜಯ ತಂದ ವೀರನಿಗೆ ದೊರೆತ ಕೃತಜ್ಞತೆಯ 
ಬಳುವಳಿ ಅದು ! ಕೊರಿಯೋಲೇನಸ್ ಆ ಮಾತಿಗೆ ಉರಿದೆದ್ದು ಅವರನ್ನೂ ಅವರ ಕುರಿ 
ಹಿಂಡನ್ನೂ ಬಯ್ಯುತ್ತಾನೆ. ಪ್ರಜಾಪ್ರತಿನಿಧಿಗಳಿಗೆ ನ್ಯಾಯಾಧಿಕಾರವೂ ಇದೆ. ಅವರು 
ಅವನ ತಪ್ಪಿಗೆ ಮರಣದಂಡನೆಯಾಗಬೇಕೆನ್ನು ತ್ತಾರೆ. ಜನತೆ ರೇಗಿಬಿದ್ದು ಅವನನ್ನು 
ಹರಿದು ಚೂರುಮಾಡುವುದರಲ್ಲಿದೆ. ಆಗ ವಿವೇಕಿ ಮೆನಿನಿಯಸ್ ಅಡ್ಡ ಬಂದು, ಕೊರಿಯೊ 
ಲೇನಸ್ ತನ್ನ ತಪ್ಪನ್ನು ತಿದ್ದುಕೊಳ್ಳುವಂತೆ ಮಾಡುವ ಜವಾಬ್ದಾರಿ ಹೊತ್ತು ಜನರನ್ನು 
ಸಮಾಧಾನಗೊಳಿಸುತ್ತಾನೆ. ಆದರೆ ಕೊರಿಯೋಲೇನಸ್ ಮೊ೦ಡ. ಸಾಮಾನ್ಯರೊಡನೆ 
ನಯವಾಗಿ ಮಾತಾಡಿ ಅವರನ್ನು ಒಲಿಸಿಕೊಳ್ಳುವಂತೆ ಯಾರು ಎಷ್ಟೆ ಗೋಗರೆದರೂ 
ಅವನು ಒಪ್ಪ , ತಾಯಿ ವಾಲನ್ನಿ ಯಾ ವಾದ ಹೂಡುತ್ತಾಳೆ. ಅವಳಿಗೆ ಸಹ ಮೊದ 
ಮೊದಲು ಅದೇ ಉತ್ತರ. ಆದರೆಕೊನೆಯಲ್ಲಿ ಗೆಲವು ತಾಯಿಗೇ !ಕೊರಿಯೋಲೇನಸ ಜನರ 
ಮುಂದೆ ವಿನಮ್ರನಾಗಿ ಬಂದು ನಿಲ್ಲುತ್ತಾನೆ. ಎಲ್ಲವೂ ಶಾಂತವಾಗಿಯೇ ಮೊದಲಾಗುತ್ತದೆ. 
ಆದರೆ ಮತ್ತೆ ಅದೇ ಹಗರಣ, ಪ್ರಜಾಪ್ರತಿನಿಧಿಗಳು ಅವನ ಮೇಲೆ ಮತ್ತೊಮ್ಮೆ ಜನತಾ 
ದ್ವೇಷದ ಆರೋಪಹೊರಿಸಿ ವಿದ್ರೋಹಿಯೆನ್ನುತ್ತಾರೆ. ಅವನನ್ನು ಕೆರಳಿಸುವುದು ಮತ್ತೆ 
ಅದೇ ಪದ - ' ವಿದ್ರೋಹಿ'. ಅವನು ಅವರನ್ನು ಮತ್ತೆ ತುಚ್ಛವಾಗಿ ಬಯ್ಯುತ್ತಾನೆ. ಜನತೆ 
ಅವನಿಗೆ ಗಡೀಪಾರಿನ ಶಿಕ್ಷೆ ವಿಧಿಸುತ್ತದೆ. 'ನೀವೂ ನನ್ನ ಪಾಲಿಗೆ ಗಡೀಪಾರೇ , ಇಂದಿನ 
ಅಕೃತ್ಯಕ್ಕೆ ತಕ್ಕ ಪ್ರತಿಫಲ ಪಡೆಯುವಿರಿ' ಎಂದು ರೋಮನ್ನು ಬಿಟ್ಟು ಹೊರಡುತ್ತಾನೆ. 

ದೇಶಭ್ರಷ್ಟನಾದ ಕೊರಿಯೊಲೇನಸ್ ತನ್ನ ಕುಟಂಬದ ಹಾಗೂ ಮಿತ್ರವರ್ಗದ 
ಬೀಳ್ಕೊಡುಗೆ ಪಡೆದು ಸಾಮಾನ್ಯನಂತೆ ವೇಷಧರಿಸಿ ಶತ್ರು ರಾಜ್ಯವಾದ ಆಂಟಿಯಮ್ಮಿಗೆ 
ಬರುತ್ತಾನೆ. ರೋಮಿನಮೇಲೆ ಹಳೆಯ ಹಗೆ ತೀರಿಸಿಕೊಳ್ಳಲು ಅಲ್ಲಿ ವೈರಿ ಅಫಿಡಿಯಸ್ 
ಹೊಸ ಸೈನ್ಯ ಕಟ್ಟುವುದರಲ್ಲಿ ಉದ್ಯುಕ್ತನಾಗಿದ್ದಾನೆ. ಕೊರಿಯೋಲೇನಸ್ ಗಂಡು ಹುಲಿ. 
ಎಳ್ಳಷ್ಟೂ ಜೀವಭಯವಿಲ್ಲದೆ ಅಫಿಡಿಯಸನ ಬಿಡಾರಕ್ಕೆ ನುಗ್ಗಿ , ವೈರಿಯ ಮುಂದೆ ನಿಂತು , 
ತನ್ನ ಜನ ತನಗೆ ಉಣಬಡಿಸಿದ ಕೃತಘ್ನತೆಯ ಪ್ರತಿಫಲವನ್ನು ಬಣ್ಣಿಸುತ್ತಾನೆ. ವೋಲ್ಸ್ಕಿ 
ಗಳೊಡನೆ ಕೈಗೂಡಿಸಿ ರೋಮಿನ ಮೇಲೆಯೇ ಹಗೆ ತೀರಿಸಿಕೊಳ್ಳುವ ಆತುರ ತೋರಿಸು 
ತಾನೆ! ಅಫಿಡಿಯಸ್ ಕುತಂತ್ರಿ , ಅವನಿಗೆ ತನ್ನ ಸ್ವಾರ್ಥ ಸಾಧಿಸಿಕೊಳ್ಳಲು ಇದಕ್ಕಿಂತ 
ಒಳ್ಳೆಯ ಅವಕಾಶ ಬೇಕೆ ? ಕೊರಿಯೋಲೇನಸ್ ನೀಡಿದ ಸ್ನೇಹದ ಕೈ ಕುಲುಕಿ, ಅವನೊಡನೆ 
ರೋಮಿನ ಮೇಲೆ ದಾಳಿಯಿಕ್ಕಲು ಒಪ್ಪಿ , ಸೇನಾಧಿಕಾರದಲ್ಲಿ ಅವನಿಗೆ ಸಮಾನ ಸ್ಥಾನ 
ಕೊಡುತ್ತಾನೆ. ಇಬ್ಬರೂ ಸೈನ್ಯ ನಡಸಿರೋಮಿನತ್ತ ನುಗ್ಗುತ್ತಾರೆ. ಈ ದಂಡಯಾತ್ರೆಯಲ್ಲಿ 
ಸಹ ವೈಯಕ್ತಿಕವಾಗಿ ಕೊರಿಯೋಲೇನಸನಿಗೇ ಯಶಸ್ಸು , ಅವನು ವೋಲ್ಸ್ಕಿಗಳ ಸೈನ್ಯ 
ದಲ್ಲಿ ಅಚ್ಚುಮೆಚ್ಚು . ಅವನ ಮುಂದೆ ಅಫಿಡಿಯಸ್ ಗ್ರಹಣ ಹಿಡಿದ ಚ೦ದ್ರ . ಅವನ 
ಕೆಚ್ಚು , ಜನಪ್ರಿಯತೆಗಳನ್ನು ಕಂಡು ಅಫಿಡಿಯ ಒಳಗೊಳಗೇ ಕಿಡಿ ಕಾರುತ್ತಾನೆ. ಆದರೆ 
ಸೇಡಿಗೆ ಕಾಲ ಇನ್ನೂ ಪಕ್ವವಾಗಿಲ್ಲ ! 

ದಾಳಿಯ ಸುದ್ದಿ ಕೇಳಿರೋಮನರ ಜಂಘಾಬಲ ಉಡುಗುತ್ತದೆ, ಕೊರಿಯೋಲೇನಸನ 
ಕೊಧಾಗ್ನಿ ಗೆ ಸಿಕ್ಕು ತಮ್ಮ ನಾಡು ಬದುಕಿ ಉಳಿಯಲಾರದೆಂದು ಅವರು ಬಲ್ಲರು . ಈ 

362 


ನೀ ಸೆರಿಕ್ಲಿಸ್ ವಿ 
ದುರವಸ್ಥೆಗೆಳೆದ ತಮ್ಮ ಮುಖಂಡರ ಮೇಲೆಯೇ ಜನತೆ ತಿರುಗಿಬೀಳುತ್ತದೆ. ಶತ್ರು . 
ಸೈನ್ಯ ಕೊರಿಯೊಲೇನಸನ ಸೇನಾಧಿಪತ್ಯದಲ್ಲಿ ರೋಮಿನ ಹೆಬ್ಬಾಗಿಲ ಬಳಿ ಬಂದಾಗ ಅವನ 
ಒಂದು ಕಾಲದ ಆತ್ಮೀಯರಾದ ಕಮಿನಿಯಸ್ ಮತ್ತು ಮೆನಿನಿಯಸರು ಅವನಿಗೆ ರೋಮಿನ 
ಪರವಾಗಿ ಮೊರೆಯಿಟ್ಟು ಶಾ೦ತಿ ಸಾಧಿಸಿ ಬರಲು ಹೋಗುತ್ತಾರೆ. ಆದರೆ ಕೊರಿಯೋಲೇನಸ್ 
ಅವರಿಗೆ ಕಿವಿಗೊಡಲು ಸಹ ಸಿದ್ಧನಿಲ್ಲ. ರೋಮನರ ಕೊನೆಯ ಕೈಪಟ್ಟೆ೦ದರೆ ಕೊರಿಯೋ 
ಲೇನಸನ ತಾಯಿ ಮತ್ತು ಹೆಂಡತಿ, ನಾಲಮ್ಮಿ ಯಾ ಸೊಸೆ ವರ್ಜಿಲಿಯಾ ಮತ್ತು ಮೊಮ್ಮಗ 
ನೊಡನೆ ಹೋಗಿ ಮಗನನ್ನು ಕಾಣುತ್ತಾಳೆ, ರೋಮನ್ನು ಉಳಿಸಿ ಕಾಪಾಡುವಂತೆ ಬಗೆ 
ಬಗೆಯಾಗಿ ಬೇಡುತ್ತಾಳೆ. ತಾಯಿಯ ಪ್ರೀತಿ, ಹೆಂಡತಿಯ ಪ್ರೇಮ , ಮಗನ ಮುದ್ದು 
ಮಾತು - ಇವು ಯಾವದರಿಂದಲೂ ಕೊರಿಯೋಲೇನಸನ ಮನ ಕರಗದು ; ಛಲ 
ಹರಿಯದು. ಮಗನ ರಕ್ತದಲ್ಲಿ ಆ ಛಲದ ಬೀಜವನ್ನು ಬಿತ್ತಿದ ತಾಯಿ ಬಿಟ್ಟಾಳೆ ? ದೀರ್ಘ 
ಕಾಲ ವಾದಮಾಡಿ, ಬುದ್ಧಿ ತರ್ಕಗಳೆಲ್ಲವನ್ನೂ ಪ್ರಯೋಗಿಸಿ ಸಫಲವಾಗದೆ ಕೊನೆಗೆ 
ಭಾವನೆಯ ಬ್ರಹ್ಮಾಸ್ತ್ರವನ್ನು ಹೊರದೆಗೆಯುತ್ತಾಳೆ. ಸೊಸೆ ಮೊಮ್ಮಗನ ಜೊತೆಗೂಡಿ 
ಆ ಹಟವಾದಿಯ ಕಾಲಿಗೆರಗುತ್ತಾಳೆ ! ತಾಯಿಯೇ ಮಗನ ಕಾಲಿಗೆ ಬೀಳುತ್ತಿರುವ 
ಅಸ್ವಾಭಾವಿಕ ದೃಶ್ಯ ! ಯಾವ ಮಗ ತಾನೇ ಅದಕ್ಕೆ ಸೋಲದೆ ಇದ್ದಾನು ? ಇಡೀ 
ರೋಮಿಗೆ ಸಾಧಿಸಲಸಾಧ್ಯವಾದ ಸಂಧಿ ವಾಲ ಯಾಳಿಗೆ ಸಾಧಿಸುತ್ತದೆ. ಅಫಿಡಿಯಸ್ 
ಸಮ್ಮತಿಸಿದ್ದಾದರೆ ಸೈನ್ಯವನ್ನು ಹಿಂದೆಗೆದುಕೊಳ್ಳಲು ಮಾರ್ಷಸ್ ಒಪ್ಪುತ್ತಾನೆ. ಅಫಿ 
ಡಿಯಸ್ ಕಪಟ , ಅದಕ್ಕೆ ಒಪ್ಪುವುದರಲ್ಲೇ ಅವನ ಗೆಲವು ಅಡಗಿದೆ! 

ಕೊರಿಯೋಲಿಗೆ ಹಿಂದಿರುಗಿದ ನಂತರ ಅಫಿಡಿಯಸ್ ಬಣ್ಣ ಬದಲಾಯಿಸುತ್ತಾನೆ. 
ಅಲ್ಲಿನ ಶಾಸಕರ ಮುಂದೆ ಕೊರಿಯೋಲೇನಸನನ್ನು ಹೆಣ್ಣಿನ ಕಣ್ಣೀರಿಗೆ ಕರಗಿದ ಮಗುವೆಂದು 
ಅಣಕಿಸುತ್ತಾನೆ; ದ್ರೋಹಿಯೆಂದು ಹೀಯಾಳಿಸುತ್ತಾನೆ. ಮತ್ತೆ ಅದೇ ದ್ರೋಹದ 
ಮಾತು ! ಕೊರಿಯೋಲೇನಸನ ಉದಾತ್ತತೆ ಆ ಸಲ್ಲದ ಆರೋಪವನ್ನು ಹೇಗೆ ತಾನೆ 
ಸಹಿಸೀತು ? ಕೋಪಕೆರಳುತ್ತದೆ. ಅವನದು ಕಪಟ ತಂತ್ರಗಳನ್ನರಿಯದ ಜೀವ. ಹಿಂದೆ 
ಕೊರಿಯೋಲಿಯ ಮುತ್ತಿಗೆಯಲ್ಲಿ ತಾನು ರಣಹದ್ದಾಗಿ ಬಂದೆರಗಿದಾಗ ವೋಲ್ಸ್ಕಿಗಳು 
ಪಾರಿವಾಳಗಳಂತೆ ಬೆದರಿ ಚದುರಿ ಹೋದುದನ್ನು ಆ ಜನಕ್ಕೆ ನೆನಪು ಮಾಡಿಕೊಡುತ್ತಾನೆ. 
ಗದ್ದಲನೇಳುತ್ತದೆ. ಮೊದಲೇ ಸಂಚು ಮಾಡಿದ್ದ೦ತೆ ಅಫಿಡಿಯಸನೂ ಅವನ ಜತೆಗಾರರೂ 
ಕೊರಿಯೊಲೇನಸನ ಮೇಲೆ ಬಿದ್ದು ಅವನನ್ನು ಮೋಸದಿಂದಕೊಲ್ಲುತ್ತಾರೆ. 

- ಗದ್ದಲ ತಿಳಿದು ಶಾ೦ತಿ ಏರ್ಪಟ್ಟ ಮೇಲೆ ಅಫಿಡಿಯಸನಿಗೆ ತಾನು ಮಾಡಿದುದು ತಪ್ಪೆ 
ನಿಸುತ್ತದೆ. ಪಶ್ಚಾತ್ತಾಪ ವ್ಯಕ್ತ ಮಾಡುತ್ತಾನೆ. ವೋಲ್ಸ್ಕಿಗಳು ಕೊರಿಯೋಲೇನಸನ 
ಘನತೆ , ಪರಾಕ್ರಮಗಳಿಗೆ ಒಪ್ಪುವಂತೆ ಅವನ ಅಂತ್ಯಕ್ರಿಯೆ ನಡೆಸುತ್ತಾರೆ. 


24 . ಪೆರಿಕ್ಲಿಸ್, ಪ್ರಿನ್ಸ್ ಅಫ್ ಟೈರ್ - 
ರಚನೆ : 1608-9, ಮೊದಲ ಪ್ರಕಟನೆ : 1609 . 
ಆಕರ : ಚಾಸರನ ಸಮಕಾಲೀನನಾಗಿದ್ದ ಜಾನ್ ಗೋಯರನ ' ಕನ್ನೆಷಿಯೊ ಎಮ್ಯಾಂಟಿಸ್ 

363 


ಎಂ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಎಂಬ ಇಂಗ್ಲಿಷ್ ಕಾವ್ಯದಲ್ಲಿನ ಅಪೊಲೋನಿಯಸ್ ಅಫ್ ಟೈರ್‌' ಎಂಬ ಕಥೆ ಹಾಗೂ 
ಮುಂದೆ ಲಾರೆನ್ಸ್ ಟೈನ್ ಮಾಡಿದ ಅದರದೇ ಗದ್ಯ ರೂಪಾಂತರ , ' ದಿ ಪ್ಯಾಟರ್ ಆಫ್ 
ಸೇನ್ ಫುಲ್ ಅಡ್ರೆಂಚರ್ '. ಷೇಕ್ಸ್ಪಿಯರ್ ಫಿಲಿಪ್ ಸಿಡ್ನಿ ಯ ' ಆರ್ಕೇಡಿಯಾ' ಕಾವ್ಯದಲ್ಲಿ 
ಬರುವ 'ಸೈರೊಕ್ಸಿಸ್ ' ಹೆಸರಿನಿಂದಸ್ಫೂರ್ತಿಗೊಂಡು , ನಾಯಕನ ಹೆಸರನ್ನು ಅಪೊಲೋ 
ನಿಯಸ್ ' ನಿಂದ ' ಪೆರಿಕ್ಲಿಸ್ ' ಗೆ ಮಾರ್ಪಡಿಸಿರಬಹುದೆಂದು ಊಹೆ. 

ಕಥೆ : ಈ ಕೃತಿಯೊಂದಿಗೆ ಷೇಕ್ಸ್ಪಿಯರನ ನಾಟಕರಚನಾಕಲೆಯಲ್ಲಿ ಕೊನೆಯ 
ದಾದ ಇನ್ನೊಂದು ಹೊಸ ಮಜಲು - 'ರೊಮಾನ್ಸ್ ' ನದು , ಟ್ರಾಜಿ- ಕಾಮಿಡಿ' ಯದು 
– ಆರಂಭವಾಗುತ್ತದೆ. ಕಿನ್ನರ ಕಥೆಗಳಂತೆ ಅಸಂಭವನೀಯವೆನಿಸುವ ಕಥೆ, ಉದ್ದಕ್ಕೂ 
ನಷ್ಟ , ಬಂಧುಹಾನಿ, ರಾಜ್ಯ ಹಾನಿ, ದುಃಖ , ರುದ್ರ ; ಆದರೆ ಅಂತ್ಯದಲ್ಲಿ ಪುನರ್ಲಾಭ , 
ಪುನರ್ಮಿಲನ, ಸುಖ , ಶಾಂತಿ, ದಿವ್ಯ – ಇದು ಈ ಜಾತಿಗುಣ. 

- “ ಸೆರಿಕ್ಲಿಸ್ ' ನಲ್ಲಿ ನಾವು ಕಾಣುವುದು ಕಥೆಗಿಂತ, ಸಂವಿಧಾನಕ್ಕಿಂತ ಹೆಚ್ಚಾಗಿ 
ಘಟನಾವಳಿ, ನಾಟಕೀಯತೆ , ಕಾವ್ಯಗುಣ, ಪಾತ್ರಪೋಷಣೆ ಸಾಧಾರಣ. ನಾಲ್ಕನೆ 
ಅ೦ಕದ ಸೂಳೆಮನೆಯ ದೃಶ್ಯಗಳು ವಾಸ್ತವತೆಯ ದೃಷ್ಟಿಯಿಂದ ಗಮನಾರ್ಹವಾಗಿವೆ . 
ಇದರ ಕೊನೆಯ ಮೂರು ಅಂಕಗಳಷ್ಟೇ ಷೇಕ್ಸ್ಪಿಯರನದು, ಮೊದಲ ಎರಡನ್ನು ಬೇರೆ 
ಒಬ್ಬ ಕರ್ತೃ , ಜಾರ್ಜ್ ವಿಲ್ಕಿನ್ಸ್ , ಬರೆದನೆಂದು ಪಂಡಿತರಲ್ಲಿ ಏಕಾಭಿಪ್ರಾಯವಿದೆ. ರಂಗ 
ತಂತ್ರದ ದೃಷ್ಟಿಯಿಂದ ನಾಟಕದಲ್ಲಿ ಕವಿಗೋಯರನೇ ಏಕಪಾತ್ರಮೇಳವಾಗಿ ಬಂದು ಕಥೆ 
ಬಿತ್ತರಿಸುವುದು , ನಡುನಡುವೆ ಮೂಕದೃಶ್ಯಗಳು ಹಾಯುವುದು ಇದರ ಒಂದು ವಿಶೇಷ. 

ಹಿಂದೆ ಸರಿಯಾದ ಆಂಟಿಯೋಕ್ ನಗರದಲ್ಲಿ ಆಂಟಿಯೋಕಸ್ ಎ೦ಬೊಬ್ಬ ದೊರೆ. 
ಅವನ ಅರಸಿ ಹೆಣ್ಣು ಮಗುವೊಂದನ್ನು ಹೆತ್ತು ಅದು ಕಣ್ಣು ತೆರೆಯುವ ಮೊದಲೇ ತೀರಿ 
ಕೊಂಡಿದ್ದಾಳೆ. ಮಗು ತಂದೆಯ ಪೋಷಣೆಯಲ್ಲಿ ಬೆಳೆದು ದೊಡ್ಡದಾಗುತ್ತದೆ; ಮೈ ಕೈ 
ತುಂಬಿಕೊಂಡು, ಕಂಡವರಲ್ಲಿ ಬಯಕೆ ಕೆರಳಿಸುವಂತಹ ಚೆಲುವೆ ಹುಡುಗಿಯಾಗುತ್ತದೆ. 

ಆ್ಯಂಟಿಯೋಕಸ್ ದುಷ್ಟ , ಪಶು. ಅವನಿಗೆ ಮಗಳಲ್ಲೇ ಅಸ್ವಾಭಾವಿಕವಾದ ಲೈಂಗಿಕ 
ಸಂಬಂಧ ಬೆಳೆಯುತ್ತದೆ. ಮಗಳಿಂದ ದೂರಾಗಲೊಲ್ಲದೆ ಅವಳು ವಯಸ್ಸಿಗೆ ಬಂದರೂ 
ಮದುವೆ ಮಾಡುವುದಿಲ್ಲ . ಕೈ ಹಿಡಿಯಲು ಮುಂದಾದ ಯುವಕರಿಗೆ ಅವಳು ದಕ್ಕದಿರ 
ಲೆ೦ದು ಒ೦ದು ಒಗಟನ್ನು ಸೃಷ್ಟಿಸುತ್ತಾನೆ. ಒಗಟು ಬಿಡಿಸಿದವರಿಗೆ ಮಗಳನ್ನು ಕೊಟ್ಟು 
ಲಗ್ನ ಮಾಡಲು ಸಿದ್ದ : ಬಿಡಿಸಲಾರದೆ ಸೋತವರು ತಮ್ಮ ತಲೆ ತೆರಬೇಕು ! ಹುಡುಗಿಯ 
ಸೌಂದಕ್ಕೆ ಮರುಳಾಗಿ ಒಗಟು ಬಿಡಿಸಲು ಬಂದು ಪ್ರಾಣತೆತ್ತ ಯುವಕರು ಎಷ್ಟೋ ! 

ಆ್ಯಂಟಿಯೋಕಿಗೆ ಹತ್ತಿರದಲ್ಲೇ ಟೈರ್ ಎಂಬ ಇನ್ನೊಂದು ರಾಜ್ಯ , ಪೆರಿಕ್ಲಿಸ್ ಅದರ 
ದೊರೆಮಗ; ಅವನು ಜಾಣ, ಸಾಹಸಪ್ರೇಮಿ. ಆಂಟಿಯೋಕಸನ ಚೆಲುವೆ ಮಗಳ ವಿಷಯ 
ಕೇಳಿ ತನ್ನ ಅದೃಷ್ಟ ಪರೀಕ್ಷಿಸಲೆಂದು ಆಂಟಿಯೋಕಿಗೆ ಬರುತ್ತಾನೆ. ದೊರೆಯನ್ನು ಕಂಡು 
ಒಗಟನ್ನು ಕೇಳಿದೊಡನೆಯೇ ಪೆರಿಕ್ಲಿಸ್‌ಗೆಉತ್ತರ ಹೊಳೆಯುತ್ತದೆ. ವ್ಯಂಗ್ಯವೆಂದರೆ ದೊರೆ 
ಆ ಒಗಟಿನಲ್ಲೇ ತನ್ನ ಅನೀತಿಯ ಗುಟ್ಟನ್ನು ಅಡಗಿಸಿಟ್ಟಿದ್ದಾನೆ! ಪೆರಿಕ್ಲಿಸ್ ಬಾಯಿಬಿಟ್ಟು 
ದೊರೆಯ ಹೊಲಸನ್ನು ಅವನ ಮುಖಕ್ಕೇ ಆಡುವುದೆಂತು ? ಒಗಟಿನಷ್ಟೇ ಒಗಟಾದ 
ಉತ್ತರ ಕೊಟ್ಟು ಒಗಟಿನ ಉತ್ತರ ತನಗೆ ಹೊಳೆದಿದೆಯೆಂಬುದನ್ನು ದೊರೆಗೂ ಅವನ 

364 


ಎ ಪೆರಿಕ್ಲಿಸ್ 
ಮಗಳಿಗೂ ಗೊತ್ತು ಮಾಡಿಕೊಡುತ್ತಾನೆ. ಆ್ಯಂಟಿಯೋಕಸನಿಗೆ ಆತಂಕ. ಏನಾದರೂ 
ಮಾಡಿ ಪೆರಿಕ್ಲಿಸನನ್ನು ಮುಗಿಸದಿದ್ದರೆ ತನ್ನ ಗುಟ್ಟು ಬೀದಿಪಾಲಾಗುವುದು ಖಂಡಿತ. 
ಕುಟಿಲತೆಯಿಂದ ನಲವತ್ತು ದಿನದ ಗಡು ಕೊಟ್ಟು ಅಷ್ಟರಲ್ಲಿ ಪೆರಿಕ್ಲಿಸ್ ಒಗಟಿಗೆ ಉತ್ತರ 
ತಿಳಿಸುವ ನಿರ್ಧಾರ ಕೈಗೊಳ್ಳಬೇಕೆಂದು ಇಲ್ಲವೇ ಮರಣದಂಡನೆ ಎದುರಿಸಬೇಕೆಂದು 
ಅಪ್ಪಣೆ ಮಾಡುತ್ತಾನೆ; ಜೊತೆಗೇ ಅವನನ್ನು ಕೊಲ್ಲಲು ಜನರನ್ನು ಗೊತ್ತು ಮಾಡುತ್ತಾನೆ! 
ತನಗೆ ಪ್ರಾಣಾಪಾಯ ಒದಗಿರುವುದನ್ನು ಊಹಿಸಿದ ಪೆರಿಕ್ಲಿಸ್ ಊರಿಗೆ ವಾಪಸು ಓಡಿ 
ಬರುತ್ತಾನೆ. ಆದರೆ ಅಲ್ಲಿ ಸಹ ಜೀವಭಯ ತಪ್ಪಿದ್ದಲ್ಲ. ಆ್ಯಂಟಿಯೋಕಸ್ ಬಲಶಾಲಿ, 
ಹಿಂಸಕ ; ತನ್ನನ್ನು ಕೊಲ್ಲಲು ದೇಶಕ್ಕೆ ಮುತ್ತಿಗೆ ಹಾಕಬಹುದೆಂಬ ಅಂಜಿಕೆ ಪೆರಿಕ್ಲಿಸ್ 
ನನ್ನು ಕಾಡುತ್ತದೆ. ಅದನ್ನು ತಪ್ಪಿಸಲು ರಾಜ್ಯವನ್ನು ನೆಚ್ಚಿನ ಆಸ್ಥಾನಿಕ ಹೆಲಿಕ್ಯಾನಸನ 
ವಶಕ್ಕೆ ಬಿಟ್ಟು , ತಾನು ದೂರದ ಥಾಯ್ಸಸ್ ರಾಜ್ಯದ ದಾರಿ ಹಿಡಿದು ಹೊರಡುತ್ತಾನೆ. 
- ಪೆರಿಕ್ಲಿಸ್ ಥಾರಸ್ ತಲಪಿದಾಗ ಆ ರಾಜ್ಯಕ್ಕೆ ಕೆಟ್ಟ ಬರಗಾಲ ಬಡಿದಿದೆ. ಜನರಿಗೆ 
ತಿನ್ನಲುಕೂಳಿಲ್ಲ. ರಾಜ್ಯದ ಅಧಿಪತಿ ಕೈಯಾನ ಮತ್ತು ಅವನ ಹೆಂಡತಿ ಡಯೊನೀಸ 
ದಿಕ್ಕು ತೋಚದೆ ಆತಂಕಿತರಾಗಿದ್ದಾರೆ. ಪೆರಿಕ್ಲಿಸನ ಹಡಗಿನಲ್ಲಿ ಕಾಳುಕಡ್ಡಿ ತುಂಬಿದೆ. 
ಬರ ಬಡಿದ ಥಾರಸನ ಜನತೆಗೆ ಅದನ್ನು ಹಂಚಿ ಅವನು ಅವರ ಪಾಲಿನ ರಕ್ಷಣಾದೇವತೆ 
ಯಾಗುತ್ತಾನೆ. ಆ ಕೃತಜ್ಞ ಜನ ಪೆರಿಕ್ಲಿಸನನ್ನು ಕೆಲಕಾಲ ತಮ್ಮಲ್ಲೇ ಉಳಿಸಿಕೊಳ್ಳಲು 
ಪ್ರಯತ್ನಿಸುತ್ತಾರೆ. ಆದರೆ ಹಿಂದೆಯೇ ಆಂಟಿಯೋಕಸನ ಸಂಚುಗಾರರು ಪೆರಿಕ್ಲಿಸನ 
ಬೆನ್ನಟ್ಟುವುದನ್ನು ಬಿಟ್ಟಿಲ್ಲವೆಂದು, ಥಾಯ್ಸಸ್ ನಲ್ಲಿ ಸಹ ಅವನಿಗೆ ರಕ್ಷಣೆಯಿಲ್ಲವೆಂದು ಟೈರ್‌ 
ನಿಂದ ಸುದ್ದಿ ಬರುತ್ತದೆ. ಪೆರಿಕ್ಲಿಸ್ ಮತ್ತೆ ಹಡಗು ಹತ್ತಿ ಹೊರಡುತ್ತಾನೆ. ದಾರಿಯಲ್ಲಿ 
ಹಡಗು ನೀರ ಪಾಲಾಗುತ್ತದೆ. ಪೆರಿಕ್ಲಿಸ್ ಒಬ್ಬನೇ ಅಲೆಗಳ ಕೊಚ್ಚಿಗೆ ಸಿಕ್ಕು ಗ್ರೀಸಿನ 
ಸೆಂಟಿಪೊಲಿಸ್ ನಗರದ ಕಡಲದಂಡೆಗೆ ಬಂದು ಬೀಳುತ್ತಾನೆ. ಅಲ್ಲಿನ ಮೀನುಗಾರರು 
ಅವನನ್ನು ರಕ್ಷಿಸಿ ರಾಜ್ಯದ ದೊರೆಸೈಮನೈಡ್ಗನ ಆಸ್ಥಾನಕ್ಕೆ ಕರೆದೊಯ್ಯುತ್ತಾರೆ. 

ಅದೇ ದಿನ ಸೈಮನೈಡ್ಗನ ಮಗಳು ನೈಸಳ ಹುಟ್ಟು ಹಬ್ಬದ ಅಂಗವಾಗಿ ಆಟ 
ಮೇಲಾಟಗಳು ನಡೆದಿವೆ. ಪೆರಿಕ್ಲಿಸ್ ಅವುಗಳಲ್ಲಿ ಭಾಗವಹಿಸಿ, ನೆರೆದಿದ್ದ ಇತರ ದೊರೆ 
ಮಕ್ಕಳನ್ನು ಸೋಲಿಸಿ ಸೈಮನೈಡ್ ರೈಸರ ಅಚ್ಚುಮೆಚ್ಚಾಗುತ್ತಾನೆ. ಪೆರಿಕ್ಲಿಸನ ಶೌರ 
ಸಾಹಸಗಳಿಗೆ ಮಾರುಹೋದಥೈಸ ಅವನನ್ನೇ ವರಿಸುತ್ತಾಳೆ, 

ದಿನ ಉರುಳಿದಂತೆ ಥೈಸ ಗರ್ಭಿಣಿಯಾಗುತ್ತಾಳೆ. ಆ ಹೊತ್ತಿಗೆ ಆ್ಯಂಟಿಯೋಕಸ್ 
ಮತ್ತು ಅವನ ಮಗಳು ಸಿಡಿಲು ಬಡಿದು ಸತ್ತರೆಂಬ ಸುದ್ದಿ ಬರುತ್ತದೆ. ಕಾಡಿದ್ದ ಕುತ್ತ 
ಕಳೆಯಿತು, ತಾನಿನ್ನು ಧೈಶ್ಯದಿಂದ ಊರು ಸೇರಬಹುದೆಂದು ಪೆರಿಕ್ಲಿಸ್ ಸೈಮನೈಡ್ಸ್ 
ನಿಂದ ಬೀಳ್ಕೊ೦ಡು ಥೈಸಳೊಡನೆ ಹಡಗು ಹತ್ತಿ ಊರಿನ ದಾರಿ ಹಿಡಿಯುತ್ತಾನೆ. ಆದರೆ 
ಅವನ ಶನಿಕಾಲವಿನ್ನೂ ಮುಗಿದಿಲ್ಲ . ನಡುದಾರಿಯಲ್ಲಿ ಭಯಂಕರ ಬಿರುಗಾಳಿಯೆದ್ದು 
ಹಡಗು ತತ್ತರಿಸುತ್ತದೆ. ಇದರಿಂದ ಗರ್ಭಿಣಿ ಹೈಸಳ ಮನಸ್ಸಿನ ಮೇಲೆ ತೀವ್ರ ಆಘಾತ 
ನಾಗುತ್ತದೆ; ಅವಳು ಹೆಣ್ಣು ಮಗುವೊಂದನ್ನು ಹೆತ್ತು , ವಿಚಿತ್ರವಾಗಿ ಪ್ರಜ್ಞೆ ತಪ್ಪುತ್ತಾಳೆ. 
ಅವಳ ದೈಹಿಕ ಅವಸ್ಥೆಯನ್ನು ಕಂಡು ಅವಳು ಸತ್ತಳೆಂದೇ ಎಲ್ಲರೂ ಭಾವಿಸುತ್ತಾರೆ. 
ಹಡಗಿನ ಮೇಲೆ ಯಾರಾದರೂ ಮೃತರಾದರೆ ಅವರ ಅಂತ್ಯಕ್ರಿಯೆ ಸಮುದ್ರದಲ್ಲೇ 

365 


ಷೇಕ್ ಸ್ಪಿಯರಿಗೆ ನಮಸ್ಕಾರ ವಿ 
ಆಗಬೇಕೆಂಬುದು ನಾವಿಕ ಜನರ ಮೂಢನಂಬಿಕೆ . ಥೈಸಳ 'ಶವ' ವನ್ನು ಸಮುದ್ರಕ್ಕೆ 
ಒಪ್ಪಿಸುವವರೆಗೆ ಅದರ ಕಲ್ಲೋಲನಿಲ್ಲದೆಂದು ಆ ಜನ ಪಟ್ಟು ಹಿಡಿಯುತ್ತಾರೆ. ಪೆರಿಕ್ಲಿಸ್ 
ವಿಧಿಯಿಲ್ಲದೆ ಅವರ ಮಾತಿಗೆ ಒಪ್ಪಬೇಕಾಗುತ್ತದೆ. ' ಶವ' ವನ್ನು ನೀರು ತಾಗದಂತೆ ಮರದ 
ಪೆಟ್ಟಿಗೆಯಲ್ಲಿ ಭದ್ರವಾಗಿ ಮುಚ್ಚಿ ಸಮುದ್ರದಲ್ಲಿ ತೇಲಿಬಿಡುತ್ತಾನೆ. ಆ ಪೆಟ್ಟಿಗೆ ನೀರಿನಲ್ಲಿ 
ತೇಲುತ್ತ ಎಫಿಸಸ್ ಪಟ್ಟಣದ ದಂಡೆ ಮುಟ್ಟುತ್ತದೆ. ಆ ನಗರದಲ್ಲಿ ಸೆರಿಮಾನ್ ಎ೦ಬೊಬ್ಬ 
ಪ್ರತಿಭಾವಂತ ವೈದ್ಯ , ಅವನು ಥೈಸಳ ಮೃತಭಾಸವಾದ ಶರೀರಕ್ಕೆ ಚಿಕಿತ್ಸೆ ಮಾಡಿ ಮತ್ತೆ 
ಚೇತನ ಬರಿಸುತ್ತಾನೆ. ಗಂಡ ಮಗುವಿನಿಂದ ಬೇರಾದ ಥೈಸ ವೈರಾಗ್ಯ ತಾಳಿ, ಅಲ್ಲಿನ 
ಡಯಾನಾ ದೇವಿಯ ಮಂದಿರದ ಪೂಜಾರಿಣಿಯಾಗಿ ಕಾಲ ಹಾಕುತ್ತಾಳೆ. 
- ಪೆರಿಕ್ಲಿಸನಿಗೆ ಈಗ ತನ್ನ ಹಸುಗೂಸಿನ ಸುರಕ್ಷಣೆಯ ಬಗ್ಗೆ ತೀವ್ರ ಚಿ೦ತೆ, ಮುರಿದು 
ಹರಿದ ಹಡಗಿನ ಮೇಲೆ ಮಗುವೂ ತಾಯಿಯಂತೆ ನೀರಪಾಲಾಗುವುದನ್ನು ಅವನು ಕಲ್ಪಿಸಿ 
ಕೊಳ್ಳಲಾರ . ಈ ಹೊತ್ತಿಗೆ ಹಡಗು ಅವನು ಹಿಂದೆ ಭೇಟಿಕೊಟ್ಟಿದ್ದ ಥಾಕೃಸನ ಬಳಿ 
ಬಂದಿದೆ. ಪೆರಿಕ್ಲಿಸ್ನಿಗೆ ಕೈಯಾನ್ - ಡಯೋನೀಸರ ನೆನಪಾಗುತ್ತದೆ. ಮಗುವನ್ನು ಅವರ 
ಪೋಷಣೆಯಲ್ಲಿ ಬಿಡಲು ನಿಶ್ಚಯಿಸಿ ಹಡಗನ್ನು ಥಾರಸನ ಕಡೆಗೆ ತಿರುಗಿಸುತ್ತಾನೆ. 

ಥಾಯ್ಸಸ್ ತಲಪಿ ಅಲ್ಲಿ ಸುಮಾರು ವರ್ಷಕಾಲ ಕಳೆಯುವ ಹೊತ್ತಿಗೆ ಸೆರಿಕ್ಲಿಸ್ನಿಗೆ 
ತಾಯಾ ಡಿನ ನೆನಪು ಒತ್ತರಿಸಿಬ೦ದು , ಅಲ್ಲಿಗೆ ಹಿಂದಿರುಗುವ ಹಂಬಲ ಬಲವಾಗುತ್ತದೆ. 
ನಗು – ಮರೀನಾ ಎಂದು ಹೆಸರಿಟ್ಟಿದ್ದಾನೆ . ಚೆನ್ನಾಗಿ ಬೆಳೆಯುತ್ತಿದೆ. ಅದನ್ನು 
ಕ್ಲಿಯಾನ್ - ಡಯೋನೀಸರ ಆಶ್ರಯದಲ್ಲೇ ಬಿಟ್ಟು ತಾನು ಟೈರ್‌ಗೆ ಪ್ರಯಾಣ ಮಾಡುತ್ತಾನೆ. 

ವರ್ಷಗಳು ಉರುಳುತ್ತವೆ. ಅತ್ತ ಪೆರಿಕ್ಲಿಸಿ ಟೈರ್ ಸೇರಿ ನಿಶ್ಚಿಂತೆಯಿಂದ ರಾಜ್ಯಭಾರ 
ನಡೆಸಿದ್ದಾನೆ. ಇತ್ತ ಮರೀನಾ ಇಡೀ ಥಾರಸ್‌ನಲ್ಲೇ ರೂಪ ಗುಣ ಪ್ರತಿಭೆಗಳಲ್ಲಿ ಅವಳಿಗೆ 
ಸರಿಗಟ್ಟುವ ಇನ್ನೊಬ್ಬ ಹುಡುಗಿಯಿಲ್ಲವೆಂಬಂತೆ ಎಲ್ಲರನ್ನೂ ಬೆರಗುಗೊಳಿಸಿ ಬೆಳೆದು 
ದೊಡ್ಡವಳಾಗುತ್ತಾಳೆ. ರಾಣಿ ಡಯೋನೀಸಳಿಗೂ ಅದೇ ವಯಸ್ಸಿನ ಒಬ್ಬ ಮಗಳಿದ್ದಾಳೆ. 
ಆದರೆ ಮರೀನಾಳ ಮುಂದೆ ಅವಳು ಹಂಸದ ಎದುರು ನಿಂತ ಕಾಗೆ ! ಸ್ವಾಭಾವಿಕವಾಗಿ 
ಡಯೋನೀಸಳ ಮತ್ಸರ ಕೆರಳುತ್ತದೆ. ತಾನು ಸಾಕಿದ ಹುಡುಗಿ ತನ್ನ ಹೊಟ್ಟೆ ಯ ಮಗಳಿಗೇ 
ಗ್ರಹಣ ಬಡಿಸಿರುವುದನ್ನು ಅವಳ ಹೆಣ್ಣು ಹೃದಯ ಸಹಿಸದು. ಗುಟ್ಟಾಗಿ ಮರೀನಾಳ 
ಕೊಲೆಗೆ ಏರ್ಪಾಡು ಮಾಡುತ್ತಾಳೆ. ಅವಳ ಸಂಚಿನಂತೆ ಕೊಲೆಗಡಿಕನೊಬ್ಬನು ಮರೀನಾ 
ಳನ್ನು ವಾಯುವಿಹಾರದ ನೆಪದಲ್ಲಿ ಸಮುದ್ರ ತೀರಕ್ಕೆ ಕರೆದೊಯ್ದು ಅವಳ ಕುತ್ತಿಗೆಗೆ ಕೈ 
ಹಾಕುವ ಹೊತ್ತಿಗೆ ಸರಿಯಾಗಿ ಹಡಗುಗಳ್ಳರ ಒ೦ದು ಪಡೆ ಅಲ್ಲಿಗೆ ಬರುತ್ತದೆ. ಆ ಕಳ್ಳರು 
ಕೊಲೆಗಡಿಕನ ಮೇಲೆ ಬಿದ್ದು ಹೆದರಿಸಿ ಓಡಿಸಿ, ಮರೀನಾಳನ್ನು ತಮ್ಮ ಜೊತೆ ಮೈಟಲಿನ್ 
ನಗರಕ್ಕೆ ಕರೆದೊಯ್ದು ಅಲ್ಲಿ ಒಂದು ವೇಶ್ಯಾವಾಟಿಗೆ ಮಾರುತ್ತಾರೆ. 

ನೀರಿನಲ್ಲಿರಲಿ ಕೊಚ್ಚೆಯಲ್ಲಿರಲಿ ಹಂಸ ಹಂಸವೇ . ಮರೀನಾ ವೇಶ್ಯಾವಾಟಿಗೆ 
ಬಿದ್ದರೂ ದಾರಿಗೆಡುವುದಿಲ್ಲ. ಬದಲು ಸುತ್ತು ಮುತ್ತಿನವರಿಗೇ ನೀತಿಬೋಧೆಮಾಡಿ, ವಿಟ 
ರಾಗಿ ಬಂದವರನ್ನೂ ಗೃಹಸ್ಥರನ್ನಾಗಿ ಪರಿವರ್ತಿಸಿ ಕಳಿಸುತ್ತಾಳೆ. ಅವರಲ್ಲಿ ಮೈಟಲಿನಿನ 
ದೊರೆ ಲೈಸಿಮಾಕಸನೂ ಒಬ್ಬ . ಒಮ್ಮೆ ಅವನು ವೇಷ ಮರಸಿ ಮರೀನಾಳಿದ್ದ ಸೂಳೆ 
ಮನೆಗೆ ಸಿಹಿ ಅರಸಿ ಬರುತ್ತಾನೆ. ಮನೆಯ ಮಾಲಿಕ ಹೊಸ ಮಾಲೆ೦ದು ಹೇಳಿ ಮರೀನಾ 


366 


+ ಪೆರಿಕ್ಲಿಸ್ ಎ 
ಳನ್ನು ತಂದು ನಿಲ್ಲಿಸುತ್ತಾನೆ. ಮರೀನಾ ದೊರೆಗೇ ಬುದ್ದಿ ಹೇಳಿ ಅವನ ಕಣ್ಣು ತೆರೆಸಿ 
ಕಳಿಸುತ್ತಾಳೆ. ಇಂತಹ ನೀತಿವಂತ ಹುಡುಗಿಯರಿದ್ದರೆ ತನ್ನ ಧಂಧೆ ಊರ್ಜಿತವಾಗ 
ದೆಂದು ಸೂಳೆಮನೆಯ ಮಾಲಿಕ ಅವಳನ್ನು ಬಾಗಿಲಾಳಿನ ಸುಪರ್ದಿಗೆ ಒಪ್ಪಿಸುತ್ತಾನೆ. 
ಮರೀನಾ ಬಾಗಿಲಾಳಿನ ಮನವೊಲಿಸಿ ಅಲ್ಲಿಂದ ಪಾರಾಗಿಹೋಗುತ್ತಾಳೆ. ಊರ ಹೆಣ್ಣು 
ಮಕ್ಕಳಿಗೆ ಹಾಡು ಹೊಲಿಗೆಗಳಲ್ಲಿ ಶಿಕ್ಷಣ ಕೊಡಲಾರಂಭಿಸಿ, ಆ ಸಂಪಾದನೆಯಿಂದ 
ಬಾಗಿಲಾಳಿನ ಹೊಟ್ಟೆಗೆ ಹಾಕಿ ಅವನನ್ನೂ ಸನ್ಮಾರ್ಗಕ್ಕೆ ತರುತ್ತಾಳೆ. 

ಈ ನಡುವೆ ಥಾರಸ್‌ನಲ್ಲಿ ಮರೀನಾಳ ಕೊಲೆ ಮಾಡಲು ನೇಮಕವಾಗಿದ್ದವನು 
ಅವಳಕೊಲೆಯಾಯಿತೆಂದೇ ಡಯೊಸಳನ್ನು ನಂಬಿಸಿದ್ದಾನೆ. ಡಯೊನೀಸ ಅವಳು 
ಸ್ವಾಭಾವಿಕವಾಗಿ ಸತ್ತಳೆಂದು ಸಾರಿ, ಅವಳ ನೆನಪಿಗೆ ಒಂದು ಸ್ಮಾರಕವನ್ನು ಕಟ್ಟಿಸಿ 
ಚಿನ್ನದ ಅಕ್ಷರಗಳಲ್ಲಿ ಅದರ ಶಿಲಾಲೇಖವನ್ನು ಕೆತ್ತಿಸಿದ್ದಾಳೆ! ಪೆರಿಕ್ಲಿಸ್ ಮಗಳ ನೆನಪಾಗಿ 
ಅವಳನ್ನು ನೋಡುವ ತವಕದಿ೦ದ ಥಾರಸ್‌ಗೆ ಬ೦ದಾಗ ಮಗಳು ಸತ್ತ ವಿಷಯ ತಿಳಿದು 
ಅವನ ಬಗೆಗೆಡುತ್ತದೆ, ದುಃಖ ಉಮ್ಮಳಿಸುತ್ತದೆ, ಬದುಕೇ ಬೇಡವಾಗುತ್ತದೆ. ರಾಜ 
ವೈಭವಗಳನ್ನು ತೊರೆದು , ಮೌನಧಾರಣೆ ಮಾಡಿ, ಹುಚ್ಚನಂತೆ ಊರೂರು ಅಲೆಯುತ್ತಾನೆ. 
ಆ ಅಲೆದಾಟದಲ್ಲೊಮ್ಮೆ ಮೈಟಲಿನಿಗೂ ಬರುತ್ತಾನೆ. ಅಲ್ಲಿನ ದೊರೆ ಲೈಸಿನಾ ಕಸ್ 
ಪೆರಿಕ್ಲಿಸ್ ನನ್ನು ಕಂಡು ಮಾತಾಡಲು ಪಡುವ ಪ್ರಯತ್ನ ವ್ಯರ್ಥ; ಪೆರಿಕ್ಲಿಸ್ ಯಾರೊಡ 
ನೆಯ ಬಾಯಿ ತೆರೆಯಲೊಲ್ಲ. ಮರೀನಾ ತನ್ನ ಮಧುರಸ್ವಭಾವಕ್ಕೆ ಹೆಸರಾದವಳು . 
ಅವಳನ್ನು ಪೆರಿಕ್ಲಿಸ್ ನಿಗೆ ಭೇಟಿ ಮಾಡಿಸಿದರೆ ಅವಳು ಅವನ ವ್ಯಥೆ ಕಳೆದು ಹರ್ಷ ಚಿತ್ರ 
ನನ್ನಾಗಿ ಮಾಡಬಹುದೆಂದೆನಿಸಿ ಲೈಸಿಮಾಕಸ್ ಅವಳನ್ನು ಪೆರಿಕ್ಲಿಸ್‌ನಲ್ಲಿಗೆ ಕಳಿಸು 
ತಾನೆ. ಮರೀನಾಳನ್ನು ಕಂಡೊಡನೆಯೇ ಪೆರಿಕ್ಲಿಸ್‌ನಿಗೆ ಅವಳ ಚಹರೆಯಲ್ಲಿ ತನ್ನ ಸತ್ಯ 
ಹೆಂಡತಿಯ ಛಾಯೆ ಕಾಣಿಸುತ್ತದೆ. ಕೆದಕಿ ನೋಡಿದಾಗ ಅವಳು ಮಗಳೆಂಬುದು 
ತಿಳಿಯುತ್ತದೆ. ತಂದೆಮಕ್ಕಳ ಹರ್ಷಕ್ಕೆ ಮಿತಿಪಾರವಿಲ್ಲ. 
* ಇದೇ ಹೊತ್ತಿಗೆ ಡಯಾನಾ ದೇವತೆ ಪೆರಿಕ್ಲಿಸ್ನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು 
ಎಫಿಸಸ್‌ನಲ್ಲಿರುವ ತನ್ನ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಬರುವಂತೆ ಆಜ್ಞೆ ಮಾಡುತ್ತಾಳೆ. 
ಅದರಂತೆ ಪೆರಿಕ್ಲಿಸ್ ಎಫಿಸಸ್ ಗೆ ಬರುತ್ತಾನೆ; ಡಯಾನಾ ಮಂದಿರದಲ್ಲಿ ಪೂಜೆ ಸಲ್ಲಿಸ 
ಹೋದಾಗ ಅಲ್ಲಿನ ಪೂಜಾರಿಣಿಯಲ್ಲಿ ತನ್ನ ಸತ್ಯ ಹೆಂಡತಿ ಥೈಗಳನ್ನು ಕಾಣುತ್ತಾನೆ, 
ಪರಸ್ಪರ ಗುರುತು ಹತ್ತುತ್ತದೆ. ಹೆಂಡತಿ ಬದುಕಿ ಉಳಿದ ನಂಬಲಾರದ ಕಥೆಯನ್ನು ಕೇಳಿ 
ಪೆರಿಕ್ಲಿಸ್ನಿಗೆ ಮಹದಾನಂದ . ಗಂಡ ಹೆಂಡತಿ ಮಗಳನ್ನು ವಿಧಿ ಮತ್ತೆ ಒಂದುಗೂಡಿಸಿದೆ , 
ಇನ್ನಿಲ್ಲವೆಂದುಕೊಂಡ ಸಂತೋಷಮತ್ತೆ ಅವರದಾಗಿದೆ. 

ಈ ಪುನರ್ಮಿಲನದ ಸಮಯಕ್ಕೆ ಸೆಂಟಿಪೊಲಿಸ್‌ನಲ್ಲಿ ಥೈಸಳ ತಂದೆ ಸೈಮನೈಡ್ಸ್ 
ಮೃತನಾದ ವಾರ್ತೆ ಬರುತ್ತದೆ. ಪೆರಿಕ್ಲಿಸ್" ಮಗಳನ್ನು ಲೈಸಿನಾ ಕಸನಿಗೆ ಕೊಟ್ಟು 
ಮದುವೆ ಮಾಡಿ, ಆ ಮದುಮಕ್ಕಳಿಗೆ ತನ್ನ ಟೈರ್‌ ರಾಜ್ಯವನ್ನು ವಹಿಸಿಕೊಡುತ್ತಾನೆ. 
ತಾನು ಹೈಸಳೊಂದಿಗೆ ಸೆಂತಿಪೊಲಿಸ್‌ಗೆಹೋಗಿ ನೆಲಸಿ ಸುಖದಿಂದಿರುತ್ತಾನೆ. 

ಅತ್ತ ಥಾರಸ್‌ನಲ್ಲಿ ಡಯೋನೀಸಳ ಕ್ಷೌರ ವರ್ತನೆ ಜನತೆಗೆ ತಿಳಿದಾಗ ಅವರು 
ಅರಮನೆಗೆ ಬೆಂಕಿ ಹಚ್ಚಿ ಅವಳನ್ನೂ ಕ್ಲಿಯಾನನನ್ನೂ ಜೀವಂತ ಸುಟ್ಟು ಹಾಕುತ್ತಾರೆ. 

367 


ಷೇಕ್ಸ್ಪಿಯರಿಗೆ ನಮಸ್ಕಾರ 
25 . ಸಿಂಬೆಲೈನ್ 
ರಚನೆ : 1609 -10. ಮೊದಲ ಪ್ರಕಟನೆ : 1623. 
ಆಕರಗಳು : ದೊರೆ ಸಿ೦ಬೆಲೈನ್‌ಗೆ ಸಂಬಂಧಿಸಿದ ಚಾರಿತ್ರಕ ಅಂಶಗಳಿಗೆ ಹಾಲಿನ್ ಷೆಡ್ನ 
“ಕ್ಯಾನಿಕಲ್ಸ್ ' ; ಇಯಾಕಿಮೊ ತೊಡುವ ಪಣದ ಪ್ರಸಂಗಕ್ಕೆ ಬೋಕಾಚಿಯೊನ' ಡಿಕಾ 
ಮೆರಾನ್ ' ನಲ್ಲಿನ ' ಜಿನೋವದ ಬರ್ನಬೊ ' ಎಂಬ ಕಥೆ; ಬೆಲೇರಿಯಸನ ಕಥಾಭಾಗಕ್ಕೆ 
“ ದಿ ರೇರ್ ಟ್ರಯಂಫ್‌ ಆಫ್ ಲವ್ ಅ೦ಡ್ ಫಾರ್ಚೂನ್ ' ಎಂಬ ಅಜ್ಞಾತಕರ್ತೃತ್ವದ 
ಸಮಕಾಲೀನ ನಾಟಕ – ಹೀಗೆ ಹಲವೆಡೆಗಳಿಂದ ಸಾಮಗ್ರಿ ತಂದು ಕವಿ ಈ ನಾಟಕವನ್ನು 
ಹವಣಿಸಿದ್ದಾನೆ. ವಿಮರ್ಶಕರು ಬೋಮಾ೦ಟ್ ಮತ್ತು ಫೈ ಚರರ ' ಫಿಲಾಸ್ಟರ್ ' ನಾಟಕ 
ಹಾಗೂ ಇದರ ನಡುವೆ ಕೆಲವಾರು ಸಾಮ್ಯಗಳನ್ನು ಗುರುತಿಸಿದ್ದಾರೆ. ಇವೆರಡರಲ್ಲಿ 
ಯಾವುದು ಮೊದಲು ಸೃಷ್ಟಿ ಯಾ ಯಿತೆಂದು ಹೇಳಬರುವಂತಿಲ್ಲ. 

ಕಥೆ : ಹಿನ್ನೆಲೆಯಲ್ಲಿ ಅರಮನೆಯ ಹಾಗೂ ದೇಶದೇಶಗಳ ನಡುವಣ ಸಂಚಿನ ರಾಜ 
ಕಾರಣ, ಮುನ್ನೆಲೆಯಲ್ಲಿ ಬೇರ್ಪಟ್ಟು ಮತ್ತೆ ಒಂದಾಗುವ, ಒಂದಕ್ಕೊಂದು ಒಲಿದ ಎರಡು 
ಜೀವಗಳ ಮಾನವೀಯ ನಾಟಕ - ಇದು ಕೃತಿ. ಇಲ್ಲಿನ ಕಟ್ಟಡ ಸಡಿಲ, ಕವಿತೆ ಬಿಗಿ , 
ಮಾತು ಖಚಿತ, ಎಷ್ಟೋ ಅಷ್ಟು . ಆದರೂ ಕೃತಿ ಅದರ ಸೌ೦ದರಕ್ಕೆ , ಮೃದುತೆಗೆ, 
ಸ್ಪಷ್ಟವಾಗಿ ಕಡೆದ ಕೆಲವು ಪಾತ್ರಗಳಿಗೆ ಹೆಸರಾಗಿದೆ. ಎರಡು ಸುಪ್ರಸಿದ್ಧ ಗೀತೆಗಳಿವೆ. 
ಈ ಹಿಂದೆ ಆಗಸ್ಟಸ್ ಚಕ್ರವರ್ತಿರೋಮ್ ಸಾಮ್ರಾಜ್ಯವನ್ನು ಆಳುತ್ತಿದ್ದಾಗ ಬ್ರಿಟನ್ನಿ 
ನಲ್ಲಿ ಸಿಂಬೆಲೈನ್ ದೊರೆ ರಾಜ್ಯಭಾರ ನಡೆಸಿದ್ದ . ಸಿ೦ಬೆಲೈನ್‌ಗೆ ಅವನ ಮೊದಲ ಹೆಂಡತಿ 
ಯಲ್ಲಿ ಇಮೋಜೆನ್ ಎ೦ಬ ಮಗಳು . ಮೊದಲ ಹೆಂಡತಿ ತೀರಿಕೊಂಡ ಮೇಲೆ ಸಿಂಬೆಲೈನ್ 
ಮತ್ತೆ ಮದುವೆಯಾಗಿದ್ದ . ಈಗಿನ ಎರಡನೆಯ ರಾಣಿ ದುಷ್ಟೆ , ಕುಳಿತು ಕುಳಿತಲ್ಲೇ ಸಂಚು 
ಹೊಸೆಯುವುದರಲ್ಲಿ ನಿಸ್ಸಿವಳು. ಸಿ೦ಬೆಲೈನ್ ಅವಳ ಕೈಗೊಂಬೆಯಾಗಿ ಅವಳು ಕುಣಿಸಿ 
ದಂತೆ ಕುಣಿದಿದ್ದಾನೆ. ಅವಳಿಗೆ ಅವಳಷ್ಟೇ ' ಸುಗುಣಿ' ಯಾದ ಒಬ್ಬ ಮಗ, ಹೆಸರು ಕ್ಲಾಟಿನ್ , 
ರಾಣಿಯ ಮೊದಲ ಸಂಬಂಧದಿಂದ ಹುಟ್ಟಿದವನು. ಇಮೊಜೆನಳನ್ನು ಕ್ಲಾಟಿನ್‌ಗೆ ತಂದು 
ಕೊಳ್ಳಬೇಕೆಂದು ರಾಣಿಯ ಆಸೆ. ಹಾಗಾದರೆ ತನ್ನ ಹೊಟ್ಟೆ ಯ ಮಗ ಬ್ರಿಟನ್ನಿನ ಗದ್ದುಗೆ 
ಹತ್ತಲು ಅವಕಾಶವಾಗುವುದೆಂದು ಅವಳ ಎಣಿಕೆ . ಆದರೆ ಇನೊಜೆನ್ ಅರಮನೆಯಲ್ಲಿ 
ತನ್ನ ಜೊತೆಜೊತೆ ಬೆಳೆದರೋಮಿನ ಪಾಸ್ತು ಮಸ್ ಎಂಬ ಸಾಮಾನ್ಯನನ್ನು ಯಾರಿಗೂ 
ಸುಳಿವು ಕೊಡದೆ ಗುಟ್ಟಾಗಿ ಮದುವೆಯಾಗುತ್ತಾಳೆ. ಸುದ್ದಿ ತಿಳಿದಾಗ ಸಿ೦ಬೆಲೈನ್ ಗೂ 
ರಾಣಿಗೂ ಕೋಪಕುದಿಯುತ್ತದೆ. ದೊರೆ ಪಾಸ್ತು ನಸ್ನನ್ನು ಗಡಿಪಾರು ಮಾಡುತ್ತಾನೆ. 
ಪಾಸು ಮಸ್ ಇನೊಜೆನಳಿಗೆ ಎಂದೆಂದಿಗೂ ಪ್ರಾಮಾಣಿಕನಾಗಿರುವ ಭರವಸೆ ಕೊಟ್ಟು 
ಅದರ ಕುರುಹಾಗಿ ಅವಳಿಗೆ ವಿಶಿಷ್ಟ ಕಟ್ಟಡದ ಒ೦ದು ಕೈ ಬಳೆ ತೊಡಿಸಿ, ಅವಳಿಂದಲೂ 
ಪ್ರೇಮಸಂಕೇತವಾಗಿ ಒಂದು ವಜ್ರದ ಉಂಗುರ ಪಡೆದು ರೋಮಿಗೆ ಹೊರಡುತ್ತಾನೆ. 

ಪಾಸ್ತು ಮಸ್ ರೋಮ್ ತಲಪಿ ತನ್ನ ತಂದೆಯ ಹಳೆಯ ಗೆಳೆಯನೊಬ್ಬನ ಮನೆ 
ಯಲ್ಲಿ ಇಳಿದುಕೊಳ್ಳುತ್ತಾನೆ. ಅಲ್ಲಿ ಇಯಾಕಿವೆ ಎ೦ಬೊಬ್ಬನ ಪರಿಚಯವಾಗುತ್ತದೆ. 
ಇಯಾಕಿ ದುರಾಚಾರಿ , ಕಪಟ , ಕುತಂತ್ರಿ . ಒಮ್ಮೆ ಅವರ ನಡುವೆ ಸ್ತ್ರೀಯರ 
ಸೌಶೀಲ್ಯದ ಬಗ್ಗೆ ಮಾತು ಬಂದು ಪಾಸ್ತು ಮಸ್ ತನ್ನ ನಲ್ಲೆ ಇಮೊಜೆನಳಷ್ಟು ಚೆಲುವೆ , 

368 


ಇನೊಜೆನಳ ಮಲಗುವಕೋಣೆಯಲ್ಲಿ ಕಪಟ ಇಯಾಸಿನೊ 
ಸುಶೀಲೆ ಇನ್ನೊಬ್ಬಳಿಲ್ಲವೆಂದು ಅಭಿಮಾನ ಪಡುತ್ತಾನೆ. ಇಯಾಕಿಮೊ ಇಡೀ ಕುಲ 
ದಲ್ಲೇ ಅದುವರೆಗೆ ಒಬ್ಬ ಸುಶೀಲೆ ಹುಟ್ಟಿಲ್ಲವೆಂದು ನಂಬಿ ಅದರಂತೆ ಹೆಂಗಸರೊಡನೆ ನಡೆಯು 
ತಿರುವ ಲಂಪಟ. ಎಂತಹ ಗರತಿಯನ್ನಾದರೂ ಕ್ಷಣಮಾತ್ರದಲ್ಲಿ ಒಲಿಸಿಕೊಂಡು ಅವಳ 
ಶೀಲಭಂಗ ಮಾಡಬಲ್ಲೆ, ಅವಳು ನೀನು ಹೊಗಳಿ ಕೊಳ್ಳುವ ಹೆಂಡತಿಯಾದರೂ ಸರಿಯೆ 
ಎಂದು ಜಂಬಕೊಚ್ಚುತ್ತಾನೆ. ಮಾತು ಹದ್ದು ಮೀರಿ ಛಲವಾಗಿ , ಪಣವಾಗಿ ಪರಿಣಮಿಸು 
ತದೆ. ಹಾಗೆ ಮಾಡಿ ಗೆದ್ದದ್ದಾದರೆ ತನ್ನ ಕೈ ಬೆರಳಿನಲ್ಲಿರುವ ಇನೊಜೆನ್ ಕೊಟ್ಟ ಅಮೂಲ್ಯ 
ವಜ್ರದುಂಗುರವನ್ನು ಕೊಡುವುದಾಗಿ ಪಾಸ್ತು ಮುಸ್ ,ಸೋತರೆ ಹತ್ತು ಸಾವಿರ ಡಕೆಟ್ ಗಳ 
ತನ್ನ ಆಸ್ತಿ ಬಿಟ್ಟುಕೊಡುವುದಾಗಿ ಇಯಾಕಿಮೊ ಬಾಜಿ ಕಟ್ಟುತ್ತಾರೆ. 
- ಇಯಾಕಿಮೊ ಬ್ರಿಟನ್ನಿ ಗೆ ಬರುತ್ತಾನೆ. ಬರುವಾಗಲೇ ಪಾಸ್ತು ನಸ್ ಬರೆದು ಕಳಿಸಿ 
ದಂತೆ ಒಂದು ಸುಳ್ಳು ಪರಿಚಯಪತ್ರ ಸಿದ್ದ ಮಾಡಿ ತಂದು, ಅವನ ಆಪ್ತಮಿತ್ರನೆಂಬಂತೆ 
ತೋರಿಸಿಕೊಳ್ಳುತ್ತಾನೆ. ಇಮೋಜೆನ ವಿಶ್ವಾಸದಿಂದ ಬರಮಾಡಿಕೊಳ್ಳು ತ್ತಾಳೆ. ಮುಖ 
ದರ್ಶನವಾದೊಡನೆಯೇ ಅವಳು ಶೀಲನಿಧಿಯೆಂಬುದು ಇಯಾಕಿಗೆಸ್ಪಷ್ಟವಾಗುತ್ತದೆ. 
ಅವಳು ತಟ್ಟಿ ದರೆ ತೆರೆಯುವ ಬಾಗಿಲಲ್ಲವೆಂದು ಅರಿತ ಇಯಾಕಿಮೊ ತನ್ನ ತಂತ್ರಗಳನ್ನು 


1 


1 


0 


369 


ಇ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ಹೊರತೆಗೆಯುತ್ತಾನೆ. ಇನೊಜೆನ್ ಗಂಡನ ಯೋಗಕ್ಷೇಮ ವಿಚಾರಿಸಿದಾಗ ವ್ಯಂಗ್ಯ , 
ದ್ವಂದ್ವಾರ್ಥಗಳ ಮಾತಿನಿಂದ ಅವನು ದಾರಿಗೆಟ್ಟಿರುವಂತೆ ಬಣ್ಣಿಸುತ್ತಾನೆ. ಗ೦ಡನೇ 
ಕೊಟ್ಟ ಭಾಷೆ ಮರೆತು ನಂಬಿಕೆಗೇಡಿಯಾಗಿರುವಾಗ ಅವನ ಮೇಲಿನ ಸೇಡಿಗಾಗಿ ನೀನೂ 
ಹಾಗೆಯೇ ಏಕೆ ಮಾಡಬಾರದೆಂದು ಸೂಚನೆ ಕೊಟ್ಟು ಅವಳನ್ನು ಸೆಳೆದುಕೊಳ್ಳಲು 
ಪ್ರಯತ್ನಿ ಸುತ್ತಾನೆ. ಇನೊಜೆನ್ ಸಾದ್ವಿಮಣಿ. ಅವನ ಸುಳ್ಳು ಕಪಟಗಳ ಬಲೆಗೆ. 
ಬೀಳಳು , ಸಿಟ್ಟಾಗುತ್ತಾಳೆ. ಇಯಾಕಿನೋ ಪಟ್ಟು ಬದಲಾಯಿಸಿ ಅವಳ ಸತ್ವ ಪರೀಕ್ಷೆಗಾಗಿ 
ಹಾಗೆ ಆಡಿದೆನೆಂದು ಹೇಳಿ ಅವಳನ್ನೂ ಪಾಸ್ತುಮಸ್‌ನನ್ನೂ ಹೊಗಳುತ್ತಾನೆ. ತನ್ನ 
ಜೊತೆ ಅಮೂಲ್ಯ ಆಭರಣಗಳ ಒಂದು ಪೆಟ್ಟಿಗೆಯನ್ನು ತಂದಿರುವುದಾಗಿ ಹೇಳಿ ಇನೊಜೆನ್ 
ಅದನ್ನು ಆ ರಾತ್ರಿ ತನ್ನ ಕೋಣೆಯಲ್ಲಿರಿಸಿಕೊಳ್ಳಲು ಒಪ್ಪಬೇಕೆಂದು ಕೇಳಿಕೊಳ್ಳುತ್ತಾನೆ. 
ಇಮೋಜೆನ್ ಆಗಲೆನ್ನು ತಾಳೆ. 

ಇನೊಜೆನಳ ಕೋಣೆಗೆ ಪೆಟ್ಟಿಗೆ ಬರುತ್ತದೆ. ಆದರೆ ಅದರಲ್ಲಿರುವ ' ಆಭರಣ ' 
ಇಯಾಕಿಮೊನೆ! ತನ್ನ ದುರುದ್ದೇಶ ಸಾಧಿಸಿಕೊಳ್ಳಲು ಹೊಸ ತಂತ್ರ ಹೂಡಿ ಅವನು 
ಅದರಲ್ಲಿ ಅವಿತು ಕುಳಿತು ಬ೦ದಿದ್ದಾನೆ. ನಡುರಾತ್ರಿ ಇನೊಜೆನ್ ನಿದ್ದೆಹೋದಮೇಲೆ 
ಇಯಾಕಿನೋ ಪೆಟ್ಟಿಗೆಯಿಂದ ಹೊರಬಂದು ಮಲಗುವಕೋಣೆಯ ವಿವರಗಳನ್ನೂ ಅವಳ 
ಮೈಮೇಲಿನ ಗುಪ್ತಚಿಹ್ನೆ ಗಳನ್ನೂ ಗುರುತು ಮಾಡಿಕೊಂಡು ಅವಳಿಗೆ ಪಾಸ್ತು ಮಸ್ 
ಕೊಟ್ಟಿದ್ದ ಕೈಬಳೆಯನ್ನು ಕದಿಯುತ್ತಾನೆ. ಇನೊಜೆನ್ ನೀತಿಭ್ರಷ್ಟಳೆಂದು ಸಾಧಿಸಲು 
ಸಾಕಷ್ಟು ಪ್ರಮಾಣಗಳಾದವು! ಇಯಾಕಿನೋ ರೋಮಿಗೆ ಹಿಂದಿರುಗುತ್ತಾನೆ. 

ಈ ಪ್ರಮಾಣಗಳನ್ನು ಕಂಡಾಗ ಪಾಸ್ತು ಮಸ್ನಿಗೆ ಹೆಂಡತಿಯ ಅನೀತಿಯ ಬಗ್ಗೆ 
ಸ್ವಲ್ಪವೂ ಸಂಶಯವುಳಿಯುವುದಿಲ್ಲ. ಇನೊಜೆನಳ ಊಳಿಗದಲ್ಲಿರುವ ತನ್ನ ಆಪ್ತಸೇವಕ 
ಪಿಸಾನಿಯೊಗೆ ವಿಷಯ ತಿಳಿಸಿ , ಅವಳನ್ನು ಕೊಲ್ಲುವಂತೆ ಆದೇಶ ಕಳಿಸುತ್ತಾನೆ. ಅದಕ್ಕೆ 
ಅನುವಾಗಲೆಂದು ಇನೊಜೆನ್ ಪಿಸಾನಿಯೊನನ್ನು ಮೈಗಾವಲು ಮಾಡಿಕೊಂಡು ತನ್ನನ್ನು 
ಮಿಲ್ಫಡ್೯ ಹೇವನ್‌ನಲ್ಲಿ ಕೂಡಬೇಕೆಂದು ಕಾಗದ ಬರೆಯುತ್ತಾನೆ. ಮಿಲ್ ಫರ್ಡ 
ನದು ವೆಲ್ಸ್ ಪರ್ವತಗಳ ಗುಡ್ಡ ಗಾಡಿನ ಹಾದಿ ; ಆ ನಿರ್ಜನ ಪ್ರದೇಶದಲ್ಲಿ ಕೊಲೆ ಸುಲಭ! 
- ಸುದ್ದಿ ಕೇಳಿ ಇನೊಜೆನಳ ಸಂತೋಷತುಂಬಿ ಹರಿಯುತ್ತದೆ. ಒಂದು ಕಡೆ ತಂದೆ , 
ಮಲತಾಯಿ , ಮೇಲಾಗಿ ತನ್ನನ್ನು ಒಲಿಸಿಕೊಳ್ಳುವ ಪ್ರಯತ್ನದಲ್ಲಿ ಮಲತಾಯಿಯ ಮಗ 
ಕ್ವಾಟೆನ್ ಕೊಡುತ್ತಿರುವ ಕಾಟದಿಂದ ಬಿಡುಗಡೆ ಸಿಗುವುದಷ್ಟೇ ಅಲ್ಲದೆ ಇನ್ನೊಂದು ಕಡೆ 
ಗಂಡನನ್ನು ಕೂಡುವ ಸೌಭಾಗ್ಯ ದೊರೆತಿದೆ . ಪಿಸಾನಿಯೊನ ಜೊತೆ ಹೊರಡುತ್ತಾಳೆ. 
ಸಿಸಾನಿಯೋ ಯಜಮಾನಿಯನ್ನು ಚೆನ್ನಾಗಿ ಬಲ್ಲವ, ಯಾರದೋ ಕುಹಕ ವಾಸ್ತು ಮಸ್ 
ನನ್ನು ಕೆರಳಿಸಿ , ಇಮೊಜೆನಳ ಬಗ್ಗೆ ನಂಬಿಕೆ ಕೆಡಿಸಿದೆಯೆಂದು ತರ್ಕ ಮಾಡಲು ಅವನಿಗೆ 
ಕಷ್ಟವಾಗದು. ದಣಿ ಏನೇ ಹೇಳಲಿ ಆ ಸಾದ್ವಿಮಣಿಯನ್ನು ಕೊಲ್ಲಲು ಅವನಿಗೆ ಕೈ 
ಬಾರದು . ತನಗೆ ಬಂದ ಆದೇಶಪತ್ರ ತೋರಿಸಿ ಅವಳ ಸಂರಕ್ಷಣೆಗೆ ದಾರಿ ಮಾಡುತ್ತಾನೆ. 
ಅದೇ ಸಮಯಕ್ಕೆ ರೋಮಿನ ದಂಡಾಧಿಪತಿ ಲೂಷಿಯಸ್ ತನ್ನ ಚಕ್ರವರ್ತಿ ಆಗಸ್ಟ ಸ್ನಿಗೆ 
ಸಿ೦ಬೆಲೈನ್ ಕಪ್ಪ ಕಾಣಿಕೆ ಕೊಡಲು ನಿರಾಕರಿಸಿದನೆಂದು ಬ್ರಿಟನ್ನಿನ ಮೇಲೆ ದಂಡೆತ್ತಿ 
ಬರಲಿದ್ದಾನೆ. ಇನೊಜೆನ್ ಗಂಡುವೇಷತೊಟ್ಟು ಲೂಷಿಯಸನ ಸೈನ್ಯ ಸೇರಬೇಕೆಂದು 


370 


ವಿ ಸಿಂಬೆಲೈನ್ ಎ 
ಪಿಸಾನಿಯೊ ಸಲಹೆ ಕೊಡುತ್ತಾನೆ. ಇಮೊಜೆನ್ ಒಪ್ಪಿ ಹೊರಡುತ್ತಾಳೆ. ಹೋಗುವ 
ಮುನ್ನ ಕಷ್ಟ ಕಾಲಕ್ಕಿರಲೆಂದು ಒಂದು ಸಣ್ಣ ಸೀಸೆ ' ಸಂಜೀವನಿ' ದ್ರವ್ಯವನ್ನು ಅವಳ 
ಕೈಗಿಡುತ್ತಾನೆ. ಆ ದ್ರವ್ಯ ಹೆಸರಿಗಷ್ಟೇ ಸಂಜೀವನಿ ; ಆದರೆ ಅದರ ಗುಣ ಸಂಮೋಹಕ, 
ಕುಡಿದವರನ್ನು ದೀರ್ಘಕಾಲ ಸತ್ತಂತೆ ಮೈ ಮರಸುವ ಶಕ್ತಿ ಅದರದು . ಅದು ಪಿಸಾನಿಯೋಗೆ 
ಬಂದದ್ದು ರಾಣಿಯಿಂದ. ರಾಣಿ ಪಾಸು ಮಸನ ನೆಚ್ಚಿನ ಆಳೊಬ್ಬನು ಆಸ್ಥಾನದಲ್ಲಿರು 
ವುದನ್ನು ಸಹಿಸಲಾರದೆ ತನಗೆ ಏಕೆ ಬೇಕೆಂದು ಹೇಳಿ ನಿಧಾನವಾಗಿ ಸಾವು ತರುವ 
ಔಷಧ ಸಿದ್ದ ಮಾಡಿಕೊಡೆಂದು ರಾಜವೈದ್ಯನಿಗೆ ಆಜ್ಞಾಪಿಸಿದ್ದಳು. ರಾಣಿ ಕಪಟಬುದ್ಧಿ 
ಯವಳೆಂದು ಬಲ್ಲ ಆ ವೈದ್ಯ ವಿಷದ ಬದಲು ಆ ಸಂಮೋಹನಿಯನ್ನು ತಯಾರಿಸಿಕೊಟ್ಟಿದ್ದ, 
ಅದು ಸಂಜೀವನಿಯೆಂದು ಸುಳ್ಳು ಹೇಳಿ ರಾಣಿ ಪಿಸಾನಿಯೊಗೆಕೊಟ್ಟಿದ್ದಳು. 

ಲೂಷಿಯಸನ ಸೈನ್ಯ ಸೇರ ಹೊರಟ ಇನೊಜೆನ್ ವೆಲ್ತ್ ಗುಡ್ಡಗಳಲ್ಲಿ ದಾರಿ ತಪ್ಪಿ 
ಒಂದು ಗುಹೆಗೆ ಬರುತ್ತಾಳೆ. ಅಲ್ಲಿ ಬೆಲೇರಿಯಸ್ ಎ೦ಬ ಮುದುಕ ವಾಸಿಸುತ್ತಿದ್ದಾನೆ. 
ಇಪ್ಪತ್ತು ವರ್ಷಗಳ ಹಿಂದೆ ದೊರೆಯಿಂದ ಗಡಿಪಾರಾದ ಆ ಸ್ಥಾನಿಕ ಅವನು. ದೊರೆಯ 
ಮೇಲಿನ ಸೇಡಿಗಾಗಿ ಅವನ ಇಬ್ಬರು ಹಸುಗೂಸುಗಳನ್ನು ಕದ್ದುಕೊಂಡು ಹೋಗಿ ಅವು 
ತನ್ನ ವೇ ಎಂಬಂತೆ ಬೆಳಸಿದ್ದಾನೆ. ಆ ಹುಡುಗರ ಹೆಸರು ಎರ್ವಿರೇಗಸ್ ಮತ್ತು ಗಿಡೇರಿ 
ಯಸ್ , ಗಂಡುವೇಷದ ಇಮೋಜೆನ್ ಫಿಡೆಲ್ ಎಂಬ ಹೆಸರಿನಿಂದ ಅವರ ಆಶ್ರಯ ಸೇರು 
ತಾಳೆ. ಹುಡುಗರಿಬ್ಬರಿಗೂ ಇಮೊಜೆನಳಲ್ಲಿ ಅವಳು ತನ್ನ ಒಡಹುಟ್ಟಿ ಎಂಬಷ್ಟು ಗಾಢ 
ವಾದಪ್ರೀತಿ ಬೆಳೆಯುತ್ತದೆ. ವಾಸ್ತವವಾಗಿ ತಾವು ಅಕ್ಕ ತಮ್ಮಂದಿರೆಂದು ಅವರು ಅರಿಯರು. 

ಅತ್ತ ಬ್ರಿಟನ್ನಿ ನಲ್ಲಿ ಇಮೊಜೆನ್‌ಳಿ೦ದ ಮುಖ ಮುರಿಸಿಕೊಂಡ ಕ್ಲಾಟಿನನ ಮಾನ 
ಮುಕ್ಕಾಗಿದೆ, ಅವಳ ಮೇಲೆಸೇಡು ತೀರಿಸಿಕೊಳ್ಳಲು ಅವನ ಕೈ ತುರಿಸುತ್ತಿದೆ. ಇನೊಜೆನ್ 
ಇನ್ನು ಬೀಳ್ಕೊಟ್ಟುಊರಿಗೆ ಹಿಂದಿರುಗಿದ ಪಿಸಾನಿಯೊ ಕ್ಲಾಟಿನನ ಕಾಟ ತಡೆಯಲಾರದೆ 
ಅವಳು ಪಾಸ್ತುಮಸ್‌ನನ್ನು ಕೂಡಲು ಮಿಲ್ ಫರ್ಡಿಗೆಹೋದಳೆಂದು ಹೇಳಿ ಅವನ ಕಾಗದ 
ತೋರಿಸುತ್ತಾನೆ. ಕ್ಲಾಟಿನ್ ಕೂಡಲೇ ಸಾಸ್ತು ಮಸನಂತೆ ವೇಷತೊಟ್ಟು ಅವಳ ಬೆನ್ನಟ್ಟು 
ತ್ತಾನೆ. ಪಾಸ್ತುಮಸ್ ನನ್ನು ಕೊಂದು ಅವಳ ಮಾನಭಂಗ ಮಾಡುವುದು ಅವನ ಉದ್ದೇಶ. 
ಆದರೆ ಹೊರಟಿರುವುದು ತನ್ನ ಸಾವಿನ ತೆಕ್ಕೆಗೆ ಎಂದು ಆ ದುರುಳ ಕಾಣ ! ದಾರಿ ತಪ್ಪಿ 
ಅವನೂ ಬೆಲೇರಿಯಸನ ಗುಹೆಗೇ ಬರುತ್ತಾನೆ. ಬೆಲೇರಿಯಸ್ ಅವನನ್ನು ರಾಣಿಯ 
ಮಗನೆಂದು ಗುರುತಿಸಿ ಅವನು ತನ್ನ ಕೈಸೆರೆ ಹಿಡಿಯಬ೦ದಿರುವನೆಂದು ತಪ್ಪು ತಿಳಿಯು 
ತಾನೆ. ಜಗಳ ಹತ್ತುತ್ತದೆ. ಗಿಡೇರಿಯಸ್ ಕ್ಲಾಟಿನನ ತಲೆಕಡಿಯುತ್ತಾನೆ. 

ಈ ನಡುವೆ ಗುಹೆಯಲ್ಲಿ ಇಮೊಜೆನ್ ಮನೋವ್ಯಾಕುಲತೆ ತಡೆಯಲಾರದೆ 
ಪಿಸಾನಿಯೊ ಕೊಟ್ಟಿದ್ದ ' ಸಂಜೀವನಿ' ಯನ್ನು ಸೇವಿಸಿದ್ದಾಳೆ, ಪ್ರಜ್ಞೆ ತಪ್ಪಿ ಮೈಮರೆತಿದೆ, 
ಮುಖಕ್ಕೆ ಸಾವಿನ ಛಾಯೆ ಬಂದಿದೆ . ಗುಹೆಗೆ ಹಿಂದಿರುಗಿದ ಎರ್ವಿರೇಗಸ್ ಗಿಡೇರಿಯಸರು 
ಅವಳ ಸ್ಥಿತಿಯನ್ನು ಕಂಡು ತಮ್ಮ ಪ್ರೀತಿಯ ಹೊಸ ಗೆಳೆಯ ಸತ್ತಿರುವನೆಂದೇ ನಂಬಿ 
ಎದೆ ಕರಗಿ ದುಃಖಿಸುತ್ತಾರೆ ( ಪುಟ 181 ), ಶವಸಂಸ್ಕಾರಕ್ಕೆ ಅಣಿಮಾಡುತ್ತಾರೆ. ಕ್ಲಾಟಿನ್ 
ರಾಜಕುಲದವನಾದ್ದರಿಂದ ಅವನ ಶವಕ್ಕೂ ಯೋಗ್ಯಸಂಸ್ಕಾರವಾಗಬೇಕೆಂದು ಹೇಳಿ 
ಬೆಲೇರಿಯಸ್ ಅದನ್ನು ತಂದು ಇನೊಜೆನಳದರ ಬದಿ ಮಲಗಿಸುತ್ತಾನೆ. ಅ೦ತ್ಯ ಗೌರವ 

371 


• ಷೇಕ್ಸ್ಪಿಯರಿಗೆ ನಮಸ್ಕಾರ - 
ಸಲ್ಲಿಸಿ ಅವರು ಎರಡು ಶವಗಳ ಮೇಲೂ ಹೂಚೆಲ್ಲಿ ಹೋಗುತ್ತಾರೆ. ಕೊಂಚ ಹೊತ್ತಿನ 
ಮೇಲೆ ದ್ರವ್ಯದ ಸಂಮೋಹಕ ಶಕ್ತಿ ಕುಗ್ಗಿ ಇಮೊಜೆನ್ ಕಣ್ಣೆರೆಯುತ್ತಾಳೆ. ಪಕ್ಕದಲ್ಲಿನ 
ರುಂಡ ಕಳೆದ ಶವವನ್ನು ಕಂಡು , ತೊಟ್ಟ ಬಟ್ಟೆ ಯ ಮೇಲೆ ಅದು ಗಂಡ ಪಾಸ್ತು ಮಸನ 
ದೆಂದೇ ತಪ್ಪು ಬಗೆದು ಗೋಳಿಡುತ್ತಾಳೆ. ಅದೇ ಸಮಯಕ್ಕೆ ಬ್ರಿಟನ್ನಿನ ಮೇಲೆ ದಾಳಿಗೆ 
ಹೊರಟ ಲೂಷಿಯಸ್‌ ಎದುರಾಗುತ್ತಾನೆ. ಗಂಡುವೇಷದ ಇಮೊಜೆನ್ ತನ್ನ ದಣಿಯನ್ನು 
ಯಾರೋ ಕೊಂದಿದ್ದಾರೆಂದೂ ತನಗೆ ದಿಕ್ಕಿಲ್ಲವೆಂದೂ ಹೇಳಿಕೊಳ್ಳುತ್ತಾಳೆ. ಲೂಷಿಯಸ್ 
ಮರುಕ ಹುಟ್ಟಿ ಇಮೊಜೆನಳನ್ನು ತನ್ನ ಸೇವೆಗೆ ಇರಿಸಿಕೊಳ್ಳುತ್ತಾನೆ. 

ಅತ್ತ ಬ್ರಿಟನ್ನಿನಲ್ಲಿ ಮಗನನ್ನು ಕಳೆದುಕೊಂಡಕೊರಗಿನಲ್ಲಿ ರಾಣಿ ಹುಚ್ಚು ಹಿಡಿದು 
ಸಾಯುತ್ತಾಳೆ. ಸಿಂಬೆಲೈನನ ವಿರುದ್ಧ ಲೂಷಿಯಸನ ಸೈನ್ಯ ದಂಡೆತ್ತಿ ಬರುತ್ತದೆ. ಆ 
ರೋಮನ್ ಸೈನ್ಯದಲ್ಲಿ ಇಯಾಕಿ ಇದ್ದಾನೆ; ದೇಶಬಾಹಿರನಾದ ಪಾಸ್ತು ಮಸನೂ 
ಇದ್ದಾನೆ. ತನ್ನ ಆದೇಶದಂತೆ ಇನೊಜೆನ್ ಪಿಸಾನಿಯೋನಿಂದ ಹತಳಾದಳೆಂದೇ ಅವನು 
ನಂಬಿದ್ದಾನೆ. ತಾನು ಮಾಡಿದುದು ಅಕೃತ್ಯವೆಂದು ಅರಿವಾಗಿ ಅವನ ಹೃದಯ ಪಶ್ಚಾ 
ತಾಪದಿಂದ ದಹಿಸಿದೆ. ಬ್ರಿಟನ್ನಿನ ನೆಲ ತಾಕಿದಾಗ ಅವಳ ಸವಿನೆನಪುಕ್ಕಿ ಬರುತ್ತದೆ. 
ಆ ದೊರೆವುಗಳ ಜೀವ ಕೊ೦ಡ . ೦ದೇ ಸಾಲದೆಂಬಂತೆ ಯುದ್ದದ ಹೆಸರಿನಲ್ಲಿ ಅವಳ 
ಅಸಂಖ್ಯಾತ ದೇಶಬಾಂಧವರ ಜೀವಕ್ಕೆ ಎರವಾಗಲು ಮನಸ್ಸು ರೋಸುತ್ತದೆ. ರೋಮನ 
ರನ್ನು ತೊರೆದು ರೈತನ ವೇಷತೊಟ್ಟು ಬ್ರಿಟನ್ನಿನ ಪರವಾಗಿ ಹೋರಾಡಲು ನಿಶ್ಚಯಿಸು 
ತ್ತಾನೆ. ಆ ಹೋರಾಟದಲ್ಲೇ ಪ್ರಾಣವಿಡುವುದು ಅವನ ಸಂಕಲ್ಪ , ಎರ್ವಿರೇಗಸ್ ಗಿಡೇರಿ 
ಯಸರದು ಅವರಿಗೆ ತಿಳಿಯದಿದ್ದರೂ ಬ್ರಿಟನ್ನಿನ ರಾಜರು , ಬೆಲೇರಿಯಸ್ ಬೇಡ ಬೇಡ 
ವೆಂದರೂ ದೇಶರಕ್ಷಣೆಗೆ ಕಂಕಣ ತೊಡುತ್ತಾರೆ. ಅವರ ಕೆಚ್ಚಿಗೆ ಮೆಚ್ಚಿ ಆ ಮುದುಕನೂ 
ಅವರೊಡನೆ ಕೈಗೂಡಿಸುತ್ತಾನೆ. ಹೀಗೆ ನಾಲ್ವರೂ ಬ್ರಿಟನ್ನಿನ ಪರವಾಗಿ ವೀರಾವೇಶ 
ದಿಂದ ಹೋರಾಡುತ್ತಾರೆ. ಇವರ ಪ್ರಯತ್ನದ ಫಲವಾಗಿ ಕೈಸೆರೆಯಾಗಿದ್ದ ಸಿಂಬೆಲೈನ್ 
ಬಿಡುಗಡೆ ಪಡೆಯುತ್ತಾನೆ; ಸೋತುಹಿಮ್ಮೆಟ್ಟಿದ್ದ ಬ್ರಿಟಿಷ್ ಸೈನ್ಯ ಮತ್ತೆ ಹುರಿಗೊಂಡು 
ಸಾಹಸದಿಂದ ಕಾದುತ್ತದೆ. ಪರಿಣಾಮವಾಗಿ ಬ್ರಿಟನ್ನಿಗೆಸೋಲು ತಪ್ಪಿ ಅದ್ಭುತ ಜಯ 
ದೊರೆಯುತ್ತದೆ. ಇವರು ದೇವದೂತರೆಂದೇ ಜನ ನಂಬುತ್ತಾರೆ. 

- ಬಯಸಿದಂತೆ ಪಾಸ್ತು ಮಸನಿಗೆ ಸಾವು ದೊರೆಯದು. ಮತ್ತೊಮ್ಮೆ ಸಾವರಸಿ 
ತಾನು ಹಿಂದೆ ರೋಮನರ ಪರವಾಗಿದ್ದುದನ್ನು ತಿಳಿಸಿಕೊಟ್ಟು ಸೆರೆ ಸೇರಿ ಮರಣದಂಡನೆ 
ಯನ್ನು ಎದುರು ನೋಡುತ್ತಾನೆ. 

ಕೈಸೆರೆಯಾದ ರೋಮನರ ಲೂಷಿಯಸ್ , ಅವನ ಗಂಡಾಳಿನ ವೇಷದಲ್ಲಿರುವ 
ಇನೊಜೆನ್ ಮತ್ತು ಇಯಾಕಿಮೊ ಸಿ೦ಬೆಲೈನನ ಮುಂದೆ ವಿಚಾರಣೆಗೆ ಬರುತ್ತಾರೆ. ಅಲ್ಲಿ 
ಇಯಾಕಿನೊನ ಕೈ ಬೆರಳಿನಲ್ಲಿ ಗಂಡನ ಉಂಗುರವಿರುವುದು ಇನೊಜೆನಳ ಕಣ್ಣಿಗೆ ಬೀಳು 
ಇದೆ; ಅದರ ವಿಚಾರಣೆಯಾಗಲೆಂದುಕೋರುತ್ತಾಳೆ. ಇಯಾಕಿಮೊ ಅದು ತನಗೆ ದೊರೆತ 
ಬಗೆಯನ್ನು ವಿವರಿಸಿ ಹೇಳಿ, ತನ್ನ ಕುಹಕಗಳೆಲ್ಲವನ್ನೂ ಒಪ್ಪಿಕೊಂಡು ಪಶ್ಚಾತ್ತಾಪ 
ಪಡುತ್ತಾನೆ. ಅವನ ತಪ್ಪೋಪ್ಪಿಗೆಯಿಂದ ಇಮೊಜೆನಳ ನಿರಪರಾಧ ಸಿದ್ದವಾಗಿ, ಅವಳನ್ನು 
ಅಕಾರಣವಾಗಿ ಕೊಲ್ಲಿಸಿದುದಕ್ಕೆ ಪಾಸು ಮಸನ ದುಃಖ , ಪಶ್ಚಾತ್ತಾಪಗಳು ಇಮ್ಮಡಿಸು 

372 


a 


ದಿ ವಿಂಟರ್ ಟೀ೮ 


ಇವೆ. ಆ ಉದ್ವಿಗ್ನ ಸ್ಥಿತಿಯಲ್ಲಿ ನಡುವೆ ಅಡ್ಡ ಬಂದ ಗಂಡಾಳಿನ ವೇಷದ ಇಮೋಜೆನ್‌ಳಿಗೇ 
ಎರಡು ಬಿಗಿಯುತ್ತಾನೆ! ಅಷ್ಟರಲ್ಲಿ ಅಲ್ಲೇ ಹಾಜರಿದ್ದ ಪಿಸಾನಿಯೊ ಆ ಹುಡುಗನೇ 
ಇಮೋಜೆನ್ ಎಂದು ತಿಳಿಸಿ, ಅವಳು ಕೊಲೆಯಾಗದೆ ಉಳಿದ ಸಂಗತಿಯನ್ನು ಹೊರಗೆಡವು 
ತಾನೆ. ಬೆಲೇರಿಯಸ್ ತಾನಾರೆಂಬುದನ್ನು ತಿಳಿಸಿ ತನ್ನೊ ಡನಿರುವ ಮಕ್ಕಳು ದೊರೆಯ 
ಮಕ್ಕಳೇ ಎ೦ಬುದನ್ನು ಬಯಲುಮಾಡುತ್ತಾನೆ. ಮುಸುಕು ಹರಿಯಿತು, ಎಲ್ಲರ ಎಲ್ಲ 
ಕೋಟಲೆಗಳೂ ಕಳೆದವು. ಗಂಡ- ಹೆಂಡತಿ , ತಂದೆ - ಮಕ್ಕಳು, ಅಕ್ಕ -ತಮ್ಮಂದಿರು ಮತ್ತೆ 
ಒಂದಾಗುತ್ತಾರೆ. ಸಿ೦ಬೆಲೈನ್ ರೋಮನರನ್ನು ಜಯಿಸಿದ್ದರೂ ಅವರೊಡನೆ ಕೈಕುಲುಕಿ 
ಎರಡೂ ದೇಶಗಳ ಶಾ೦ತಿ ಸಾಧಿಸುತ್ತಾನೆ. ಎಲ್ಲರನ್ನೂ ಆನಂದ ಹರಸುತ್ತದೆ. 


26 , ದಿ ವಿಂಟರ್ ಟೇಲ್ 
ರಚನೆ : 1610- 11 . ಮೊದಲ ಪ್ರಕಟನೆ: 1623. 
ಆಕರ : ರಾಬರ್ಟ್ ಗ್ರೀನನ ' ಪ್ಯಾ೦ಡೊಸ್ಕೊ ಆರ್‌ ದಿ ಟ್ರಯಂಫ್ ಅಫ್ ಟೈಮ್' 
( ಪುನರ್ಮುದ್ರಣದ ಹೆಸರು : ' ಡೊರಾಸ್ಟಸ್ ಅಂಡ್ ಫಾನಿಯಾ ) ಎಂಬ ರಮ್ಯಕ. 

ಕಥೆ: ಅಥೆಲೊ ' ದಂತೆ ಇಲ್ಲಿಯೂ ಮನುಷ್ಯನ ಎದೆಯಲ್ಲಿ ಮೊಟ್ಟೆ ಯಿಟ್ಟು ಕೇಡಿನ 
ಭೂತವನ್ನು ಮರಿ ಹಾಕುವ ಮತ್ಸರಭಾವನೆ ನಾಟಕದ ಮುಖ್ಯ ಪ್ರಚೋದನೆ . ಆದರೆ 
ಅದರಂತೆ ಇದು ರುದ್ರವಲ್ಲ ; ರುದ್ರವಾಗಬೇಕಾಗಿದ್ದು ದು ಕೈತಪ್ಪಿ ವಿಧಿಯ ಕರುಣೆ ಯಿಂದ 
ಸುಖಾಂತವಾಗಿ, ರಮ್ಯಕವಾಗಿ ಪರಿಣಮಿಸುತ್ತದೆ. ಕೃತಿ ಅಚ್ಚು ಕಟ್ಟಿಗೆ, ಸೊಗಸಿಗೆ , 
ಪರಿಪೂರ್ಣತೆಗೆ ಹೆಸರಾಗಿದೆ. ನಾಟಕದ ಉತ್ತರಾರ್ಧದಲ್ಲಿ ಬರುವ ಹಳ್ಳಿಗಾಡಿನ ಜೀವನ 
ಚಿತ್ರಣ, ಅದರ ಹುಲ್ಲುಗಾವಲಿನ ಕಂಪು, ಮೃದುತೆ , ಮನೋಹರತೆಗಳು, ಅಲ್ಲಿ ಬಾಳೆ 
ನಡಸುವ ಕುರುಬರ ಸರಳತೆ, ಮುಗ್ಧತೆಗಳು , ಫ್ಲಾರಿಜೆಲ್ - ಪರ್ಡಿದಾರ ರನ್ನ ಪ್ರೇಮ, 
ತುಡುಗ ಆಟೋಲಿಕಸನ ಪಾತ್ರ – ಇವು ನಾಟಕಕ್ಕೆ ಮೆರುಗಿವೆ. 

ಲಿಯಾಂಟಿಸ್ ಸಿಸಿಲಿಯಾ ದೇಶದ ದೊರೆ. ಹರ್ಮಿಯೋನ್ ಅವನ ಚೆಲುವೆ 
ಹೆಂಡತಿ, ಮಾಮಿಲಿಯಸ್ ಮುದ್ದು ಮಗ, ಸುಖಸಂತೋಷಗಳು ತುಂಬಿದ ನಲವಿನ 
ಸಂಸಾರ ಅವರದು. ಸಿಸಿಲಿಯಾಗೆ ಹತ್ತಿರದಲ್ಲೇ ಬೊಕೀಮಿಯಾ ಎಂಬ ಇನ್ನೊಂದು 
ರಾಜ್ಯ , ಅದರ ದೊರೆ ಪಾಲಿನೀಸ್ , ಅವನೂ ಲಿಯಾಂಟಸನೂ ಬಾಲ್ಯದ ಗೆಳೆಯರು. 
- ಒಮ್ಮೆ ಪಾಲಿಕೈನೀಸ್‌ ಲಿಯಾಂಟಸನ ಅತಿಥಿಯಾಗಿ ಸಿಸಿಲಿಯಾಗೆ ಬರುತ್ತಾನೆ. 
ಸಂತೋಷಸತ್ಕಾರಗಳಲ್ಲಿ ದಿನ ಕಳೆಯುತ್ತದೆ. ಕೊನೆಗೆ ಪಾಲಿಕೈನೀಸ್ ಊರಿನ ನೆನಪಾಗಿ 
ವಾಪಸು ಹೊರಡಲು ನಿಶ್ಚಯಿಸುತ್ತಾನೆ. ಅವನು ಇನ್ನೂ ಕೆಲವು ದಿನ ತನ್ನ ಜೊತೆ ಇದ್ದು 
ಹೋಗಲೆಂದು ಲಿಯಾಂಟಸನ ಆಸೆ . ಎಷ್ಟೇ ಗೋಗರೆಯಲಿ, ಬಲಾತ್ಕರಿಸಲಿ ಸಾಲಿನೀಸ 
ಒಪ್ಪ . ನೀನೂ ಒಂದು ಮಾತು ಹೇಳಿನೋಡೆಂದು ಲಿಯಾಂಟಿಸ್ ರಾಣಿ ಹರ್ಮಿಯೋನಳಿಗೆ 
ತಿಳಿಸುತ್ತಾನೆ. ಪಾಲಿಕೈನೀಸ್ ರಾಣಿಯ ಅರಿಕೆಗೆ ಇಲ್ಲವೆನ್ನು ವುದಿಲ್ಲ, ಉಳಿಯಲು ಒಪ್ಪು 
ತಾನೆ. ಮೊದಮೊದಲು ಲಿಯಾಂಟಿಸ್ ನಿಗೆ ಆನಂದ. ಆದರೆ ಹಿಂದೆಯೇ ಗೆಳೆಯ ತನ್ನ 
ಮಾತಿಗೆ ಬೆಲೆಕೊಡದೆ ರಾಣಿಯ ಮಾತಿಗೆ ಸಮ್ಮತಿಸಿದುದೇಕೆ೦ಬ ಪ್ರಶ್ನೆ ಮೊಳೆಯುತ್ತದೆ, 

373 


ವಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ಮೊಳೆತಷ್ಟೇ ಬೇಗ ಭೂತವಾಗಿ, ಸಂಶಯಪಿಶಾಚವಾಗಿ ಬೆಳೆದು ಲಿಯಾಂಟಿಸ್ ನನ್ನು 
ಹಿಡಿದು ಆಡಿಸುತ್ತದೆ. ಪಾಲಿಕ್ಸಿನೀಸ್ ಹರ್ಮಿಯೋನ್ ಪರಸ್ಪರ ಪ್ರೇಮಿಸಿದ್ದಾರೆಂದು 
ತರ್ಕಿಸಿ ಹೆಂಡತಿ ಹಾದರಗಿತ್ತಿಯೆಂಬ ತೀರ್ಮಾನಕ್ಕೆ ಬರುತ್ತಾನೆ. 

ಲಿಯಾಂಟಿಸ್ ಈಗ ಹುಚ್ಚ , ಮತ್ಸರ ತುಂಬಿದ ಮನಸ್ಸು ಸೇಡಿಗೆ ಹಾತೊರೆಯುತ್ತದೆ. 
ನೆಚ್ಚಿನ ಮಂತ್ರಾಲೋಚಕ ಕ್ಯಾಮಿಲೋಗೆ ಸಂಶಯ ತಿಳಿಸಿ ಪಾಲಿಕ್ಸಿನೀಸನಿಗೆ ವಿಷವಿಟ್ಟು 
ಕೊಲ್ಲೆನ್ನು ತ್ತಾನೆ. ಪಾಲಿಕೈನೀಸ್ ಹರ್ಮಿಯೋನರು ಪಾಪದೂರರೆಂದು ಮನವರಿಕೆಗೊಂಡ 
ಕ್ಯಾಮಿಲೊ ದೊರೆಯ ಸಂಶಯ ಸಾಧುವಲ್ಲವೆಂದು ವಾದಿಸುತ್ತಾನೆ. ಆ ವಾದ ವ್ಯರ್ಥ. 
ದೊರೆಫ್ಯಾಮಿಲೆನಮೇಲೆಯೇ ತಿರುಗಿಬೀಳುತ್ತಾನೆ. ಕಾಮಿಲೊ ದೊರೆಯ ಸಲಹೆಗೆ 
ಒಪ್ಪಿದಂತೆ ಮಾಡಿ , ಅವನ ದುರುದ್ದೇಶವನ್ನು ಪಾಲಿನೀಸನಿಗೆ ತಿಳಿಸುತ್ತಾನೆ. ಅದೇ 
ರಾತ್ರಿ ಅವರಿಬ್ಬರೂ ಗುಟ್ಟಾಗಿ ಬೊಹೀಮಿಯಾಗೆ ಹೊರಡುತ್ತಾರೆ. 

ಪಾಲಿಕೈನೀಸನ ಪಲಾಯನ ದೊರೆಯ ಸಂಶಯಕ್ಕೆ ಇದ್ದಿದ್ದೂ ಪುಷ್ಟಿ ಕೊಡುತ್ತದೆ. 
ಕ್ಯಾಮಿಲೊನನೆರವಿನಿಂದ ಅವನು ತನ್ನ ಕೊಲೆಗೆ ಹದಿ ಹಾಕಿದ್ದನೆಂದು ಕಲ್ಪಿಸಿಕೊಳ್ಳುತ್ತಾನೆ. 
ಇದೇ ಸಮಯಕ್ಕೆ ಹರ್ಮಿಯೋನ್ ಗರ್ಭಿಣಿಯಾಗಿದ್ದಾಳೆ. ಅವಳ ಹೊಟ್ಟೆಯ ಕೂಸು 
ಪಾಲಿನೀಸನದೇ ಎಂದು ದೊರೆಯ ನಂಬಿಕೆ. ಅವನ ಕಿಚ್ಚು ಈಗ ಹರ್ಮಿಯೋನಳ ಮೇಲೆ 
ತಿರುಗುತ್ತದೆ. ತಾಯಿ ಮಗನ ಮುಖ ನೋಡದಂತೆ ಮಾಮಿಲಿಯಸ್ ನನ್ನು ಅವಳಿ೦ದ 
ದೂರವಿಟ್ಟು , ಅವಳು ಹಾದರಗಿತ್ತಿಯೆಂದು ಬಹಿರಂಗವಾಗಿ ಆರೋಪಹೊರಿಸಿ ಸೆರೆಗೆ ತಳ್ಳು 
ತಾನೆ. ಹರ್ಮಿಯೋನ್ ಸಹನೆಯ ಮೂರ್ತಿವ೦ತ ಸ್ವರೂಪ. ಈ ಎಲ್ಲ ಅವಮಾನ 
ಗಳನ್ನೂ ತಾಳ್ಮೆಯಿಂದ ಸಹಿಸಿ ತಾನು ನಿಷ್ಕಳಂಕಳೆ೦ದು ಅರಿಕೆ ಮಾಡಿಕೊಳ್ಳು ತ್ತಾಳೆ; 
ಆಸ್ಥಾನದ ಜನ ರಾಣಿಗೆ ಬೆಂಬಲಿಗರಾಗಿ ದೊರೆಯ ವರ್ತನೆಯನ್ನು ಖಂಡಿಸುತ್ತಾರೆ. ಆದರೆ 
ಇವು ಯಾವವೂ ಅವನ ಮನಸ್ಸನ್ನು ಬದಲಿಸವು. ಡೆಲ್ಪಿಯ ದೇವಮಂದಿರ ಶಕುನಕ್ಕೆ 
ಹೆಸರಾದ ಸ್ಥಳ. ಅಲ್ಲಿ ಕಣಿ ಕೇಳಿ ಬರಲು ದೊರೆ ಜನರನ್ನು ಕಳಿಸುತ್ತಾನೆ. ಅವರು ತರುವ 
ಶಕುನ ತನ್ನ ಸಂಶಯವನ್ನು ಖಚಿತಗೊಳಿಸಿಯೇ ತೀರುವುದೆಂದು ಅವನ ವಿಶ್ವಾಸ! 

ಲಿಯಾ೦ಟಿಸನ ಆಸ್ಥಾನಿಕರಲ್ಲಿ ಆ್ಯಂಟಿಗೋನಸ್ ಎ೦ಬೊಬ್ಬ ಹಿರಿಯ , ಪಾಲಿನಾ 
ಅವನ ಹೆಂಡತಿ . ಅವಳಿಗೆ ರಾಣಿಯಲ್ಲಿ ತುಂಬ ಪ್ರೀತಿ, ಸೆರೆಮನೆ ಕಂಡ ಆ ಗರ್ಭಿಣಿಗೆನ್ಯಾಯ 
ದೊರಕಿಸಲು ಸತತ ಪ್ರಯತ್ನ ಮಾಡುತ್ತಾಳೆ. ಕೆಲ ದಿನಗಳಲ್ಲೇ ರಾಣಿಗೆ ಒಂದು ಹೆಣ್ಣು 
ಮಗುವಾಗುತ್ತದೆ. ಆ ಮಗು ತದ್ವತ ಲಿಯಾಂಟಿಸ್‌ನಂತೆಯೇ ಇದೆ. ಅದನ್ನು ನೋಡಿ 
ಯಾದರೂ ದೊರೆಯ ಸಂಶಯ ಕಳೆದು ವಿವೇಕ ಮಡಬಹುದೆಂದು ಪಾಲಿನಾಳ ಆಸೆ. 
ಅದನ್ನೆತ್ತಿಕೊಂಡು ದೊರೆಯ ಮುಂದೆ ಬರುತ್ತಾಳೆ. ಆದರೆ ಮನೋವಿಕಾರದಿಂದ ಕುರುಡ 
ನಾದ ಲಿಯಾಂಟಿಸ್ ಅದರ ಮುಖವನ್ನು ಸಹ ನೋಡುವುದಿಲ್ಲ. ಆ್ಯಂಟಿಗೋನಸನನ್ನು 
ಕರಸಿ, ಮಗುವನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞೆ ಮಾಡುತ್ತಾನೆ. ಆ್ಯಂಟಗೋನಸ್ 
ನಿರ್ವಾಹವಿಲ್ಲದೆ ದೊರೆಯ ಅಪ್ಪಣೆಯನ್ನು ಪಾಲಿಸಲು ಹೊರಡಬೇಕಾಗುತ್ತದೆ. 
- ಡೆಲ್ಲಿಗೆ ಕಣಿ ಕೇಳಿ ಬರಲು ಹೋಗಿದ್ದ ಜನ ಹಿಂದಿರುಗುವಂದು ಲಿಯಾಂಟಿಸ್ 
ಹರ್ಮಿಯೋನಳ ಬಹಿರಂಗ ವಿಚಾರಣೆಗೆ ಏರ್ಪಡಿಸಿ, ಆಸ್ಥಾನ ನೆರೆಸಿದ್ದಾನೆ. ರಾಣಿ 
ತನ್ನ ಮೇಲಿನ ಆರೋಪಗಳನ್ನು ಅಲ್ಲಗಳೆಯುತ್ತಾಳೆ. ದೊರೆ ಅವಳ ಮಗುವಿಗೊದಗಿದ 


374 


ವಿ ದಿ ವಿಂಟರ್ ಟೇಲ್ ವಿ 
ದುರ್ಗತಿಯನ್ನು ಹೊರಗೆಡವಿ ಅವಳಿಗೂ ಸಾವು ಕಾದಿದೆಯನ್ನು ತ್ತಾನೆ. ಅದೇ ಹೊತ್ತಿಗೆ 
ಡೆಲ್ಪಿಯಿ೦ದ ಶಕುನ ಬರುತ್ತದೆ. ಅದರಲ್ಲಿ ತಾನು ಅಂದುಕೊಂಡಂತೆಯೇ ಇರುವುದೆಂದು 
ಲಿಯಾಂಟಸನ ಭರವಸೆ . ಆದರೆ ಅದರ ಒಕ್ಕಣೆ ಹೀಗಿದೆ – ' ಹರ್ಮಿಯೋನೆ ಶೀಲವತಿ, 
ಪಾಲಿನೀಸ್ ನಿರ್ದೋಷಿ , ಕ್ಯಾಮಿಲೋ ನಿಷ್ಠಾವಂತ ಪ್ರಜೆ, ಲಿಯಾಂಟಿಸ್ ಸಂಶಯ 
ಗ್ರಸ್ತ ಹಿಂಸಕ, ಹುಟ್ಟಿದ ಮಗು ಅವನದೇ , ಅದನ್ನು ಹುಡುಕಿ ತರಿಸದಿದ್ದರೆ ದೊರೆ ವಾರಸ 
ದಾರರಿಲ್ಲದೇ ಸಾಯಬೇಕಾಗುತ್ತದೆ!' 
- ತಾನು ಸತ್ಯವೆಂದು ದೃಢವಾಗಿ ನಂಬಿರುವುದನ್ನು ಶಕುನ ಸುಳ್ಳೆಂದರೆ ದೊರೆ 
ಒಪ್ಪುವನೆ ? ಶಕುನದಲ್ಲೇ ಸತ್ಯವಿಲ್ಲವೆಂದು ಹಾರಾಡುತ್ತಾನೆ. ಅವನ ಅಪಚಾರಕ್ಕೆ 
ದೈವವೇ ಮುನಿಸಿಕೊಂಡಿತೋ ಎಂಬಂತೆ ಅದೇ ಹೊತ್ತಿಗೆ ಮಗ ಮಾಮಿಲಿಯಸ್ 
ತಾಯಿಯ ಚಿಂತೆಯಲ್ಲಿ, ಅವಳಿಂದ ದೂರವಾದ ಕೊರಗಿನಲ್ಲಿ ಪ್ರಾಣ ಬಿಟ್ಟನೆಂದು 
ಅರಮನೆಯ ಆಳುಗಳು ಸುದ್ದಿ ತರುತ್ತಾರೆ. ದೊರೆಗೆ ಮಗನೆಂದರೆ ತುಂಬ ಅಕ್ಕರೆ. 
ಅವನು ತನ್ನ ಹುಚ್ಚಿಗೆ ಬಲಿಯಾಗಿ ಸತ್ತನೆಂದು ಕೇಳಿ ದೊರೆಯ ಪೊರೆ ಹರಿದು ಕಣ್ಣೆರೆ 
ಯುತ್ತದೆ. ತನ್ನ ಅವಿವೇಕಕ್ಕೆ ಪಶ್ಚಾತ್ತಾಪಪಟ್ಟು ಗೋಳಿಡುತ್ತಾನೆ. ಅಷ್ಟರಲ್ಲೇ ಅತ್ಯ 
ರಾಣಿ ದುಃಖ ತಾಳಲಾರದೆ ಮೂರ್ಛ ಹೋಗುತ್ತಾಳೆ. ಅವಳ ಜೀವಕ್ಕೂ ಅಪಾಯ 
ತಟ್ಟಬಹುದೆಂದು ಹೆದರಿದ ದೊರೆ ತಕ್ಕ ಔಷಧೋಪಚಾರಗಳಿಂದ ಅವಳನ್ನು ಉಳಿಸೆಂದು 
ಪಾಲಿನಾಳನ್ನು ಕೇಳಿಕೊಳ್ಳು ತ್ತಾನೆ. ಆದರೆ ಪೂರ್ಣ ಪ್ರಾಯಶ್ಚಿತ್ತವಾಗದೆ ಪಾಪದ 
ಪರಿಹಾರವೆಂತು ? ಸ್ವಲ್ಪ ಹೊತ್ತಿನಲ್ಲೇ ಪಾಲಿನಾ ಹಿಂದಿರುಗಿ ಬಂದು ವ್ಯಥೆಯ ಭಾರಕ್ಕೆ 
ರಾಣಿಯ ಮೃತಳಾದಳೆಂದು ತಿಳಿಸುತ್ತಾಳೆ. ದೊರೆಎದೆಬಡಿದುಕೊಂಡು ಅಳುತ್ತಾನೆ, 
ಪೇಚಾಡುತ್ತಾನೆ, ತನ್ನನ್ನು ತಾನು ಶಪಿಸಿಕೊಳ್ಳುತ್ತಾನೆ. ತಾಯಿಮಗ ಇಬ್ಬರನ್ನೂ 
ಒಂದೇ ಸಮಾಧಿಯಲ್ಲಿ ಸಂಸ್ಕಾರ ಮಾಡಿ ಜೀವನಪೂರ್ತಿ ಅದರ ಬಳಿ ಕಣ್ಣೀರಿಡುತ್ತ 
ಕಾಲ ಕಳೆದು ಆ ಮೂಲಕ ಪ್ರಾಯಶ್ಚಿತ್ರ ಸಲ್ಲಿಸುವುದಾಗಿ ತೀರ್ಮಾನಿಸುತ್ತಾನೆ. 

ಅತ್ತ ರಾಜಾಜ್ಞೆಯಂತೆ ರಾಣಿಯ ಎಳೆಗೂಸನ್ನು ಕಾಡುಪಾಲು ಮಾಡಿ ಬರಲು 
ಹೋದ ಆಂಟಗೋನಸ್ ಬೊಹೀಮಿಯಾದ ದಂಡೆ ತಲಪಿದ್ದಾನೆ. ಹರ್ಮಿಯೋನ್ 
ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಗುವಿಗೆ ಪರ್ಡಿಟಾ ಎಂದು ಹೆಸರಿಟ್ಟು ಅದನ್ನು 
ಬೊಕೀಮಿಯಾದಲ್ಲೇ ಬಿಡಬೇಕೆಂದು ಆದೇಶ ನೀಡುತ್ತಾಳೆ. ಅದರಂತೆ ಅವನು ಸಮುದ್ರ 
ತೀರದ ನಿರ್ಜನ ಪ್ರದೇಶದಲ್ಲಿ ಮಗುವಿಗೆ ರತ್ನ ಖಚಿತವಾದ ಬಟ್ಟೆ ಹೊದಿಸಿ ಮಲಗಿಸುತ್ತಾನೆ; 
ಬದಿಯಲ್ಲಿ ಚಿನ್ನ ತುಂಬಿದ ಪೆಟ್ಟಿಗೆಯಿಟ್ಟು ಅದರಲ್ಲಿ ಅದರ ಹೆಸರನ್ನೂ ಜನ್ಮವೃತ್ತಾಂತ 
ನನ್ನೂ ಬರೆದಿರಿಸಿ ಹಿಂದಿರುಗುತ್ತಾನೆ. ಆ್ಯಂಟಿಗೋನಸ್ ಮತ್ತೆ ಹಡಗಿನ ಮುಖ ಕಾಣು 
ವುದಿಲ್ಲ. ತೋಳವೊಂದು ಅಟ್ಟಿ ಬಂದು ಅವನನ್ನು ಸಿಗಿದು ಕೊಲ್ಲುತ್ತದೆ. ಮುಂದೆ ಅವನ 
ದೋಣಿ ಬಿರುಗಾಳಿಗೆ ಸಿಕ್ಕಿ ಜತೆಗಾರರೆಲ್ಲರೂ ನೀರಪಾಲಾಗುತ್ತಾರೆ. ಲಿಯಾ೦ಟಸ್ 
ನಿಗೆ ತನ್ನ ಮಗುವಿನ ಗತಿ ಏನಾಯಿತೆಂಬುದೇ ತಿಳಿಯದೆಹೋಗುತ್ತದೆ. ಹೆಂಡತಿ , ಮಗ, 
ಮಗಳು ಎಲ್ಲರನ್ನೂ ಕಳೆದುಕೊಂಡ ಆ ಏಕಾಕಿ ದುಃಖದಲ್ಲಿ ಕಾಲ ತಳ್ಳು ತ್ತಾನೆ. 

ಆ್ಯಂಟಗೋನಸ್ ಬಿಟ್ಟು ಹೋದಮಗು ಬೊಹೀಮಿಯಾದ ಒಬ್ಬ ಮುದಿ ಕುರುಬ 
ನಿಗೆ ಸಿಗುತ್ತದೆ. ಅವನು ಅದನ್ನು ತನ್ನದಾಗಿಸಿಕೊಂಡು, ಮಗಳಂತೆ ಬೆಳಸುತ್ತಾನೆ. 

375 


ಹರ್ಮಿಯೋನ್ ಮತ್ತು ಲಿಯಾಂಟಿಸ್ 


ಹದಿನಾರು ವರ್ಷಗಳು ಉರುಳುತ್ತವೆ. ಪರ್ಡಿಟಾ ದೊಡ್ಡವಳಾಗುತ್ತಾಳೆ. ಅವಳು 
ಹೂವಿನ ಹುಡುಗಿ, ಕೆನೆಮೊಸರಿನ ರಾಣಿ; ಆ ಸುತ್ತು ಮುತ್ತಿನಲ್ಲೆಲ್ಲ ಅವಳನ್ನು ಮೀರಿಸಿದ 
ಚೆಲುವೆ ಇನ್ನೊಬ್ಬಳಿಲ್ಲ . ಜನ ಅವಳು ಕುರುಬನ ಸ್ವಂತ ಮಗಳೆಂದೇ ನಂಬಿದ್ದಾರೆ. 

ಬೊಹೀಮಿಯಾದ ದೊರೆ ಪಾಲಿಕ್ಸಿನೀಸನಿಗೆ ಫ್ಲಾರಿಜೆಲ್ ಎಂಬ ಮಗ, ಪರ್ಡಿಟಾ 
ಅವನ ಕಣ್ಣಿಗೆ ಬೀಳುತ್ತಾಳೆ , ಹುಡುಗ ಹುಚ್ಚಾಗುತ್ತಾನೆ. ಪ್ರೇಮಕ್ಕೆ ಕುರುಬಿತಿ ದೊರೆ 
ಮಗನೆಂಬ ಭೇದವೆಲ್ಲಿಯದು ? ಅರಮನೆಯಿಂದ ಕಣ್ಣು ತಪ್ಪಿಸಿ ಬ೦ದು ಪರ್ಡಿಟಾಳೊಡನೆ 
ಒಲೆದಾಡುತ್ತ ಮುದಿಕುರುಬನ ಹಟ್ಟಿಯಲ್ಲಿ ಕಾಲ ತಳ್ಳುತ್ತಿರುತ್ತಾನೆ. ಇದು ದೊರೆಯ 
ಕಿವಿಗೂ ಬೀಳುತ್ತದೆ. ಸುದ್ದಿ ನಿಜವೋ ಸುಳ್ಳೋ ಎಂದು ಪರೀಕ್ಷಿಸಿ ನೋಡಲು ದೊರೆ 

376 


se ದಿ ವಿಂಟರ್ ಟೇಲ್ ಎ 
ನೆಚ್ಚಿನ ಸಖ ಕ್ಯಾಮಿಲೋನಜೊತೆ ಕುರುಬರ ಹಟ್ಟಿಗೆ ಬರುತ್ತಾನೆ. ಗುರುತು ಸಿಕ್ಕದಿರಲೆಂದು 
ಇಬ್ಬರೂ ಕುರುಬರಂತೆಯೇ ವೇಷ ಮರೆಸಿಕೊಂಡಿದ್ದಾರೆ. ಅವತ್ತು ತುಪ್ಪಟಕೊಯ್ಯುವ 
ದಿವಸ, ಕುರುಬರಿಗೆ ದೊಡ್ಡ ಹಬ್ಬ , ಉತ್ಸವ ನಡೆದಿದೆ. ಎಲ್ಲೆಲ್ಲ ಹಾಡು, ಕುಣಿತ , ಊಟ, 
ಉಣಿಸುಗಳ ಸುಗ್ಗಿ , ಪರ್ಡಿಟಾ ಫ್ಲಾರಿಜೆಲ್ ತಂದುಕೊಟ್ಟ ನಾಜೂಕಿನ ಉಡುಪು ಧರಿಸಿ 
ದೊರೆಮಗಳಂತೆಯೇ ಕಾಣುತ್ತಿದ್ದಾಳೆ. ಉತ್ಸವದಲ್ಲಿ ಅವರಿಬ್ಬರೂ ಜೊತೆ ಬಿಡರು , ಕೈ ಕೈ 
ಕೂಡಿಸಿ ಕುಣಿಯುತ್ತಾರೆ, ನಲಿಯುತ್ತಾರೆ. ಫ್ಲಾರಿಜೆಲ್ ಥಟ್ಟನೆ ಅಲ್ಲೇ ತಮ್ಮ ಮದುವೆಯ 
ನಿಶ್ಚಿತಾರ್ಥವಾಗಲೆನ್ನು ತ್ತಾನೆ. ಮುದಿಕುರುಬನಿಗೆ ಮಗಳು ಸುಖಿಯಾಗಿರುವುದೇ ಬೇಕು, 
ಒಪ್ಪುತ್ತಾನೆ. ಆಗ ದೊರೆ ಪಾಲಿಕೈನೀಸ್ ಅಡ್ಡ ಬಂದು ತಾನು ಯಾರೆಂಬುದನ್ನು ಹೊರ 
ಗೆಡವಿ ಮಗ ತನ್ನ ರಾಜಮನೆತನವನ್ನು ಕೀಳು ಮಾಡಿ ಕುರುಬಿತಿಯೊಬ್ಬಳನ್ನು ಮದುವೆ 
ಯಾಗಲು ಮುಂದಾದುದಕ್ಕೆ ಸಿಟ್ಟಾಗುತ್ತಾನೆ. ಫ್ಲಾರಿಜೆ ಪುನಃ ಪರ್ಡಿಟಾಳನ್ನು 
ಕಾಣುವ ಪ್ರಯತ್ನ ಮಾಡಿದರೆ ಅವನಿಗೆ ಸಿಂಹಾಸನದ ಹಕ್ಕಿಲ್ಲವೆಂದೂ ಅದಕ್ಕೆ ಆಸ್ಪದ 
ಕೊಟ್ಟರೆ ಪರ್ಡಿಟಾಳಿಗೂ ಮುದಿಕುರುಬನಿಗೂ ಮರಣದಂಡನೆಯೆಂದೂ ಸಾರುತ್ತಾನೆ. 
ಆದರೆ ಫ್ಲಾರಿಟೆಲನ ಪ್ರೇಮ ಈ ಬೆದರಿಕೆಗಳ ಭಾರಕ್ಕೆ ಮುರಿದುಬೀಳುವಷ್ಟು ಟೊಳ್ಳಲ್ಲ. 
ಅವನಿಗೆ ಸಿಂಹಾಸನಕ್ಕಿಂತ ಪರ್ಡಿಟಾಳ ಒಲವು ಹೆಚ್ಚು ಪ್ರಿಯ , ಅಮೂಲ್ಯ, ಅವಳೊಡನೆ 
ಎಲ್ಲಾದರೂ ದೂರದೇಶಕ್ಕೆ ಓಡಿಹೋಗಿ ನೆಲಸುವ ಆಲೋಚನೆ ಮಾಡುತ್ತಾನೆ. ಈ 
ಸಾಹಸದಲ್ಲಿ ಅವನಿಗೆ ಸ್ವತಃ ಕ್ಯಾಮಿಲೊನಿಂದಲೇ ಸಹಕಾರ ಸಹಾಯಗಳು ಒದಗುತ್ತವೆ. 
ಕ್ಯಾಮಿಲೊ ಸಿಸಿಲಿಯಾದ ಮುಖ ಕಂಡು ದಶಕಗಳೇ ಉರುಳಿವೆ, ತಾಯಾ ಡಿಗೆ ಹಿಂದಿರು 
ಗಲು ಮನಸ್ಸು ಹಾತೊರೆಯುತ್ತಿದೆ. ಆದರೆ ಅವನಿಂದ ದೂರವಾಗಲಿಚ್ಚಿಸದ ದೊರೆ ಪಾಲಿ 
ಕೈನೀಸ್ ಹೋರಗೊಡುತ್ತಿಲ್ಲ. ಫ್ಲಾರಿಜೆಲ್ - ಪರ್ಡಿಟಾರನ್ನು ಸಿಸಿಲಿಯಾಗೆ ಸಾಗಹಾಕಿದರೆ 
ಅವರನ್ನು ಹುಡುಕಿ ತರಲು ದೊರೆ ತನ್ನನ್ನೇ ಕಳಿಸುವನೆಂದು , ಆಗಲಾದರೂ ತಾಯಾ 
ಡನ್ನು ಮತ್ತೆ ಕಾಣುವ ಅವಕಾಶ ಸಿಗುವುದೆಂದು ಕ್ಯಾಮಿಲೆನ ಹವಣಿಕೆ. ಸ್ವತಃಕೈಯಿಂದ 
ಹಣ ಕೊಟ್ಟು ಅವರ ಪ್ರವಾಸಕ್ಕೆ ಏರ್ಪಾಡು ಮಾಡುತ್ತಾನೆ; ಲಿಯಾಂಟಿಸ್ ನಲ್ಲಿಗೆ ಹೋಗಿ 
ಪಾಲಿಕೈನೀಸನಿಂದ ಮೈತ್ರಿ ಸಂದೇಶ ತಂದವರಂತೆ ತೋರಿಸಿಕೊಳ್ಳಲು ಹೇಳುತ್ತಾನೆ. 

ಈ ನಡುವೆ ಮುದಿಕುರುಬನಿಗೆ ಸರ್ಡಿಟಾಳ ಪ್ರೇಮಪ್ರಸಂಗದಿಂದಾಗಿ ತನ್ನ ತಲೆ 
ಹೋಗುವುದೆಂಬ ಅಂಜಿಕೆ . ಎಷ್ಟೇ ಅಂದರೂ ಅವಳು ಸ್ವ೦ತ ಮಗಳಲ್ಲ ಸಾಕುವುಗಳು. ಆ 
ಗುಟ್ಟನ್ನು ದೊರೆಗೆ ತಿಳಿಸಿದರೆ ತನ್ನ ಜೀವ ಉಳಿಯಬಹುದೆಂದು ತರ್ಕಿಸಿ , ಅದರ ಪ್ರಮಾಣ 
ವಾಗಿ ಅವಳೊಂದಿಗೆ ದಕ್ಕಿದ್ದ ಅವಳ ಹೆಸರು ಐತಿಹ್ಯಗಳನ್ನುಳ್ಳ ಆ್ಯಂಟಗೋನಸನ ಪತ್ರ , 
ರತ್ನ ವಸ್ತ್ರಗಳೊಡನೆ ದೊರೆಯನ್ನು ಕಾಣಲು ಹೋಗುತ್ತಾನೆ. ಆದರೆ ಆಟೋಲಿಕಸ್ 
ಎ೦ಬೊಬ್ಬ ತುಡುಗನ ಕುಚೇಷ್ಟೆ ಯಿಂದಾಗಿ ಆಸ್ಥಾನದ ಬದಲು ಫ್ಲಾರಿಜೆಲ್ - ಪರ್ಡಿಟಾ 
ರನ್ನು ಕರೆದೊಯ್ಯಲುಸಿದ್ಧವಾಗಿ ನಿಂತಿದ್ದ ಹಡಗು ಹತ್ತಿ ಅವನೂ ಸಿಸಿಲಿಯಾ ಸೇರುತ್ತಾನೆ. 

ಫ್ಲಾರಿಜೆಲ್ - ಪರ್ಡಿಟಾ ಸಿಸಿಲಿಯಾ ತಲಪುತ್ತಾರೆ. ಹಿಂದೆಯೇ ಪಾಲಿನೀಸ್ 
ಕಾಮಿಲೋ ಬೆನ್ನಟ್ಟಿ ಬರುತ್ತಾರೆ. ಮುದಿಕುರುಬ ತನಗೆ ಪರ್ಡಿಟಾ ಸಿಕ್ಕ ಬಗೆಯನ್ನು 
ಲಿಯಾಂಟಿಸ್ನಿಗೆ ವಿವರಿಸಿ ಪ್ರಮಾಣಗಳನ್ನು ಮುಂದಿಡುತ್ತಾನೆ. ಲಿಯಾಂಟಿಸ್ ಸರ್ಡಿಟಾ 
ತಂದೆಮಗಳೆ೦ಬುದು ಸಿದ್ದವಾಗುತ್ತದೆ. ಅವರಿಗೆ ಪುನರ್ಮಿಲನದ ಮಹದಾನಂದ . 


377 


- ಷೇಕ್ಸ್ಪಿಯರಿಗೆ ನಮಸ್ಕಾರ 
ಹಾಗೆಯೇ ಲಿಯಾಂಟಸ್ - ಪಾಲಿಕ್ಸಿನೀಸರಿಗೆ ಸಹ , ಅವರು ಮತ್ತೆ ಒಂದಾಗಿ ಹಳೆಯ 
ಗೆಳೆತನ ಸ್ಥಾಪಿಸುತ್ತಾರೆ. ಆ ನಂಟನ್ನು ಶಾಶ್ವತಗೊಳಿಸಲೋ ಎಂಬಂತೆ ಫ್ಲಾರಿಜೆಲ್ 
ಪರ್ಡಿವಾರ ಮದುವೆಯಾಗುತ್ತದೆ. ಇಷ್ಟೆಲ್ಲ ಸಂತೋಷಗಳ ನಡುವೆ ಲಿಯಾಂಟಿಸ್ನಿಗೆ 
ತನ್ನ ಸುಖ ಪೂರ್ಣಗೊಳಿಸಲು ಹರ್ಮಿಯೋನ್ ಬದುಕಿಲ್ಲವಲ್ಲ ಎಂಬ ಒ೦ದೇ ಕೊರಗು . 

ಪಾಲಿನಾ ಹರ್ಮಿಯೋನಳ ಒ೦ದು ವಿಗ್ರಹ ಮಾಡಿಸಿರುವುದಾಗಿ ಹೇಳಿ ಅದನ್ನು 
ತೋರಿಸಲು ಅವರೆಲ್ಲರನ್ನೂ ಕರೆದೊಯ್ಯುತ್ತಾಳೆ. ತೆರೆ ಸರಿದು ವಿಗ್ರಹ ಕಣ್ಣಿಗೆ ಬಿದ್ದಾಗ 
ಅಲ್ಲಿ ನೆರೆದ ಲಿಯಾಂಟಿಸ್ ಮತ್ತು ಇತರರಿಗೆ ಅಚ್ಚರಿ. ವಿಗ್ರಹ ಜೀವಂತವಾಗಿದೆಯೋ 
ಎ೦ಬಷ್ಟು ಸಹಜವಾಗಿದೆ. ಅದರ ರೂಪ, ಆಕಾರ , ಮೈಬಣ್ಣ , ಮುಖದ ಕಳೆ - ಎಲ್ಲವೂ 
ಅಷ್ಟು ವಾಸ್ತವ ! ಲಿಯಾಂಟಿಸ್ ಭಾವಪರವಶನಾಗುತ್ತಾನೆ, ಪರ್ಡಿಟಾ ಮೊಣಕಾಲೂರಿ 
ತಾಯಿಯ ಆಶೀರ್ವಾದ ಬೇಡುತ್ತಾಳೆ. ಪಾಲಿನಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 
ವಿಗ್ರಹಕ್ಕೆ ಚಲನೆ ಬರುವಂತೆ ಮಾಡುವೆನೆನ್ನು ತಾಳೆ. ಅದು ಮೆಟ್ಟಲಿಳಿದು ಬರುತ್ತದೆ. 
ಲಿಯಾಂಟಿಸ್ ಮುನ್ನುಗ್ಗಿ ಅದರ ಕೈಹಿಡಿಯುತ್ತಾನೆ. ಅದು ಕಲ್ಲಿನ ಬೊ೦ಬೆಯಲ್ಲ; 
ಸಾಕ್ಷಾತ್ ಹರ್ಮಿಯೋನಳೇ ! ಹಿಂದೆ ಅವಳು ಮೂರ್ಛಹೋದಾಗ ಪಾಲಿನಾ ಅವಳು 
ಸತ್ತಳೆಂದು ಸುದ್ದಿ ಹುಟ್ಟಿಸಿ, ಮಗಳು ಮತ್ತೆ ಸಿಗುವ ಈ ದಿನದವರೆಗೆ ಅವಳ ತಲೆ ನರಸಿ 
ಕಾಪಾಡಿದ್ದಳು. ಅವರ ಸುಖ ಈಗ ಪೂರ್ಣ, ಸ್ವರ್ಗತಮ . 
- ಅವರ ನಡುವೆ ಒಬ್ಬಳೇ ದುಃಖಿಯೆಂದರೆ ಲಿಯಾ೦ಟಸ್ ನಿಂದಾಗಿ ಗಂಡ ಆ್ಯಂಟಿ 
ಗೋನಸ್‌ನನ್ನು ಕಳೆದುಕೊಂಡಿದ್ದ ಪಾಲಿನಾ. ಅವಳಿಗೆ ಸಹ ಸುಖ ದೊರೆಯದೆಹೋಗು 
ವುದಿಲ್ಲ. ಕ್ಯಾಮಿಲೊ ಎಂದಿನಿಂದಲೂ ಅವಳನ್ನು ಗುಟ್ಟಾಗಿ ಬಯಸಿದ್ದವನು, ಈಗ ಅವಳ 
ಕೈ ಹಿಡಿಯಲು ಮುಂದಾಗುತ್ತಾನೆ. ಮದುವೆ ಗೊತ್ತಾಗುತ್ತದೆ. 

ಅವರೆಲ್ಲರ ' ಮಾಗಿಯ ಕತೆ' ಮುಗಿದು ಬದುಕು ಮತ್ತೊಮ್ಮೆ ವಸಂತವಾಗುತ್ತದೆ! 


27, ದಿ ಟೆಂಪೆಸ್ಟ್ 
ರಚನೆ : 1611 - 12 . ಮೊದಲ ಪ್ರಕಟನೆ : 1623 , 
ಆಕರಗಳು : ನಿರ್ದಿಷ್ಟವಾದ ಯಾವ ಆಕರವೂ ಪತ್ತೆಯಾಗಿಲ್ಲ. ಜನ್ಮನ್ ನಾಟಕಕಾರ 
ಜೇಕಬ್ ಐರರನ ' ಡೀ ಷೋನೆಸೀಡಿಯ ' ಮತ್ತು ಇದರ ಕಥಾವಸ್ತುಗಳಲ್ಲಿ ಕೆಲವು 
ಸಾಮ್ಯತೆಗಳಿವೆ. ಇದರ ರಚನೆಗೆ ಮೊದಲೇ ಐರರ್‌ ತೀರಿಕೊಂಡಿದ್ದನಾದ್ದರಿಂದ ಅವನ 
ಕೃತಿ ಆಕರವಿರಬಹುದೆಂದು ಒಂದು ಊಹೆ; ಈಗ ನಷ್ಟವಾಗಿರುವ ಎರಡಕ್ಕೂ ಸಾಮಾನ್ಯ 
ನಾದ ಬೇರೆ ಒ೦ದು ಆಕರವಿದ್ದಿರಬಹುದೆಂದು ಇನ್ನೊ೦ದು ಊಹೆ. ದ್ವೀಪದ ಹಿನ್ನೆಲೆಗೆ 
1609ರಲ್ಲಿ ಬರ್ಮುಡಾಸ್‌ನಲ್ಲಾದ ನೌಕಾಘಾತದ ಹಲವು ಸಮಕಾಲೀನ ವರದಿಗಳು 
ಸಾಮಗ್ರಿ ಒದಗಿಸಿರಬಹುದು. ಕ್ಯಾಲಿಬಾನನ ಪಾತ್ರಕ್ಕೆ ಹಾಗೂ ಗೊನ್ಸಾಲೆ ಚಿತ್ರಿಸುವ 
ಆದರ್ಶರಾಜ್ಯಕ್ಕೆ ಫ್ರೆಂಚ್ ಲೇಖಕ ನಿಷೇಲ್ ದ ಮಾಂತೇನನ ಪ್ರಬಂಧಗಳು ಆಧಾರ. 

ಕಥೆ : ಕವಿ ಸಂಪೂರ್ಣವಾಗಿ ತಾನೇ ರಚಿಸಿದ ಕೃತಿಗಳಲ್ಲಿ ಇದುಕೊಟ್ಟಕೊನೆಯದು, 
ಆಸ್ಥಾನದ ವ್ಯವಹಾರಗಳ ಮೇಲೆ ಬೆಳಸಿದ ಸುಂದರ, ಸ್ವಪ್ನ ಸದೃಶ ರಮ್ಯಕ, ಬ೦ಧ ಸರಳ, 

378 


ದಿ ಟೆಂಪೆಸ್ಟ್ ೨ 
ಭದ್ರ , ಉದ್ದಕ್ಕೂ ಸ್ಮರಣೀಯವಾದ ಪಂಕ್ತಿಗಳಿಂದ ತುಂಬಿದ್ದು ಅತ್ಯಂತ ಕಾವ್ಯಮಯ 
ವಾಗಿದೆ. ಹಲವು ವಿಮರ್ಶಕರ ಪ್ರಕಾರ ಕೃತಿ ಸಂಕೇತಾತ್ಮಕ : ಇಲ್ಲಿನ ಪ್ರಾಸ್ಪೆರೊ ಷೇಕ್ 
ಸ್ಪಿಯರನೇ ; ಅವನ ಮಂತ್ರಶಕ್ತಿ ಕವಿಯ ಕಾವ್ಯ ಪ್ರತಿಭೆಯ ಪ್ರತೀಕ; ಕೊನೆಯಲ್ಲಿ ಅದರ 
ವರ್ಜನೆ ಕವಿ ನಾಟಕಪ್ರಪಂಚದಿಂದ ಪಡೆದ ವಿದಾಯ . 

ಹಿಂದೆ ಮಿಲಾನಿನಲ್ಲಿ ಪ್ರಾಸ್ಪೆರೊ ಎ೦ಬೊಬ್ಬ ದೊರೆ, ಅವನಿಗೆ ಅಂಟೋನಿಯೊ 
ಎ೦ಬ ತಮ್ಮ . ಪ್ರಾಸ್ಪೆರೊನ ಹೆಂಡತಿ ಒಂದು ಹೆಣ್ಣು ಮಗುವನ್ನು ಹೆತ್ತು ತೀರಿಕೊಂಡಿ 
ದ್ದಾಳೆ. ಅವನಿಗೆ ಮಂತ್ರ ತಂತ್ರ , ತತ್ವಶಾಸ್ತ್ರಗಳಲ್ಲಿ ಗಾಢವಾದ ಆಸಕ್ತಿ ಬೆಳೆದು ರಾಜ್ಯ - 
ವ್ಯವಹಾರದಲ್ಲಿ ಒಲವು ಕಡಿಮೆಯಾಗುತ್ತದೆ. ತಮ್ಮ ಆಂಟೋನಿಯೋಗೆ ಆಡಳಿತ ವಹಿಸಿ 
ತಾನು ಮಂತ್ರವಿದ್ಯೆಯ ಅಧ್ಯಯನಸಾಧನೆಗಳಲ್ಲಿ ಮುಳುಗುತ್ತಾನೆ. ತನ್ನ ದುಷ್ಟ , 
ನಿಷ್ಕರುಣಿ. ಸಿಂಹಾಸನದ ಮೇಲೆ ಕಾಕದೃಷ್ಟಿ ಬೀರಿದ್ದ ಆ ಮಹತ್ವಾಕಾಂಕ್ಷಿ ಬಯಸಿದ್ದು ದೂ 
ಇಂತಹ ಅವಕಾಶವನ್ನೇ . ನೇಪಿನದೊರೆ ಅಲೊನೊನನೆರವು ಪಡೆದು ಪ್ರಾಸ್ಪೆರೋನನ್ನು 
ಕೆಳತಳ್ಳಿ ರಾಜ್ಯ ಕಸಿದುಕೊಳ್ಳುತ್ತಾನೆ. ಅವನನ್ನೂ ಅವನ ಎಳೆಯ ಮಗುವನ್ನೂ ಹುಟ್ಟು 
ಹಾಯಿಗಳಿಲ್ಲದ ಮುರಿದದೋಣಿಯಲ್ಲಿ ಕೂರಿಸಿ ನಡುಗಡಲಲ್ಲಿ ತಳ್ಳಿ ಬಿಡುತ್ತಾನೆ. ಅವರು 
ಮುಳುಗಿಯೋ ಹೊಟ್ಟೆಗಿಲ್ಲದೆಯೋ ಸಾಯುವರೆಂದು ಅವನ ಎಣಿಕೆ. ಆದರೆ ವಿಧಿಯ 
ಇಚ್ಛೆ ಬೇರೆ ಬಗೆಯಾಗಿದೆ. ಪ್ರಾಸ್ಪೆರೊನ ನೆಚ್ಚಿನ ಮಂತ್ರಿ ಗೊನ್ಸಾಲೊ ಗುಟ್ಟಾಗಿದೋಣಿ 
ಯಲ್ಲಿ ಆಹಾರಸಾಮಗ್ರಿಗಳನ್ನು ತುಂಬುತ್ತಾನೆ; ಪ್ರಾಸ್ಪೆರೊಗೆ ಅವನ ಮಂತ್ರದಂಡ, 
ಕವಚಗಳನ್ನು ಒದಗಿಸುತ್ತಾನೆ. ಅವುಗಳ ನೆರವಿನಿಂದ ತಂದೆ ಮಗು ಬದುಕಿ ಉಳಿದು, 
ಉಷ್ಣವಲಯದ ಹೆಸರಿಲ್ಲದ ಒಂದು ದ್ವೀಪ ಸೇರುತ್ತಾರೆ. ಅಲ್ಲಿ ಕ್ಯಾಲಿಬಾನ್ ಎಂಬ 
ಕಾಡುಮನುಷ್ಯನ ಹೊರತು ಬೇರೆ ನಾಗರಿಕ ಮಾನವನ ಸುಳಿವೇ ಇಲ್ಲ. ಕ್ಯಾಲಿಬಾನ್ 
ಸೈಕೊರ ಎಂಬ ಯಕ್ಷಿಣಿ ಹೆತ್ತ ಮೃಗ. ಅವನದು ಪಶುರೂಪ, ಪಶುಬುದ್ದಿ . ನೀರು ನೆಲ 
ಗಳ ಸತ್ವದ ಸಂಕೇತದಂತಿದ್ದಾನೆ. ಪ್ರಾಸ್ಪೆರೊ ಅವನನ್ನು ತಿದ್ದಿ ನಾಗರಿಕನನ್ನಾಗಿಸಲು 
ಮಾಡುವಪ್ರಯತ್ನಗಳೆಲ್ಲವೂ ವ್ಯರ್ಥ. ದಣಿಯ ಮೇಲೆಸದಾ ವಿಷ ಕಾರುತ್ತ ಸೌದೆ ಹೊರು 
ವುದಕ್ಕಷ್ಟೇ ಲಾಯಕ್ಕಾಗಿದ್ದಾನೆ ಆ ಬರ್ಬರ, ಕ್ಯಾಲಿಬಾನನ್ನಲ್ಲದೆ ಪ್ರಾಸ್ಪೆರೊ ತನ್ನ 
ಮಂತ್ರಶಕ್ತಿಯಿಂದ ಇನ್ನೂ ಒ೦ದು ಚೇತನವನ್ನು ಪಳಗಿಸಿ, ತನ್ನ ಸೇವೆಗೆ ಇರಿಸಿ 
ಕೊಂಡಿದ್ದಾನೆ. ಅವನು ಏರಿಯಲ್ , ಮುಗಿಲಿನ ಮಗು, ಆಕಾಶಾಗ್ನಿಗಳ ದಿವ್ಯಸತ್ವ , ಹಿಂದೆ 
ಯಕ್ಷಿಣಿ ಸೈಕೊರ ಅವನನ್ನು ಮರದ ಟೊಂಗೆಯೊ೦ದರೊಳಗೆಕ್ರೂರವಾಗಿ ಬಂಧಿಸಿಟ್ಟಿದ್ದಳು , 
ಪ್ರಾಸ್ಪೆರೊ ಅವನನ್ನು ಅವಳ ಬಂಧನದಿಂದ ಬಿಡಿಸಿ ತನ್ನ ಸೇವೆಗೆ ತೊಡಗಿಸಿಕೊಂಡ. 
ಏರಿಯಲ್‌ಗೆ ಅವನಿಂದಲೂ ಬಿಡುಗಡೆ ಪಡೆದು ಗಾಳಿಯಂತೆ ತಾನೇ ತಾನಾಗಿರುವ ಆಸೆ . 
ಬೇಗನೆ ಸ್ವಾತಂತ್ರ ಕೊಡುವುದಾಗಿ ಅವನಿಗೆ ಪ್ರಾಸ್ಪೆರೊ ಆಶ್ವಾಸನೆಯಿತ್ತಿದ್ದಾನೆ. 

ಹನ್ನೆರಡು ವರ್ಷಗಳು ಉರುಳುತ್ತವೆ. ಮಗಳು ಮಿರಾಂಡ ತಂದೆಯ ಹೊರತು 
ಬೇರಾವ ಮನುಷ್ಯ ಪ್ರಾಣಿಯ ಮುಖವನ್ನೂ ನೋಡುವ ಭಾಗ್ಯವಿಲ್ಲದೆ ಬೆಳೆದು ದೊಡ್ಡವ 
ಳಾಗುತ್ತಾಳೆ. ಒಂದು ದಿನ ತಂದೆ- ಮಗಳು ಸಮುದ್ರ ತೀರದಲ್ಲಿ ನಿಂತಿರುವಾಗ ದೂರದಲ್ಲಿ 
ಹಡಗೊಂದು ಹಾದುಹೋಗುತ್ತಿರುವುದು ಕಾಣಿಸುತ್ತದೆ. ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ 
ಭಯಂಕರ ಬಿರುಗಾಳಿಯೆದ್ದು , ಅಲ್ಲೋಲಕಲ್ಲೋಲವುಂಟಾಗಿ, ಹಡಗು ಮುಳುಗಿದಂತಾಗು 

379 


ವಿಒ ಷೇಕ್ಸ್ಪಿಯರಿಗೆ ನಮಸ್ಕಾರ ವಿ 
ತದೆ. ಹಡಗಿನ ಜನ ದಿಕ್ಕೆಟ್ಟು ಹುಚ್ಚೆದ್ದ ನೀರಿಗೆ ಧುಮುಕುತ್ತಾರೆ. ಇದನ್ನೆಲ್ಲ ನೋಡಿದ 
ಮಿರಾಂಡ ಅಳಲು ಮೊದಲಿಡುತ್ತಾಳೆ. ಆದರೆ ಪ್ರಾಸ್ಪೆರೊಗೆ ತೃಪ್ತಿ : ಆ ಬಿರುಗಾಳಿ 
ಎದ್ದಿರುವುದು ಅವನ ಮಂತ್ರಶಕ್ತಿಯ ಪ್ರಭಾವದಿಂದಲೇ ! ನೇಪಿನ ದೊರೆ ಅಲೊನ್ನೆ 
ಮಗಳ ಮದುವೆ ಮುಗಿಸಿಕೊಂಡು ಪರಿವಾರಸಮೇತಊರಿಗೆ ಹಿಂದಿರುಗುತ್ತಿರುವುದನ್ನು 
ಮಂತ್ರಬಲದಿಂದ ಅರಿತ ಪ್ರಾಸ್ಪೆರೊ ಅವನೊಡನೆ ಹಳೆಯ ಲೆಕ್ಕ ತೀರಿಸಲು ಕಾಲ ಪಕ್ಕಾ 
ಯಿತೆಂದು ಆ ನೌಕಾಘಾತವನ್ನು ಸೃಷ್ಟಿಸಿದ್ದಾನೆ. ಚಿ೦ತೆಗೀಡಾದ ಮಗಳಿಗೆ ಇದನ್ನು 
ತಿಳಿಸಿ , ಹಿಂದಿನ ಆಗುಹೋಗುಗಳೆಲ್ಲವನ್ನೂ ವಿವರಿಸಿ ಸಂತೈಸುತ್ತಾನೆ. 
* ಅನ್ನೊನ ಬಳಗದಲ್ಲಿ ಅವನ ತಮ್ಮ ಸಿಬಸ್ವಿ ಯನ್ , ಮಗ ಫರ್ಡಿನಂಡ್ , 
ಪ್ರಾಸ್ಪೆರೊನ ದುಷ್ಟ ತಮ್ಮ ಆಂಟೋನಿಯೊ , ಹಿಂದೆ ಪ್ರಾಸ್ಪೆರೊ ಮಿಲ್ಯಾಂಡರ ಜೀವ 
ಕಾಪಾಡಿದ್ದ ಗೊನ್ಸಾಲೆ , ಜೊತೆಗೆ ಅಡಿಗೆಯಾಳು ಸ್ವಿಫ್ಯಾನೊ , ನಕಲಿ ಟ್ರಂಕುಲೂರು 
ಇದ್ದಾರೆ. ಏರಿಯಲನ ಮಾಟದಿಂದಾಗಿ ಅವರು ಹಲವು ಗುಂಪುಗಳಾಗಿದ್ವೀಪಸೇರುತ್ತಾರೆ. 

ಏರಿಯಲ್ ದಣಿಯ ಆಣತಿಯಂತೆ ಹಾಡಿನ ಮೋಡಿಬೀರಿದೊರೆನಗ ಫರ್ಡಿನಂಡ್ 
ನನ್ನು ಅವನ ಗುಹೆಯ ಹಳದಿಯ ಮರಳಿನ ಅಂಗಳಕ್ಕೆ ಕರೆತರುತ್ತಾನೆ. ಫರ್ಡಿನಂಡ್ 
ಸುಕುಮಾರ , ಧೀರ, ಮಿರಾಂಡ ಮತ್ತು ಫರ್ಡಿನಂಡ್ ಒಬ್ಬರನ್ನೊಬ್ಬರು ಕಂಡೊಡನೆಯೇ 
ಪ್ರೀತಿಸುತ್ತಾರೆ. ಪ್ರಾಸ್ಪೆರೊನ ಹೂಟವೂ ಅದೇ ! ಆದರೆ ಪ್ರೇಮ ಅಷ್ಟು ಸುಲಭಲಭ್ಯ 
ನಾದರೆ ಅದಕ್ಕೆ ಬೆಲೆಯಲ್ಲಿ, ರುಚಿಯೆಲ್ಲಿ? ಪ್ರಾಸ್ಪೆರೊ ಫರ್ಡಿನಂಡನ ಮೇಲೆ ಸಿಟ್ಟಾದಂತೆ 
ತೋರಿಸಿಕೊಂಡು, ಅವನನ್ನು ದಣಿವಿನ ದುಡಿಮೆಗೆ ಹಚ್ಚುತ್ತಾನೆ. ಫರ್ಡಿನಂಡ್ ಎದೆ 
ಗೆಡುವುದಿಲ್ಲ; ಪಾಲಿಗೆ ಬಂದದ್ದನ್ನು ಧೈರದಿಂದ ಎದುರಿಸುತ್ತಾನೆ. ಮಿರಾಂಡ ಉದ್ದಕ್ಕೂ 
ಅವನಿಗೆ ಬೆಂಬಲವಾಗಿ ನಿಂತು, ಒಲಿದು ಒಲಿಸಿಕೊಳ್ಳು ತ್ತಾಳೆ. ಫರ್ಡಿನಂಡನ ಅಚಲತೆ 
ನಿಷ್ಠೆ ಗಳಿಗೆ ಮೆಚ್ಚಿದ ಪ್ರಾಸ್ಪೆರೊ ಅವನನ್ನು ಬಂಧವಿಮುಕ್ತನನ್ನಾಗಿ ಮಾಡುತ್ತಾನೆ. 
ಪ್ರಾಸ್ಪೆರೋನ ಮಂತ್ರ ಚೇತನಗಳು ಜೂನೊ , ಸಿರಿಸ್ ಮುಂತಾದ ದೇವತೆಗಳರೂಪ ಧರಿಸಿ 
ಬ೦ದು ಗೀತನೃತ್ಯಗಳಿಂದ ಆ ಯುವಪ್ರೇಮಿಗಳನ್ನು ಸತ್ಕರಿಸಿ ಹರಸುತ್ತಾರೆ. 

. ಈ ನಡುವೆ ಆ ದ್ವೀಪದ ಇನ್ನೊಂದು ಕಡೆ ದೊರೆಅನ್ನೊ ಸಿಬಸ್ವಿ ಯನ್ , 
ಆಂಟೋನಿಯೊ ಗೊನ್ಸಾಲೊರೊಡನೆ ಫರ್ಡಿನಂಡನಿಗಾಗಿ ಹುಡುಕುತ್ತ ಅಲೆದಲೆದು ”. 
ಬೇಸತ್ತು , ಕೊನೆಗೆ ಅವನು ಸಾವಿಗೆ ತುತ್ತಾಗಿರಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದಾನೆ. 
ಏರಿಯಲ್ ಅವರ ಮಧ್ಯೆ ಅದೃಶ್ಯನಾಗಿ ಬಂದು ತನ್ನ ಮಂತ್ರನಾದದಿಂದ ಆ್ಯಂಟೋನಿಯೊ 
ಸಿಬಸ್ವಿ ಯನ್ನರ ಹೊರತು ಉಳಿದವರನ್ನು ನಿದ್ರೆ ಹೋಗಿಸುತ್ತಾನೆ. ದುಷ್ಟ ಆಂಟೋನಿಯೊ 
ಈ ಸಮಯ ಸಾಧಿಸಿ ಸಿಬಸ್ವಿ ಯನ್‌ಗೆ ಪಟ್ಟದ ಆಸೆ ಹುಟ್ಟಿಸಿ, ಅವನ ಮೂಲಕ ದೊರೆಯ 
ಮತ್ತು ವೃದ್ದ ಗೊನ್ಸಾಲೊರಕೊಲೆಗೆ ಸಂಚುಮಾಡುತ್ತಾನೆ. ಇದನ್ನು ತಿಳಿದ ಏರಿಯಲ್ 
ಹೊತ್ತಿಗೆ ಮುಂಚೆ ಮಲಗಿದವರನ್ನು ಎಬ್ಬಿಸಿ ಅವರ ಕೊಲೆಯನ್ನು ತಡೆಯುತ್ತಾನೆ. ಈ 
ಪ್ರಸಂಗ ಸಿಬಸ್ಟಿಯನ್ ಆಂಟೋನಿಯೊರ ಸ್ವಭಾವಕ್ಕೆ ಕನ್ನಡಿ ಹಿಡಿಯುತ್ತದೆ. 

ದ್ವೀಪದ ಮತ್ತೊಂದು ಕಡೆ ಕ್ಯಾಲಿಬಾನ್ ಕುಡಿದು ಮತ್ತರಾದ ಸ್ಟಿಫ್ಯಾನೊ ಮತ್ತು 
ಟ್ರಂಕುಲೊರಿಗೆ ಎದುರಾಗುತ್ತಾನೆ. ಆ ಭೂಪರು ಮುಳುಗುವ ಹಡಗಿನಿಂದಲೂ ಹೆಂಡದ 
ಪೀಪಾಯಿ ಉಳಿಸಿಕೊಂಡು ತಮ್ಮ ಜೊತೆ ತಂದಿದ್ದಾರೆ. ಅವರು ಕ್ಯಾಲಿಬಾನನಿಗೂ ಕಳ್ಳಿನ 


380 


an ದಿ ಟು ನೋಬಲ್ ಕಿನ್ಸ್ ಮೆನ್ ನಿ 
ರುಚಿತೋರಿಸುತ್ತಾರೆ. ರುಚಿ ಕಂಡುಕೊಂಡ ಆ ಮೃಗ ಪ್ರಾಸ್ಪೆರೊನನ್ನು ಕೊಂದು ತನ್ನನ್ನು 
ಅವನ ಬಂಧನದಿಂದ ಬಿಡಿಸಿದ್ದಾದರೆ ಅವರ ತೊತ್ತಾಗಿ ಸೇವೆ ಸಲ್ಲಿಸಲು ಮುಂದಾಗುತ್ತಾನೆ. 
ಪ್ರಾಸ್ಪೆರೊ ಸತ್ತ ಮೇಲೆಸ್ಟಿಫ್ಯಾನಿಗೆ ದ್ವೀಪದ ದೊರೆತನ ಕಟ್ಟುವುದೆಂದು ಕ್ಯಾಲಿಬಾನನ 
ಆಲೋಚನೆ ! ಅವರು ಕೊಲೆ ಮಾಡಬ೦ದಾಗ ಅದರ ಸುಳಿವು ತಿಳಿದ ಏರಿಯಲ್ ದಣಿಯ 
ಆದೇಶದಂತೆ ಸ್ಟಿಫ್ಯಾನೊ ಟ್ರಂಕುರಮುಂದೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹರವಿ ಅವರ 
ಮನಸೆಳೆದು ಗುರಿಕೆಡಿಸುತ್ತಾನೆ. ಬೇಟೆನಾಯಿಗಳನ್ನು ಸೃಷ್ಟಿಸಿ ಅವರ ಹಿಂದೆ ಭೂ ಬಿಡು 
ತಾನೆ. ಆಮೂರ್ಖರು ನಿಂತಲ್ಲಿ ನಿಲ್ಲಲಾರದೆನೋವಿನಿಂದತೊಳಲು , ಪಾಡುಪಡುತ್ತಾರೆ. 
- ಅಲೆನ ಬಳಗಕ್ಕೆ ಪ್ರಾಸ್ಪೆರೊನ ಗುರುತು ಹತ್ತದು. ಅವರಿಗೆ ತಕ್ಕ ಬುದ್ದಿ 
ಕಲಿಸಲು ಅವನು ಒಂದು ಮಂತ್ರದ ಮೇಜವಾನಿಯನ್ನು ಏರ್ಪಡಿಸುತ್ತಾನೆ. ಅಲ್ಲಿ ಬಗೆ 
ಬಗೆಯ ಭಕ್ಷ್ಯಭೋಜ್ಯಗಳು, ಅಲೊನೊನಬಳಗ ತಿನ್ನಲು ಕೈಯಿಟ್ಟರೆ ಆ ತಿಂಡಿಗಳೆಲ್ಲವೂ 
ಮಂಗಮಾಯ ! ಏರಿಯಲ್ ಶ್ರೀಮುಖಪಕ್ಷಿಯಾಗಿ ಬಂದು ಹಿಂದೆ ಪ್ರಾಸ್ಪೆರೊ ಹಾಗೂ 
ಅವನ ಅರಿಯದ ಮುಗಳನ್ನು ಕೊಲ್ಲಿಸಿದುದಕ್ಕೆ ' ಇಂದಿನ ಈ ಬವಣೆ ಶಿಕ್ಷೆಯೆಂದು ತಿಳಿಸಿ 
ಕೊಡುತ್ತಾನೆ. ಅಲೊವೊನಅಂತರಂಗ ಕಲಕಿ ಪಶ್ಚಾತ್ತಾಪಮೂಡಿಕಣ್ಣು ತೆರೆಯುತ್ತದೆ. 

ಏರಿಯಲ್ ಅಲೊವೊನಬಳಗವನ್ನು ಮಂತ್ರವಿಮುಕ್ತರನ್ನಾಗಿ ಮಾಡಿ ದಣಿಯ 
ಗುಹೆಯ ಅಂಗಳಕ್ಕೆ ಕರೆತರುತ್ತಾನೆ. ಪ್ರಾಸ್ಪೆರೊ ತಾನು ಯಾರೆಂಬುದನ್ನು ಅವರಿಗೆ 
ಅರಿವು ಮಾಡಿಕೊಟ್ಟು ಕೈಬಿಟ್ಟಿದ್ದ ಮಿಲಾನಿನ ದೊರೆತನ ಮತ್ತೆ ತನ್ನ ದಾಗಬೇಕೆನ್ನು 
ತಾನೆ. ಅಲೊನ್ನೆ ಹಿಂದಿನತಪ್ಪಿಗೆ ಕ್ಷಮೆ ಕೇಳಿ, ಅದಕ್ಕೆ ಒಪ್ಪುತ್ತಾನೆ. ಮಗನನ್ನು ಕಳೆದು 
ಕೊ೦ಡ ದುಃಖ ಅವನನ್ನು ಬಾಧಿಸುತ್ತಿದೆ. ಅದನ್ನು ಅರಿತ ಪ್ರಾಸ್ಪೆರೊ ಥಟ್ಟನೆ ಗುಹೆಯ 
ಬಾಗಿಲು ತೆರಸುತ್ತಾನೆ. ಸ್ವಪ್ನ ವೊ ಎಂಬಂತೆ ಒಳಗೆ ಫರ್ಡಿನಂಡ್ ಮಿರಾಂಡ ಚತುರಂಗ 
ನಾಡುತ್ತ ಕುಳಿತಿದ್ದಾರೆ. ಅಲೊನ್ನೆಗೆ ಇನ್ನಿಲ್ಲವೆಂದುಕೊಂಡ ಮಗನಷ್ಟೇ ಅಲ್ಲದೆ ಸ್ವತ: 
ಪ್ರಾಸ್ಪೆರೊನಮಗಳೇ ಸೊಸೆಯಾಗಿ ದೊರೆತಿದ್ದಾಳೆ. ದುಃಖ ಸುಖವಾಗುತ್ತದೆ. 

ಆಂಟೋನಿಯೊ ಸಿಬಸ್ವಿ ಯನ್ನರಿಬ್ಬರಿಗೂ ಪ್ರಾಸ್ಪೆರೊ ಮತ್ತೆ ತಪ್ಪು ಮಾಡದಂತೆ 
ಎಚ್ಚರಿಕೆಕೊಟ್ಟು ವಿವೇಕ ಹೇಳುತ್ತಾನೆ. ಕ್ಯಾಲಿಬಾನ್ , ೩ ಫ್ಯಾನ್ಸ್ ಮತ್ತು ಟ್ರಂಕುಲೂರು 
ಬುದ್ದಿ ತಿಳಿದು ಪ್ರಾಸ್ಪೆರೊನ ಕ್ಷಮೆ ಬೇಡುತ್ತಾರೆ. ಆ ಹೊತ್ತಿಗೆ ಹಡಗಿನ ನಾವಿಕರು 
ಬಂದು ತಾವು ಒಡೆದು ಮುಳುಗಿತೆಂದುಕೊಂಡ ಹಡಗು ಸುಸ್ಥಿತಿಯಲ್ಲಿದ್ದು ಪ್ರಯಾಣ 
ಯೋಗ್ಯವಾಗಿರುವ ಅಚ್ಚರಿಯನ್ನು ತಿಳಿಸುತ್ತಾರೆ. ಇನ್ನು ಪ್ರಾಸ್ಪೆರೊನ ಕೆಲಸ ಮುಗಿ 
ಯಿತು; ಆಶ್ವಾಸನೆಯಂತೆ ಏರಿಯಲ್ ಗೆ ಸ್ವಾತಂತ್ರ ಕೊಟ್ಟು , ಮಂತ್ರದಂಡ ಕವಚ 
ಗಳನ್ನು ಎಸೆದು ಎಲ್ಲರೊಡನೆ ಕೂಡಿಮಿಲಾನಿನ ದಾರಿ ಹಿಡಿಯುತ್ತಾನೆ. 


28 . ದಿ ಟು ನೋಬಲ್ ಕಿನ್ಸ್ ಮೆನ್ 
ರಚನೆ : 1613- 14 , ಮೊದಲ ಪ್ರಕಟನೆ : 1634, 
ಆಕರ : ಇಟಾಲಿಯನ್ ಕಾದಂಬರಿ ಬೋಕಾಚಿಯೊನ' ತೆಸೆಯಿದ್ ನ ಆಧಾರದ ಮೇಲೆ 
ಕವಿ ಚಾಸರ್ ರಚಿಸಿದ ' ದಿ ನೈಟ್ಸ್ ಟೇಲ್ '. 


381 


ಸk ಷೇಕ್ಸ್ಪಿಯರಿಗೆ ನಮಸ್ಕಾರ 
ಕಥೆ : ಯೌವನದ ಪ್ರೇಮಸಾಹಸಗಳನ್ನು ಕುರಿತ ಈ ರುಕ ಹೆನ್ರಿ ದಿ ಏಮ್ಸ್ ' 
ನಂತೆ ಇಬ್ಬರು ಕವಿಗಳು ಒಟ್ಟುಗೂಡಿರಚಿಸಿದ ಕೃತಿ. ಅವರು ಜಾನ್ ಫೈಚರ್‌ ಮತ್ತು 
ಷೇಕ್ಸ್ಪಿಯರ್ ಎಂದು ವಿಮರ್ಶಕರ ದೃಢ ಮತ, ' ಪೆರಿಕ್ಲಿಸ್ ' ನಂತೆ ಇದಕ್ಕೂ ಮೊದಲ 
ಫೋಲಿಯೊ ( ಷೇಕ್ಸ್ಪಿಯರ್ ರಚನಾವಳಿಯ ಮೊದಲ ಸಂಸ್ಕರಣ) ದಲ್ಲಿ ಸ್ಥಾನ ದೊರೆತಿಲ್ಲ. 

ಹಿಂದೆ ಗ್ರೀಸಿನಲ್ಲಿ ಪ್ಯಾಲಮಾನ್ ಮತ್ತು ಆರ್ಸೈಟ ಎಂಬ ಇಬ್ಬರು ದಾಯಾದಿ 
ಗಳು. ಅವರಿಗೆ ತಂದೆಯಿಲ್ಲ, ಚಿಕ್ಕಪ್ಪನಾದ ಥೀಬ್ಸಿನ ದೊರೆ ಯಾನನ ಆಸ್ಥಾನದಲ್ಲಿ 
ಬೆಳೆಯುತ್ತಿದ್ದಾರೆ. ಕ್ರಿಯಾನ್ ಕ್ರೂರಿ, ಹಿಂಸಕ . ಆ ದುಷ್ಟನ ಸ್ವಭಾವಕ್ಕೆ ಹೇಸಿದ 
ಪ್ಯಾಲಮಾನ್ ಮತ್ತು ಆರ್ಸ್ಟ್ರೇಟ್ ಥೀಬ್ಬನ್ನು ಬಿಟ್ಟು ಹೋಗುವ ಆಲೋಚನೆ ಮಾಡು 
ತ್ತಾರೆ. ಆದರೆ ಅಷ್ಟರಲ್ಲೇ ನೆರೆಯ ಅಥೆನ್ಸ್ ರಾಜ್ಯದ ದೊರೆ ಥೀಸ್ಕೂಸ್‌ ಥೀಬ್ಸಿನ ಮೇಲೆ 
ದಂಡೆತ್ತಿ ಬಂದಿರುವನೆಂದು ಸುದ್ದಿ ಬರುತ್ತದೆ. ಪ್ಯಾಲಮಾನ ಆರ್ಸೈಟರು ನಿರ್ಧಾರ ಬದ 
ಲಾಯಿಸಿ ಥೀಸೂಸನ ವಿರುದ್ಧ ಹೋರಾಡಲು ಥೀಬ್ಸಿನಲ್ಲೇ ಉಳಿಯುತ್ತಾರೆ. ಕದನದಲ್ಲಿ 
ಥೀಮ್ಯೂಸನಿಗೆ ಗೆಲುವಾಗುತ್ತದೆ. ಪ್ಯಾಲಮಾನ ಆರ್ಸೈಟರು ಅವನಿಗೆ ಸೆರೆಸಿಗುತ್ತಾರೆ. 
- ಥೀಸ್ಕೂಸನ ಹೆಂಡತಿ ಹಿಪಾಲಿಟ; ಅವಳಿಗೆ ಇಮಿಲಿಯಾ ಎ೦ಬೊಬ್ಬ ಚೆಲುವೆ 
ತಂಗಿ. ಪ್ಯಾಲಮಾನ ಆರ್ಸೈಟರು ಸೆರೆಯಲ್ಲಿ ಕಾಲ ತಳ್ಳುತ್ತಿರುವಾಗೊಮ್ಮೆ ಕಾರಾಗೃಹದ 
ಕಿಟಕಿಯ ಕಂಡಿಯ ಮೂಲಕ ಇವಿಲಿಯಾ ಅವರ ಕಣ್ಣಿಗೆ ಬೀಳುತ್ತಾಳೆ. ಆ ಹುಡುಗ 
ರಿಬ್ಬರಿಗೂ ಅವಳಲ್ಲಿ ಪ್ರೇಮವುಂಟಾಗುತ್ತದೆ. ಸರಿ , ಹೆಣ್ಣು ಅಡ್ಡವಾದ ಮೇಲೆಕೇಳಬೇಕೆ ? 
ಒ೦ದು ಜೀನ, ಎರಡು ದೇಹವನ್ನು ವಂತಿದ್ದವರು ಆಜನ್ಮಶತ್ರುಗಳ೦ತೆ ಕಚ್ಚಾಡುತ್ತಾರೆ. 
- ಕೆಲವೇ ದಿನಗಳಲ್ಲಿ ಆರ್ಸೈಟನಿಗೆ ಅಥೆನ್ನನ್ನು ಬಿಟ್ಟು ಹೋಗಬೇಕೆಂಬ ಆಜ್ಞೆಯ 
ಮೇಲೆ ಬಿಡುಗಡೆಯಾಗುತ್ತದೆ. ಸೆರೆಯಿಂದ ಹೊರಬಂದ ಅವನು ವೇಷ ಮರೆಸಿಕೊಂಡು 
ಇಮಿಲಿಯಾಳಲ್ಲಿ ಊಳಿಗಕ್ಕೆ ಸೇರಿ, ಪ್ರೇಮೋಪಾಸನೆಯನ್ನು ಮುಂದುವರಿಸುತ್ತಾನೆ. 
- ಸೆರೆಯ ಕಾವಲಾಳಿಗೆ ಒಬ್ಬ ಮಗಳಿದ್ದಾಳೆ. ಅವಳಿಗೆ ಪ್ಯಾಲಮಾನ್‌ನಲ್ಲಿ ಒಲವು 
ಉಂಟಾಗುತ್ತದೆ. ಪ್ಯಾಲಮಾನ್ ಅವಳ ನೆರವು ಪಡೆದು ಸೆರೆಯಿಂದ ತಪ್ಪಿಸಿಕೊಂಡು 
ಹೋಗುತ್ತಾನೆ. ವೇಷ ಮರೆಸಿಕೊಂಡಿರುವ ಆರ್ಸೆಟ್ ಅವನಿಗೆ ಎದುರಾಗುತ್ತಾನೆ. 
ದಾಯಾದಿಗಳಲ್ಲಿ ತಿಕ್ಕಾಟ ಹತ್ತಿ ಹೋರಾಟವಾಗುತ್ತದೆ. ಇಬ್ಬರೂ ಥೀಸ್ಕೂಸನಿಗೆ ಸಿಕ್ಕಿ 
ಬೀಳುತ್ತಾರೆ. ಅವನು ಅವರಿಗೆ ಮರಣದಂಡನೆ ವಿಧಿಸುವುದರಲ್ಲಿರುವಾಗ ಹಿಪಾಲಿಟ 
ಇಮಿಲಿಯಾರು ಅಡ್ಡ ಬಂದು ಅವರ ಜೀವ ಉಳಿಯಲೆಂದು ಬೇಡುತ್ತಾರೆ. ಪ್ಯಾಲಮಾನ್ 
ಆರ್ಸೈಟರು ಜೀವಹೋದರೂ ಇಮಿಲಿಯಾಳ ಆಸೆ ಬಿಡುವುದಿಲ್ಲವೆನ್ನುತ್ತಾರೆ. ಥೀಸ್ಮಸ್ 
ಅವರಿಬ್ಬರ ನಡುವೆ ಕುದುರೆ ಕಾಳಗ ನಡೆ ಯಲೆಂದು ಗೊತ್ತು ಮಾಡುತ್ತಾನೆ. ಗೆದ್ದವನಿಗೆ 
ಇಮಿಲಿಯಾ; ಸೋತವನು ದಂಡವಾಗಿ ತಲೆ ತೆರಬೇಕು! 

ಸ್ಪರ್ಧೆಯಲ್ಲಿ ಆರ್ಸ್ಟ್ರೇಟ್ ಗೆಲ್ಲುತ್ತಾನೆ. ಪ್ಯಾಲಮಾನನಿಗೆ ಇನ್ನೇನು ಶಿರಚೋದನೆ 
ಯಾಗಬೇಕೆನ್ನುವಷ್ಟರಲ್ಲಿ ಆರ್ಸ್ಕೆಟ್ ಕುದುರೆಯಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡ 
ನೆಂದು ಸುದ್ದಿ ಬರುತ್ತದೆ. ಸಾವಿನ ತೆಕ್ಕೆಯಲ್ಲಿ ಇಮಿಲಿಯಾಳನ್ನು ಪ್ಯಾಲಮಾನ್‌ನಿಗೆ 
ಒಪ್ಪಿಸಿಕೊಟ್ಟು ಅವನ್ನು ಕಣ್ಣು ಮುಚ್ಚು ತ್ತಾನೆ. ಥೀಬ್ರೂಸ್ ವಧೂವರರನ್ನು ಹರಸುತ್ತಾನೆ. 


ಷೇಕ್ಸ್ಪಿಯರಿಗೆ ನಮಸ್ಕಾರ 


ಅನುಬಂಧಗಳು 


ಕವಿಯೊ ಮಾಂತ್ರಿಕನೆ ? * 


ಎಸ್ . ವಿ . ರಂಗಣ್ಣ 


ಅತ್ಯುತ್ಕಷ್ಟ ಕವಿವಾಣಿಯೆಲ್ಲ ರಮಣೀಯ ಶಬ್ದ ಪುಷ್ಟಾರ್ಥಗಳ ಧ್ವನಿಯುಕ್ತ ಸಂಯೋಗ, 
ನಿಜ ; ಆದರೆ ಹಾಗೆಂದರೆ ಸಾಲದು. ಅದು ಲಯಬದ್ಧವೂ ಕಿವಿಗಿ೦ಪೂ ಆದ ಗದ್ಯ ಅಥವಾ 
ಪದ್ಯ , ನಿಜ ; ಆದರೆ ಹಾಗೆಂದರೂ ಸಾಲದು. ಅದು ಪೂರಾ ಸಂಗೀತವಲ್ಲ, ತನ್ನ ದೇ 
ಆದ ಸಂಗೀತ ಸೂಚನೆಯಿಂದ ನಾದಪೂರ್ಣವಾಗಿದೆ , ನಿಜ ; ಆದರೆ ಹಾಗೆಂದರೂ 
ಸಾಲದು. ಇವೆಲ್ಲ ಲಕ್ಷಣಗಳನ್ನು ಒಳಗೊಂಡು, ಮೀರಿ ಮುಂದೆ ಹೋಗಿ, ಒಂದು ವಿಧದ 
ವಿಲಕ್ಷಣ ಸಮ್ಮಿಶ್ರಣವಾದ್ದರಿಂದ ಅದನ್ನು ಲೌಕಿಕ ' ಮಂತ್ರ ' ವೆಂದೇ ಕರೆಯಬೇಕು. 
ಮಹೋನ್ನತ ಕವಿ ಒಬ್ಬ ಮಂತ್ರನಿರ್ಮಾಪಕ , ವಿಶಿಷ್ಟವಾದ ಗೌರವಾರ್ಥದಲ್ಲಿ ಒಬ್ಬ 
' ಮಾಂತ್ರಿಕ'. ಇದನ್ನು ಒಪ್ಪಿದರೆ , ಷೇಕ್ಸ್ಪಿಯರ್ ಒಬ್ಬ ಮಹಾಮಾ೦ತ್ರಿಕ ; ವಚನ 
ಮಾಟಗಾರರಲ್ಲಿ ಅವನು ಮುಖ್ಯಸ್ಥ , ಕಾದಂಬರಿಕಾರ ವಾಲ್ವ‌ ಸ್ವಾಟನಿಗೆ “ಉತ್ತರದ 
ಗಾರುಡಿ' ಯೆಂಬ ಉಪನಾಮವಿತ್ತು ; ಷೇಕ್ಸ್ಪಿಯರ್ ದಿಟವಾಗಿ ವಸುಂಧರೆಯ ಗಾರುಡಿ. 
ಅವನ ಮೋಡಿಗೆ ಸಿಕ್ಕಿ ಮರುಳಾಗದವರು ಅಪರೂಪ; ಸಿಕ್ಕಿದ ಮೇಲೆ ಒಲಿಯುತ್ತ 
ನಲಿಯುತ್ತ ಉತ್ಸಾಹದಿಂದ ಆ ಸ್ವರ್ಗತುಲ್ಯ ಸೆರೆಯನ್ನು ಅನುಭೋಗಿಸುತ್ತ ಆನಂದಿಸ 
ದವರು ಇನ್ನೂ ಅಪರೂಪ. ವಾಲ್ಮೀಕಿ ಹೋಮರ್ ಇತ್ಯಾದಿ ಸಾವಿರಾರು ಸಂವತ್ಸರಗಳ 
ಹಿಂದಿನ ಸರಸ್ವತಿಯ ವರಪುತ್ರರಿದ್ದರೂ ಅವರೊಡನೆ ಸ್ಪರ್ಧೆ ನಿಲ್ಲಬಲ್ಲ ಕೇವಲ ನಾನೂರು 
ವರ್ಷಗಳ ಹಿಂದಿನವನಾದ ಅರ್ವಾಚೀನ ಸೇಕ್ಸ್ಪಿಯರ್ ಧನ್ಯ ; ಅವನಿಂದ, ಅವನ 
ಸಾರಸ್ವತ ದತ್ತಿಯಿಂದ ಪಾಠಕ ಸಹಸ್ರ ಸಹಸವೂ ಧನ್ಯ . . 

ಇಷ್ಟೊಂದು ಎತ್ತರದ ಪ್ರಶಂಸೆ ಸ್ವಲ್ಪ ಹೆಚ್ಚೆಂದು ತೋರಬಹುದಲ್ಲವೆ ? ನಿಷ್ಟುರ 
ದೃಷ್ಟಿ ಯಿ೦ದ ಅ೦ಶ ಅಂಶವನ್ನೂ ಚಿತ್ರವಿಟ್ಟು ಲಕ್ಷಿಸಿ ಸಮಗ್ರ ವಿಮರ್ಶೆಯನ್ನು ಕೈಗೊಂಡ 


* ಈ ಲೇಖನ ಕೈಸೇರುವ ಹೊತ್ತಿಗೆ ಲೇಖನವಿಭಾಗದ ಅಚ್ಚು ಮುಗಿದಿತ್ತಾದ ಕಾರಣ ಇದನ್ನು 
ಕೊನೆಗೆ ಆನುಬಂಧವಾಗಿ ಕೊಡಲಾಗಿದೆ . - ಸಂ . 


ನಿ ಷೇಕ್ಸ್ಪಿಯರಿಗೆ ನಮಸ್ಕಾರ 
ತರುವಾಯ ತಥ್ಯ ಸಂಗತಿ ಅರಿವಾದೀತು, ನಿರ್ಧಾರವಾದೀತು. ಶ್ರೇಷ್ಠ ಕವಿ ಯಾವನೂ 
ಪ್ರಶೋತ್ತರಕ್ಕೆ ಅ೦ಜಲಾರ ; ಅಂಥ ನಿರ್ಭಿತರಲ್ಲಿ ನಿರ್ಭಿತ ಷೇಕ್ಸ್ಪಿಯರ್. 
- ಸಣ್ಣ ಕಥೆ ಕಾದಂಬರಿಯೇ ಅಲ್ಲ, ಸಕಲ ಸಾಹಿತ್ಯ ಪ್ರಭೇದಗಳೂ ಒಂದಲ್ಲ ಒಂದು 
ಬಗೆಯಲ್ಲಿ ಕಥಾನಿರೂಪಣೆ, ಭಾವಗೀತೆ ಯಾವುದೋ ಒಂದು ನಿಮಿಷಾನುಭವದ 
ಆತ್ಮಕಥೆ, ಪ್ರಬಂಧವೆಂಬುದು ಕ್ಷಣಕ್ಕಿಂತ ಹೆಚ್ಚು ಸಮಯ ಮನಸ್ಸು ಅತ್ತಿತ್ತ 
ತೂಗಾಡುವ ವ್ಯವಹಾರವನ್ನು ವಿವರಿಸುವ ಕಥಾನಕವಲ್ಲದೆ ಬೇರೆ ಏನು ? ಪ್ರಕೃತಿ 
ವರ್ಣನೆಯೂ ಕೂಡ ಪ್ರಕೃತಿಯ ಚಲನೆವಲನೆಗಳ ಸಂಕ್ಷಿಪ್ತ ಉಪಾಖ್ಯಾನ, ಸಮೋವಾದ 
ನಿವಾಸಿಗಳು ಆರ್ . ಎಲ್ . ಸ್ಟೀವನ್‌ಸನ್ನಿ ಗೆ 'ತುಸಿತಲ' (ಕಥೆಗಾರ) ನೆಂಬ ಹೆಸರನ್ನು 
ಇಟ್ಟಿದ್ದರು. ಕವಿಗಳೆಲ್ಲ ಕಥೆಗಾರರೆ ! ಆದ್ದರಿಂದ ವಿಮರ್ಶೆಯಲ್ಲಿ, ಅದರಲ್ಲೂ ರೂಪಕ 
ವಿಮರ್ಶೆಯಲ್ಲಿ, ಕಥಾವಿನ್ಯಾಸಕ್ಕೆ ಪ್ರಧಾನ ಸ್ಥಾನವನ್ನೀಯುವುದು ನ್ಯಾಯ . ಅರಿಸ್ಟಾ 
ಟಲನ ಸೂಕ್ತಿ, ' ವಸ್ತು ಸಂವಿಧಾನ ಗಂಭೀರನಾಟಕದ ಆತ್ಮ , ಮನನಯೋಗ್ಯ, ಷೇಕ್ 
ಸ್ಪಿಯರನ್ನು ಸರಿಗಟ್ಟುವ ಕಥೆಗಾರನನ್ನು ಎಲ್ಲಿ ಹುಡುಕೋಣ? ಮೂಲಕಥೆಯ ಗುಪ್ತ 
ಸತ್ವ ಸ್ವಾರಸ್ಯವೆಲ್ಲವನ್ನೂ ಕಂಡುಹಿಡಿದು ಹೊರತರುವುದರಲ್ಲ , ನವೀನಾಂಗಗಳು ಅದರ 
ದೇಹದಿಂದ ಸ್ವಾಭಾವಿಕವಾಗಿಮೂಡಿಬೆಳೆಯುವಂತೆ ಎಸಗುವುದರಲ್ಲ , ಎರಡು ಮೂರು 
ಕೊನೆಗೆ ನಾಲ್ಕು ಕಥಾವಸ್ತುಗಳನ್ನು ಅಚ್ಚುಕಟ್ಟಾಗಿ ಸೇರಿಸಿ ಮನವೊಪ್ಪುವಂತೆ ಎದೆ 
ತಣಿಯುವಂತೆ ರಂಗೋಲಿ ಹಸೆಯನ್ನು ಸಿಂಗರಿಸುವುದರಲ್ಲಿ ಅವನು ನಿಸ್ಸಿಮ . 'ಕಿಂಗ್ 
ಲಿಯರ್ ' ಅನ್ನೂ , ' ದಿ ಮರ್ಚೆಂಟ್ ಅಫ್ ವೆನಿಸ್ ', ' ಆ್ಯಸ್ ಯು ಲೈಕ್ ಇಟ್ ಗಳನ್ನೂ 
ಮಿಶ್ರಸಂವಿಧಾನದ ನಾಟಕಗಳೆನ್ನು ವುದಕ್ಕಿಂತ ನಾಟಕೀಯ ಪವಾಡಗಳೆನ್ನು ವುದು ಉಚಿತ. 
ಬಾಹ್ಯಾಕಾರದಿಂದ ಅವು ನಾನಾ ಆಖ್ಯಾಯಿಕೆಗಳ ಅತ್ಯಂತ ನಿಪುಣ ಸಂಯೋಜನೆ ; 
ಒಳಗಡೆಯಲ್ಲಾದರೂ , ಮನುಷ್ಯ ಜೀವನದ ವೈವಿಧ್ಯ ವಿಸ್ತಾರ ವೈಭವಗಳ ರಾಗಮಯ 
ಚಿತ್ರಣ. ಕಲೆಯ ಲಾವಣ್ಯವನ್ನೂ ಯೋಚನಾಪರತೆಯ ದರ್ಶನವನ್ನೂ ಒ೦ದು ನಾಣ್ಯದ 
ಎರಡು ಮುಖವನ್ನಾಗಿ ಪರಿವರ್ತಿಸುವ ರಸಕೌಶಲ ಷೇಕ್ಸ್ಪಿಯರಿಗೆ ಮೀಸಲು. 

ಅವನು ಕೆತ್ತಿ ಸ್ಥಾಪಿಸಿ ನಮಗಾಗಿ ಬಿಟ್ಟು ಹೋಗಿರುವ ಸ್ತ್ರೀಪುರುಷ ಸಮೂಹದ 
ಭಾರಿ ವೈಚಿತ್ರ ಮೂರುಶತಮಾನಗಳಿಂದ ಭಾಷ್ಯ , ಮರುಭಾಷ್ಯ , ವ್ಯಾಖ್ಯಾನ, ಪುನರ್‌ 
ವ್ಯಾಖ್ಯಾನ, ಟಿಪ್ಪಣಿ, ಮತ್ತೊಂದು ಟಿಪ್ಪಣಿ, ಟೀಕೆ, ಅದರ ಮೇಲೆ ಟೀಕೆ ಮುಂತಾದ 
ಅವಿಶ್ರಾಂತ ಲೇಖನನದಿಗಳಿಗೆ ಆಧಾರ ಚಿಲುಮೆಯಾಗಿದೆ. ನಿತ್ಯವೂ ಮೇಲೆ ಗಗನದಲ್ಲಿ 
ಮೆರೆಯುವ ದೊಡ್ಡ ನಕ್ಷತ್ರಗಳೂ ಒಂದೇ , ಷೇಕ್ಸ್ಪಿಯರ್ ನಿರ್ಮಿಸಿರುವ ವ್ಯಕ್ತಿಗಳೂ 
ಹೆಚ್ಚು ಕಡಿಮೆ ಒ೦ದೆ. ನಕ್ಷತ್ರಗಳನ್ನು ಎಣಿಸಲಾಗದು , ಷೇಕ್ಸ್ಪಿಯರನ ವ್ಯಕ್ತಿಗಳ 
ಸಂಖ್ಯೆ ಗೊತ್ತಾಗಿದೆ : ಅದೊಂದು ವ್ಯತ್ಯಾಸವನ್ನು ಇದು ಎರಡು ಸೃಷ್ಟಿ ಗಳೂ ಏಕರೀತಿ 
ಯಲ್ಲಿ ಅದ್ವಿತೀಯ , ಅವರ್ಣನೀಯ , ರಹಸ್ಯಮಯ , ಸತ್ಯಮಯ . ಉಸಿರೆಳೆಯುತ್ತ 
ಆಡುತ್ತ ಕಾದುತ್ತ ಕೆಲ ಕಾಲ ಬಾಳಿ ಅಳಿದು ಬೀಳುವ, ವಾಸ್ತವಿಕವಾದರೂ ನಿಜವಲ್ಲದ 
ನಮ್ಮ ಲೋಕ ಕಡಿಮೆ , ಅವಾಸ್ತವಿಕವಾದರೂ ನಿಜವಾದ ಷೇಕ್ಸ್ಪಿಯರನ ವಿಭಾವನಾ 
ಲೋಕದೊಂದಿಗೆ ಹೋಲಿಸಿನೋಡಿದರೆ, ಹಲಕೆಲವು ಪುರುಷ ಪುಂಗವರನ್ನು ಳಿದು ಮಿಕ್ಕೆಲ್ಲ 
ನರರೂ ಮಾನವೀಯತೆಯ ಹೊರತೋರ್ಕೆಗಳು, ತುಸು ಹೊತ್ತು ಸುಳಿದಾಡಿ ಕಾಣದೇ 

_ 386 


ವಿ ಕವಿಯೊ ಮಾಂತ್ರಿಕನೊ ? 
ಹೋಗುವ ಛಾಯೆಗಳು. ಷೇಕ್ಸ್ಪಿಯರನ ಪಾತ್ರ ಒ೦ದೊ೦ದೂ ಅತಿ ಆಳದ ಗಾಢ 
ಮಾನವೀಯತೆಯ ಸಮರ್ಪಕವೂ ಸ್ಥಿರವೂ ಆದ ಪ್ರತಿಮೆ , ಮೇಕ್ ಬೆತ್ , ಅಥೆರೊ , 
ಕಾರ್ಡಿಲಿಯ , ಮೂರನೆ ರಿಚರ್ಡ್, ಫಾಲ್ ಸ್ಟಾಫ್ , ಆಲ್ಟಾಂಡೊ , ವಯೋಲ, 
ಟಚ್ಸ್ಟನ್ , ಲಿಯರನ ವಿದೂಷಕ ಮೊದಲಾದವರು ಹಾಗಿರಲಿ, ನಾನು ಕಾರ್ನ್ 
ವಾಲನ ಸೇವಕ, ಜೂಲಿಯಟ್ಟಳ ದಾದಿ ಮುಂತಾದ ಸಣ್ಣ ಪುಟ್ಟ ವರೂ ತಮ್ಮ ತಮ್ಮ 
ವ್ಯಕ್ತಿ ವರ್ಚಸ್ಸಿನಿಂದಲೂ ' ಪರಿಪೂರ್ಣ ಜೀವನದಿಂದಲೂ ಹೇಗೆ ಚಿರಂಜೀವಿಗಳಾಗಿದ್ದಾರೆ. 
ಬಗೆಯಿರಿ. ರೂಪಕವೆಂಬ ಸಾಹಿತ್ಯ ಪ್ರಕಾರ ಕೇವಲ ಎರಡೂವರೆ ಅಥವಾ ಮೂರು 
ಘಂಟೆಗಳ ರಂಗಪ್ರದರ್ಶನದ ಕಾಲಪರಿಮಿತಿಗೆ ಒಳಪಟ್ಟಿರುವುದರಿಂದ ಅದನ್ನು ನಡೆಸಿ 
ಕೊಡುವ ಪಾತ್ರವರ್ಗ ತಮ್ಮ ಇಡೀ ಸ್ವಭಾವ ಚರೆಗಳ ಪೂರ್ತಿ ಪರಿಚಯವನ್ನು ಒದಗಿಸ 
ಬೇಕಾದ್ದಿಲ್ಲ ; ನಾಟಕದ ಸಂಕುಚಿತ ಭೂಮಿಕೆಗೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ 
ಅವು ಪ್ರಕಾಶಗೊಳಿಸಿದರೆ ಸಾಕು . ಹೀಗಿದ್ದರೂ , ಷೇಕ್ಸ್ಪಿಯರನ ಹಸ್ತಸಂಜೀವನದ 
ಫಲವಾಗಿ ಹೆಚ್ಚು ಕಡಿಮೆ ಅವನ ಪ್ರತಿಯೊಂದು ಪಾತ್ರಕ್ಕೂ ಬಹುಮುಖದ ಆಳನವೂ 
ತುಂಬು ಬಾಳಿನ ಆದಿ -ಮಧ್ಯ - ಮುಕ್ತಾಯವೂ ದೊರಕುತ್ತದೆ. ಅದೇನೊ ಪಾತ್ರ ಚಿತ್ರಣದ 
ಅತಿವ್ಯಾಪ್ತಿಯಂತೆ ತೋರಬಹುದು : ಆದರೆ ಷೇಕ್ಸ್ಪಿಯರ್ ಕೊಡುಗೈ ದಾನಿ, ಶೇಕಡ 
ನೂರಕ್ಕೂ ಮಿಗಿಲಾದ ಸಮೃದ್ಧಿ ಅವನ ಕೃತಿಗಳ ಸಮ್ಮೋಹಕ ಸದ್ಗುಣ, ಬೇಕಾದ್ದನ್ನು 
ತೆಗೆದುಕೊಳ್ಳಿ, ಬೇಡವಾದ್ದನ್ನು ಆ ಕಡೆಗೆ ತಳ್ಳಿ ' ಎನ್ನು ತ್ತದೆ ಅವನ ನಗುಮುಖ . 

ಗ್ಲಾಸ್ಟರನ ನೇತ್ರವನ್ನು ತಿವಿದು ಹಾಕುವ ಘೋರ ದೃಶ್ಯವನ್ನು ನೋಡಲಾರದೆ, 
ತನ್ನ ದಣಿ ಕಾರ್ನ್‌ವಾಲನ ಕಟುಕ ಕೃತ್ಯಕ್ಕೆ ರೋಸಿಹೋಗಿಸೇವಕನೊಬ್ಬ - ಅವನ 
ಹೆಸರನ್ನು ಹೇಳಿಲ್ಲ ಕವಿ - ಆತನ ಮೇಲೆರಗಿ ಗಾಸಿಮಾಡಿ , ರೀಗಳ ಇರಿತಕ್ಕೆ ಬಲಿ 
ಬಿದ್ದು , ತಾನೂ ಸಾಯುತ್ತಾನೆ. ಅಷ್ಟೇ ಅಲ್ಲ ಅವನ ಹಿರಿಮೆ . ಕೌರತಮಸ್ಸು ತಾನೇ 
ತಾನಾಗಿ ಮುಸುಕಿ ಮುತ್ತುತ್ತಿರುವ ಕರಾಳ ಘಳಿಗೆಯಲ್ಲಿ ಮರುಕದ ಜ್ಯೋತಿಯನ್ನು 
ಬೆಳಗಿಸಿ, ' ಗಂಡುಗಳೆಲ್ಲ ಕಾರ್ನ್‌ವಾಲರಲ್ಲ , ಹೆಣ್ಣು ಗಳೆಲ್ಲ ರೀಗನರಲ್ಲ' ಎಂದು ಸಾರಿ , 
ನಿರಾಶೆಯಿಂದ ಆಶಾವಾದಕ್ಕೆ ನಮ್ಮನ್ನು ಎತ್ತುತ್ತಾನೆ, ಮಾರ್ಗದರ್ಶಿಯಾಗುತ್ತಾನೆ ಬರಿ 
ಜೀತದವನಾದರೂ , ಸಾಚಾ ಮಾನವತೆ ಎಲ್ಲಿ ಕಂಗೊಳಿಸಿದರೇನು, ಷೇಕ್ಸ್ಪಿಯರ್ 
ಕಾಣಿಕೆ ಅರ್ಪಿಸಿಯೇ ಅರ್ಪಿಸುತ್ತಾನೆ ಅದಕ್ಕೆ , ಜೂಲಿಯಟ್ಟಳ ದಾದಿ ವಯಸ್ಸಾದವಳು , 
ಕಷ್ಟ ನಷ್ಟಗಳನ್ನು ಉ೦ಡವಳು , ಬಲು ವಾಚಾಳಿ , ಶ್ರೀಮಂತ ಪರಿಸರದಲ್ಲಿ ದಿವಸಗಳನ್ನು 
ನೂಕಿದ್ದರೂ ಅವಳಲ್ಲಿ ಮನೆ ಮಾಡಿದ ಗ್ರಾಮ್ಯತೆಗೆ ಕೊಂಚವೂ ಕುಂದಿಲ್ಲ . ಗತಿಸಿಹೋದ 
ಗಂಡನ ಪೋಕರಿತನ ಅವಳಿಗೊಂದು ಹೆಮ್ಮೆ . ಅದನ್ನು ನೆನೆಸಿಕೊಂಡು ಗಹಗಹಿಸುತ್ತಾಳೆ 
ಆಕೆ ಈಗಲೂ . ಆದರೆ , ಆಪತ್ತಿಗೆ ಗುರಿಯಾದ ಮರಿಕೋಗಿಲೆಗೆ ಎಲೆಯ ಮರೆಯನ್ನು 
ಸಜ್ಜುಗೊಳಿಸುವ ಫಣಿಯಾಲ ಅವಳು . ಒಟ್ಟಿನಲ್ಲಿ ಏನೇ ಆಗಲಿ , ಬದುಕೇ ಬದುಕು ' 
ಎಂಬ ತತ್ವಕ್ಕೆ ಅವಳು ಪಾದರಸದಂಥ ಸಾಕ್ಷಿ. ' ಬಾಳನ್ನು ನಂಬು' ಎಂಬುದೇ ಷೇಕ್ 
ಸ್ಪಿಯರನ ಉದಾತ್ತ ಸಂದೇಶ. ಇನ್ನೊಂದು ಸೋಜಿಗವೇನೆಂದರೆ ಪಾತ್ರ ಬಹಳ ಮಾತ 
ನಾಡಲಿ, ಅಲ್ಪ ಸ್ವಲ್ಪ ಆಡಲಿ, ಮೌನವನ್ನೇ ಅಧಿಕವಾಗಿ ಸಾಧಿಸಲಿ ಅದು ಹೇಗೊ ಸ್ಪುಟ 
ವಾಗಿ ಮೈದುಂಬಿ ಎದ್ದು ನಿಂತು ಓಡಿಯಾಡುತ್ತದೆ ಷೇಕ್ಸ್ಪಿಯರನ ಕೈಚಳಕದಿಂದ. 

387 


ನೀ ಸೇಕ್ಸ್ಪಿಯರಿಗೆ ನಮಸ್ಕಾರ 
ಅವನ ಇತಿಹಾಸ ನಾಟಕಗಳೆಲ್ಲ ಆದರ್ಶರಾಜ ಯಾರು ಎಂಬ ಪ್ರಶ್ನೆಗೆ ಉತ್ತರ 
ಗೊತ್ತು ಹಿಡಿಯುವ ಪ್ರಯತ್ನ ; ಅವನ ಹರ್ಷನಾಟಕಗಳೆಲ್ಲ ಸುಮ್ಮನೆ ವಿನೋದಕ್ಕಾಗಿ 
ಕಟ್ಟದ ಲಘು ಕಲ್ಪನೆಗಳು , ಆದರೂ ಅವುಪ್ರಕೃತಿಸಹಜ ; ಗಂಭೀರ ನಾಟಕಗಳೆಲ್ಲ ರುದ್ರ 
ದುರ್ಘಟನೆಗಳ ಮೇಳ, ಪ್ರಕೃತಿವಿರುದ್ದ – ಮುಂತಾದ ಹೇಳಿಕೆಗಳ ಸುರಿಮಳೆಯನ್ನು 
ಎದುರಿಸಬೇಕು ನಾವು, ಷೇಕ್ಸ್ಪಿಯರನಮೇಲಣ ವಿಮರ್ಶೆಯನ್ನು ಗಮನಿಸ ತೊಡಗಿದರೆ. 
ಶೀಲಧರ್ಮದ ಕಡೆಗೆ ಷೇಕ್ಸ್ಪಿಯರನ ಆಸಕ್ತಿ ತಿರುಗಲೇ ಇಲ್ಲವೆಂದು ಒಬ್ಬ ಪಂಡಿತನರ್ಯ 
ಘೋಷಿಸಿದರೆ, ಅವನ ಒಂದೊಂದು ರಚನೆಯೂ ಒಂದೊಂದು ನೀತಿಸೂತ್ರದ ಉದಾ 
ಹರಣೆಯೆಂದು ಮತ್ತೊಬ್ಬನ ತೀರ್ಮಾನ. ಕೆಲವರ ನೋಟಕ್ಕೆ , ಅವನ ಯಾವ ನಾಟಕವೇ 
ಆಗಲಿ, ಒ೦ದು ಸಾದೃಶ್ಯವನ್ನೂ ಪ್ರತಿಮೆಯನ್ನೂ ಐದಂಕದ ವೈಶಾಲ್ಯಕ್ಕೆ ವಿಶದವಾಗಿ 
ಲಂಬಿಸುವ ಸಾಹಿತ್ಯ , ಜಾಡನ್ನೆ ವ್ಯಕ್ತಪಡಿಸದ ಗುಪ್ತಗಾಮಿನಿಯಂತೆ ಪ್ರವಹಿಸುತ್ತದೆ 
ಜೀವನ ಅವನ ಕೃತಿಗಳಲ್ಲಿ, ಎಂದು ತೆಪ್ಪಗಾಗಿದ್ದಾರೆ ಅನೇಕ ಮಂದಿ. ತನ್ನ ಪ್ರಮುಖಾ 
ಭಿಪ್ರಾಯವನ್ನು ಮುಚ್ಚಿಟ್ಟು , ನಮ್ಮನ್ನೂ ನಮ್ಮ ಹಗರಣವನ್ನೂ ಕಂಡು ನಗುತ್ತಾನಂತೆ 
ಷೇಕ್ಸ್ಪಿಯರ್ ! ಎಂದರೆ, ಷೇಕ್ಸ್ಪಿಯರನ ದರ್ಶನದ ವಿಷಯವಾಗಿ ಏನನ್ನೂ ಆಡ 
ಬಾರದೇನು ನಾವು ? ಹಾಗೆ ಹತಾಶರಾಗಬೇಕಾದಿಲ್ಲ. ಇದೇ ಅವನ ಕಡೆಯ ತೀರ್ಪೆ೦ದು 
ಹೇಳುವುದು ದುರ್ದೈಯ್ರವಾದರೂ ಒಳ್ಳೆಯದು - ಕೆಟ್ಟದು, ಸುಖ - ದುಃಖ , ಮನುಷ್ಯ 
- ಅದೃಶ್ಯ ಶಕ್ತಿಗಳು, ಪುರುಷ ಕಾರ - ಅದೃಷ್ಟ ಇತ್ಯಾದಿ ದ್ವಂದ್ವಭಾವಗಳನ್ನು ಕುರಿತು 
ಅವನ ನಂಬಿಕೆ ಅಭಿಮತ ಬಯಕೆ ಯಾವುದಾಗಿತ್ತೆಂಬುದನ್ನು ಅಷ್ಟಿಷ್ಟು ಸ್ಪಷ್ಟವಾಗಿ 
ಅರಿಯುವುದು ಸಾಧ್ಯ . ಯಾವೊಂದು ಉಕ್ತಿಯನ್ನೂ ಅತಿಗೆ ಕೊಂಡೊಯ್ಯಬಾರದು, 
ಅಷ್ಟೆ , ಸತ್ಯಗ್ರಹಿಕೆಯ ಜೊತೆಗೆ ಸಹನೆಯ ಪರಿಹಾಸದ ಜೊತೆಗೆ ಹೃದಯ ವೈಶಾಲ್ಯವೂ 
ಷೇಕ್ಸ್ಪಿಯರನ ಹೆಗ್ಗುರುತಾದುವು; ಏತಕ್ಕೆ೦ದರೆ, ಹೆದರದೆ ಹಿಂಜರಿಯದೆ ಕೊ೦ಕದೆ 
ಕುಗ್ಗದೆ ಹಿಗ್ಗದೆ ಹೇಸದೆ ಜೀವನವನ್ನು ಸಾಕ್ಷಾತ್ತಾಗಿ ಈ ಕ್ಷಿಸುವುದು ಅವನ ಉದ್ದೇಶ 
ವಾಗಿತ್ತು , ಉದ್ಯೋಗವಾಗಿತ್ತು . 

ಆ ವಿಚಾರ ಈ ವಿಚಾರವನ್ನು ತೆಗೆದುಕೊಂಡು ಹೀಗೆ ಎಷ್ಟು ಹೊತ್ತು ಬೇಕಾದರೂ 
ಷೇಕ್ಸ್ಪಿಯರನ್ನು ಕುರಿತ ' ಹರಿಕಥೆ' ಯನ್ನು ಮುಂದುವರಿಸಬಹುದು. ' ಕಿಂ ಬಹುನಾ ?? 
ಅವನ ಶೈಲಿಯ ಪರಮಾದ್ದು ತದ ಮೇಲೆ ಒಂದೆರಡು ನುಡಿಗಳನ್ನು ಉಸುರಿ ತೃಪ್ತ 
ರಾಗೋಣ. ವಗ್ಗಿಲನನ್ನು ' ಭಾಷೆಯ ಭೂಪಾಲ' ನೆಂದು ನುತಿಸಿದ್ದಾರೆ. ಆ ಭವ್ಯ ಕವಿಯ 
ಭಾಷೆ ಲ್ಯಾಟಿನ್ , ನಾಟಕವನ್ನು ನಾಟಕವಾಗಿಯೇ ಇರಿಸಿ , ಹಾಗೂ ಭವ್ಯ ಕಾವ್ಯದ ಭಾರ 
ವನ್ನು ಔಚಿತ್ಯಭಂಗವಿಲ್ಲದಂತೆ ಅದರ ಹೆಗಲ ಮೇಲೆ ಹೊರಿಸಿ, ಜಯಶಾಲಿಯಾದ ಷೇಕ್ 
ಸ್ಪಿಯರನ ಭಾಷೆ ಇಂಗ್ಲಿಷ್ , ಸಮಕಾಲೀನನಾದ ಬೇಕನ್ನನ ಮುಂಗಾಣೆಯಂತೆ, 
ಇಂಗ್ಲಿಷ್ ಜನಸಾಮಾನ್ಯರ ಮಾತು, ಬೇಗ ಹಿಂದಕ್ಕೆ ಸರಿದು ಮೂಲೆಗುಂಪಾಗುವುದು 
ಖಂಡಿತ ; ಚಿರಕಾಲ ನಿಲ್ಲತಕ್ಕ ವಾಕ್ಕು ಲ್ಯಾಟಿನ್ನೆ ! ಬೇಕನ್ ಮಹಾಮೇಧಾವಿ, ಆದರೂ 
ಅವನ ಭವಿಷ್ಯ ವಾದ ಬಹಳ ಊನ. ಈಗ ಲ್ಯಾಟಿನ್ನನ್ನು ಓದಿ ಅರ್ಥಮಾಡಿಕೊಳ್ಳು ವಾತ 
ಒಬ್ಬನಿದ್ದರೆ , ಇಂಗ್ಲಿಷನ್ನು ವ್ಯಾಸಂಗ ಮಾಡುವವರು ನೂರಾರು, ಸಾವಿರ ಸಾವಿರ. 
ಇಂಗ್ಲಿಷ್ ನಾಣಿಗೆ ಕಳಶವಿಟ್ಟಿದ್ದಾನೆ ಷೇಕ್ಸ್ಪಿಯರ್ . ಆರಿಸಿ ತಂದವುಗಳಾದರೂ ಸ್ವಾಭಾ 

388 


ಕವಿಯೊ ಮಾಂತ್ರಿಕನೊ ನಿಜ 
ವಿಕವಾಗಿ ಹೊರಬಂದಂತೆ ಶೋಭಿಸುವ ಪದಗಳು ; ಅರ್ಥ ಗಿಡಿದು ತುಂಬಿದ್ದರೂ ಅವು 
ಸುಲಭ, ಸುರಯ್ಯ , ಸೂಕ್ತ ; ಒಂದಕ್ಕೊಂದರ ಹೊಂದಾಣಿಕೆಯಲ್ಲಿ ಅನ್ಯಾದೃಶ ಮೈತ್ರಿ ; 
ಅನಾಯಾಸವೂ ಮಧುರವೂ ಆದ ಶಬ್ದಗತಿ ; ಅಕ್ಲಿಷ್ಟವೂ ಅಪೂರ್ವವೂ ಸರಾಗವೂ 
ಸ್ವತಂತ್ರವೂ ಆದ ಕಾವ್ಯಗಾನ ; ವಚನದ ಸುತ್ತ ಧ್ವನಿಪೂರಿತವಾದ ದಿವ್ಯ ಪ್ರಪಂಚ … 
ಷೇಕ್ಸ್ಪಿಯರನ ಬರವಣಿಗೆಯನ್ನು ವಾಕ್ಯ ಜಾಲವೆನ್ನೋಣವೊ ವಿಸ್ಮಯವೆನ್ನೋಣವೊ ? 
ಪಹರೆ ತೀರಿಸಿಕೊಂಡು ಮನೆಗೆ ಹೊರಡಲಿರುವ ಸಿಪಾಯಿ ಎನ್ನು ತ್ತಾನೆ: ' ಇದೊ ೬ ತಿ 
ಕೊರೆತ, ನನ್ನೆದೆಯೊಳಗೆ ಅಸ್ವಾಸ್ಥ್ಯ ': ಅವನಾಡತಕ್ಕ ನುಡಿ ಅದು , ಹಾಗೂ ಇಡೀ 
ನಾಟಕದ ಕಪ್ಪು ವಾತಾವರಣಕ್ಕೆ ಅದೊಂದು ವ್ಯಂಗ್ಯ ವ್ಯಾಖ್ಯೆ , ಹ್ಯಾಮ್ಲಟನ ಬಾಳೊ 
ಸಾವೊ - ಅದೆ ನನ್ನ ಸಮಸ್ಯೆ ', ಅಥವಾ 'ಮಿಕ್ಕುದೆಲ್ಲ ಮೌನಕ್ಕೆ ' : ಇವುಗಳಲ್ಲಿ ವಾಮನ 
ನಂಥ ಚಿಕ್ಕ ಮಾತು , ಭಾವಾರ್ಥದ ಬೀಸಾದರೆ ತ್ರಿವಿಕ್ರಮಾವತಾರ ! ಹರ್ಷನಾಟಕ 
ಗಳಲ್ಲಿ ಕೂಡ ವಚನವಜ್ರಗಳಿಗೆ ಕೊರತೆಯಿಲ್ಲ. ಹಳ್ಳಿಗಿತ್ತಿ ಫೀಬಿಯನ್ನು ನಿಂದಿಸುತ್ತ 
ಹೇಳುತ್ತಾಳೆ ನಾಯಕಿ ರಾಸಲಿಂಡ್ : ' ಮಂಡಿಯೂರಿ ನಂದನೆ ಸಲ್ಲಿಸು ದೇವರಿಗೆ, ಸತ್ತು 
ರುಷನ ನಿ ನಿನ್ನ ದಾಗಿದೆ.' ದುರಹಂಕಾರಿ ಮಾಲ್ಗೊಲಿಯೊಗೆ ಸರಸಜಾಯಮಾನದ 
ಸರ್ ಟೋಬಿಯ ಸವಾಲು : 'ನೀನೊಬ್ಬನು ಸಂಯಮಿಯಾದ ಮಾತ್ರಕ್ಕೆ ಜಗತ್ತಿನಲ್ಲೆಲ್ಲ 
ಮದ್ಯ ಮಿಠಾಯಿ ರದ್ದಾಗಬೇಕೊ ಇನ್ನು ಮುಂದೆ ?' ಪ್ರಾಸ್ಪೆರೊವಿನ ಬಾಯಿನಿಂದ 
ಉದುರುವ ವಿಖ್ಯಾತ ನಾಟುನುಡಿ: 'ಸ್ವಪ್ನವನ್ನು ಸೃಜಿಸುವ ದ್ರವ್ಯದಿಂದಲೇ ನಮ್ಮನ್ನೂ 
ಮಾಡಲಾಗಿದೆ ; ನಮ್ಮ ಅಲ್ಪ ಬಾಳಿಗೆ ಅದೊಂದು ನಿದ್ರೆಯಿಂದಲೇ ಸಮಾಪ್ತಿ . ಯಾವ 
ವ್ಯಕ್ತಿಯ ವದನದಿ೦ದ ಎ೦ಥ ಆಣಿಮುತ್ತು ಯಾವಾಗ ಬೀಳುತ್ತದೊ ನಿರೀಕ್ಷಿಸುವುದೇ 
ಅಸಾಧ್ಯ ; ಷೇಕ್ಸ್ಪಿಯರನ ಧಾರಾಳ ಅಪ್ಪುವಾಯುಗಳ ಧಾರಾಳ. ಆದರೂ ಎಲ್ಲೂ 
ಅಸಮಂಜಸವೆಂಬ ಸೊಲ್ಲಿಗೆ ಎಡೆಯಿಲ್ಲ. ಮತ್ತೆಲ್ಲಿನೋಡೋಣಇಂಥ ಬರವಣಿಗೆಯನ್ನ ? 


ಷೇಕ್ಸ್ಪಿಯರನ ಕೃತಿಗಳ ಕನ್ನಡ ಭಾಷಾಂತರ ರೂಪಾಂತರಗಳು 


ರ 


be 


ಕ 


ಗ್ರಂಥಸೂಚಿ 


ಅಥೆಲ್ಲೊ 


ವಿವಿಒಎಎವಿವಿ 
[ ಕಲ್ಕತ್ತದ ನೇಷನಲ್ ಲೈಬ್ರರಿಯವರು 1964ರಲ್ಲಿ ಪ್ರಕಟಿಸಿದ ಷೇಕ್ಸ್ಪಿ ಯರ್ ಇನ್ ಇಂಡಿಯ ' 
ಮತ್ತು ಇತರ ಹಲವಾರು ಆಧಾರಗಳ ಮೇಲೆ ಈ ಪಟ್ಟಿಯನ್ನು ಸಿದ್ದ ಮಾಡಲಾಗಿದೆ. ಪಟ್ಟಿ ಹಾಗೂ 
ಅದರಲ್ಲಿ ಕೊಟ್ಟಿರುವ ವಿವರಗಳು ಅಪೂರ್ಣ ವಿವರಗಳನ್ನು ನೇರವಾಗಿ ಮಲಗ್ರ೦ಥಗಳೊಡನೆ ತಾಳೆ 
ನೋಡಿಪೂರ್ಣಗೊಳಿಸುವ ಅನುಕೂಲವಿಲ್ಲದೆ ಹೋದಕಾರಣ, ಗ್ರಂಥಗಳಲ್ಲಿ ಯಾವವು ಭಾಷಾಂತರ, 
ಯಾವವು ರೂಪಾಂತರ ಎಂದು ಎಲ್ಲ ಸಂದರ್ಭಗಳಲ್ಲಿ ತೋರಿಸುವುದು ಸಾಧ್ಯವಾಗಿಲ್ಲ. ಕೆಲವು ಕೇವಲ 
ಪರಿಚಯಗ್ರ೦ಥಗಳೊ ಕಥಾರೂಪಗಳೊ ಇರಬಹುದು - ಸಂ .1 . 
ಅಥೆಲ್ಲೊ 

ದೊರೆಮಗಳು (ನೀಳತೆ) 

ಭಾರತೀಸುತ, 
ಕೃಷ್ಣಶಾಸ್ತ್ರಿ , ಎ . ಆರ್‌ . 

ಕನ್ನಡ ಪ್ರಪಂಚ ಪ್ರಕಾಶನ, ಕದ್ರಿ , 
ಅಥೆಲ್ಲೊ 

ಮಂಗಳೂರು. 1959 , 
ಷಣ್ಮುಖಯ್ಯ , ವೈ . ಎಂ . 

ಆಲ್ಫ್ ವೆಲ್ ದಟ್ ಎಂಡ್ ವೆಲ್ 
ರಾಘವೇಂದ್ರರಾವ್ ನಾಟಕ 

- ಸತೀಮಣಿ ವಿಜಯ 
ಚುರಮುರಿ, ಗುಂಡೋ ಕೃಷ್ಣ. 1885 . ಸೋಮನಾಥಯ್ಯ , ಬೆಳ್ಳಾವೆಸೋಮಪ್ಪ, 
ಶೂರಸೇನ ಚರಿತ್ರೆ 

1897, ವೀರೇಶಲಿಂಗಂ ಪಂಥುಲು ಅವರ 
ಬಸವಪ್ಪಶಾಸ್ತ್ರಿ , ಮಹದೇವಶಾಸಿ ಮತ್ತು 

ತೆಲುಗು ಭಾಷಾಂತರದಿಂದ ಅನುವಾದಿತ. 
ಸುಬ್ಬರಾವ್ , ಸಿ . ಜಿ. ಟಿ. ಎ . ಪ್ರೆಸ್‌ , 

ಆ್ಯಂಟನಿ ಅಂಡ್ ಕ್ಲಿಯೋಪಾದ್ರಿ 
ಮೈಸೂರು. 1895. . 

ಆ್ಯಂಟೋನಿ ಮತ್ತು ಕ್ಲಿಯೋಪಾತ್ರ 
ಆ್ಯಸ್ ಯು ಲೈಕ್ ಇಟ್ . 

( ಅಪ್ರಕಟಿತ) 
ಅಸ್ ಯು ಲೈಕ್ ಇಟ್ 

ಕೆ. ಮಲ್ಲರಾಜೇ ಅರಸು . 
- ಶಾಸ್ತ್ರಿ , ಎ . ವಿ. 

ದಿ ಕಾಮಿಡಿ ಅಫ್ ಎರರ್ 
ಕಮಲಾವತಿ ಪರಿಣಯ 

ಭ್ರಾಂತಿವಿಲಾಸ ( ಗದ್ಯರೂಪಾಂತರ) 
ಶಾಮರಾಯ , ವೆಂಕಟಾದ್ರಿ . 

ವೆಂಕಟಾಚಾರ , ಬಿ , ಮೈಸೂರು. 1876 , 


ಇಒ ಅನುಬಂಧ : ಭಾಷಾಂತರ ರೂಪಾಂತರಗಳ ಪಟ್ಟಿ 
ಈಶ್ವರಚಂದ್ರ ವಿದ್ಯಾಸಾಗರರ ಬಂಗಾಳಿ ಗಾರ್ ) , ಜೀವನ ಕಾದ್ಯಾಲಯ , ಬೆ೦ಗ 
ಭಾಷಾಂತರದಿಂದ ಅನುವಾದಿತ , 

ಭೂರು, 1959. 
ವಿಪರ್ಯಾಸ 

ಬಿರುಗಾಳಿ 
' ಪರ್ವತವಾಣಿ'. 

ಕುವೆಂಪು ( ಕೆ. ವಿ. ಪುಟ್ಟಪ್ಪ) 
ಕಿಂಗ್ ಹೆನ್ರಿ ದಿ ಸಿಕ್ಸ್ 

ಕಾವ್ಯಾಲಯ , ಮೈಸೂರು. 1930 . 

. 
ಜಾಕ ಕೇಡ್ ( ಆರಿಸಿದ ಭಾಗಗಳ ಭಾಷಾಂ ದಿ ಟೇಮಿಂಗ್ ಆಫ್ ದಿ ಪೂ 
ತರ) ಗುಂಡಪ್ಪ , ಡಿ, ವಿ. 

ಗಯಾಳಿಯನ್ನು ಸಾಧುಮಾಡುವಿಕೆ 
ಕಾವ್ಯಾಲಯ , ಮೈಸೂರು. 1959. 

ನರಸಿಂಹಾಚಾರ್ , ಎಸ್ . ಜಿ. 
ಕಿಂಗ್ ಲಿಯರ್ 

ಗಯ್ಯಾಳಿಯನ್ನು ಸಾಧುಮಾಡುವಿಕೆ 
ಲಿಯರ್‌ ಮಹಾರಾಜ ( ಭಾಷಾಂತರ) 

ಸೋಮನಾಥಯ್ಯ , ಬೆಳ್ಳಾವೆಸೋಮಪ್ಪ . 
ಶ್ರೀನಿವಾಸ ( ಮಾಸ್ತಿ ವೆಂಕಟೇಶ ಅಯ್ಯ೦ ಬೆಂಗಳೂರು. 1897, ವೀರೇಶಲಿಂಗಂ 
ಗಾರ್ ), ಜೀವನ ಕಾರಾಲಯ , ಬೆ೦ಗ 

ಪ೦ಥುಲು ಅವರ ತೆಲುಗು ಭಾಷಾಂತರ 
ಊರು. 1959 . 

ದಿ೦ದ ಅನುವಾದಿತ. 
ಹೇಮಚಂದ್ರರಾಜವಿಲಾಸ 

ಚಂಡೀಮದಮರ್ದನ ನಾಟಕಂ 
ಪುಟ್ಟಣ್ಣ , ಎಂ , ಎಸ್ . 

ಲಕ್ಷ್ಮಣರಾವ್ , ಕೆ. ಕರ್ನಾಟಕ ಗ್ರಂಥ 
ಬೆಂಗಳೂರು. 1899 . 

ಮಾಲಾ, 1910, 
ಜೂಲಿಯಸ್ ಸೀಸರ್ 

ಚಂಡೀಮರ್ದನ 

ರಾನುಶಾಸಿ , ಗೋಡಪಲ್ಲಿ . 
ಜೂಲಿಯಸ್ ಸೀಸರ್ 
ಇನಾಂದಾರ್ , ವಿ. ಎಂ . 

ತಾಟಿಕಾ ನಾಟಕ ( ಗದರೂಪಾಂತರ) 
ಜೂಲಿಯಸ್ ಸೀಸರ್ 

ಗದಿಗಯ್ಯ , ಹುಚ್ಚಯ್ಯ ಹೊನ್ನಾಪುರ 
ಶರ್ಮ , ತಿರುಮಲೆ ತಾತಾಚಾರ್ಯ 

ಮಠ. 1920 . ಪ್ರೊ || ವಾಸುದೇವ ಬಾಲ 
ಕರ್ನಾಟಕ ಸಾಹಿತ್ಯ ಪ್ರಕಟನ ಮುಂದಿರ, 

ಕೃಷ್ಣ ಕೇಳರರ ಮರಾಠಿ ಭಾಷಾಂತರ 
ಬೆಂಗಳೂರು. 1931 . 

ದಿಂದ ಅನುವಾದಿತ . 
ಜೂಲಿಯಸ್ ಸೀಸರ್ | 

ಬಹದೂರ್ ಗಂಡ 
ಷಣ್ಮುಖಯ್ಯ , ವೈ . ಎಂ . 

' ಪರ್ವತವಾಣಿ' 
ದಿ ಟು ಜೆಂಟಲ್ ಮೆನ್ ಅಫ್ ವೆರೋನ 

ಟೈಲ್ಸ್ , ನೈಟ್ 
ಕುಸುಮಾಕರ ( ಗದ್ಯ ರೂಪಾಂತರ) 

ದ್ವಾದಶರಾತ್ರಿ ( ಭಾಷಾಂತರ) 
ಅಣ್ಣಾಜಿರಾವ್‌ , ಆರ್‌ . 

ಶ್ರೀನಿವಾಸ ( ಮಾಸ್ತಿ ವೆಂಕಟೇಶ ಅಯ೦ 
ಬೆಂಗಳೂರು. 1897 . 

ಗಾರ್ ) , ಜೀವನ ಕಾರಾಲಯ , ಬೆ೦ಗ 

ಊರು. 1960. 
ದಿ ಟೆಂಪೆಸ್ಟ್ 

ದಿ ಮರ್ಚೆಂಟ್ ಅಫ್ ವೆನಿಸ್ 
ಚಂಡಮಾರುತ 

ಪಾಂಚಾಲೀ ಪರಿಣಯಂ 
ಕರ್ನಾಟಕ ಗ್ರಂಥಮಾಲಾ, ಮೈಸೂರು, - ಆನಂದರಾವ್ , ಎ . ಬೆಂಗಳೂರು. 1890. 
1893 . ಚಾರ್ಲ್ಸ್ ಲ್ಯಾಂಬ್‌ನ ಟೇಲ್ಸ್ ಮರ್ಚೆ೦ಟ್ ಅಫ್ ವೆನಿಸ್ 
ಪ್ರವರ್‌ ಷೇಕ್ಸ್ಪಿಯರ್ ' ನಿಂದ. 

ಜಯರಾಯಾ ಚಾರ . 
ಚಂಡಮಾರುತ ( ಭಾಷಾಂತರ) 

ದಿ ಮರ್ಚೆಂಟ್ ಅಫ್ ವೆನಿಸ್ 
ಶ್ರೀನಿವಾಸ ( ಮಾಸ್ತಿ ವೆಂಕಟೇಶ ಅಯ್ಯಂ ಸೀತಾರಾಮಯ್ಯ , ವಿ. 


- 


391 


Sh ಷೇಕ್ಸ್ಪಿಯರಿಗೆ ನಮಸ್ಕಾರ ² 
ದಿ ಮರ್ಚೆಂಟ್ ಆಫ್ ವೆನಿಸ್ 

ರಾಮವರ್ಮ ಲೀಲಾವತಿ 
- ಷಣ್ಮುಖ , ವೈ . ಎಂ . 

ಎ . ವಿ. ವರದಾಚಾರ್ , ಜನರಲ್ 
ವೆನಿಸ್‌ನ ವ್ಯಾಪಾರಿ ( ಭಾಷಾಂತರ) 

ಏಜೆನ್ಸಿ , ಮೈಸೂರು. 
ಗುಂಡಣ್ಣ , ಜಿ. ಚಿತ್ರದುರ್ಗ 1959. ರಾಮವರ್ಮ ಲೀಲಾವತಿ ಚರಿತ್ರೆ 
ವೆನಿಸು ನಗರದ ವಣಿಕ 

ಆನಂದರಾವ್ , ಎ . 
ವೆಂಕಟಾಚಾರ್ , ಬಿಂಡಿಗನವಲೆ ಗರುಡಾ 

ಗೌರ ಮೆಂಟ್ ಬ್ರಾಂಚ್ ಪ್ರೆಸ್‌ , 
ಕಾರ್ , ಮೈಸೂರು. 1906 . 

ಮೈಸೂರು, 1889. 
ವೆನಿಸ್ ನಗರದ ವಣಿಕ 

ರಾಮವರ್ಮ ಲೀಲಾವತಿ ಚರಿತ್ರೆ 
ಕೃಷ್ಣಶಾಸ್ತ್ರಿ , ಎ. ಆರ್ . 

ಜಯರಾಯಾಚಾರ , ನರಹರಿ . 
ವೇಣುಪುರಿಯ ವರ್ತಕ 

ರೋಮಿಯೊ ಅಂಡ್ ಜೂಲಿಯೆಟ್ 
ಹನುಮಂತಗೌಡ. 1928. 

- ಬಸವಪ್ಪಶಾಸ್ತ್ರಿ , 
ಸುರತನಗರದ ಶ್ರೇಷ್ಠಿ 

ರೋಮಿಯೋ ಮತ್ತು ಜೂಲಿಯೆಟ್ (ಕಥೆ) 
ವಾಸುದೇವಾಚಾರ , ಕೆರೂರು ಸ್ವಾಮಿರಾ ಶಂಕರನಾರಾಯಣರಾವ್ , ಹೆಚ್ , ಎಮ . 
ಚಾರ್ಯ, ಬಾಗಲಕೋಟೆ, 1929 , 

ರೋಮಿಯೊ ಅಂಡ್ ಜೂಲಿಯೆಟ್ 

ಶ್ರೀಕಂಠೇಶಗೌಡ, ಕೆ . ಎಲ್ . 
ಎ ಮಿಡ್ಸಮ್ಮರ್-ನೈಟ್ಸ್ ಡ್ರೈವರ್ 

ರೋಮಿಯೋ ಜೂಲಿಯೆಟ್ 
ಪ್ರಮೀಳಾರ್ಜುನೀಯ 

ಷಣ್ಮುಖ , ವೈ . ಎಂ . 
ಶ್ರೀಕಂಠೇಶಗೌಡ, ಎ೦. ಎಲ್ . ? 

ಈಸ್ಟರ್ನ್ ಪ್ರೆಸ್ , ಬೆಂಗಳೂರು. 1952 . 
ಜಿ. ಟಿ. ಎ ಪ್ರೆಸ್ , ಮೈಸೂರು. . 

ದಿ ನಿಂಟರ್ ಟೀಲ್ 
ವಸಂತಯಾಮಿನೀ ಸ್ವಪ್ನ ಚಮತ್ಕಾರ ಮಂಜುಘೋಷ 
ನಾಟಕ 

ರಂಗಾಚಾರ , ಮುದ್ರಲ್ , 
ವಾಸುದೇವಾಚಾರ , ಕೆರೂರು ಸ್ವಾಮಿರಾ 

ಮಂಜುವಾಣಿ 
ಚಾರ , 

ಶ್ರೀಕಂಠ ಶಾಸ್ತ್ರಿ , ನಂಜನಗೂಡು. 
ನರ್ಕ್ಬೆತ್ 

ಜಿ. ಟಿ. ಎ . ಪ್ರೆಸ್ , ಮೈಸೂರು. 1914, 
ಪ್ರತಾಪರುದ್ರದೇವ 

ನೀರೇಶಲಿಂಗಂ ಪಂಥುಲು ಅವರ ತೆಲುಗು 
- ಶ್ರೀಕಂಠೇಶಗೌಡ, ಎಂ . ಎಲ್ . 

ಭಾಷಾ೦ತರ ' ಸುಮಿತ್ರ ಚರಿತಂ ' ನಿಂದ ಅನು 
- ಜಿ. ಪಿ. ಎ. ಪ್ರೆಸ್ , ಮೈಸೂರು, 189S . 

ನಾದಿತ . 
ಮಾಕ್ ಬೆತ್ ( ಭಾಷಾಂತರ) . 

ಸಿಂಬೆಲೈನ್ 
ಗುಂಡಪ್ಪ , ಡಿ, ವಿ. 

ಜಯಸಿಂಹರಾಜ ಚರಿತ್ರೆ 
ಕರ್ಣಾಟಕ ಪ್ರಕಟನಾಲಯ , ಬೆಂಗಳೂರು. 

ನಂಜಪ್ಪ , ಚಕ್ರಪುರಿ ಮಲ್ಲಪ್ಪ . 
ಅಕ್ಟೋಬರ್ , 1936, . 

ಟೌನ್ ಪ್ರೆಸ್ , ಬೆಂಗಳೂರು, 1907 . 
ಮ್ಯಾಕ್ ಬೆತ 

ಜಯಸಿಂಹರಾಜ ಚರಿತ್ರೆ 
ಚನ್ನಬಸಪ್ಪ , ಧಾರವಾಡ ಬಸಲಿಂಗಪ್ಪ , 

ಪುಟ್ಟಣ್ಣ , ಎಂ , ಎಸ್ , ಮತ್ತು ಶ್ರೀನಿವಾಸ 
ಸುಮಾರು 1870-80ರ ನಡುವಿನದು. 

ಅಯ್ಯಂಗಾರ್ , ಎಂ . ಬಿ. ಸಿಟಿ ಪ್ರೆಸ್‌ , 
ರೋಮಿಯೊ ಅಂಡ್ ಜೂಲಿಯೆಟ್ 

ಬೆಂಗಳೂರು. 1881 . . 
ಕಮಲಾಕ್ಷ ಸದ್ಮಗಂಧಿಯರ ಕಥೆ 
ವೆಂಕಟೇಶ, ಭೀಮರಾವ್ 

ಹ್ಯಾನ್ಸೆಟ್ 
ಭಂಡಿವಾಡ, 1881. 


- ಸಂತಾಪಕ 


392 


ಒ ಅನುಬಂಧ : ಭಾಷಾಂತರ ರೂಪಾಂತರಗಳ ಪಟ್ಟಿ ಎk 


(@L 


ಅನ್ನು ತಾಚಾರಿ, ಟ . 
ಬೆಂಗಳೂರು 1937 , 
ಹ್ಯಾಮ್ ಟ್ 
- ಆನಂದರಾವ್ , ಎ. (ಮೈಸೂರು 

ದೇಶೀಯ). 05. 
ಹ್ಯಾ ಮೈ ಟ್ ( ಅಪ್ರಕಟಿತ) 
ಕಾರಂತ, ಶಿವರಾಮ 

1930 ? 
ಹ್ಯಾಮೇಟ್ 

ಕುಲಕರ್ಣಿ, ಎ , ಎಸ್‌ . 
- ಸರಸ್ವತೀ ಪುಸ್ತಕ ಭಂಡಾರ, ಬೆಳಗಾವಿ , 
ಹ್ಯಾಮೇಟ್ 

ಜಯರಾಯಾ ಚಾರ , ನರಹರಿ 
ಹ್ಯಾಮೇ ವ್ 
- ಜೀವರಾಯ , ಗೋಡೆ 
ಹ್ಯಾಮ್ ಟ್ 
- ಶಿವಲಿಂಗಸ್ವಾಮಿ , ಸಾವಳಗಿಮಠ 
ಹ್ಯಾಮ್ ಟ್ 
ಶ್ರೀನಿವಾಸ ( ಮಾಸ್ತಿ ವೆಂಕಟೇಶ ಅಯ್ಯಂ 
ಗಾರ್ ) , ಜೀವನ ಕಾರಾಲಯ , ಬೆಂಗ 
ಳೂರು, 1958, 
ಹ್ಯಾಮ್ ಟ್ 
- ಷಣ್ಮುಖಯ್ಯ , ವೈ , ಎ೦, 1954, 
ಹ್ಯಾಮೈಟ್ 
ಹೇಮಂತಕುಮಾರ 

ಸಂಕಲಿತ 
ಆರಿಸಿದ ದೃಶ್ಯಗಳು ( ಭಾಷಾಂತರ ) 
ಶ್ರೀನಿವಾಸ ( ಮಾಸ್ತಿ ವೆಂಕಟೇಶ ಅಯ್ಯಂ 
ಗಾರ್ ) , ಜೀವನ ಕಾದ್ಯಾಲಯ , ಬೆಂಗ 
ಳೂರು 1963. 


ಕವಿತೆಗಳು 
ಆ೦ಗ್ಲ ಕವಿತಾವಳಿ 
ನಾರಾಯಣರಾವ್ , ಹಟ್ಟಿಯಂಗಡಿ, 
ಸದಾನಂದ ಕೋ - ಆಪರೇಟಿವ್ ಪ್ರೆಸ್‌ , 

ಪುತ್ತೂರು. 1919, 
ಇಂಗ್ಲಿಷ್ ಗೀತಗಳು 
“ ಶ್ರೀ ” ( ಬಿ. ಎಂ . ಶ್ರೀಕಂಠಯ್ಯ ) 
ಕರ್ನಾಟಕ ಸಂಘ , ಬೆಂಗಳೂರು. 1926, 

ಕಥಾಸಂಗ್ರಹ 
ಮನೋರಂಜಕ ಕಥೆಗಳು 
ಸಿಂಗಿತ, ಬಿ , ಎಂ . 

ಹಿಂದೂ ಪ್ರೆಸ್ , ಧಾರವಾಡ, 1891, 
ನಾಟಕ ಕಥೆಗಳು 

ಲಕ್ಷ್ಮೀನರಸಿಂಹ ಶಾಸ್ತ್ರಿ , ವಿ. ಕರ್ಣಾಟಕ 
ಪ್ರಕಟನಾಲಯ , ಬೆಂಗಳೂರು, 1934, 
' ಹ್ಯಾಮೈಟ್ ,' ' ಮೆಕ್‌ಬೆತ ', ' ಅಥೆಲ್ಲೊ ', 
'ಜೂಲಿಯಸ್ ಸೀಸರ್ ' ಗಳ ಕಥೆಗಳು 
ನಿಮರ್ಶನಾತ್ಮಕ ಕೃತಿಗಳು 
ಷೇಕ್ಸ್ಪಿಯರ್ , ಪೂರ್ವಭಾಗ 
ಮೂರ್ತಿರಾವ್ , ಎ. ಎನ್ . 
ಮೈಸೂರು ವಿಶ್ವವಿದ್ಯಾನಿಲಯ , 
ಮೈಸೂರು, 1962 , 
ಷೇಕ್ಸ್ಪಿಯರ್ 

ರಾಮರಾವ್ , ಎಂ . 
ಉಷಾ ಪ್ರಕಟನಾಲಯ , 
ಮೈಸೂರು, 1964, 

- ಜೀವನ ಚರಿತ್ರೆ 
ಇಂಗ್ಲಂಡ್ ದೇಶದ ಮಹಾಕವಿಯಾದ 
ವಿಲಿಯಂ ಷೇಕ್ಸಪಿಯರ್‌ ಚರಿತ್ರೆ 

ರಾಮರಾವ್ , ಆನವಟ್ಟ 


ಷೇಕ್ಸ್ಪಿಯರನ ಜೀವನ - ಘಟನಾವಳಿ 
ಮುಖ್ಯ ಸಂಗತಿಗಳ ದಾಖಲೆಗಳು 


ಇ೦ಗ್ಲಂಡಿನ ಸ್ಟಾಟ್ಫರ್ಡ್- ಆನ್ - ಏನನ್ನ ಪ್ಯಾರಿಸ್ ಚರ್ಚಿನಲ್ಲಿ ಬ್ಯಾಪ್ಟಿ ಸಂ 

ಅಥವಾ ಧರ್ಮಸ್ನಾನ, ಪ್ರಾಯಶಃ ಅದಕ್ಕೆ ಮೂರು ದಿನ ಮೊದಲು ಜನನ 26 ಏಪ್ರಿಲ್ 1564 
ಆನ್ ಹ್ಯಾತನೆಯೊಂದಿಗೆ ಮದುವೆ 

1582 
ಮಗಳು ಸುಸ್ಯಾನಳ ಜನನ 

1583 
ಅವಳಿ ಮಕ್ಕಳು ಜಡಿತ್ ಮತ್ತು ಹ್ಯಾಟರ ಜನನ 

1585 
“ ಎ ಗ್ರೂಟ್ಸ್ ವರ್ತ್ ಅಫ್ ವಿಟ್ ಬಾಟ್‌ ವಿತ್‌ ಎ ಮಿಲಿಯನ್ ಆಫ್ 
ರಿಸೆಂಟನ್ಸ್ ' ಹೊತ್ತಗೆಯಲ್ಲಿ ರಾಬರ್ಟ್ ಗ್ರೀನನ ನಿಂದನೆ 

1592 
“ ನೀನಸ್ ಅಂಡ್ ಅಡೋನಿಸ್ ' ನ ಪ್ರಕಟನೆ, ಸೌತ್ಯಾಂಪ್ಟನ್ನಿಗೆ ಅರ್ಪಣೆ 

1593 
ರೇಸ್ ಆಫ್ ಲೂಕ್ರೀಸ್” ನ ಪ್ರಕಟನೆ, ಸೌತಾಂಪ್ಟನ್ನಿಗೆ ಅರ್ಪಣೆ 

1594 
ಲಾರ್ಡ್ ಚೇಂಬರ್‌ಲೆನನ ನಾಟಕಮಂಡಳಿಯಲ್ಲಿ ನಟನೆಂದು ನಮೂದು 

1594 
ಅಪ್ಪ ಜಾನ್ ಷೇಕ್ಸ್ಪಿಯರಿಗೆ ಮನೆತನದ ಲಾಂಛನ ('ಕೊಟ್ ಆಫ್ ಆರ್‌ ) 
ದೊರೆತದ್ದು 

1596 
ಸ್ಟಾಟ್‌ಫರ್ಡ್‌ನಲ್ಲಿ ' ನೂ ಪ್ಲೇಸ್ ” ಕೊಂಡದ್ದು 

1597 
( ಪಲ್ಲಾಡಿಸ್ ಟೀಮಿಯ ' ದಲ್ಲಿ ಫ್ರಾನ್ಸಿಸ್ ನಿಯರ್‌ನಿಂದ ಪ್ರಶಂಸೆ 

1598 
ಗೊಬ್ ಥಿಯೇಟರಿನ ನಿರ್ಮಾಣ ; ಆ ಹೊತ್ತಿನಲ್ಲಿ ಷೇಕ್ಸ್ಪಿಯರನ ಹತ್ತನೆ 
- ಒ೦ದು ಅ೦ಶ ಪಾಲುಗಾರಿಕೆ 

1599 
ಅಪ್ಪ ಜಾನ್‌ನ ಮರಣ 

1601 
ಲಾರ್ಡ್ ಚೇಂಬರ್‌ಲೆನನ ಮಂಡಳಿಗೆ ಒ೦ದನೆ ಜೇನನಿಂದ ಮನ್ನಣೆ ದೊರೆತು 
“ ಕಿಂಗ್ ಕಂಪನಿ' ಯೆಂದು ಅದರ ನಾಮಪರಿವರ್ತನೆಯಾದದ್ದು 

1603 
ಜೇನುನ ಪಟ್ಟದ ಮೆರವಣಿಗೆಯಲ್ಲಿ ಭಾಗವಹಿಸಲು ಆಯ್ಕೆಗೊಂಡದ್ದು 

1604 
ಬ್ಲ್ಯಾಕ್ ಫೈಯರ್ ಥಿಯೇಟರನ ಏಳನೆ -ಒ೦ದು ಅ೦ಶ ಪಾಲುಗಾರಿಕೆ 

1608 
ಸಾನೆಟ್ಟು ಗಳ ಪ್ರಕಟನೆ 

1609 
ಸ್ನಾ ಫರ್ಡಿಗೆ ಹಿಂದಿರುಗಿ ಹೋಗಿನೆಲಸಿದ್ದು 

1610 
ಗೊಬ್‌ಗೆ ಬೆಂಕಿ ಬಿದ್ದದ್ದು 

1613 
ಮರಣ 

23 ಏಪ್ರಿಲ್ 1616 
ಮೊದಲ ಫೋಲಿಯೊದಪ್ರಕಟನೆ 

1623 


ತಿ 


